





ಶಿವಾನುಭವ 


ಸಂಪಾದಕರು 


ಡಾ.ರಾ.ಬ. ಫ.ಗು. ಹಳಕಟ್ಟ, 
ಬಿ, ನಿ. ಎಲ್‌; ಎಲ್‌. ಬಿ, 


ವಿಜಾಪುರ. 


% 


೧೯೫೮ 
ಜನೇವರಿ ಫೇಬ್ರುವರಿ 


lb 


ಕ 


೧೦. 


— ಶ್ರೀಯುತ ಶಿವಾನಂದ ಸ್ಲಾಮಿಗಳು ಗನಿಮಠ್ಯ ತಿಗ್ಗಿಹೆಳ್ಳಿ. 


ಗ್ಗ, 
ನಿ 


ಬಸವೇಶ್ವ ರರೂ, ರಾಜಕಾರಣವೂ: 
ಮ ತೀಯುತ ನ ಸು. ಮಲ್ಲಸ್ತ ಜ್ಞ್ಞಾನನ: ಂದಿರ ಹಲಗೂರು. 


ಬಸವ ಸಣ್ಣ ನವರು ಭಾರತದ ಮಹಾಭಾಗ್ಯ ವಸ್ತು 
ಅ್ರೀ ಸ್ವಾಮಿ ದಯಾನಂದ ಪೆೇನರುು ಬಿ. ಎ. ಯರನಾಳ. 


ವಿಶಿಷ್ಟಾ ಸಿದ್ಧತೆ ಚಟ 
ಶ್ರೀಯುತ ಶಿನಾನಂದ ಸ ಸ್ನ ನಗಳು ಗನಿನುಶ, ತೆಗ್ಗಿಹಳ್ಳಿ. 


| 


ಸಮರ್ಪಣ ಸಸರ ಭ 


ದ..ಗೂರಿಗೆ.... ೨೩೬೨ 
-ಶ್ರೀಯುತ ಮ. ಮಲ್ಲಪ್ಪ ಜ್ಞಾ ನಮಂದಿರ ಹಲಗೂರು. 


ಜೀನಂತ ಧರ್ಮ 
— ಶ್ರೀಯುತ ಎಂ. ದೊಡ್ಡಯ್ಯ ಶಾಸ್ತ್ರಿ ಗಳು ನಾಗರಹಾಳು. 


ನಾವು ಯಾರು? ಸ Ne 
— ಶ್ರೀಯುತ ಜಿ. ಎಚ್‌, ಹಸಿ ರಡು ಮಠ, ಹೆಬ್ಬಳ್ಳಿ 


ಶ್ರೀಯುತ ಭೀ. ಶ್ರೀ. ಕುಲಕರ್ಣಿ, ವಿಜಾಪುರ. 





೬೭ 


೭೬ 


೮೦ 








ಸ ರಶಿನನಿಂದ ಜಗವು ಹೇಗೆ ಹೇಗೆ ಹೊರಗೆ ಬಂದಿದೆ ಮತ್ತು 
ಲ ಗ ಹರಗೆ ಬಂದ ನಾವು ಹೇಗೆ ಹೇಗೆ ಒಂದರೊಳಗೊಂದು 
ಟೆ ರೀನಗೊಳಿಸಿ ಸರಶಿನನಾಗಬೇಕೆಂದು ಈ ಲಿಂಗವು ಸೂಚಿ 

ನ ಸುತ್ತದೆ... ಮೊದಲು ಹೆಂಡಿಕೆ ಎಂಬ ,ಪರಾತೃರ ಶಿನನು 
| ಅಂದರೆ ಮಹಾಕಾರಣನು. ಪರಶಿವನು ಅಖಂಡ ಪರಿಪೊರ್ಣ 
ಸ್ವಂ, ಅಕ್ಷರ ಅವ್ಯಯ ಅವ್ಯಕ್ತ ಗುಣಾತೀತ ನಿರಂಜನ ನಿಷ್ಟ್ರಯ 
ಮೊದಲಾದ ಗುಣಗಳಿಂದ ಒಪ್ಪುವನು. ಈ ಪಠಶಿನಥಿಂದ ಪೆಂಡಿಕೆಯಿಂದ 
ಮಹಾಕಾರಣದಿಂದ, ಕಾರಣ ಜಗವೆಂಬ ಸತ್‌ ಚಿತ್‌-ಆನಂದನೆಂದ ತ್ರಿಕೋ 
"ಬಾವು, ಅಂದರೆ ಪರಾಪ್ರಕೃತಿ ಎಂಬ ಚಿತ್‌ಶಕ್ತಿಯು ಹೊರಗೆ ಬಂದಳು. 
ಇವಳೇ ಸರಶಿವನಿಗಾಗಿ ಲೀಲೆಯಾಡುವ ಇಷ್ಟವೆನಿಸಿರುವಳು. ಇವಳೇ ಆದಿ 
ಶಕ್ತಿ ಪಾರ್ವತಿಯು. ಇವಳು ಕ್ರಿಯಾಶಕ್ಷ್ಮಿ ಜ್ಞಾನಶಕ್ತಿ ಇಚ್ಛುಶಕ್ತಿ, ಆದಿ 






೨ ಶಿವಾನುಭವ. 


ಶಕ್ತಿ ಪರಾಶಕ್ತಿ ಚಿತ್‌ಶಕ್ತ್ವಿ ನಿರಾಲಂಬಶಕ್ತಿ, ಫಿಭ್ರಾಂತಕ್ಷಿ ನಿರವಯ 
ಶಕ್ತಿ, ಹೀಗೆ ಒಂಭತ್ತು ಶಕ್ತಿಗಳ ಮೊತ್ತವು ಈ ಆದಿಶಕ್ತಿ ಪಾರ್ವತಿ 
ಸರಾಸೆ ಪ್ರಕೃತಿ ಅಥವಾ ಚಿತ್‌ಪ ಪ್ರಕೃತಿಯು ಅಗಿದ್ದಾಳೆ. ಇದರಿಂದ ಸೂಕ್ಷ್ಮ 
ಪ್ರಕ್ನ ತಿ ಸೂಕ್ಷ್ಮಃ ಜಗವು) ಇದು ಇಂದ್ರಿಯಗಳಿಗೆ ಅಗೋಚರ, ಇದು 
ಮನಸ್ಸಿಗೆ ಹೊಳೆಯುವದು. ಸ್ವಸ್ನದಲ್ಲಿ poe ಪ್ರಜ್ಞೆ ಬರುವದು; ಇದೇ 
ಅರುಹಿನ ಸೃಷ್ಟಿ ಎನಿಸುವದು. ಇದು ಸತ್‌-ಚಿತ್‌-ಅನಂದ ಎಂಬ ತ್ರಿಕೋ 
ಣನನ್ನು (ಪರಾಪ್ರ ಪ್ರಕೃತಿಯನ್ನು ಸ) ಮಹಾಕಾರಣ ಜಗವನ್ನು ಮತ್ತು ಸ್ಲೂಲ 
ಜಗವಾದ ಸತ್ವ- ಸತ್ತ ತಮಗಳ ಕ್ರಿಕೋಣವನ್ನು ಅಂದಕಿ ಅಪರಾಸ್ರಕೃತಿ 
ಯನ್ನು ಕೂಡಿಸುವ ಸೇತುವೆ ಆಗಿರುವದು. ಸತ್‌ ಚಿತ್‌- ಅನಂದ ತ್ರಿ bpd 
ಅಂದರೆ ಪರಾಪ್ರಕೃತಿ-ಚಿತ್‌ಶಕ್ತಿ ಪಾರ್ವತಿಯು, ಕಾರಣ ga. 
ಸರ್ವವೂ ಇಲ್ಲಿ ಶಾಶ್ವತವಾಗಿರುವದು. ಆದರೆ ಒಂದು ರೂಪದಿಂದ ಮತ್ತೊಂದು 
ರೂಪಕ್ಕೆ ಅಥವಾ ಒಂದು ಪೂರ್ಣತೆಯಿಂದ ಮತ್ತೊಂದು ಪೂರ್ಣ 
ತೆಗೆ ಮಾತ್ರ ಹೋಗಬಲ್ಲದು. ಅಂದರೆ ನಾಮ ರೂಪಗಳನ್ನು ಬದಲಿಸು 
ವದು. ಇಲ್ಲಿ ಎಲ್ಲವೂ ಸುಷುಪ್ಪಾ ಸ್ರಾವಸ್ಥೆಯಲ್ಲಿರುವ ವದು. ಈ ಕಾರಣ 
ಜಗದ ಅಂದರೆ ಆದಿಶಕ್ತಿ ಚಿಚ್ಚಶಕ್ತಿಯ ಜ್ಞಾನವೇ ಯೋಗ ಶಾಸ್ತ್ರವೆಸಿ 
ಸುವದು. ಇದೇ ವಿಜ್ಞಾನಮಯ ಜಗವೆನಿಸುನದು. ಇದರಿಂದಲೇ ಸೂಕ್ಷ್ಮ 
ಮನಬುದ್ದಿ ಯ ಜಗವು ಹುಟ್ಟ ರುವದು. ಇದೇ ತರ್ಕಕಲ್ಪನೆ ಸ ಏತಿ ಅನು 
ಮಾನಗಳುದ ಆದ ಸೂಕ್ಷ ಜಗವೆನಿಸುವದು. ಈ ಸೂಕ್ಷ್ಮ ಜಗವನ್ನು ಉಚ್ಚ 
ತರ ಬುದ್ದಿಯಿಂದ ಟಕ) ಅದಕ್ಕ ಂತೆ ಇದಕ್ಕೆ ಅರುಹಿನ ಸೃಷ್ಟಿ 
ಎನ್ನುವರು. ಇದರ ಜ್ಞಾ ನವೇ ತತ್ವಶಾಸ್ತ್ರ ಸೊಸೆ. ಇದರಲ್ಲಿ ಸೂಕ್ಷ್ಮ 
ಪಂಚಭೂತಗಳು ಸೂಕ್ಷ್ಮ ನಾ ತ್ರಯೆಗಳು ಸೂಕ್ಷ ೬ ಇಂದ್ರಿ ಯಗಳು ಸೂಕ್ಷ್ಮ 
ಕರಣಗಳು ಸೂಕ್ಷ್ಮ ಬ್ರ ಪಗ ಕೂಡಿ, ಅರುಹಿನ ಜಗ ಅಥನಾ ಸೂಕ್ಷ್ಮ 
ಜಗವು ಆಗಿದೆ. ಆದರೆ ತ ಸೂಕ್ಷ್ಮ ಜಗದಿಂದ ಅರುಹಿನ ಜಗದಿಂದ ಸ್ಫೂಲ 
ಜಗವು ಸತೃ- ರಜ-ತಮಗಳು, ತ್ರಿಕೋಣವು (ಜಗವು) ಅನರ ಪ್ರಕೃತಿಯು 
ಹುಟ್ಟಿ ಕತೆ ಈ ಸೂಕ್ಷ್ಮ ಜಗವು (ಅರುಹಿನ ಸ ಸೃಷ್ಟಿಯು) 184 
ತ್ರಿಕೋಣಗಳನ್ನು ಕೂಡಿಸುವೆದು. ಈ ಸ್ಕೂಲ ಜಗ್ಗ ಅಥವಾ ಪ್ರಕೃತಿಯ 
ಸಿ ಫಿಸುವಳು. ಇದರ ಜ್ಞಾನವೇ ಭೌತಶಾಸ್ತ್ರ ಸ ಡೇ 
ನಮಗೆ ಒದಗಿದ ಅನಿಷ್ಟವು. ನಾವು ಈ ಅನಿಷ್ಟ (ವಾಡೆ) ದಿಂದ ಅರು 
ಹಿನ ಜಗಕ್ಕೆ, ಅ ಜಗೆದಿಂದ ಇಸ್ಟಕ್ಕೇ ಸರಾಸ್ರ್ರಕೃತಿ ಚಿತ್‌ಶಕಿ ಕ್ರಿಗೆ) 


ಗಿ. ಲಿಂಗತತ್ವ. ೩ 


ಹೋಗಬೇಕಾಗಿದೆ. ಆ ಇಷ್ಟದಿಂದ ಸಹೆಜವಾಗಿ ಪರಾತ್ಪರ ಸರಶಿವನಲ್ಲಿ 


ಆಂದರೆ ಸೆಂಡಿಕೆಯಲ್ಲಿ ಲೀನವಾಗುವವು. ಆಗ" ಲಿಂಗೆ ಕ್ಯರಾದಂತೆ ಅಂದರೆ 
ಅಂಗಲಿಂಗ ಸಮರಸವಾದಂತೆ ಅಗುವದು, ಲಿಂಗ ' ಅಂದರೆ" ಪೆಂಡಿಕೆ, 


ಅಂಗವೆಂದರೆ ಕಾರಣ-ಸೂಕ್ಷ್ಮ-ಸ್ಫೂಲಗಳಲ್ಲಿ ಅಳವಡಿಸುವಡು: ಲಿಂಗೈಕ್ಯ 
ವೆರಿಸುವದು. ಲಿಂಗೈಕ್ಯವೆಂದರೆ ಶರೀರ ಬಿಡುನಲ್ಲಿ ಸಾಯುನಮ ಅಲ್ಲಿ ಈಗ 
ಬಹುತರ ಸಾಯುವೆದಕ್ಕೆ ಲಿಂಗೈಕ್ಯವೆಂದು ಅನ್ನುವ ರೂಢಿಯಾಗಿದೆ. ಲಿಂಗ 
ಐಕ್ಯದ ಲಿಂಗದಲ್ಲಿ ಬೇರೆ ಸಮರಸವಾಗಿ ಅಂದರೆ ಲಿಂಗ- ಅಂಗಗಳು ಬೆರೆತು 
ಸಮರ ಂವಾಗುವದು. ಅದೇ ಲಿಂಗಾಂಗಸಮರಸವೆರಿಸುವದು. ಸತ್ತರೆ ಸ್ವರ್ಗ 
ವಾಸಿ ಶಿವಾಧೀನನಾದನೆಂದು ಹೇಳಬಹುದು. ಲಿಂಗದಿಂದ ಜಗಬಂದಂತೆ, ಮನು 
ಸ್ಯನೂ ಲಂಗದಿಂದಲೇ ಹೊರಗೆಬಂದಿದ್ದಾನೆ. ಪುನಃ ಆ ಲಿಂಗದಲ್ಲಿಬೆರೆಯುವದು, 
ಸಮರಸವಾಗುವದು ಹೇಗೆ? ಎಂದು; ಇಳಿದುಬರುವ ಹಾಗೂ ಏರಿ ಹೋಗುವ 
ರೀತಿಗಳನ್ನು ಈ ಲಿ.ಗವ್ರು ತೋರಿಸುವದು. ಅದರಿಂದ್ಕ ಇದಕ್ಕೆ ಇಷ್ಟ 
ಲಿಂಗವೆಂದು ಹೆಸರು. ಈ ಲಿಂಗವು ಅನಿಷ್ಟದಿಂದ ಇಷ್ಟಕ್ಕೆ, ಕರೆದುಕೊಂಡು 
`ಹೋಗುವದು. ಶಿನಶಕ್ತಿಯರನ್ನು ಕೂಡಿಸುವದು. ಲಿಂಗ. ಅಂಗಗಳನ್ನು ಕೂಡಿ 
ಸುವದು. ಪ್ರಕೃತಿ ಪುರುಷರನ್ನು ಕೂಡಿಸುವದು. ಪರಾಪ್ರಕೃತಿ ಅಪ 
ರಾಪ್ರಕೃತಿಗಳನ್ನು ಕೊಡಿಸುವದು. ಸ್ಥೂಲ, ಸೂಕ್ಷ್ಮಕಾಂಣ, ಮಹಾಕಾರಣ 
ಗಳನ್ನು ಕೂಡಿಸುವದು. ಅಂದರೆ ಅನಿಷ್ಟ ಗಳನ್ನೆಲ್ಲ ತೊಡೆದು ಹಾಕಿ ಇಸ 
ಲಿಂಗಗಳನ್ನು ಮಾನನನಿಗೆ ತಂದುಕೊಡುವದು ಅದಕ್ಕೆ ಇಷ್ಟ ಲಿಂಗವೆಂದು 
ಸಂಬೋಧಿಸಿದ್ದಾರೆ. ತನ್ನ-ಅನ್ಯರ-ಎಲ್ಲರ, ಅನಿಷ್ಟಗಳನ್ನು ಹೊಡೆದೊಡಿಸುವ 
ಗುರುತಿಗಾಗಿ ಈ ಇಷ್ಟಲಿಂಗವನ್ನು ಧಾರಣನೂಡಿದ್ದಾರೆ ವೀರಶೈವರು. ಜಗ 
ತ್ರಿನಲ್ಲಿ ಇವರೇ ಇಷ್ಟ ಲಿಂಗಧರಿಸಿದ್ದಾರೆ. ಉಳಿದವರು ಏನೂ ಧರಿಸಿಲ್ಲ. ತಮ್ಮ 
ದೇವರನ್ನು ವೀರಶೈ ನರ ಹೊರತು ಯಾರೂ ಧರಿಸಿಲ್ಲ. ಮನೆಯಲ್ಲಿ ಗುಡಿ 
ಯಲ್ಲಿ ಮಸೂತಿಯಲ್ಲಿ ಚರ್ಚಿನಲ್ಲಿ ಇಟ್ಟಿ ರುವರು. ಇದರಿಂದ ದೇವರಿಗೂ 
ಇವರಿಗೂ ಅವೀರಶೈ ವರಷ್ಟು ಸಂಬಂಧವಾಗುವದಿಲ್ಲೆಂದು ಹೇಳಿದರೆ ತಪ್ಪಾಗ 
ಲಾರದು. ಈ ಲಿಂಗವನ್ನು ಸರ್ವ ಜಗತ್ತಿನ ಜನರು ಧರಿಸಿದರೆ ಒಳಿತಲ್ಲವೇ 
ವಿಚಾರಿಸಿರಿ. ಇದರಲ್ಲಿ ಯಾವ ಜಾತಿ ಧರ್ಮಗಳ ಗೊಂದಲವಿಲ್ಲ;" ಎಲ್ಲರಿಗೂ 
ಧರಿಸುವ ಅಧಿಕಾರವಿದೆ. ವಿಚಾರಿಸಿ ನೋಡಿ ಮೇಲಿನ ವಿವರಣೆಯನ್ನು 
ಆರಿತು ಇಷ್ಟಲಿಂಗವನ್ನು ಸಕಲರೂ ಧರಿಸಿರಿ ಅಂದರಾಯಿತು ಎಲ್ಲರಿಗೂ 
ಒಳಿತೇ ಆಗುವದು. 


೪ ಶಿವಾನುಭವ. 

ಈ ಇಸ್ಪದಿಂದ ತನ್ನ ಆ ಅನಿಷ್ಟ ಗಳನ್ನು ಹೊರಗೆಹಾಕಿ ಒಳ್ಳೆಯವನಾಗಿ 
ಎರಡನೆಯವರ ಅನಿಷ್ಠ ಗಳನ್ನು ಜೊಜಿಷಿ ದೋಡಿಸಿ ಅನರನ್ನು "ಒಳ್ಳೆಯವರ 
ನ್ನಾಗಿ ಮಾಡುವದೇ "ಈ ಇಷ್ಟ ಲಿಂಗದ ಉದ್ಜೀಶವಾಗಿರುನದು. ತ ಗುಣಿ 
ಯಾಗಿ ಅನ್ಯರಿಗೆ ಗುಣಿಗಳನ್ನು ಗಿ ಮಾಡುವದು, ಇಷ್ಟ ಅಂದರೆ ಪೂಜೆ. 
ಅದಕ್ಕೆ ಪೂಜೆಗೆ ಯೋಗ್ಯವಾದದ್ದೇ “ಈ ಇಷ್ಟಲಿಂಗವೆಂದು ಹೇಳೆಬಹೆದು. 
ಈ ಇಷ್ಟಲಿಂಗವನ್ನು ಪೂಜಿಸಿ ತನ್ನಲ್ಲಿಯ ಸಕಲ ಗುಣಗಳನ್ನು ಪೂಜಿಮಾಡು 
ವಡು ಅಂದರೆ ಇಲ್ಲಿ ಮಾಡುವದು ಎಂದು ಅರ್ಥವಿರುವದು. ನೀರಿನಿಂದ 
ತೊಳೆಯುವದ್ಕು ಅಂತರಬಾಹ್ಯೆ ಹೊಲಸನ್ನು ಇಲ್ಲಿ ಮಾಡುವದು. ಭಸ್ಮವನ್ನು 
ಲೇನಿಸುವದು. ಕೆಡುಕಾದುದನ್ನು ಸುಟ್ಟು ಇಲ್ಲಿ ಮಾಡಿ ಒಳ್ಳೇದನ್ನು ಉಳಿ 
ಸುವದು; ಧೂಪಹಾಕುವದು. ಅಗ್ನಿಯಲ್ಲಿ ಸುಟ್ಟು ಒಳ್ಳೇ ಸುನಾಸವನ್ನು 
ಹೊರಡಿಸುನದು; ಗಂಧಲೇಪದ--ಕೊರಡನ್ನು ಶಿಕ್ಸಿ ತಿಕ್ಕಿ ಸಣ್ಣ ಗಂಧ 
ಮಾಡಿ ಹೆಚ್ಚಿ ಸುವಾಸ ತಂಪುಗಳನ್ನು ಮಾಡುವದು; ದೀಪಹೆಚ್ಚುವದು. 
ಎಣ್ಣಿ, ಬತ್ತಿಗಳನ್ನು ಸುಟ್ಟು ಪ್ರಕಾಶವನ್ನು ಹೊರಡಿ ಉವದು; ಗಂಟಿ ಬಾರಿ. 
ಸುವದು-- ಬಾಹ್ಯಸಪ್ಸಳವನ್ನು ಇಲ್ಲಿ ಮಾಡುವದು. ಅಕ್ಷತಾರೋಪಣ-- ನಾಶ 
ವಾಗುವದನ್ನು ಬಿಟ್ಟು ನಾಶವಾಗಲಾರದುದನ್ನು ಹೊಂದುವದು ಹೀಗೆ 
ಅನಿಷ್ಟಗಳನ್ನೆಲ್ಲ ಸೂಜಿವೂಡಿ ಅಂದರೆ ಇಲ್ಲಿಮಾಡಿ ಇಷ್ಟಗಳನ್ನು ಹೊಂದ 
ವನಿ ಈ ಇಷ್ಟಲಿಂಗದ ಸೂಜೆಯಾಗಿರುವದು. ಅವಕ್ಕೆ ಸದಾ ಅನಿ 
ಪ್ಟಗಳ ಕೂಡ ಹೋರಾಡುನದೇ ಇಷ್ಟ ಲಿಂಗದ ಬರಾ ಜು. ಅದರ 
ಜೊತಿಗೆ ಮನದಲ್ಲಿ ನೆನಹು ಹೃದಯದಲ್ಲಿ ಪ್ರೀತಿ, ಮನದಲ್ಲಿ ನಾಮಾಮೃತ 
ನಯನದಲ್ಲಿ ಮೂರುತಿ, ಕರ್ಣದಲ್ಲಿ ಕೀರುತಿಗಳು ಲಿಂಗದ ಬಗೆಗೆ ಗ 
ಇರಬೇಕು. ಅಂದರೆ ಅನಿಷ್ಟ ಗಳ "ಕೂಡ ಹೊರಾಡಲು ಆನಂದ ಮಹಾನಂದ 
ವಾಗುನದು. ಆಗ ಮಾತ್ರ "ಅನಿಷ್ಟ ಗಳು ಹೋಗಿ ಇಷ್ಟಗಳು ಉಳಿಯುವವು. 
ಅಂದರೆ ನಾವು ಇಷ್ಟಲಿಂಗ ಸೂಜಿಯನ್ನು ಚನ್ನಾಗಿ ಸೊಡಿದಂತೆ ಆಗುವದು. 


ಇಷ್ಟಲಿಂಗವನ್ನು ಯಾವಾಗಲೂ ಅಗನಮೇಲೆ ಧರಿಸಬೇಕೆಂದು ವಿಧಿ 
ಸಲಾಗಿದೆ. ಕಂಕುಳ, ರಟ್ಟಿ, ತಲ್ಕೆ ಎದೆ, ಕರ, ಗಂಟಲು ಹೀಗೆ ಇಷ್ಟ 
ಲಿಂಗವನ್ನು ಆರು ಸ್ಥಾನಗಳಲ್ಲಿ ಧರಿಸಬಹುದು. ಲಿಂಗ ಧರಿಸಿದವನೇ ಭಕ 
ಲಿಂಗಬಿಟ್ಟಿ ವನೇ ಭವಿ, ಎಂದು ಹೇಳಿದ್ದಾರೆ. ಇದರ ಅರ್ಥವು ಬರೇ ಅಂಗದ 
ಮೇಲೆ ಲಿಂಗ ಕಟ್ಟಿದರೆ ಅಲ್ಲ. ಆ ಲಿಂಗವನ್ನು ಧಾರಣಮಾಬೇಕು ಅಂದರೆ 


೧. ಲಿಂಗತತ್ವ. ೫ 


ಆ ಲಿಂಗವನ್ನು ಸದಾಹೈದಯ ಸಿಂಹಾಸನದಲ್ಲಿ ನೆಲಿಸಿ ಸ್ಮರಿಸಬೇಕು. 
ಅಂದರೆ ಧಾರಣಮಾಡಿದಂತೆ ಆಯಿತು. ಆಗ -ಇವನು ಲಿಂಗಭಕ್ತನಾದ. ಬರೇ 
ಶರೀರದ ಮೇಲೆ ಧರಿಸಿ ಅದರ ನೆನಹನೇ ಇಲ್ಲವಾದರೆ ಅನನು ನಿಜವಾಗಿ 
ಭನಿಯೇ ಸರಿ. ಅದಕ್ಕೆ ಅಂಗದ ಮೇಲೆ ಲಿಂಗವಿದ್ದರೆ ತೀರಲಿಲ್ಲ. ಅಂಗದ 
ಮೇಲಿನ ಲಿಂಗವನ್ನು ಹೈದಯದಲ್ಲಿ ನೆಲಿಸುನಂತೆ ಮಾಡಬೇಕು. 

ಮೇಲೆ ಇಪ್ಟಲಿಂಗದ ಆಕಾರವನ್ನು ಹೇಳಿವೆ, ಮೇಲೆ ಪೆಂಡಿಕ್ಕೆ ಅದರ 
ಕೆಳಗೆ ಮತ್ತೊಂದು ಸಮಭುಜತ್ರಿಕೋಣನನ್ನು ಕೆಳಗೆ ಮಾಡಿದ್ದು ಅದರ 
ಕೆಳಗೆ ಮತ್ತೊಂದು ಸಮಭುಜತ್ರಿಕೋಣ ಶಿರಕೋಣವನ್ನು ಮೇಲೆ ಮಾಡಿ, 
ಮೇಲಿನ ಶಿರಕೋಣಕ್ಕೆ ಶಿಕರೋಬಿಂದುಗಳು ಕೂಡಿರಬೇಕು. 

ಮೂದಲು, ಪೆಂಡಿಕೆ ಅದರ ಕೆಳಗೆ ಗೋಳಕ್ಕು ಅದರ ಕೆಳಗೆ ಪೀಠ, 
ಹೀಗೆ ಇಷ್ಟಲಿಂಗದ ಆಕಾರವಿರುವದು. ಫೆಂಡಿಕೆ ಮಸರಶಿವ್ನ ಮಹಾಕಾರಣ 
ಜಗತ್ತು. ಗೋಳಕು =ಚೆಚ್ಛಕ್ತೆ ; ಪರಶಕ್ತಿ; ಇಷ್ಟಲೋಕ ಪರಾಪ್ರಕೃತಿ; 
ವಿದ್ಧ; ಸತ್‌ ಚಿತ್‌ ಆನಂದ ಮಯಲೋಕು; ಕಾರಣಜಗತ್ತು. ಗೋಳ 
ಕ ಪೀಠಗಳನ್ನು ,ಕೂಡಿಸುವೆ ಬಿಂದುವುವ ಸೂಕ್ಷ್ಮ ಜಗತ್ತು; ನಿಜ್ಞಾನ 
ಮಯಲೋಕ್ಕ ಅರುವಿನ ಜಗತ್ತು, ಮನೋಮಯ ಶೋಕ ಪಹೀಠಎ ಅಪರಾ 
ಪ್ರಕೃತಿ; ಸತ್ವ ರಜ ತಮ ಪ್ರಕೃತಿ, ಸ್ಫೂಲಜಗತ್ತು; ಮಾಯಾಲೋಕ, 
ಅನಿಷ್ಟ ಜಗತ್ತು ಅವಿದ್ಯ ಎಂದು ಆಗುನದು. ಇದರ ವಿಸ್ತೃತ ವಿನರಣೆ 
ಯನ್ನು ಮೇಲೆ ನೋಡಿರಿ- ಪೆಂಡಿಕೆಯು ಪರಾತ್ಸರ ವಸ್ತುವನ್ನು ಸೂಚಿ 
ಸುವಿದು. ಅದು ಜಡವೂ ಅಲ್ಲ ಚೀತನವೂ ಅಲ್ಲ, ಸಾಕಾರವೂ ಅಲ್ಲ, ನಿರಾ 
ಕಾರವೂ ಅಲ್ಲ. ಆದ್ದರಿಂದ ಮೇಲಿನ ಇಷ್ಟ (ತ್ರಿಕೋಣ) ದಿಂದ ಕೆಳಗಿನ 
ಅನಿಷ್ಟ. (ತ್ರಿಕೋಣ) ವನ್ನು ಜಯಸಿ ಎಲ್ಲಕ್ಕೂ ಮೇಲಿನ ಸರಾತ್ಸರವನ್ನು 
ಅನುಭವಿಸಬೇಕು. ಇಷ್ಟದಲ್ಲಿ ಇಸ್ಟ ಪ್ರಾಣ ಭಾವಲಿಂಗಳೆ ಜ್ಞಾನವಾಗುತ್ತದೆ, 


ಕಾಯೆ ಶುದ್ಧಿ ಗಾಗಿ ಈ ಇಷ್ಟಲಿಂಗ ಮನದ ಶುದ್ಧಿಗಾಗಿ ಪ್ರಾಣಲಿಂಗ 
ಭಾನ ನಿರ್ಭಾವವಾಗಲು ಭಾವಲಿಂಗ ಸಂಬಂಧಿಸಿರುವವು. ಅಂದರೆ ಸ್ಥೂಲ 
ಶರೀರದ ಶುದ್ಧಿಗಾಗಿ ಇಷ್ಟಲಿಂಗಪೂಜೆ, ಸೂಕ್ಷ್ಮ ಶರೀರ (ಮನ) ದ ಶುದ್ಧಿಗೆ, 
ಪ್ರಾಣಲಿಂಗ ಪೂಜೆ, ಕಾರಣ ಶರೀರ (ಸತ್‌-ಚಿತ್‌-ಆನಂದ) ಪಡೆಯಲು 
ಭಾವಲಿಂಗ ಪೂಜೆ ಬೇಕು. ಭಕ್ತಮಹೇಶಸ್ಥಲಗಳು ಇಷ್ಟಲಿಂಗಕ್ಕೂ » ಪ್ರಸಾದಿ 
ಪ್ರಾಣಲಿಂಗಿಸ್ಕಲಗಳು ಪ್ರಾಣಲಿಂಗಕ್ಕೊ, ಶರಣ ಐಕ್ಯಸ್ಥಲಗಳು ಭಾನಲಿಂ 


ಹಿ ಶಿವಾನುಭವ. 


ಗಕ್ಕೂ ಸಂಬಂಧಿಸಿರುವವು. ಇಷ್ಟಲಿಂಗ್ಳ ಪ್ರಾಣಲಿಂಗ್ಗ ಭಾನಲಿಂಗಗಳು 
ಒಂದಕ್ಕೊಂದು ಸಬಂಧವರತ್ರ ಗೇ ನ ಇನುಗಳನ್ನು ನಿಂಗಡಿಸ 
ಲಿಕ್ಕೆ ಬರುವದಿಲ್ಲ. ಪ್ರಾಣಲಿಂಗ ಭಾನಲಿಂಗಗಳ ಪ್ರತೀಕವೇ - ಇಷ್ಟಲಿಂಗ 
ವಿರುನದು ಈ ಇಷ್ಟಲಿಂಗವನ್ನು ತನುವಿನ ಮೇಲೆ ಧರಿಸಿದರೆ ತೀರಲಿಲ್ಲ. 
ಅದನ್ನು ಮನದಲ್ಲಿಯು ಧರಿಸಬೇಕು. ಅಬ್ಲದೆ ಭಾವದಲ್ಲಿಯೂ ನೆಲೆಗೊಳಿಸ 
ಬೇಕು. ಇಲ್ಲದಿದ್ದರೆ ಇದೊಂದು ಕವಣೆಗಲ್ಲಾಗಿ ಬಿಡುವದು, ಮನ ಭಾವಗ 
ಳಲ್ಲಿ ಈ ಇಷ್ಟ ಲಿಂ ೦ಗನನ್ನು ಧಾಕಣಮಾಡದಿದ್ದಕೆ ಸೂಳೆಯಂತೆ ಆಗುನದು, 
ಸೂಳೆಯು 5ರಪುರುವನನ್ನು ತನ್ನ ತನುನಿಗೆ ಮಾತ್ರ ಮುಟಿ ಸಸಿ ಕೂಳು ವಳು. 
ಮನಸ್ಸಿನಲ್ಲಿ ಅವನನನ್ನು ಅಪ್ಪಿರುನದಿಲ್ಲ. ಮನಸ್ಸಿನಲ್ಲಿ ಧನೆನನ್ನು ಅಸ್ಸಿರು 
ವಳು. ಅಂದಮೇಲೆ ಅವಳ " ಭಾನದಲ್ಲಿ, ಪ್ರಿ ಪ್ರೀತಿಯಲ್ಲಿ ಅನನು ಇರುವದೇ 
ಇಲ್ಲ. ಹೀಗಾಗಬಾರದು. ತನುಮನ ಭಾವಗಳಲ್ಲಿ ಲಿಂಗವನ್ನು ಸ್ಥಾ _ನಿಸಬೇಕು. 
ಅಂದರೆ ಸರ್ವಾಂಗದ ಒಳಹೊರಗೂ ಲಿಂಗಚ್ಛಿ ತನ್ಯ ಲಿಂಗಕ ಕಿಗಳು ಸಂತತ 
ಪ್ರಕಾಶಿಸುತ್ತಿರಬೇಕು. ಅಂದರೆ ಲಿಂಗ ಧರಿಸುವದು ಸಾರ್ಥಕವಾಗುವದು. 
ಇಲ್ಲವಾದರೆ ನಿರರ್ಥಕವಾಗ:ವದರಲ್ಲಿ ಸಂದೇಹವೇ ಇಲ್ಲ. ಸದಾಚಾರ ಸದ್ವಿ 
ಚಃರ ಸತ್‌ಪ್ರೀತಿಗಳಿಂದ ನಡೆದು ಪಡೆದು ಬಾಳುನದು ಎಂದು ಇವಕ್ಕೆ 
ಗೂಢಾರ್ಥವಿರುವದು. 

ಪರಾಶ್ಚರ ಪರಶಿವನ ಜಗತ್ತಿನ ಕಲ್ಯಾಣಕ್ಕಾಗಿ ಶಿವಶಕ್ತಿ ರೂಪದಿಂದ 
ಲಿಂಗೋದ್ಭವನಾಗಿದ್ದಾ ನೆಂದು ಪೂರ್ವದ ದ್ರಾವಿಡರು ಹೇಳುವದು ಸತ್ಯವಿದೆ. 
ಈ ವಿಶ್ವಬ್ರಹಾ ಒಂಡವೇ ಒಂದು ಬಾಲಿ ಕಾಂವಿರುವದು. ಜಗತ್ತಿನ 
ಕಲ್ಕಾ ಕ್ಕಾಗಿ ಶಿವ ಶಕ್ತಿಯರು ರೂಪ ತಾಳಿದ್ದಾರೆ. ಅದಕ್ಕೆ ಲಿಂಗವು ಒಳ್ಳೇ 
ಶಿವಶಕ್ತಿಯರ ಉತ್ತಮ ಗೂಡು ಆಗಿದೆ. ಲಿಂಗವು ನಿರಾಕಾರ ಶಿನಶಕ್ತಿಯರು 
ಸಾಕಾರ ಅಲ್ಲದೆ ಸ್ವಯಂಭೂ ಎಂಬುದನ್ನು ಸೂಚಿಸ ಸುತ್ತದೆ. ವೀರಶೈವರ 
ಒಳ್ಳೇ ವೈಶಿ ಸ್ಟ್ಯಸೂರ್ಣ ಗುರುತಾದ ಈ ಇಷ್ಟಲಿಂಗ ಪೂಜೆಯಲ್ಲಿ ಇದು 
ವ್ಯಕ್ತವಾಗುತ್ತದೆ. ಶಿವಶಕ್ತಿಯರು ಈ ನನ್ಮು ಶರೀರದಲ್ಲಿಯೇ ಇದ್ದಾರೆಂದು 
ಈ ಇಷ್ಟ ಲಿಂಗವು ತಿಳಿಸುವಡು. ಅದಕ್ಕೆ ಲಂಗ ಸೂಜಿಕರು ತಮ್ಮ ದೇಹ 
ವನ್ನು ಸೇನಾಲಯನನ್ನು ಮಾಡಲೇಬೇಕು. ಅಂದರೆ ಒಳ್ಳೇ ಸದಾಚಾರ 
ಸಂಪನ್ನ ನಾಗಬೇಕು. ಅಂದರೆ ಮಹಾಕಾಯವೆನಿಸಬೇಕು. ಅಂದರೆ ಲಿಂಗದ 
ಸಕಲ 11 ಅಂಗದಲ್ಲಿ ಅಂದರೆ ಜೀವಿದಲ್ಲಿ ಅಲ್ಲದೆ ಕಾಯದಲ್ಲಿ ಸಹೆ 
ಬರಬೇಕು. ಜೀವದಲ್ಲಿ ಬಂದಿದೆ ಎಂಬುದಕ್ಕೆ ಕಾಯದಲ್ಲಿ ಬಂದಿರುನಡೇ 


೧. ಲಿಂಗತತ್ವ. ೭ 


ಪ್ರತ್ಯಕ್ಷ ಪ್ರಯಾಣಖರುನದು. ಅಂಗವೆಂದರೆ ಜೀನವೂ ಹೌದು. ಅಂಗವೆಂ 
ದರೆ ಕಾಯವೂ ಹೌದು. ಜೀವದ ಜಂಜಡ ಜಾಡ್ಯವು ಹೋದರೆ ಕಾಯದ 
ಗುಣಗಳು ಹೋಗಿ ಮಹಾಕಾಯವಾಗುವದು. ಆಗ ಲಿಂಗಗುಣಗಳು ಕಾಯ 
ದಲ್ಲಿಯೂ ಸಹೆ ಬರುವವು. ಅಂದರೆ ಲಿಂಗಕ್ಕೆ, ಆಗ್ನಿ ಸುಡದು ಗಾಳಿ 
ಹಾರಿಸದು, ಛಳಿ ನಡುಗಿಸದ್ದು ಗುಂಡು ಹಾರಿಸದ್ಳು ಕತ್ತಿ ಕಡಿಯದ್ಳು 
ಬಡಿಗಿ ಬಡಿಯದು, ನೀರು ಮುಳುಗಿಸದ್ದ, ಬಿಸಿಲು ಒಣಗಿಸದು. ಮುಳ್ಳು 
ಚುಚ್ಚದು ಈ ಲಿಂಗದ ಗುಣಗಳಿಲ್ಲ ಶರೀರದಲ್ಲಿ ಸಹೆ ಬರಬೇಕು. ಹೀಗಾ 
ದಾಗ ಲಿಂಗಾಂಗಸಮರಸವಾಯಿ.ತೆಂದು ಹೇಳಬಹುದು. ಇದೇ ಇಷ್ಟಲಿಂಗ 
ಧರಿಸುವದರ ರಹೆ ಸೃವಾಗುವದು. ಲಿಂಗವು ಅರಳಿಸುನ ಅಡಗಿಸುವ ಸಾನು 
ರ್ಥ್ಯವುಳ್ಳ ಮಾಯೂಶಕ್ತಿಗೆ ಆದಾರಭೂತವಾದ ತತ್ವವು. ಲಿಂಗವು ಶುದ್ಧವಾದ 
ಅರುಹಿನ ಕುರುಹು ಆಗಿದೆ. 

ನಾಸಿಕದಲ್ಲಿ ಆಚಾರಲಿಂಗ್ರ ನಾಲಿಗೆಯಲ್ಲಿ ಗುರುಲಿಂಗ ನೇತ್ರಗಳೆಲ್ಲಿ 
ಶಿವಲಿಂಗ ಚರ್ಮದಲ್ಲಿ ಜಂಗಮಲಿಂಗ ಶ್ರೋತ್ರದಲ್ಲಿ ಪ್ರಸಾದಲಿಂಗ, 
ಹೃದಯದಲ್ಲಿ ಮಹಾಲಿಂಗಗಳನ್ನು ಕಾಣಬೇಕು. ಅಂದರೆ ಈ ಇಂದ್ರಿಯಗ 
ಳಿಗೆ ಬಾಹ್ಯೆ ವಸ್ತುಗಳು ತಗಲಿದಾಗ ಮಾತ್ರ ಅವುಗಳ ಜ್ಞಾನವಾಗುತ್ತದೆ. 
ಇಷ್ಟಕ್ಕೆ ಅಲ್ಲ ಆಯಾಲಿಂಗಗಳು ಇದ್ದಂತೆ ಆಗಲಿಲ್ಲ. ಆಯಾವಸ್ತುಗಳು 
ಇಲ್ಲದಿದ್ದರೂ ಅವುಗಳ ಜ್ಞಾನವು ಅಲ್ಲಿ ತಾನೇ ಆಗಬೇಕು. ಹೊವುಗಳಿಲ್ಲದೆ 
ನಾಶಿಕಕ್ಟೈ ಸುಗಂಧದ ಸುವಾಸ ಹತ್ತಬೇಕು. ಸಕ್ಕರೆಯನ್ನು ತಿನ್ನದೆ ನಾಲಿ 
ಗೆಯು ಸುರುಚಿ ಸವಿಯಾಗಬೇಕು. ಪ್ರತ್ಯಕ್ಷ ಮೂರ್ತಿ ಇರದೆ ಕಣ್ಣಿಗೆ 
ಸುರೂಪಗಳು ಕಾಣಬೇಕು. ಯಾನದನ್ನು ತಟ್ಟಿದೆ ಮುಟ್ಟಿದೆ ಸುಸ್ಪರ್ಶದ 
ಜ್ಞಾನವು ಆಗಬೇಕು. ಯಾನ ವಾದ್ಯ ಬಾರಿಸದೆ ಸುಮಧುರ ವಾದ್ಯಗಳ 
ಧ್ವನಿಯನ್ನು ಕೇಳಬೇಕು. ಹೈದಯದಲ್ಲಿ ಅನುಭವದ ಅರುಹು ಸದಾ ಇರ 
ಬೇಕು. ಅಂದರೆ ಆಯಾಸ್ಕಾನಗಳಲ್ಲಿ ಆಯಾಲಿಂಗಗಳನ್ನು ಸ್ಥಾಪಿಸಿದಂತೆ 
ಯಾಯಿತು. ಈ ಇಷ್ಟಲಿಂಗದ ಪೂಜೆಯಿಂದ ಪ್ರಾಣಲಿಂಗ ಭಾವಲಿಂಗಗಳ 
ಪೂಜೆ ಮಾಡುವ ಉದ್ದೇಶ ರಹಸ್ಯವೇ ಇದಾಗಿರುವದು. “ಅದಕ್ಕಾಗಿಯೇ 
ಸಫ್ಫಿಯೆಯೇ ಲಿಂಗ್ಯ ಸುಜ್ನಾನವೇ ಜಂಗಮವೆಂದು ನನ್ಮಿವರು ಹೇಳಿದ್ದರ 
ಶಾತ್ಸರ್ಯವಿದಾಗಿದೆ. ಬರೇ ಲಿಂಗ ಧರಿಸಿದರೆ ಲಿಂಗದ ಕಳೆ ಗೊತ್ತಿ ಜ್ಲೆಂದು 
ಹೇಳಬೇಕು. ಅದಕ್ಕೆ ಇಷ್ಟಲಿಂಗದ ಪೂಜೆಯು ಅರುಹಿನಿಂದ ಶಿವಧ್ಯಾನ 


ದೊಡನೆ ಮಾಡುವ ಸತ್ಕ್ರಿಯಾಚರಣೆಯೆಂದು ಹೇಳಬೇಕು. ಕೇನಲ ಅರಿವೇ 


೮ ಶಿವಾನುಭವ, - 


ಲಿಂಗವಲ್ಲ. ಇದು ಗೊಡ್ಡ ವೇದಾಂತವಾಗುವದು. ಕೇವಲ ಕುರುಹೇ ಲಿಂಗ 
ವಲ್ಲ. ಇದು ಮಡ ಸಿದ್ಧಾ ಂತನಾಗು ವದು. ಇವೆರಡೂ ವೀರಶೈ ವರವಲ್ಲ. ಅದಕ್ಕೆ 
ಅರುವಿನಿಂದ ಶಿಷೆಧ್ಯಾ ನದೊಡನೆಮಾಡುವ ಸತ್ಛಿಯೆಯೇ ಲಿಂಗವೆಂಬುದನ್ನು 
ಇವು SR 
ಆಚಾರಲಿಂಗೆ. 

ಇಷ್ಟಲಿಂಗದಲ್ಲಿ ಆಚಾರಲಿಂಗ, ಗುರುಲಿಂಗಗಳಿರುವವು. ಅಂದರೆ ಒಳ್ಳೇ 
ಸದಾಚಾರ ಸತ್ರ್ರೀಯಗಳನ್ನು ಸ ಸಾ ್ರರ್ಥತ್ಯಾಗ ಮಾಡಿ ಸಕಲ ಇಂದ್ರಿಯಗೆ 
ಳಿಂದ ಪರರಿಗೆ ಕೇಡಾಗದೆ ಹಿತವಾ ಗುವಂತೆ ಸದಾ ಶಿವಧ್ಯಾನದೊಂದಿಗೆ 
ಮಾಡಬೇಕು. ಇದೇ ಆಚಾರಲಿಂಗ ಪೂಜೆಯಾಗುವದು., ಇದು ನಾಶಿಕ 
ದಲ್ಲಿ ಇರುವದು. ನಾಶಿಕನು ಇಡೀ ಶರೀರಕ್ಕೆ ಪ್ರಾಣನಾಯುನನ್ನು ಕೊಟ್ಟು 
ಒಳಗಿನ, ಹೊಲಸು ಹವೆಯನ್ನು ಹೊರಗೆಹಾಕುವದು.. ಈ ಆಚಾರಲಿಂಗ 
ಪೂಜೆಯಿಂದ ಪ್ರಾಣವಾಯುವಿನ ಮುಖಾಂತರ ಆತರದ ಶುದ್ಧಿಯಾಗು 
ವದು. ಅಂತರಂಗ ಶುದ್ಧಿಗೆ ಸ ಸತಿ ಯೆದ ವಿಚಾರಗಳು € ಅವಶ್ಯ ಬೇಕೇಬೇಕೆಂದು 
ಹೇಳಿದಂತೆ ಆಯಿತು. ಅಂದರೆ ಇಷ್ಟಲಿಂಗದ ಒಂದು ಗನಿ ಆಚಾರ 
ಲಿಂಗಪಸೂಜೆಯಾಯಿತು. ಅಗ ಕ್ರಿಯಾಶಕ್ತಿಯ ಅರಿನೆಯಾಗಿ ಅದರ ಮಹೆಶ್ವ 
ತಿಳಿಯುವಮ. ಲಿಂಗದ ಮೇಲೆ ಬರೆ-ನೀರು ಪತ್ರಿ ನಿಭೂತಿಗಳನ್ನು ಹಾಕ 
ದಕಿ ತೀರಲಿಲ್ಲೆಂದು ಹೇಳಿದಂತೆ ಆಗುವದು. ಇವುಗಳು ಬೇಕು. ಮೇಲೆ' 
ಹೇಳಿದ ಸತ್ತಿ ಎಯೆಗಳೊ ಬೇಕೆಂದು ಹೇಳಿದಂತೆ ಆಗುವದು. ಆಗ ಶ್ರದ್ಧೆ 
ಯುಳ್ಳ ಭಕ್ತ ಕೆ ಆಯಿತು. ಇಷ್ಟು ದಾಗ ಇದರ ಚಿತ್ತವು ಶುದ್ಧಿಯಾ 
ಪ ಸಂಸಾರ ನಿವೃತ್ತಿ ಯಾಗಗು 

ಗುರುಲಿಂಗ. 

ಆಚಾರಲಿಂಗದ ಪೂಜೆಯ ಕೂಡ ಗುರುಲಿಂಗದ ಪೂಜೆಯನ್ನೂ 
ಮಾಡಬೇಕು. ಗುರುಲಿಂಗ ಎಂದರೆ ಜ್ಞಾನಲಿಂಗ ಅಂದರೆ ಜ್ಞಾ ನೋಷದೇಶ 
ಹೊಂದಿ ಪಾರಮಾರ್ಥದ ಜ್ಞಾನವನ್ನು ಪಡೆಯಬೇಕು. ಗುರುಲಿಂಗವು 
ನಾಲಿಗೆಯಲ್ಲಿ ಇರುವದು. ಜ್ಞಾನಸಡೆದ ಗುರುತಿಗಾಗಿ. ನಾಲಿಗೆಯಿಂದ 
ಜ್ಞಾನದ ಮಾತಾಡುನನು. ವಿನಯ ನನ್ರುತೆಗಳು ತಲೆದೋರುವವು. ನಾಡಿಗೆ 
ಇಂಥ ನಾಲಿಗೆಯಿಂದ ಒಳ್ಳೆ (ದಾಗುವದು. ಇದರಿಂದ ಜನರಲ್ಲಿ ಪ್ರಕಿಷ್ಕಾ 
ಬರುವದು. ಇವನ ಬುದ್ಧಿ ರುದ್ಧಿಯಾಗುವದು. ಆಗ ಇವನು ನಿಷ್ಕಾವಂತ 
ಮಹೇಶನೆನಿಸುನನು. 


ಗಿ. ಲಿಂಗತತ್ವ. ೯ 


ಶಿನಲಿಂಗೆ. 

ಪ್ರಾಣಲಿಂಗದಲ್ಲಿ ಶಿವಲಿಂಗ ಹಾಗೂ ಚರಲಿಂಗವೆಂದು ಎರಡು ಭಾಗಗ 
೪ಿವೆ. ಭಕ್ತಿಯಿಂದ ಆಚಾರಲಿಂಗ ಗುರುಲಿಂಗಗಳನ್ನು ಮೇಲಿನಂತೆ ಪೂಜಿಸು 
ವದರಿಂದ ಮುಂದೆ ಅವನು ಶಿವಲಿಂಗವನ್ನು ಪೂಜಿಸಲು ಯೋಗ್ಯನಾಗುವನು. 
ಅಂದರೆ ಲೋಕದ ಸಕಲ ಜೀವಿಗಳಿಗೆ ಕಲ್ಯಾಣ ಮಾಡುವನನಾಗುವನು. 
ಇದನ್ನು ಬರೇ ಇಚ್ಛಾಶಕ್ತಿ ಮಾತ್ರದಿಂದ ಸಾಧಿಸುವನು. ಪರಮಾತ್ಮನಲ್ಲಿ 
ಅವಧಾನ ಭಕ್ತಿ ಎಂದರೆ ಸದಾ ಬಕಲಕ್ಷವನ್ನು ಇಟ್ಟಿರುವನು. ಪಾರಮಾರ್ಥ 
ನಿದ್ಯಯು ಸೂರ್ಣವಾದಂತೆ ಆಯಿತು. ಇದು ಈ ಶಿವಲಿಂಗವು ನೇತ್ರದಲ್ಲಿ 
ಇರುವದು. ಕೃಪಾದೃಷ್ಟಿಯಿಂದೆ ನೋಡಿದರೆ ಜನರ ಕಲ್ಯಾಣವಾಗುನದು. 
ನೇತ್ರನು ಶರೀರದ ಕನ್ನಡಿಯಂತೆ ಇರುವದು. ಒಳಗಿನ ತ್ನಾಗ ವೈರಾಗ್ಯ 


ಶಿ 
ಜ್ಞಾನ ವಿದ್ಯಗಳನ್ನು ಸ್ಪಷ್ಟ ಸಡಿಸುವದು. ಇನನು ಪ್ರಸಾದಿ ಎನಿಸುವನು. 


ಕಾಯಕ ಮಾಡಿ ಗಳಿಸಿದ್ದನ್ನೆಲ್ಲ ಅಂದರೆ ಅದರ ಫಲವನ್ನು ಪರಹಿತಕ್ಕೆ 
ಕೊಟ್ಟು ಉಳಿದೆ ಅತಿ ಅಲ್ಪದರಲ್ಲಿಯೇ ಉಪಜೀವಿಸುವನು. ಹೆಚ್ಚಿಗೆ ಗಳಿಸಿ 
ಸಂಗ್ರಹಿಸನು. ನಾಳಿಗೆ ನಾಡದು ಬೇಕೆಂದು ಎಂದೂ ಮನಸ್ಸಿನಲ್ಲಿ ಸ್ವಲ್ಪವೊ 
ಹುದಿಯನು. ಇಷ್ಟಾದರೆ ಅನನು ಶಿವಲಿಂಗ ಪೂಜೆಕನಾದನು. 
ಪ್ರಾಣಲಿಂಗ. 

ಶಿವಲಿಂಗ ಪೂಜಿಸುವ ಕಾಲದಲ್ಲಿ ಅವನು ಚರಲಿಂಗ ( ಜಂಗಮಲಿಂಗ) 
ವನ್ನು ಪೂಜಿಸುವನು. ಆಂದರೆ ಸರ್ವವ್ಯಾಪಿಯಾದ ಪ್ರೀತಿಯನ್ನು ಸರ್ವ 
ಪ್ರಾಣಿಮಾತ್ರದ ಮೇಲೆ ಮಾಡಲು ಹೆತ್ತುವನು. ಇದೇ ಚರಲಿಂಗಪೂಜೆ ಏನಿ 
ಸುವದು. ಇಲ್ಲಿ ಆದಿ ಶಕ್ತಿಯ ಅನುಭವ ಆಗುವದರಿಂದ ಜಗನನ್ನೇ ಸಮಾ 
ನದೃಷ್ಟಿ ಯಿಂದ ಪ್ರೀತಿಸುವನು ಭೇದನಡಗುವನು. ಉಚ್ಛ ನೀಚ ಶ್ರೇಷ್ಠ 
ಕನಿಷ್ಠ ಮೇಲು ಕೇಳೆಂಬ ಯಾವತ್ತೂ ಭೇದಗಳಡಗಿ ತಾಯಿಯಂತೆ ಎಲ್ಲ 
ರನ್ನೂ ಸಮಾನಾಗಿ ಪ್ರೀತಿಸುವನು. ಅಂದರೆ ಇವನು ಪ್ರಾಣಲಿಂಗಿಯಾದಂತೆ 
ಆಯಿತು. ಆಗ ಲಿಂಗಪ್ರಾಣಿ ಆದನು. ಅಂದರೆ ತಾನೇ ಶಿವನೆಂದು ಅನು 
ಭವವಾಗುವದು. ಶಾಂತಿಯು ಸ್ವಾಭಾವಿಕ ಇವನಲ್ಲಿ ನೆಲಿಸುವದು. ಈ 
ಲಿಂಗವು ಚರ್ಮದಲ್ಲಿ ಇರುವದು. ಅಂದರೆ ಮುಟ್ಟಿ ದಿದ್ದರೂ ಎಲ್ಲದರ ಜ್ಞಾನ 
ವಾಗುವದು. ಎಲ್ಲವೂ ಒಂದೇ ಎಿಸುವದು. ಮನಸ್ಸು ಆಗ ಒಳ್ಳೇ 
ಪರಿಸೂರ್ಣಶುದ್ದಿ ಪಡೆದು ಸುಮನಪೌಗುವದು. ಪ್ರಾಣಲಿಂಗಿಯ ಸ್ಥಲವನ್ನು 
ಇವನು ಹತ್ತಿದಂತೆ ಆಯಿತು. 


೧೦ ಶಿನಾನುಭನ. 


ಪ್ರಸಾದಲಿಂಗೆ. 


ಭಾವಲಿಂಗದಲ್ಲಿ ಪ್ರಸಾದಲಿಂಗ ಮಹಾಲಿಂಗಗಳೆಂದು ಎರಡು ಪ್ರಕಾ 
ರಗಳು. ಪ್ರಸಃದಲಿಂಗನೆಂದರೆ ನಿಷ್ಕಾಮವಾಗಿ ಅಲ್ಲ ಭೋಗವನ್ನು ಉಂಡ 
ಉಪವಾಸಿಯಂತೆ ಬಳಸಿಬ್ರ ಹ್ಮಚಾರಿಯಂತೆ ಭೋಗಿಸಿ ಎಲ್ಲರಿಗೂ ಶಿವಾನುಭ 
ವವನ್ನು ಬೋಧಿಸುತ್ತ ಇರುವನು. ಒಂದಿಲ್ಲೊಂದು ಕಾಯಕ ಮಾಡುತ್ತ ಅನ್ಯ 
ರಿಗೆ ಆದರ್ಶವಾಗಿ ಬಾಳುವನು. ಈಗ ಅನನು ಮುಟ್ಟಿದ್ದು ತಟ್ಟಿದ್ದು 
ಹೇಳಿದ್ದು ನುಡಿದದ್ದ ಎಲ್ಲವೂ ಪ್ರಸಾದವಾಗಿ ಪವಿತ್ರವಾಗಿ ಇರುವದು. 
ಗಳಿಸಿದ್ದನ್ನೆಲ್ಲ ಪರರಿಗೆ ಕೊಟ್ಟು ಪ್ರಸಾದ ರೂಪದಿಂದ ಉಳಿದ ಅತ್ಯಲ್ಪನನ್ನು 
ಉಪಯೋಗಿಸಿ ಸಾದಾ ಜೀವನ ಉದಾತ್ತವಿಚಾರದವನಾಗಿರುವದೇ ಪ್ರಸಾದ 
ಲಿಂಗಪೂಜೆ ಎನಿಸುವದು. ಆಗ ಇನನು ಶರಣನಾದಂತೆ ಆಯಿತು. ಇನನಲ್ಲಿ 
ಸರಾಶಕ್ತಿ ಪ್ರಕಟವಾಗಿ ಸದಾ ಆನಂದದಿಂದಕೇ ಇರುವನು. ಸುಖ, ದುಃಖ, 
ಲಾಭ, ಹಾನಿ, ಹೆಂಟೆ, ಬಂಗಾರ, ಹೊಲೆಯ, ಬ್ರಾಹ್ಮಣ, ನಾಯಿ 
ಹುಲಿ, ಇವುಗಳಲ್ಲಿ ಏನೂ ಭೇದಕಾಣುವದಿಲ್ಲ. ಸಮಬುದ್ಧಿಯ ಉಚ್ಚಸ್ಥಿತಿ 
ಬರುವದು. ಆಗ ಇವನಿಗೆ ಒಳ್ಳೇ ಸುಜ್ಞಾನ ಬರುವದು. ಸುಶಬ್ದಗಳು ಇವ 
ನಿಂದ ಸದಾ ಹೊರಬೀಳುವನು. ಶಾಂತಾತೀತ ಗುಣ ಬರುವದು. ಈ ಲಿಂಗವು 
ಕಿವಿಯಲ್ಲಿ ಇರುವದು. ಆಗ ಅನೇಕ ತರದ ಜಗದ ಸುದ್ದಿಗಳು ಕಿವಿಯಲ್ಲಿ 
ಕೇಳುವನು. 


ಮಹಾಲಿಂಗ. 


ಮಹಾಲಿಂಗ ಪೂಜೆಯು ಆಗ ಪ್ರುರಂಭನಾಗುವದು. ಚಿತ್‌ಶಕ್ತಿಯ 
ಅನುಭವ ಆಗಿ ಪರಮಾತ್ಮನಲ್ಲಿ ಸಮರಸವಾಗಿರುನ ಅನುಭನವಾಗುವದು. 
ಆಗ ಸಕಲದರಲ್ಲಿ ಒಳ್ಳೇ ಸುತೃಪ್ತಿಯುಂಟಾಗಿ ಶಾಂತ್ಯತೀತನನ್ನು ದಾಟ 
ಮುಂದೆ ಹೋಗುವನು. ಹೈದಯವು ಅತ್ತಿ ಪವಿತ್ರ ಶುದ್ದ ಶಾಂತೆ ಆದಾಗ 
ಈ ಮಹಾಲಿಂಗವು ಪ್ರಕಟವಾಗುವದು. ಹೃದಯಕಮಲವನ್ನು ಸಂಪೂರ್ಣ 
ಅರಳಿಸುವದೇ ಮಹಾಲಿಂಗಪೂಜೆ ಎನಿಸುವದು. ಆಗ ಎಲ್ಲ ಭಾವಗಳು ಒಳ್ಳೇ 
ಸದ್ಭಾವಗಳಾಗಿ ಬಿಡುವವು. ಅಥಮಾತ್ಮನಲ್ಲಿ ಸದಾ ಮನ ಬುದ್ದಿ ಚಿತ್ತ ಭಾವ 
ಗಳು ಒಂದಾಗುತ್ತಿರುವದು ಅನುಭನನಾಗುನದು. ಇದೇ ಜೀವನ್ಮುಕ್ತಿಯ 
ಉಚ್ಚ ಸ್ಥಿತಿ. ಇದನ್ನು ಪಡೆದನನೇ ಐಕ್ಯನೆಂದೆನಿಸುವನು. ಆಗ ಬಾಹ್ಯಕ್ರಿಯೆ 


೧. ಲಿಂಗತತ್ವ. ೧೧ 


ಪೂಜೆಗಳಲ್ಲಿ ನಿಂತು ಸದಾ ಮಹಾಲಿಂಗನೇ ಗೋಚರಿಸುವದು. ಐಕ್ಯನ 
ಸ್ಥಿತಿಯು ಪ್ರಾಪ್ತವಾಗುವದು, ಲಿಂಗದ ವಿವರಣೆ ಇದೊಂದು ಬಗೆಯದಾ 
ರುವದು. 

ಕುಂಡಲಿನಿಯು ಮೊದಲು ತನ್ನ ಕೆಳಮುಖವನ್ನು ಮೇಲು ಮುಖ 
ವನ್ನು ಮಾಡಿ ತನ್ನ ಪತಿಯಾದ ಸಹಸ್ರಾರದಲ್ಲಿಯ ಶಿವನನ್ನು ನೋಡಹ 
ತ್ತಲು ಮನುಷ್ಯನು ಶರೀರ ಶುದ್ದಿಯಾಗಿ ನಿರ್ನಿಷಯಿಯಾಗಿ ಸತ್ಯರ್ಮಗ 
ಳನ್ನು ಮಾಡಹತ್ತುವನು, ಆಗ ಆಧಾರದಲ್ಲಿ ಕುಂಡಲಿನಿ ಬಂದು ಆಚಾರ 
ಲಿಂಗ ಪೂಜೆಯಾಗುವದು. 

ಮುಂದೆ ಅದೇ ಕುಂಡಲಿನಿಯು ಸ್ವಾಧಿಷ್ಕಾನದಲ್ಲಿ ಸಾವಧಾನದಿ ಏರಿ 
ಬಂದರೆ ಸುಜ್ಞಾನವು ಪ್ರಾ ಸ್ರರಂಭವಾಗುವದು. ಅಂದರೆ ಈ ಚಕ್ರದಲ್ಲಿ ಗುರು 
ಲಿಂಗ DE ಸೂ. ಕೆಲವು ದಿನ ಕುಂಡಲಿನಿಯು ಇಲ್ಲೇ ಇರುತ್ತಿ 
ರಲು ಸುಜ್ಜ್ವಾ ನ್‌ ಬೆಳೆಯಹತ್ತುವದು ಕಾಮವಾಸನೆ ಹೋಗುವದು. 


ಅದೇ ಕಳಸ ಮಣಿಸೂರದಲ್ಲಿ ಹೆಚ್ಚಿನ ಸಾಧನೆಗಳ ಮೂಲಕ 
ಬರುವದು. ಹಗ ಆಲ್ಲಿ ಶಿನೆಲಿಂಗ ಪೂಜೆ ನಡೆಯುವದು. ಅಂದರೆ ಪರರ 
ಸೇನೆ ಮಾಡಿ ಪರರಿಗೆ ಕಲ್ಯಾ ಣ ಮಾಡುವ ಬುದ್ಧಿ ಬರುವದು. ಸಕಲ ಭೋಗ 
ಗಳಲ್ಲಿ ತಿಂಸ್ಕಾರ ಹುಟ್ಟಿ "ಅವುಗಳನ್ನು ಬಿಡುವನು. ಗಳಿಸಿದ್ದನ್ನು ಪರರಿಗೆ 
ಕೊಟ್ಟು ಪ್ರಸಾದ ರೂಸದಿಂದ ಅಲ್ಪನನ್ನೇ ಉಸಯೋಗಿಸುವನು. 

ಅದೇ ಕುಂಡಲಿನಿಯು ಪುನಃ ಹೆಚ್ಚಿ ನ ಸಾಧನದಿಂದ ಅನಾಹತಕ್ಕೆ 
ಏರಿ ಬರುವದು. ಆಗ ಎಲ್ಲವನ್ನೂ ಸಮಾಧಾನ ದೃಷ್ಟಿಯಿಂದ ಪ್ರೀತಿಸಹ 
ತ್ತುವನು. ತಾನೇ ದೇವರೆಂಬ ಅನುಭನವಾಗುವದು, “ಶಿವೋಹಂ? ತತ್ವ 
ಆಳನಡುವದು, ಅಗ ಇಲ್ಲಿ ಚರಲಿಂಗ (ಜಂಗಮಲಿಂಗ) ದ ಪೂಜೆ ನಡೆ 
ಯುವದು. 

ಮುಂದೆ ಹೆಚ್ಚಿನ ಸಾಧನೆಯಿಂದ ಅಲ್ಲಿಯ ಕುಂಡಲಿನಿಯು ವಿಶುದ್ಧಕ್ಕೆ 
ಏರಿ ಬರುವದು. ಆಗ ಪ್ರಸಾದ ಲಿಂಗದ. ಅನುಭವವಾಗುವದು. ಉಂಡ 
ಉಪವಾಸಿ ಬಳಿಸಿ ಬ ಬ್ರಹ್ಮಚಾರಿಯಂತೆ ಇರಹೆತ್ತುವನು. ಅಂದರೆ ಶರಣನಾ 
ಗುವನು. ಎಲ್ಲವನ್ನೂ "ಎಲ್ಲರನ್ನೂ ದೇನರೇ ಎಂದು ಕಾಣುವ ಅನುಭವವಾ 
ಗುವದು. ದೇವಮಯವಾಗುನದು. ಇಲ್ಲಿ ಸದಾ ಪ್ರಸಾದಲಿಂಗದ ಪೂಜೆ ನಡೆ 
ಯುನದು. 


೧೨ ಶಿವಾನುಭವ. 


ಮುಂದಿನ ಸಾಧನೆಯಿಂದ ಆ ಕುಂಡಲಿನಿಯು ಆಜ್ಞೇಯ ಚಕ್ರಕ್ಕೆ 
ಏರಿಬರಲು ಮಹಾಲಿಂಗದ ಅನುಭವವಾಗುವದು. ಆಗ ಸದಾ ಆಗಾಗ ನಿರ್ನಿ 
ಕಲ್ಪ ಸಮಾಧಿಗಳಾಗುವವು. ಜೀವನ್ಮುಕ್ತನೆನಿಸುವನು. ಇಲ್ಲಿ ಸದಾ. ಮಹಾ 
ಲಿಂಗ ಗೋಚರವಾಗಿ ಅದರ ಪೂಜೆ ನಡೆಯುವದು. 

ಮುಂದೆ ಆ ಕುಂಡಲಿನಿಯು ಸಹೆಸ್ರಾರಕ್ಕೆ ಹೋಗಿ ಶಿವನೊಡನೆ 
ಸಮರಸವಾಗಲು ಯಾವ ತೊಂದಕೆಯಾಗುವದಿಲ್ಲ. ಆಗ ಲಿಂಗಾಂಗ ಸಮ 
ರಸ ಆದಂತೆ ಆಯಿತು. ಆಗ ಮಹಾ ಆನಂದ ಮಹಾಶಾಂತಿ ನಿಗೂಢ 
ಶಾಂತಿ ನೆಲಿಸುವದು. ಇಲ್ಲಿ ಶಿವ ಪಾರ್ವತಿ (ಕುಂಡಿಲಿನಿ) ಕೂಡಿದರೆ ಶಿವ 
ಯೋಗವಾಯಿತು. ಇಲ್ಲಿ ನಿ8ಕಲಲಿಂಗಪಾಯಿತು. ಮುಂದೆ ಶಿಖಾಚಕ್ರದಲ್ಲಿ 
ನಿರಂಜನ ಲಿಂಗ ಸಂಬಂಧವಾಗುವದು. ಆ ಬಳಿಕ ಶಿಖಾಚಕ್ರದಲ್ಲಿ ನಿಃಶೂನ್ಯ 
ಲಿಂಗ' ಸಂಬಂಧವಾಗುವದು. ಈ ಎರಡು ಚಕ್ರಗಳಗುಂಟಿ ಆನಂದ ಹರಿದು 
ಬಂದು ಈಡಾಪಿಂಗಳೆಗುಂಟಿ ಬಂದು ವಾದಗಳ ಹಬ್ಬೆಗಳಿನತನಕ ಬರುವದು. 
ಇದಕ್ಕೆ ಶಕ್ತಿಪಾತವೆನ್ನುವರು, 

ಈ ಪ್ರಕಾರ ಕುಂಡಿಲಿನಿಯು ಚಕ್ರದಗುಂಟಿ ಏರ ಹೆತ್ತೆಲು ಆಯಾ 
ಚಕ್ರದಲ್ಲಿ ಮೇಲೆ ಕಾಣಿಸಿದೆ ಅನುಭವಗಳಾಗುವವು. ಅಲ್ಲದೆ ಅದಕ್ಕೆ ತಕ್ಕಂತೆ 
ಸರಿಯಾದ ಗುಣಗಳೂ ಕ್ರಿಯೆಗಳೂ ಮನುಷ್ಯನಲ್ಲಿ ಬರುವವು. ಅದರಂತೆ 
ಆಯಾ ಚಕ್ರದಲ್ಲಿ ಆಯಾ ಶಕ್ತಿಗಳ ಕಾರ್ಯಗಳು ನಡೆಯುತ್ತ ಅವುಗಳ 
ಅನುಭವವಾಗುವದು. ಅದರಂತೆ ಭಕ್ತಿಯಲ್ಲಿಯೂ ತರತಮಗಳುಂಟಾಗುವವು. 
ಹೀಗೆ ಲಿಂಗಗಳಲ್ಲಿ ಬೇರೆ ಬೇರೆ ಅರ್ಥಗಳಿರುವದನ್ನು ವಾಚಕರು ಗಮನಿ 
ಸಬೇಕು. ಯಾವ ಲಿಂಗನನ್ನು ಸೂಜಿಸುತ್ತಿರುವನೆಂಬುದಕ್ಕೆ ಬಾಹ್ಯ ಕ್ರಿಯೆ 
ಆಚರಣೆ ನಡೆನುಡಿ ವಿಚಾರ ಆಚಾರ ಮೊದಲಾದವುಗಳೇ ಸಾಕ್ಸಿಯಾಗಿರು 
ವವು, ಇಷ್ಟಲಿಂಗ ಪೂಜಕನು ಏನು ಮಾಡಬೇಕು ? ಪ್ರಾಣಲಿಂಗ ಪೂಜ 
ಕನು ಏನು ಮಾಡಬೇಕು ? ಭಾವಲಿಂಗ ಪೂಜಕನು ಏನು ಮಾಡಬೇಕು? 
ಇವರೆಲ್ಲರ ಅಂತರಂಗ ಬಹಿರಂಗದ ಆಚಾರವಿಚಾರಗಳನ್ನು ಮೇಲೆ ಸ್ಪಷ 
ವಾಗಿ ಹೇಳಲಾಗಿದೆ. ವೀರಶೈವರು ಇದನ್ನು ತಿಳಿದು ವರ್ತಿಸಬೇಕು ಡಂಭಾ 
ಚಾರದ ಪೂಜೆಯಿಂದ ಏನೂ ಪ್ರಯೋಜನವಿಲ್ಲ ಎಂದು ಅರಿಸುವದುು, 

ಮೇಲಿನ ವಿವರಣೆಯು ಇದಕ್ಕೂ ಹೆಚ್ಚಿಗೆ ತಿಳಿಯುವದಕ್ಕೆ ಒಂದು 
ಕೋಷ್ಟಕ ರೂಪೆದಿಂದ ವಿನರಿಸುವೆವು. ಅದಕ್ಕೆ ನನವೀಧ ಸಕೀಲಗಳೆಂದು 
ಪೆಸರು. ಇನ್ನೊಂದು ಪ್ರಕಾರದ ಲಿಂಗತತ್ವದ ವಿನರಣೆಯುಃ 


RS 
(po ಆಜ Kl ಚಂಣಣ 

















ನಲಲ" ce Coy: ego 22೯ 
ಥಂಬ"ಔಿಂ ಬಢಿಊಾ ಗಿಇ೮ Boca | ಓೋಜ 
೪೭೬೦೧೫ 7 ಹ 
ಜಂಣಣ ಟಂ 4% ನಔ ಡ್ನ 
ge Teaun] 9069 Jag ಜೀಜ 
Ge ೧೩೫ mogseaess] | 
ದ vl ಣ 
5 puedes | RE 
ಸ 
c ನೀಂ ನೀ ಸಿಬಿ ತ್‌ ನ i 
ಡಿ ನಧನ ಲೋಗ 
taUBnpergo” ೪ಜ yO ಡ್‌ 
ಆಲನ್‌ ಉಂ kl RT| Hous 
ತೆ ಇ 
“೫ 5ಹಿಣ ಐಟಿಂಛಾ | ೧೩ , ತಡೀಐಣ 





























Gog | 8 acs| ಐಂಬಣ 
ತೀಜಣ | ನೀ ಮೀದ 
26೩ | ಇ೩೮) 
ಲ್ಲೊ ೦೫ಂ% | ನೀರಿ 
ಅ © 
yee | OE ೭೫ಎ 
[oud ಅ ೧ 
ಲಂ | 8ಣೀಜ್ಯ ಆಲಯ 
ಇ ಇ 1 
ace | 5% | ಇ 











"೪9೫ ಐಟಿಂಯಲಜಿ 


























ಬಂಧ 
Reo | per ®| ಟಂ 
HG | 

ಕಾ Cov 
₹208 (EHR) ಗಣ 
SR 1 ಆಡ್‌ EES 
2 ego 
ene | 20086 wR 
$e |uog "ನಿ 
ನಕ | cecy | sce 
ಇಡ | Ho 

eo ೧೧ | ಉಡಿ 
ಹಿ ೨. ೯ 
ae | ಟಿಂಛ tayo 








(೫ರ ೨೫೧೮೧ HCA ತೂ hac ce Ge 200 ಜು ಟಖ ಭಟ ಇಂ೧6 


1 


ಐಂಇಣ BS “h |%e vo | ಇಜಿ 





| 


೧೦ ತೆಲಿ ಇಸಿ ಆ ' ಈ ಟಂ NS 
ಬಂನಿಣ ಜಲಂ | seed! 0೫ | ಉಂ ಎಂದಿದ್ದ. eee wane) ಲ್ಲಾ ಲಂ 











ಶಿವಾನುಭವ. 


65 
23ಸಿ ಆ 
ಬಂಣಣ ಐಐಂನಣ ಹ 
ace Yocuog 3 


ಐಂ | “ಏಂ ಇಹ 18) Fe [uo | 
೮೮೦೪ Ri ಇ sen] ೮೫೦೫ ೧ಬ ೧೩೬೪ cae 

















ಅಣ | ನ 
ಜೀಜಲನಗಿಇ ಔಲಂಂ೩ ಢೀ 
ಬಬರ ಫೂ ಐಟಂ ೧ Bp ಉಳ್ರಿ ಬ | ಟಂಡ 
ಔ Gaucrofuos ax ಲ ಸಥ ೦೫೫ | ನಔ | ಜೀ | Ha ಆಯೀ | ಓಂ 
ಛಿ ( 1 


Kw 












ಗಿ. ಲಿಂಗತತ್ವ. ೧೫ 


ಹಿಂದೆ ನನವಿಧ ಸಕೀಲಗಳನ್ನು ಒಂಭತ್ತು ಲಿಂಗಗಳಿಗೆ ಸಂಬಂಧಿಸಿ 
ತಿಳಿಸಿದ್ದಾಯಿತು. ಈ ಲಿಂಗಗಳು ಆಯಾಯ ಜ್ಞಾನೇಂದ್ರಿಯಗಳಲ್ಲಿ ನೆಲಿಸಿ 
ದ್ದರ ಗುರುತನ್ನು ವಿಚಾರಿಸುವೆವು. (೧) ಆಚಾರಲಿಂಗ ನಾಶಿಕದಲ್ಲಿ ನೆಲೆ 
ಗೊಂಡರೆ ಬಾಹ್ಯೆ ವಿಷಯಗಳ ಗಂಧ ಮರೆಯಬೇಕು. ಲಿಂಗದ ಸದ್ವಾಸ 
ನೆಯು ಹೆಚ್ಚಬೇಕು. ಅಂದರೆ ಎಷಯಗಳ ಸಂಪರ್ಕವಿಲ್ಲದೆ ಸುಗಂಧವು 
ನಾಶಿಕಕ್ಕೆ ಹತ್ತಬೇಕು. (೨) ಗುರುಲಿಂಗವು ನಾಲಿಗೆಯ ಲ್ಲಿ ನೆಲೆಗೊಂಡರೆ 
ಬಾಹೈನಿಷಯ. ರಸಗಳನ್ನು ಮರೆಯಬೇಕು. ಲಿಂಗದ ಮಹಿಮೆಯನ್ನೇ 
ಸದಾ ಕೊಂಡಾಡುಸದೇ ಅದಕ್ಕೆ ಸುರಸವಾಗಬೇಕು. ' ಅಂದತಿ ಪದಾರ್ಥಗ 
ಳನ್ನು ಸೇವಿಸದೆ ನಾಲಿಗೆಯು ಸುರುಚಿಯನ್ನು ಅನುಭವಿಸಬೇಕು. (೩) 
ಶಿವಲಿಂಗವು ನೇತ್ರಗಳಲ್ಲಿ ನೆಲೆಗೊಂಡರೆ ಬಾಹ್ಯ ರೂಪು ಬಣ್ಣಗಳ ಮರೆ 
ಯಖಬೇಕು. ಲಿಂಗದ ರೂಪು ಬಣ್ಣಗಳೇ ನೇತ್ರದಲ್ಲಿ ಕಾಣಬೇಕು. ಅಂದರೆ 
ಬಾಹೈ ಪದಾರ್ಥಗಳನ್ನು ನೋಡದಿದ್ದರೂ ನೇತ್ರಗಳಲ್ಲಿ ಲಿಂಗದ ಪ್ರಕಾಶ 
ದಿವ್ಯ ದೃಶ್ಯಗಳು ಕಾಣುವಂತಾಗಬೇಕು, (೪) ಜಂಗಮ ಲಿಂಗವು ಚನ ೯ದಲ್ಲಿ 
ನೆಲೆಗೊಂಡರೆ ಬಾಹ್ಯ ವಿಷಯ ಸ್ಪರ್ಶಗಳನ್ನು ಮರೆಯಬೇಕು. ಸದಾಲಿಂಗಡ 
ಸುಖಸುಸ್ಪರ್ಶವು ಹತ್ತಬೇಕು. ಯಾನ ಬಾಹ್ಯ ವಸ್ತುಗಳನ್ನು ಮುಟ್ಟಿದೆ 
ದೇವನ ಸುಸ್ಪರ್ಶಹೆತ್ತುವ ಅನುಭನವಾಗಬೇಕು. (೫) ಪ್ರಸಾದಲಿಂಗ ಕಿವಿ 
ಯಲ್ಲಿ ಸಿಲೆಸೊಂಡರೆ ಬಾಹೈ ಶಬ್ದಗಳನ್ನು ಮರೆಯಬೇಕು. ಬರೇ ಲಿಂಗಡೆ 
ಮಹಿಮೆಯ ಧ್ವನಿಯೇ $ಎಯ್ಲಿ ಕೇಳಬೇಕು. (೬) ಮಹಾಲಿಂಗವು 
ಮನದಲ್ಲಿ ನೆಲೆಗೊಂಡರೆ ಬಾಹೈ ವಿಷಯಗಳ ಪರಿಣಾಮಗಳನ್ನು ಮನಮಕೆ 
ತಿರಬೇಕು. ಆದರೆ ಲಿಂಗದ ಪರಿಣಾಮಗಳನ್ನೇ ಅದು ಅನುಭವಿಸಬೇಕು. 
ಹಾಗಾದರೆ ಲಿಂಗತತ್ವವು ಸಕಲ ಶರೀರದಲ್ಲಿ ನೆಲಗೊಂಡು ಸರ್ವಾಂಗಲಿಂಗಿ 
ಯಾದಂತೆ ಆಯಿತು. 


(೧) ಸುಚಿತ್ತಕ್ಕೆ ಆಚಾರಶಿಂಗೈ (೨) ಸುಬುದ್ಧಿಗೆ ಗುರುಲಿಂಗ, (೩) 
ಸಾತ್ವಿಕ ಅಹೆಂಕಾರಕ್ಕೆ ಶಿವಲಿಂಗ (೪) ಸುಮನಕ್ಕೆ ಜಂಗಮಲಿಂಗ (೫) 
ಜ್ಞಾನಕ್ಕೆ ಪ್ರಸಾದಲಿಂಗ (೬) ಭಾವಕ್ಕೆ ಕ (೧) ಚಿತ್ತ ಬುದ್ಧಿ 
ಗಳು ಶುದ್ಧಿಯಾದಕ ಇಷ್ಟಲಿಂಗವಾ ಗವ (೨) ಅಹೆಂಕಾರ ಮನಗಳು 
ಶುದ್ದಿ ಯಾದರೆ ಪ್ರಾ ಲಿಂ! (೩) ಜ್ಞಾ ನ ಭಾನಗಳು ಶುದ್ಧಿ ಯಾಗಿ ಪರಿಮೂ 
ರ್ಣನಾದಕೆ ಬಾ 


೧೬ ಶಿವಾನುಭವ. 


ಶಿವನ ಸಂಕಲ್ಪದಿಂದ ಲಿಂಗ ಹುಟ್ಟಿತು ( ಆತ್ಮ). ಶಿನನೇ ತಾನೆಬ 
ಚಾವ ಹುಟ್ಟಿಲು ಲಿಂಗಕ್ಕೆ ಭಾವವೆಂದು ಹೆಸರಾಯಿತು. ಲಿಂಗ ಆಕಾಶದಲ್ಲಿ 
ಕೂಡಿ ಜ್ಞಾನವಾಯಿತು. ಲಿಂಗ ವಾಯುವಿನಲ್ಲಿ ಕೂಡಿ ಅಹಂಕಾರವಾಯಿತು. 
ಲಿಂಗ ತೇಜಸ್ಸು ಕೂಡಿ ಮನವಾಯಿತು. ಲಿಂಗ ಅಪ್ಪುವಿನಲ್ಲಿ ಕೂಡಿ ಬುದ್ಧಿ 
ಯಾಯಿತು. ಲಿಂಗ ಪೃಥ್ವಿಯಲ್ಲಿ ಕೂಡಿ ಚಿಕ್ತಿನಿಸಿತು. ಈ ಪ್ರಕಾರ ಲಿಂಗ 
ತತ್ವವು ಪಂಚಭೂತಗಳಲ್ಲಿ ಕೂಡಿಕೊಂಡು ಸಂಚ ಕರಣಗಳಾದವು. ಅಂದರೆ 
ಈ ಲಿಂಗವು ಎಲ್ಲ ಕಡೆಗೂ ಅಣುರೇಣುಗಳಲ್ಲಿ ಸಹ ಸೇರಿಕೊಂಡಿದೆ ಎಂದು 
ತಿಳಿಯುವದು. ಇದರ ಮೇಲಿಂದ ಲಿಂಗ ತತ್ವವು ಎಷ್ಟು ವ್ಯಾಪಕ ಸರಿಸೂ 
ರ್ಣನವೆಂದು ಕಲ್ಪನೆಬರುವದು. ಅದಕ್ಕಾಗಿಯೇ ಎಲ್ಲ ಭೂತಗಳನ್ನೂ ಕರಣ 
ಗಳನ್ನೂ ಇಂದ್ರಿಯಗಳನ್ನೂ ಕೂಡಿಕೊಂಡ ಈ ಶರೀರನನ್ನು ಯೋಗ್ಯ 
ಸಾಧನೆಯಿಂದ ಸರ್ವಾಂಗಲಿಂಗಿಯನ್ನಾಗಿ ಮಾಡಲಿಕ್ಕೆ ಬರುವದೆಂದು ಸಹೆಜ 
ತಿಳಿಯುವದು. 

ಆದಿಯಲ್ಲಿ ಸರಶಿನನು “ಓಂ” ಕಾರ ಲಿಂಗರೂಪದಿಂದ ಪ್ರಕಟಿನಾದನು. 
ಆಗ ಅದರಲ್ಲಿಯ ಅ ಕಾರವೇ ನಾದ, ಉ ಕಾರವೇ ಬಿಂದು, ಮ ಕಾರವೇ 
ಕಳೆಯಾಯಿತು. ನಾದವೇ ಪ್ರಾಣ (ನಾಮ) ಬಿಂದುವೇ ಶರೀರ (ರೂಪ) 
ಕಳೆಯೇ ಮನ (ಕ್ರಿಯೆ) ಗಳಾದವು. ಈ ಪ್ರಕಾರ ನಾಮ ರೂಪ ಕ್ರಿಯೆ 
ಯಿಂದೆ ಮನುಷ್ಯನಾದನು. ಶರೀರದಲ್ಲಿ (ಬಿಂದು) ಭಕ್ತಿ; ಪ್ರಾಣ (ನಾದ) 
ದಲ್ಲಿ ಜ್ಞಾನ; ಮನ (ಕಳೆ) ದಲ್ಲಿ ವೈರಾಗ್ಯಗಳು, ನೆಲೆಗೊಂಡರೆ ನಾದದಲ್ಲಿ 
ಗುರುಲಿಂಗ್ಳ ಬಿಂದುವಿನಲ್ಲಿ ಆಚಾರಲಿಂಗ, ಕಳೆಯಲ್ಲಿ ಶಿವಲಿಂಗಗಳಾಗುವವು. 
ಮುಂದೆ ಆಚಾರದಿಂದ ಪರಿಶುದ್ದವಾದ ಶಠೀರಪು ಬಿಂದು (ರೂಪು) ಜಂಗ 
ಮಲಿಂಗ, ಗುರುಮಂತ್ರದಿಂದ ಪರಿಶುದ್ಧವಾದ ಪ್ರಾಣ ನಾದ (ನಾಮ) ವು 
ಪ್ರಸಾದಲಿಂಗ್ಳ ಶಿವಧ್ಯಾನದಿಂದ ಪರಿಶುದ್ಧವಾದ ಮನವು ಕಳೆ (ಕ್ರಿಯೆ) ಮಹಾ 
ಲಿಂಗ ಹೀಗೆ ಆರು ಲಿಂಗಗಳು ರೂಪುಗೊಳ್ಳುವವು. ಈ ಪ್ರಕಾರ ಶರೀರವು 
ಜಂಗಮದಿಂದ ಪ್ರಾಣವು ಗುರುವಿನಿಂದ ಮನವು ಲಿಂಗದಿಂದ ಪರಿಶುದ್ಧವಾ 
ಗುವವು. ಈ ಪ್ರಕಾರ ಆರು ಲಿಂಗಗಳ ವಿವರಣೆ ಹಾಗೂ ಉತ್ತತ್ತಿಗಳಿರು 
ಷವೆಂದು ಶರಣರು ಕಂಡು ಹಿಡಿದು ಅನುಭವಿಸಿ ನೋಡಿದ್ದಾರೆ. ಮೇಲಿನ 
ಎಲ್ಲ ವಿವರಣೆಗಳನ್ನು ನೋಡಿದರೆ ಲಿಂಗತತ್ವವು ಎಂಥ ಮಹೆತ್ವದ್ದಿರುವದೆಂದು 
“ತಿಳಿಯುವದು, 


ಬಸವೇಶ್ವರರೂ, ರಾಜಕಾರಣವೂ. 
ಲೇಖಕರು ಶ್ರೀ ಮ. ಮಲ್ಲಪ್ಪ ಜ್ಞಾನನುಂದಿರ. ಹಲಗೂರು. 





ಭಾರತದಲ್ಲಿ ಆಗಾಗ್ಗೆ ಸಂಕ್ರಮಣ ಬರುವುದು ರೂಢಿಯೇ ಸರಿಯು. 
ಕ್ರೈ ಶೆ. ಹನ್ನೆರಡನೆ ಶತಮಾನದಲ್ಲಿ ಇಲ್ಲದ ಸಲ್ಲದ ಕಷ್ಟ ಕೋಟಲೆಗಳು ಜನ 
ತೆಯನ್ನು ಆವರಿಸಿಕೊಂಡವು. ಜೀವದ ಜೀನದುಸಿರಾದ ಧರ್ಮನನ್ನು ಜನ 
ರಿಗೆ ತಿಳಿಯುವ ರೀತಿಯಲ್ಲಿ ಸರಳವಾಗಿ ತಾಯಿನುಡಿಯಲ್ಲಿಯೇ ಬೋಧಿ 
ಸಿದವರು ಇರಲಿಲ್ಲ. ಆದಕಾರಣ ಧರ್ಮದೆ ನಿಜಶ್ನರೂಪ ಏನು ಎಂಬುದು 
ಗೊತ್ತಾಗಲಿಲ್ಲ. ಧರ್ನ ಹಾಗೂ ಸಾಹಿತ್ಯವು ಬರೀ ಗಂಡಸರ ಸೊತ್ತು 
ಆಗಿ ಮುಕ್ತಿಮಾರ್ಗಕ್ಕೆ ಅವಕಾಶವೇ ಇರಲಿಲ್ಲ. ಮುಂದೆ ಹೋದವರು ಮುಂದೆ, 
ಒಂದೆ ನಿಂತವರು ಹಿಂದೆ ಆಗಿ ಜನತೆಯ ಜೀವನವು ಸಮತೂಕದಲ್ಲಿ ಇಲ್ಲದೆ 
ಅವ್ಯವಸ್ಥೆ ಯಿಂದ ಕೂಡಿತ್ತು. ಭಗವಂತನ ಮಕ್ಕಳು ನಾವು ಎಂಬ ಅರಿವೇ 
ಇಲ್ಲದೆ ಮೇಲು ಕೀಳನ್ನು ಸೃಷ್ಟಿಸಿ ಅದರ ಅವಾಂತರದಲ್ಲಿ ಸುಖಶಾಂತಿಯು 
ತೇಲಿ ಹೋಗಿತ್ತು. ಒಂದಲ್ಲ ಒಂದು ವಿಧದಲ್ಲಿ ಕರ್ನಾಟಕದಲ್ಲಿ ಕ್ರಾಂತಿಗೆ 
ಅವಕಾಶಕೊಡುವ ಕಾರ್ಯಗಳು ಕೂಡಿಕೊಂಡಿದ್ದವು. ಬೆಳೆದ ಕಳೆಯನ್ನು 
ಕಿತ್ತು ಬೆಳೆಯನ್ನು ಹೆಸನುಮಾಡುನ ಹುಟ್ಟು ಬೇಸಾಯಗಾರರು ಜನಸಿ 
ಕಾರ್ಯಮಾಡುವ ಸಂದರ್ಭವು ಒನಗಿತೋ ನಿನೋ? ಅಧ್ಯಾತ್ಮದ ನೆಲೆವೀ 
ಡಾದ ನಮ್ಮ ನಾಡಿನಲ್ಲಿ ಕಾಲದಿಂದ ಕಾಲಕ್ಕೆ ಒಬ್ಬರಲ್ಲಿ ಒಬ್ಬ ವಿಭೂತಿ 
ಮಹಾತ್ಮರು ಅವತರಿಸಿ ಕತ್ತಲಲ್ಲಿ ಬೆಳಕು ತೋರಿ, ನಮಗೆ ಮೇಲ್ಪಂಕ್ತಿ 
ಹಾಕಿದ್ದಾರೆ. ಆನರ್ಗದಲ್ಲಿ ಕ್ರಾಂತಿಕಾರಕಾಗಿ, ಸಮಾಜ ಸುಧಾರಕರಾಗಿ, 
ಸಾಹಿತಿಗಳಾಗಿ, ವಿಭೂತಿಯಾಗಿ, ಅನುಭಾವಿಯಾಗಿ, ರಾಜಕಾರಣಿಯಾಗಿ 
ಬಸವೇಶ್ವರರು ಜನಸಿ ಅಗ್ರ ಗಣ್ಯರಾಗಿದ್ದಾರೆ. 

ಯಾವ ನಾಡಿನಲ್ಲಿಯೇ ಆಗಲಿ, ಜನಾಂಗದಲ್ಲಿಯೇ ಆಗಲಿ ಆಗಾಗ್ಗೆ 
ತಲೆಡೋರಬಹೆದಾದ ಸಾಮಾಜಿಕ, ಧಾರ್ಮಿಕ, ಸಾಂಸ್ಕೃತಿಕ ಮತ್ತು ವಾಜ್ಮ 
ಯಾತ್ಮಕ ಬದಲಾವಣೆಗಳೂ, ಧರ್ನ್ಮುಜಿಜ್ಞಾಸೆಗಳೂ ಬಹುಮಟ್ಟಿಗೆ ಆಯಾ 
ಯಕಾಲದ ರಾಜಕೀಯ ಸನ್ನಿವೇಶಗಳನ್ನು ಅನುಸರಿಸಿರುತ್ತವೆ. ಈ ಸರ್ವ 
ಕ್ಷೇತ್ರಗಳಲ್ಲಿಯೂ ರಾಜಕೀಯ ಪರಿಸ್ಥಿತಿಯು ತನ್ನ ಪ್ರಭಾವವನ್ನು ಬೀರು 


೧೮ ಶಿವಾನುಭವ, 


ತ್ತದೆ ಎಂಬುದು ಥಿರ್ವಿವಾದವಾಗಿದೆ. ರಾಜಕಾಲಸ್ಯ ಕಾರಣಂ ಎಂಬ ನುಡಿ 
ಯಲ್ಲಿ ಸತ್ಯವಿಲ್ಲದೆ ಇಲ್ಲ. ನೈರನೆಯೆ ಶತಮಾನದಲ್ಲಿ ಬಸವೇಶ್ವರರು ತಮ್ಮ 
ಪ್ರಭಾವದಿಂದ ನಡೆಯಿಸಿದ ಧಾರ್ಮಿಕ ಕ್ರಾಂತಿಗೆ ಅಂದಿನ ರಾಜಕೀಯ 
ಪರಿಸ್ಥಿತಿಯು ಬಹುತರವಾಗಿ ಸಹಾಯವಾಗಿರಬೇಕು. ಬಸನೇಶರರ ಕಾಲ 
ದಲ್ಲಿದ್ದ ರಾಜಕೀಯ ಸ್ಥಿತಿಗತಿಯು ಇವರಿಗೆ ಕೇವಲ ಕಾರ್ಯಕ್ಷೇತ್ರವಾಗಿ 
ದ್ದಿತಾದರೂ ಇನರು ಅಂದು ಧಾರ್ಮಿಕ ಕ್ರಾಂತಿಯನ್ನು ಯಶಸ್ವಿಯಾಗಿ 
ನಡೆಯಿಸಿರಬೇಕಾದರೆ ಅಂದಿನ ಕ್ಷೇತ್ರವು ಹಿಂದಿನಿಂದಲೂ ಕಾಲಕಾಲಕ್ಕೆ ಹೆದ 
ವಾಗುತ್ತಾ ಬಂದಿರಬೇಕು. ಗಂಗರು ಕಾಂತಿಗುಂದಿ, ಪತನವಾಗಿ, ಕದಂಬ 
ಪಲ್ಲವರು ಕೆಡೆಬಿದ್ದು ಕಲ್ಯಾಣದ ಚಾಲುಕ್ಯರು ಹತ್ತನೆ ಶತಮಾನದಲ್ಲಿ ಗರಿ 
ಗಟ್ಟುತ್ತಿದ್ದರು. ಹೆನ್ನೊಂದನೆ ಶಿತಮಾನದಲ್ಲಿ ಅಭ್ಯುದಯಿಗಳಾಗಿದ್ದ ಚಾಲು 
ಕ್ಯರಲ್ಲಿ ಜಗಳವು ಜನಿಸಿ, ಪುನಃ ಕಾದಾಟನ್ರ ಮೈಹಾಕಿತು- ನಿರ್ನೀರ್ಯ 
ನಾಗಿದ್ದ ಮೂರನೆಯ ತೈ ಲಸರಾಜನಲ್ಲಿ ಬಿಜ್ಜಳನು ಒಬ್ಬ ಮಾಂಡಲಿಕ 
ಅರಸನಾಗಿದ್ದು ಚಾಲುಕ್ಯರ ಆಸರೆಯಲ್ಲಿ ಇದ್ದನು. ಕೊಲ್ಲಾ ಸುರ ಕಾಕತೇ 
ಯಾದಿ ಅರಸರ ಸಹುಯದಿಂದ ಬಿಜ್ಜನು ತೈಲಸನನ್ನು ಪದಚ್ಯುತನನ್ನಾಗಿ 
ಮಾಡಿ ತಾನೇ ಸ್ವತಂತ್ರನಾದನು. ಕಲ್ಯಾಣವನ್ನು ತ್ಯಜಿಸಿ ತೈಲಪನು ಬನ 
ವಾಸಿಗೆ ಹೊರಡುವಾಗ ಕಾಕತೇಯರು ಅತನ ಮೇಲೆ ಕಡನಹೆಣಡಿ ಕೊಂದು 
ಹಾಕಿದರು. ಕ್ರಿ. ಶ. ೧೧೬೩ ರಲ್ಲಿ ಚಾಲುಕ್ಯ ಮನೆತನವು ಮುರಿದುಬಿದ್ದಿತು. 
ಕಲಚೂರ್ಯ ಮದ ಬಿಜ್ಜಳನೇ ಅರಸಾದನು. ಬಿಜ್ಜಳನಲ್ಲಿಯೇ ಬಸವೇ 
ಶ್ವರರು ಮಂತ್ರಿಯಾಗಿದ್ದರು. 


ಭಕ್ತಿಭಾಂಡಾರಿ, ಅನುಭಾವಿಶರಣ, ದಾಸೋಹೆಸ್ರಭು, ಸಾಹಿತ್ಯ ಕೃಷಿ 
ಗಾರ ಆದಂತೆಯೇ ಉತ್ತಮ ರಾಜಕಾರಣಿಯು ಬಸವೇಶ್ವರರು. ಇಂದಿನ 
ರಾಜಕಾರಣಕ್ಕೆ ಇದನ್ನು ಹೋಲಿಸದೆ ಸೂಕ್ಷ್ಮ ರೀತಿಯಲ್ಲಿ ನೋಡಬೇ 
ಕಾಗಿದೆ. ಧರ್ಮೋರಕ್ಷತಿ ರಕ್ಷತಃ ಎಂಬ ತತ್ವವನ್ನು ಚಾಚೂ ತಪ್ಪದೆ ಬಸ 
ವೇಶ್ರರರು ಪಾಲಿಸಿದ್ದಾಕೆ. ಇಂದಿನ ರಾಜಕಾರಣಿಗಳಂತೆ ತಮ್ಮ ಸ್ಥಾನ 
ಭದ್ರತೆಗೆ ಹೆಚ್ಚಿಗೆ ಗಮನವನ್ನು ಕೊಟ್ಟಿ ವರಲ್ಲ. ಇನರಲ್ಲಿ ಗಾಂಧೀಜಿಯ 
ಅಹಿಂಸಾವಾದದ ಮೂಲತತ್ವವು ಅಡಗಿರುವುದನ್ನೂ ವಾರ್ಕ್ಸ ಕ್ರಾಂತಿವಾ 
ದದ ಬೀಜಾಂಕುರವಿರುವುದನ್ನೂ ಲಿಂಕನ ಮತ್ತು ರೂಸೋ ಮೊದಲಾ 
ದನರ ಪ್ರಜಾಸತ್ತಾತ್ಮಕವಾದಿಗಳ ಸೂಕ್ಷ್ಮ ರೂಪನಿರುವುದನ್ನೂ ಧರ್ಮದ 


ಬಸವೇಶ್ವರರೂ, ರಾಜಕಾರಣವೂ. ೧೯ 


ಮುಖವಾಡವು ವ್ಯಕ್ತಪಡಿಸುತ್ತದೆ. ಬಸವೇಶ್ವರರು ಐತಿಹಾಸಿಕ ಪುರುಷರು 
ಎಂಬುದನ್ನು ಮನಗಂಡರೆ ಇವರ ರಾಜಕಾರಣವು ಸ್ಪಷ್ಟವಾಗುತ್ತದೆ. ಬಸ 
ವೇಶ್ವರರು ಬದುಕಿದ್ದ ಸಮಯದಲ್ಲಿ ಇವರು ಮಹಾಪುರುಷರಾಗಲು 
ಬೇಕಾದ ಸನ್ನಿವೇಶಗಳು ಇದ್ದವು. ಶ್ರೇಷ್ಠ ಕುಲಜರಾದ ಬಸವೇಶ್ವರರು ವೇದಾ 
ಗಮಗಳ ಸಾರಸಂಪತ್ತನ್ನು ಗ್ರಹಿಸಿಕೊಂಡಿದ್ದುದೂ ಅಲ್ಲದೆ ರಾಜಕೀಯದಲ್ಲಿ 
ಸಚಿವ ಸ್ಥಾನವನ್ನು ಪಡೆದಿದ್ದರು. ವಿದ್ಯೆ ಅಧಿಕಾರಗಳ ಜೊತೆಗೆ ಸಾಂಸ್ಕೃತಿಕ 
ಸಂಪತ್ತೂ ಇವರಲ್ಲಿ ತುಂಬಿದ್ದಿತು. ತತ್ಸಲವಾಗಿ ಇವರು ಅಂದಿನ ಸಾಮಾ 
ಜಿಕ ಕ್ಷೇತ್ರದ ಮೇಲೆ ತಮ್ಮ ವೈಯಕ್ತಿಕ ಪ್ರಭಾವವನ್ನು ಪರಿಣಾಮಕಾರಿ 
ಯಾಗಿ ಬೀರುವಸ್ಥಾ ನದಲ್ಲಿದ್ದರು. 


ಬಸವೇಶ್ವರರ ಕಾಲದ ರಾಜಕೀಯ ಪರಿಸ್ಥಿತಿಯು ಇವರ ಧಾರ್ಮಿಕ 
ಕ್ರಾಂತಿಗೆ ನೆರವಾಯಿತು. ಬಹಳ ಹಿಂದೆಯೇ ಪ್ರಚಾರಕ್ಕೆ ಬಂದಿದ್ದ ಅದ್ವೈ 
ತವೂ, ಆಗ ತಾನೇ ಪ್ರಚಾರಕ್ಕೆ ಬಂದಿದ್ದ ವಿಶಿಷ್ಟಾದ್ವೈ ತವೂ ಜನರಿಗೆ 
ಹಿಡಿಸಲಿಲ್ಲ. ಜೈನ ಧರ್ಮವು ತೊಟ್ಟು ಸಳಚಿದ ಹಣ್ಣಿನಂತೆ ಕೆಳಗೆ ಬೀಳು 
ತ್ತಿತ್ತು. ಉತ್ತರ ಭಾರತದಿಂದ ಬಂದ ಶೈವ ಧರ್ಮವೂ, ತಮಿಳುನಾಡಿನಿಂದ 
ಬಂದ ಶೈವ ಧರ್ಮವೂ ಕರ್ನಾಟಕಕ್ಕೆ ಪ್ರವೇಶಿಸಿ ಒಂದು ಶತಮಾನದ 
ಹಂದೆಯೇ ಪರಸ್ಪರ ಸೇರ್ಪಡೆಯಾಗಲು ಹವಣಿಸುತ್ತಿದ್ದವು. ತತ್ಸಲವಾಗಿ 
ಸಾಮಾಜಿಕ, ಧಾರ್ಮಿಕ ಹಾಗೂ ರಾಜಕೀಯ ಗೊಂದಲುಗಳು ಗೊಂಚ 
ಲುಗಳಾಗಿ ಬೀಳುಬಿಟ್ಟಿವು. ಕುಂದು ಕೊರಕೆಗಳ್ಕೂ ಲೋಪದೋಸಷಗಳಲ್ಲಿ 
ಸಮಾಜವನ್ನು ಪ್ರವೇಶಿಸಿ ಸ್ವಾತಂತ್ರ್ಯ ಚಲನೆಗೂ, ವೃದ್ಧಿ ವಿಕಾಸಕ್ಕೂ 
ಆತೆಂಕನನ್ನುಂಟುಮಾಡಿದ್ದವು. ಯೋಗ್ಯವಾದ ಹಾದಿಯಲ್ಲಿ ತಮ್ಮ ಅಭಿರು 
ಚಿಯನ್ನು ಅನುಸರಿಸಿ ತಮ್ಮನ್ನು ನಡೆಯಿಸುನ ಮುಂದಾಳುಗಳನ್ನು ಜನ 
ತೆಯು ಕಾತರದಿಂದೆ ಕಾದಿದ್ದಿತು- ಮಂತ್ರಿಯಾಗಿದ್ದರೂ ಶಾಸ್ತ್ರ ಪಾರಂಗತ 
ರಾದ ಬಸನೇಶ್ವರರಿಗೆ ಆ ಯುಗದ ವಿದ್ಯಮಾನಗಳು ಮನಸ್ಸಿಗೆ ಹಿಡಿದವು. 
ಬಸವೇಶ್ವರರು ಅಂದಿನ ಸಮಾಜದ ಅಭಿರುಚಿಯನ್ನು ಅರಿತು ನೂತಕ 
ಹಾದಿಯನ್ನು ಜನತೆಗೆ ತೋರಿಸಿದರು. ಅಧ್ಯಾತ್ಮಿಕ ಸಿದ್ಧಾಂತಿಯಾಗಿ ಧರ್ಮ 
ವನ್ನು ಹದಗೊಳಿಸಿ ಜನತೆಯನ್ನು ಧರ್ಮಜೀವಿಗಳಾಗಿ ಬಸನೇಶ್ವರರು ಮಾಡಿ 
ದರು. ಸ್ವಭಾವಜನ್ಯವಾದ ಸಂಸ್ಕೃತಿಯನ್ನು ಪುಟಕ್ಕಿಟ್ಟ ಚಿನ್ನದಂತಾಗಿ ಪ್ರಕಾ 
ಶಿಸಜೇಕಾದರೆ ಅಂತಶ್ಶುದ್ಧಿಯು ಹೊರಹೊಮ್ಮಿ ಆತ್ಮತೇಜಸ್ಸು ಆನಿರ್ಭ 


೨೦ ಶಿವಾನುಭವ, 


ವಿಸಬೇಕಾದರೆ ಹೊರಜಗತ್ತಿನಲ್ಲಿ ಅಂಕುರಿಸಬಹುದಾದ ಘಟನೆಗಳು ಬಹೆಳ 
ಮಟ್ಟಿಗೆ ಕಾರಣವಾಗಿರುತ್ತವೆ. ಆಗಾಗಿನ ರಾಜಕೀಯ ಸರಿನರ್ತನೆಗಳು 
ಸಮಾಜದ ಶಾಂತಿಗೆ ಎಡೆಯನ್ನು ನೀಡದೆನೆ ಇರಲಿಲ್ಲ. 


ಬಸವೇಶ್ವರರು ಲಕ್ಷದಮೇಲೆ ತೊಂಬತ್ತಾರು ಸಾನಿರ ಜಂಗಮರಿಗೆ 
ಆಸರೆಯನ್ನು ಕೊಟ್ಟಿದ್ದರು. ಈ ಜಂಗಮರು ಬರಿಯ ಹೊಟ್ಟಿ ಬಾಕರಾಗಿರ 
ಲಿಲ್ಲ ಧರ್ಮಪ್ರಚಾರ ಮಾಡುವ ಪಾದ್ರಿ Missionary ಗಳಾಗಿಸ್ತರು. 
ಭಕ್ತರಲ್ಲಿನ ಆಚಾರ ವಿಚಾರಗಳನ್ನು ಇವರು ಅರಿತುಕೊಂಡು ಬಂದು ಬಸವೇ 
ಶ್ವರರಿಗೆ ವರದಿ ಮಾಡುತ್ತಿದ್ದರು. ಕೆಲವರು ಚಿತ್ರಗುಪ್ತರು Deteetives 
ಇವರಲ್ಲಿ ಇದ್ದರು. ಇವರು ವೇಷವನ್ನು ಬದಲಾಯಿಸಿಕೊಂಡು ಯಾವುದಾ 
ದರೊಂದು ಗ್ರಾಮಕ್ಕೆ ಹೋಗಿ ಅಲ್ಲಿನ ಚಾವಡಿಯಲ್ಲಾ ಗಲೀ ದೇವಸ್ಥಾನದ: 
ಲ್ಲಾಗಲಿ ಹಾದಿಹೋಕರಂತೆ ವಿರಮಿಸಿ ಸಾಮಾನ್ಯರ ಮೂಲಕೇಣವಾಗಿ 
ಯಾರ ಅನುಷ್ಠಾನವು ಎಂತಿರುವುನೆಂದು ಅರಿತುಕೊಂಡು ಅವನ್ನು ಅವ್ಯಕ್ತ 
ವಾಗಿ ಅವಲೋಕಿಸಿ ಬಂದು ಬಸವೇಶ್ವರರಿಗೆ ವರದಿ ಮಾಡುತ್ತಿದ್ದರು. ಅನಂತರ 
ಬಸವೇಶ್ವರರು ಬೋಧಕರನ್ನು ಅಲ್ಲಿಗೆ ಕಳುಹಿಸಿ ಜನರನ್ನು ತಿದ್ದಿಸಿ ಲಿಂಗ 
ವಾತರನ್ನಾಗಿ ಮಾಡುತ್ತಿದ್ದರು. ಆ ಜಂಗಮರು ಕೇನಲ ಭೋಧಾ ಗುರು 
ಗಳಾಗಿ ಇರುತ್ತಿದ್ದರೇ ಹೊರತು ಕಾಡುವ ಬೇಡುವ ಜಂಗಮರಾಗಿದ್ದಿರು 
ತ್ರಿರಲಿಲ್ಲ. ಕೆಟ್ಟಿ ಭಕ್ತರ ಅನಾಚಾರವನ್ನು ಅದುಮಲು ಹೊಡುವ ಸತ್ಯಾ 
ಗ್ರಹೆವೇ "ಕಾಯಕ'ವಾಗಿ ಪರಿಣಮಿಸಿತು. ಬಕವೇಶ್ವರರ ರಾಜಕೀಯದಲ್ಲಿ 
ಜಂಗಮರಿಗೂ ಜಾಗನಿದ್ದಿತು. 


ಲೌಕಿಕ ಪಾರಮಾರ್ಥಿಕ ಎರಡನ್ನೂ ಸಮರಸವಾಗಿ ಬಸವೇಶ್ವರರು 
ನಡೆಯಿಸಬೇಕಾಯಿತು. ಮಂತ್ರಿ ಪದನಿಯಲ್ಲಿಗೆ ಬಸವೇಶ್ವರರು ಹೋಗದೆ 
ಬಸವೇಶ್ವರರಲ್ಲಿಗೆ ಮಂತ್ರಿಸದವಿಯು ಬಂದಿತು. ಇಂದಿನ ರಾಜಕೀಯ ಸಟುವಿ 
ನಂತೆ ರಾಜಕೀಯ ತಂತ್ರವೆಂಬ ಆಶ್ವಾರೂಢರಾಗಿ ಸ್ವಾರ್ಥಸಾಧನೆಯ ಸಾರ 
ಥಿಯಾಗಿ ಕೋಮುವಾರ ಕೋತಿಯ ಕುಣಿತದಿಂದ ಜನತೆಯನ್ನು ಆಕರ್ಷಿಸಿ 
ಚುನಾವಣಿಗೆ ಬಸವೇಶ್ವರಕು ನಿಲ್ಲಲಿಲ್ಲ. ಸತ್ಯಸಂಧತೆಯನ್ನೆೇ ವಾಹೆನವ 
ನ್ನಾಗಿ ಮಾಡಿಕೊಂಡು ನಿರಾಶೆ ನಿಷ್ಕ್ಯಾಸಟ್ಯದ ಮೂಲಕ ನಿಂತಲ್ಲಿಯೇ 
ಅಡಳಿತ ಚತುರನಾಗಿ ಕಾರ್ಯಭಾರವನ್ನು ವಹಿಸಿದ ಕಾರಣವೇ ಬಸವೇಶ್ವರ 
ರಿದ್ದಲ್ಲಿಗೆ ತಾನೇತಾನಾಗಿ ಹುಡುಕಿಕೊಂಡು ಮಂತ್ರಿಸದನಿಯು ೩ಬಂದಿತು. 


ಬಸವೇಶ್ವರರೂ ರಾಜಕಾರಣವೂ. ೨೧ 


ರಾಜ್ಯಗಳ ಉಳಿವು ಅಳಿವು ಧರ್ಮಾಧರ್ಮದಿಂದಲೇ ಎಂಬುದು ಬಸವೇಶ್ವರ 
ರಿಗೆ ಮನವರಿಕೆಯಾಯಿತು. ಹೆನ್ನೆರಡನೆ ಶತಮಾನದಲ್ಲಿ ಧಾರ್ಮಿಕ ಭಾವ 
ನೆಯು ಜನತೆಯಲ್ಲಿ ಕೈಎಂಕರಿಸಲು ಅನುವು “ದೊರಕಿತ್ತು. ತತ್ಸಲವಾಗಿ 
ಜನತೆಯು ಧರ್ಮಕ್ಕಾಗಿ ಜೀನ ಬಲಿದಾನಕ್ಕೂ ಸಿದ್ಧವಾಗಿತ್ತು. ಈ ಬಗೆಯ 
ಪರ್ವಕಾಲದಲ್ಲಿ ಬಸವೇಶ್ವರರು ಧರ್ಮವನ್ನು ತ್ಯಜಿಸದೆ ರಾಜಕೀಯವನ್ನು ಬಿಡದೆ 
ಅಂದು ಸಮತಾವಾದ ಸಮಾಜ ರಚನೆಗೆ ಕೈಹಾಕಿದರು. ಇದಕಾಗಿ ಇವರು 
ಆರು ಅಂಶದ ಕಾರ್ಯಕ್ರಮಗಳನ್ನು ಕೈಗೊಂಡಿದ್ದರು. ಪ್ರಜೆಗಳು ಉದ್ಯೋಗ 
ತತ್ಸರರಾಗುವ ರೀತಿಯನ್ನು ಹದಗೊಳಿಸಿ ಧನಿಕ ದರಿದ್ರರ ಅಂತರವನ್ನು ಅಳಿ 
ಸುವ ರಾಜ್ಯಾಡಳಿತವನ್ನು ವ್ಯವಸ್ಥೆ ಗೊಳಿಸಿ, ದೇಶೀಯ ಥೋರಣೆಯಲ್ಲಿ ಎತ್ತಿದ 
ಕ್ಸ ಇವರು. ಅಂದಿನ ಜನಮನದ ಭಾಷೆ ಕನ್ನಡದಲ್ಲಿಯೇ ಪ್ರಚಾರ ನಡೆ 
ಯಿಸಿದರು, ಶಿಕ್ಷಣ ಪ್ರಸಾರ, ಮಹಿಳಾ ಪ್ರಗತಿ, ಅಸ್ಪ್ಸೃತ್ಯೋದ್ಧಾರ, ನಿರು 
ದ್ಯೋಗ ನಿವಾರಣೆ ಬೇಸಾಯೋನ್ನತಿ, ಆರ್ಥಿಕ ಸರ್ವಸಮಾನತೆ ಮುಂತಾದ 
ವುಗಳ ಮೂಲಕ ರಾಜ್ಯವ್ಯವಸ್ಥೆ ಯನ್ನು ಸುಬಂಧುರವಾಗಿ: ಇವರು ಇರಿಸಿದರು. 
ನ್ಯಾಯೆನರರ್ಯೂ ಧರ್ಮನಿರತರೂ, ಪರಸ್ಪರ ಸ್ಟೇಹೆನುಯಿಗಳೂ, ಧರ್ಮ 
ಜೀನಿಗಳೂ, ಸುಖಿಗಳೂ ಆಗಿ ಪ್ರಜೆಗಳು ಬಾಳಬೇಕೆಂಬುದೇ ಇವರ ಹೆಬ್ಬ 
ಯಕೆಯು. ಜೀವರು ಗುರುಗಳು ಹಿರಿಯರು, ವೃದ್ಧರು ಇವರಲ್ಲಿ ಜನರು 
ಭಕ್ತಿ ನಮ್ರತೆಯಿಂದ ನಡೆದುಕೊಳ್ಳಲು ತಾವೇ ಮೇಲ್ಪಂಕ್ಷಿಯಾಗಿ ನಡೆದರು. 
ಅಧಿಕಾರಿಗಳನ್ನು ನಿಯದುಸುವಾಗ ಆಯಾಯ ಅಧಿಕಾರಿಗಳಿಗೆ ಅನುಗುಣ: 
ವಾಗಿ ಬೇಕಾಗುವ ಬುದ್ಧಿಶಕ್ತಿ ಯಿರುನಂತಹನರನ್ನೇ ಆರಿಸುತ್ತಿದ್ದರು. ಉತ್ಪತ್ತಿ 
ಗಿಂತ ಖರ್ಚು ಯಾವಾಗಲೂ ಕಡಿಮೆಯಿರುವಂತೆ ಏರ್ಪಾಡು ಇತ್ತು. ಅನ 
ಶ್ಯಕವಾದ ದಾನಧರ್ಮಗಳಿಗೆ ಎಡೆಯಿತ್ತು. ರಾಜ್ಯದಲ್ಲಿ ಸರ್ವತೋಮುಖ 
ವಾಗಿ ಸೌಖ್ಯವು ನೆಲೆಗೊಳ್ಳುವಂತೆ ಮಾಡಿದರು. ಧರ್ಮಕ್ಕೆ ಅವಿರುದ್ಧವಾಗಿ 
ಅರ್ಥವನ್ನು ಗಳಸುವಂತೆಯ್ಕೂ ಧರ್ಮಕ್ಕಾಗಿ ಅರ್ಥವನ್ನು ಕಡಿಸಿ 
ದಂತೆಯೂ ಧರ್ಮಾರ್ಥಗಳಿಗೆ ಅವಿರೋಧವಾಗಿ -ಕಾಮನನ್ನು ರೂಪಿಸಿಕೊ 
ಳ್ಳುವಂತೆಯೂ ವ್ಯವಸ್ಥೆಯಿತ್ತು. ಸಕಲಪ್ರಜೆಗಳೂ ಧರ.೯ನಿಷ್ಕರಾಗಿ ಸತ್ಯ 
ಶೀಲರಾಗಿ ತಮ್ಮ ತಮ್ಮ ಕರ್ಮಗಳಲ್ಲಿ ಪ್ರನೃತ್ತರಾಗಿ ಅವರಿಂದಲೇ ತೃಪ್ತಿ 
ಪಡುತ್ತ ಸ್ನೇಹೆನುಯವಾದ ಜೀವನನನ್ನು ನಡೆಯಿಸುತ್ತಿದ್ದರು. ಅಂದು ಆರ್ಥಿಕ 
ಸಮಾನತೆಯನ್ನು ಕಲ್ಪಿಸಿಕೊಟ್ಟ ರು. ಯಾರೂ ಸಹ ಧನವನ್ನು ಸಂಗ್ರಹಿಸಿ 
ಇಡುವ ದಾಸೋಹೆ ಕಾರ್ಯವನ್ನು ನಡೆಯಿಸಲೇಬೇಕೆಂದು ನಿರ್ದೇಶಿಸಿದರು. 


3೨ ತಿನಾನುಭವ. 


ತ್ಸ ಆವಾಗಿ ಯಾರೂ ನಿಜಧನವನ್ನು ಕೂಡಿಸಿಟ್ಟು ಹೆಣಗಾರನಾಗಬೇಕೆಂಬ 
ದುರಾಶೆಗೆ ಒಳಪಡುವುದು ತಸ್ಪಿತು. ಶಿರುಕರ ಮೂಲೋತ್ಪಾಟನೆಕ್ಕಾಗಿ 
ಬಂಕತೆರೆ ಕಾನೂನನ್ನೂ ಸ್ವಯಂ ಸೇವಾದಳದ ನಿರ್ಮಾಣಕ್ಕಾಗಿ ಬಿಟ್ಟಿತೊ 
ಟಣ ಕಾಯಿಡೆಯನ್ನೂ ಬಸವೇಶ್ವರರು ಜಾರಿಗೆ ತಂದರು. ಕವಣೆ ಎಂಬ 
ತೆರಿಗೆಯನ್ನು ವಿಧಿಸಿದ್ದರು. ದಾಸೋಹೆ ಭಾವನೆಯ ಕಲ್ಪನೆಯ ನಿರುದ್ಯೋಗ 
ನಿವಾರಣೆಯಾಗಿ ಪ್ರತಿಯೊಬ್ಬರೂ ತಮ್ಮ ತಮ್ಮ ಶಕ್ತಿಗನುಗುಣವ:ಗಿ ಕಾಯಕ 
ವನ್ನು ಕೈಗೊಳ್ಳ ಬೇಕೆಂಬ ಇವರ ಯೋಜನೆಯು ರಾಷ್ಟ್ರದಲ್ಲಿ ಸುಭದ್ರ 
ಸರಕಾರ ಸ್ಥಾಪನೆಗೆ ಸಹಕಾರಿಯಾಯಿತು. ಮಾದಕ ದ್ರವ್ಯ ನಿರ್ಮೂಲ 
ಕ್ಯಾಗಿ ಉಂಡಿಗೆ ಎಂಬ ವಿಶೇಷ ಸುಂಕನೆನ್ನೂ ಬೀಳು ಭೂಮಿಗಳನ್ನು 
ಹದಗೊಳಿಸಿ ಬೇಸಾಯ ಯೋಗ್ಯವಾಗಲು ದಂತ ಎಂಬ ತೆರಿಗೆಯನ್ನೂ 
ಜಾರಿಗೆ ತಒದಿದ್ದನು. ವನಮೃಗಗಳ ಉಪಟಿಳ ಪರಿಹಾರಕ್ಕೆ ಕಳವಲಿಕ್ಕೆ 
ಎಂಬ ಸುಂಕವನ್ನು ವಿಧಿಸಿದ್ದರು. ಸಕಲರೂ ಕಾಯಕ ಶೀಲರಾಗಿ ಧಾರ್ಮಿಕ 
ಹಾದಿಯಲ್ಲಿ ಸಾಗುತ್ತ ತೃಪ್ತ ಜೀವನವನ್ನು ನೆಡೆಯಿಸುತ್ತಿದ್ದರು. ಬಸವೇ 
ಶ್ವರರ ರಾಜಕೀಯವು ಮಾನವನನ್ನು ಮಹಾದೇವನನ್ನಾಗಿ ಮಾಡುವಂತಿತ್ತು. 


ನಣ್ಣನವರು 
ಭಾರತದ ಅ ವಸ್ತು! 
(ಹಿಂದಿನ RHE, 
(ಲೇಖಕರು: ಶ್ರೀ ಸ್ವಾಮಿ ದಯಾನಂದ ದೇವರು, ಬಿ. ಎ.,, ಯರನಾಳೆ.) 





ಕಿಂಕುರ್ನಾಣ ಭಾವ. 


ಕಿರಿಯೆನ್ನುವದು ಜಗತ್ತಿ ನಲ್ಲಿ ಬಹು ಬಲಿಷ್ಕವಾದುದೆಂದು ಹೇಳುವರು. 
ಏಕಂದರೆ ಹುಲ್ಲುಕಡ್ಡಿ ತೀರ ಚಿಕ್ಕದಿದ್ದು ಎಲ್ಲರಿಗೂ ಬಾಗುತ್ತದೆ. ಅದೇ 
ಎತ್ತರವಾಗ್ಕಿ ಉಬ್ಬಿ “ವೆಳೆದ ಗಿಡಮುರಗಳು ಯಾರಿಗೂ ಬಾಗಲಾರನು. ಆದರೆ 
ಅದೇ ಬಿರುಗಾಳಿಯ ಹೊಡೆತಕ್ಕೆ ಬೇರುಸಹಿತ ಕೇಳುವನು, ಆದರೆ ಹುಲ್ಲು 
ಕಡ್ಡಿ ಬೇರು ಕೀಳೆಲಾರದು. ಅದರಂತೆ ಈ ಜಾಗತಿಕ ವ್ಯವಹಾರಡೆ ಕೊಚ್ಚಿಗೆ 
ಯಾವನು ವಿನಯಸಪೂರ್ಣನಾಗಿ, ಕಿರಿಯನಾಗಿ ಬಾಳುತ್ತಾನೆಯೋ ಅತನಿಗೆ 
ಅದು ಏನೂ ತೊಂದರೆಯೀಯದು. ಯಾನನು ಶ್ರೇಷ್ಠನೆಂದಿಸಿಕೊಳ್ಳುವನೋ 
ದುರ೯ದೆದಿಂದ ಬದುಕುವನೋ ಆತನು ಈ ಸಂಸಾರದ ಹೊಡೆತದ ಬುಡ 
ಮೇಲಾಗಿ ಬೀಳುವನು. ಅದಕ್ಕಾಗಿ ಶರಣರು "ಹಿರಿಯನಲ್ತು ಕೆರಿಯಾಗಿ 
ಬಾಳ್ವೆಂ' ಎಂದರು. ಅವರು ಕಿರಿಯತನದಲ್ಲಿ ಹೆಚ್ಚಿನ ಪಾತ್ರವನ್ನು ತೋರಿ 
ಸಿದ್ದಾರೆ. ಆ ಪಾತ್ರನನ್ನು ಮೀರಿ ಇನ್ನಾವ ಪಾತ್ರವೂ ಸಿದ್ಧವಾಗಿಲ್ಲ. 


“ಎನಗಿಂತ ಕಿರಿಯರಿಲ್ಲ ಶಿವಭಕ್ತರಿಗಿಂತ ಹಿರಿಯರಿಲ್ಲ 
ಎನ್ನ ಮನ ಸಾಕ್ಷಿ, ನಿಮ್ಮ ಪಾದಸಾಕ್ಷಿ ಎನಗಿದೆ 


ದಿಬ್ಯ ಕೂಡಲಸಂಗಮದೇವಾ, 


ಬಸನಣ್ಣನವರ ಮಾತಿದು ಅವರಿಗೆ ದಿವ್ಯವಾದ ಸ್ಥಾನ ಕರಿಯೆತನ. 
ಈ ಕಿರಿಯ ಸ್ಥಾನಕ್ಕೆ ಅವರ ಮನಸ್ಸು ಕೂಡಲ ಸಂಗಮನ ಪಾದನನ್ನು ಸಾಕ್ಷಿ 
ಯನ್ನ್ನಿತ್ತಿದ್ದಾರೆ. ಅವರಿಗಿಂತ ಕಿರಿಯರು ಯಾರಿಲ್ಲವೆಂದು ಹೇಳಿದ್ದಾರೆ. 
ಈ ಮಾತಿನಲ್ಲಿ ಅವರು ಎಸ್ಟು ನಿನಯನನ್ನು ತೋರಿಸುತ್ತಿದ್ದರೆಂಬುದಕ್ಕೆ 


೨೪ ಶಿವಾನುಭವ. 


ಸಾಕ್ಷಿಯಾಗಿದೆ. ಈ ವಿನಯ ಭಾವವು ಈಗ ಅವಶ್ಯವಾಗಿದೆ. ಮಂ: ತ್ರಿಸ್ಸಾ 
ದಲ್ಲಿದ್ದವರು ಈಗಿದನ್ನು ಕಲಿಯಬೇಕಾದ ಮಾತು. ಬಸವಣ್ಣನನರು ಸ್ವಸಾ 
ಮರ್ಥ್ಯ್ಯ ಬುದ್ಧಿಯ ಬಲದಿಂದ ಚಾಲುಕ್ಯ ಸಿಂಹಾಸನೆದ ಮುಖ್ಯ ಪ್ರಧಾ 
ಪದವಿಯನ್ನು ಪಡೆದರು. ಅದೂ ಪರಧರ್ಮದ ಆಡಳಿತದಲ್ಲಿ. ಆದರೆ ಅಗರ 
"ವಿನಯ' ಭಾವವು ಯಾರನ್ನು ತಾನೇ ನಡುಗಿಸಿಲ್ಲ? «ಶರಣರಿಗೆ ಮರು 
ಹೊಕ್ಳನಲ್ಲದೆ ಮತ್ತಾವಂಗೆ' ಎನ್ನುವ ಅವರ ವಿಧಿಯು ಮತ್ತಿಷ್ಟು ಪುಟ 
ಯುವದು. ಬಾಗಿದ ಬೆನ್ನಿಗೆ ಚಸ್ಸರಿಸುವರೂ ಉಂಟು, ಅಲ್ಲದೆ ಬಾಗಿದ 
ಬೆನ್ನಿನ ಮೇಲೆ ಕುಳಿತು ಕುದುರೆಯಾಟಿ ಆಡುವರೂ ಉಂಟು. ಆದರೆ ಇಂದಿನ 
ಕಾಲದಲ್ಲಿ "ಕುದುರೆಯಾಟ' ;ಆಡುನ ಜನ ಬಹಳವಿದೆ. ಅದು ಮರೆಯಬೇಕು. 
ಅಣ್ಣ ನೆಂದು ಹೇಳಿಕೊಳ್ಳುವವರು ತಮ್ಮನಾಗಿ ನಡೆಯಲೇಬೇಕು. ಜೀವನದ 
ಪರಾಮರ್ಶಕಶೆಗೆ, 'ನಿನಯನು ಭೂಷಣದ ಪರುಷಮಣಿಯಾಗಿದೆ' ಈ ಜೀವನ 
ದಲ್ಲಿ ನಿನಯವು "ಕೈಂಕರ್ಯ ಭಾವದಿಂದ ಅವರು ಶರಣರಾಗಬಬ್ಲರು. ಕಂಕು 
ವಣ ಭಾವದಲ್ಲಿ ಇಲ್ಲದವನು. ಶರಣನಾಗಲಾರನೆಂದು ಪ್ರತಿಪಾದಿಸಿದರು. 
ಅದಕ್ಕಾಗಿ ಷಟ್‌ಸ ಸ ಲಗಳಲ್ಲಿ "ಏಕ್ತಸ್ನಲ' ವೆಂದೂ ಮೊದಲಾಗಿ, ಪಂಚಾಚಾ 
ರಗಳಲ್ಲಿ ಭೃತ್ಯಾ ಚಾರವೆಂದೂ ಸೇರಿಸಿದರು. ಶರಣರಿಗೆ ಕಿಂಕುರ್ವಾಣ ಭಾವ 
ದಿಂದ ಬಗಿ ದಷ್ಟು ಮತ್ತಾವುದರಿಂದ ಬಾಗುವದಿಲ್ಲವೆಂದು ಅನೇಕ ಕಥೆಗಳು 
ಸಾಕ್ಷಿಯಾಗಿವೆ. ಹೀಗೆ ಶರಣರಲ್ಲಿ ಕೈಂಕರ್ಯ ಭಾವ ಮನೆಯಾಗಿ ಪರಿಣಮಿ 
ಸಿದೆ ಹೀಗಿರುವ ಶರಣರು "ಗರ್ವಿಷ್ಠ' ರೆಂದು ಈ ಹಿಂಡೆದೆಲ್ಲಿ ಪತ್ರಿಕೆಯು 
ಸಾರಿತ್ತು. ಅದಕ್ಕೆ ಶರಣರ ಕಿಂಕುರ್ವಾಣಭಾವದ ಉದಾಹರಣೆಗೆ ಏನುತ್ತರ 


ವೀಯುವದು? 


ಅಂಜೆ! ಅಂಜುವೆ. 


ಭಯ ಮತ್ತು ನಿರ್ಭಯ ಇವೆರಡೂ ಜಗತ್ತಿನಲ್ಲಿ ಹುಟ್ಟು ಗುಣವಾಗಿ 
ಪರಿಣಮಿಸುವೆ. ಇವೇ ಸ್ಥಾನ ಪಲ್ಲಟವಾದಾಗ ಕಟುಕ ಹ "ಹೇಡಿ' 
ಎಂದಾಗುತ್ತವೆಂಬುದನ್ನೂ ಗಮನಿಸ ತಕ್ಕ ದ್ದು. ಅದಕ್ಕಾಗಿ ಶರಣರು ಈ ಸಮ 
ಸೈಯನ್ನು ಬಗೆಹರಿಸಿದ್ದರೆ ಯಾವುದಕ್ಕಾಗಿ ನಾವು ಅಂಜಬೇಕು. ಯಾವು 
ದಕ್ಕಾಗಿ ನಾವು ಅಾಜಬೂಾರದು ಸ] ಹೇಳಿ "ಕಟುಕ ಪಕ್ಕ' ಸ್ಥಾನ 
ಗಳಿಗೆ ವಿರೋಧರಾಗಿದ್ದೂರೆ. ಆದಕ್ಕಾಗಿ ಅವರು ಯಾವುದಕ್ಕಾಗಿ ಅಂಜು 
ತ್ತಾರೆ ಯಾವುದಕ್ಕಾಗಿ ಅಂಜುವದಿಲ್ಲ ನೋಡಿ ! 


ಬಸವಣ್ಣನವರು ಭಾರತದ ಮಹಾಭಾಗ್ಯ ವಸ್ತು ! ೨೫ 


ಹೆರಿನ ಹಾವಿಗಂಜೆ ಉರಿವ ನಾಲಿಗಗಂಜೆ 

ಸುರಗಿಯ ಮೊನೆಗಂಜೆ ಒಂದಕ್ಕಂಜೆವೆ ನೊಂದಕ್ಕಳುಕುವೆ 

ಪರಸ್ತ್ರೀ ಪರಧನ ಭುಜಗಂಗಂಜುವೆ | ಮುನ್ನಂಜ- 

ದ ರಾವಣನೇ ವಿಧಿಗೊಳಗಾದ ಅಂಜುವೆನಯ್ಯ ಕೂಡಲಸಂಗಮದೇವಾ. 


ಬಸವಣ್ಣನವರು ಹೇಗೆ ಸಾರಿದ್ದಾರೆ ನೋಡಿ. ಅವರ ಅಂಜುಬುರಕು 
ನಮಗೆಲ್ಲ ಸೋಜಿಗದ ಮಾತೆ? ಹರಿದಾಡುವಂತಹ ಹಾವನ್ನು ಹಿಡಿದು 
ತೋರಿಸುವಂತಹೆ ಧೈರ್ಯವದೆಯಂತೆ. ಪರಸ್ತ್ರೀಯರ ಮುಖದ ನೆಲಳು ಕೂಡ 
ನೋಡಲು ಅಂಜಿಕೆ ಬರುವಂತೆ ಶೂಲಕ್ಕೇರುವದಕ್ಕೆ ಆಂಜಲಾರರು ಆದರಿ 
ಎರಡನೆಯವರ ಹಣದ ನೆನಸು ಕೂಡಾ ಬೇನಂತೆ! ನೋಡಿ ಈ ಭಾವ 
ಪಾತ್ರವನ್ನು ಮರುಗಿಸಲೇ ಬೇಕು. ಇದನ್ನೇ ತಿಳಿಯಬೇಕೆನ್ನುತ್ತಾರೆ ಶರಣರು. 
ಜಗತ್ತಿನಲ್ಲಿ ಪ್ರತಿಯೊಂದು ವಸ್ತುವಿಜೆ. ಅದರ ಪೂರ್ವಾಪರ ವಿಚಾರವನ್ನು 
ಅರುಗಸಿಕೊಂಡು, ಸಿಹಿ ಕಹಿ ಫಲಾಫಲಗಳನ್ನು ಪ್ರತ್ಯಕ್ಷಿಸಿಕೊಂಡು ಆದರ 
ಉಪಯೋಗಮಾಡಿಕೊಳ್ಳ ಬೇಕೆನ್ನುತ್ತಾರೆ. ಪ್ರತಿಯೊಂದು ವಸ್ತು ಜಗತ್ತಿನಲ್ಲಿ 
ತನ್ನ ಉಪಯೋಗವನ್ನು ನಿರ್ದೇಶಿಸುತ್ತದೆ. ಹೆಣ್ಣು ಮಣ್ಣು ಹೊನ್ನುಗಳು 
ಜಗತ್ತಿನಲ್ಲಿ ಅವೇ ಆಧಾರವಾಗಿವೆ. ಹೆಣ್ಣಿಲ್ಲದೆ ಹುಟ್ಟಿಲ್ಲ, ಮಣ್ಣಿಲ್ಲದೆ ಮನೆ 
ಯಿಲ್ಲ ಹೊನ್ನಿ ಲ್ಲದೆ, ಉಣ್ಣಲು ಇಲ್ಲ. ಮಾನವನು ತಾಯಿಯಿಂದ ಜನಿಸ 
ಬೇಕಾಗುತ್ತದೆ. ಮಣ್ಣಿನ ಭೂಮಿಯ ಮೇಲೆ ಮನೆಕಟ್ಟಬೇಕಾಗುತ್ತದೆ. 
ಭೂಮಿಯಿಂದ ಹೊರಟ (ಹೊನ್ನಿನಿಂದ ದೊರಕಿದ) ಪದಾರ್ಥಗಳಿಂದ ತನ್ನ 
ಜೀವನ ಸಾಗಿಸಬೇಕಾಗುತ್ತದೆ. ಹೀಗೆ ಮಾನವ ಮತ್ತು ಮಾನವೇತರ ಪ್ರಾಣಿ 
ಗಳ ಹುಟ್ಟಿನಿಂದ ಸಾವಿನ ವರೆಗೆ ಈ ಮೂರು ವಸ್ತುಗಳನ್ನು ಅವಲಂಬಿಸ 
ಬೇಕಾಗುತ್ತದೆ. ಅದಕ್ಕಾಗಿ ಅರವಿಂದರು ಕೂಡ “ಸಂಪತ್ತು ಪಾಪಗಳ ಮೂಲ 
ವೆಂದು ಹಲವರು ವಾದಿಸಬಹುದು. ಆದರೆ ಜಗತ್ತಿನಲ್ಲಿ ಶಕ್ತಿಗಳಿಗೂ ಇದೇ 
ಮಾತು ಅನ್ವಯಿಸುತ್ತದೆ. ಸುಡುವದೆಂದು ಬೆಂಕಿಯನ್ನು ಮುಳುಗಿಸುವದೆಂಡು 
ನೀರನ್ನು, ತ್ಯಜಿಸುವ ವಿಜಾರವನ್ನು ಯಾರೂ ಮಾಡುವದಿಲ್ಲ. ಯಾವದೇ 
ಶಕ್ತಿಯ ಗುಣವನ್ನು ನಾವು ಅದನ್ನು ಬಳಸುವ ಉದ್ದೇಶವೇ ನಿರ್ಧರಿಸು 
ತ್ತೇವೆ” ಎಂದಿದ್ದಾರೆ. ಹೀಗೆ ಜಗತ್ತಿನಲ್ಲಿ ಪರಸ್ತ್ರೀಯರನ್ನು ಮಹಾದೇವಿ 
ಯೆಂದರೆ ತಪ್ಪೇನಿಲ್ಲ. ಅದೀ ರೀತಿಯಾಗಿ ಬೆಳೆವ ಭೂಮಿ ತನ್ನದಲ್ಲ. 
ಈಶನದು ಎಂಬ ಭಾವನಿಟ್ಟು ನಡೆದರೆ ಯಾವ ದೋಷ ತಗಲವದು. ಅದೇ 


೨೬ ಶಿವಾನುಭವ. 


ಸ್ಥಿತಿಯೇ ಬೇಕೆಯಾಗ ಕೂಡದು. ಪರಸ್ತ್ರೀಯರನ್ನು ಕಾಮನಾಸನೆಗೆ ಹೋಲಿ 
ಸಿದರೆ ಅಲ್ಲಿ ನಿರ್ಧಾರ ತಪ್ಪಿ ದೋಷಸೂರಿತನಾಗಿ ಕಟುಕನಾಗುವನು. ಹೀಗೆ 
ವಸ್ತುವಿನ ಆಶೆ ಶೋಷಗಳ ನಿರ್ಧಾರದಲ್ಲಿ ಅವನು ದೋಷದಿಂದ ಪೂರಿತ 
ನಾಗುವನು. ಇಡರಿಂದ ಆತನ ಜೀವನದ ದಾರ್ಥ್ಯವು ಅಳೆಯುವದಿಲ್ಲ. 
ಅಂತೆಯೆ ಅವರು ಉಸಯೋಗಿಸುನಲ್ಲಿ ಜಾಣತನ ಉಸಯೋಗಿಸಬೇಕೆಂದು 
ಹೇಳಿದ್ದಾರೆ. ಇದರಂತೆ ಶರಣರು ಅಸತ್ಯ ಅನ್ಯಾಯಕ್ಕೆ ಹೆದರುವದಿಲ್ಲ. ಅವರು 
ನ್ಯಾಯ, ಸತ್ಯ, ಧರ್ಮಕ್ಕೆ ಯಾವಾಗಲೂ ಬೆನ್ನು ಕೊಟ್ಟಿ ವರು. ಅವುಗಳ 
ರಕ್ಷಣೆಗೆ ತಮ್ಮ ಪ್ರಾಣನನ್ನಾದರೂ ತೆತ್ತುನರು. ಈ ಪ್ರಕಾರ, ಸತ್ಯ ಶಾಂತಿ, 
ಅಹಿಂಸೆ ಸಮೇತವಾದ ಧರ್ಮದ ರಕ್ಷಣೆಗಾಗಿ "ಗಣಾಚಾರ' ವೃತ್ತಿಯನ್ನೇ 
ಮಾಡಿದರು. ಅವರು ಶರಣರ, ಧರ್ಮಿಗಳ ರಕ್ಷಣೆಯಲ್ಲಿ ಅನರು ತೋರುವ 
ತ್ಯಾಗಮಯ, ಅಪ್ರೇಮಶಕ್ತಿ ಅಗಾಧವಾದುದು! ಅವರು ನ್ಯಾಯ ತೋರು 
ವಲ್ಲಿ ಹೀಗೆ ನಿರರ್ಗಳ ಪಾತ್ರಧಾರಿಗಳಾಗಿದ್ದಾರೆ ನೋಡಿ! 


( ಮುಂದುವರೆಯುವದು.) 


9 
ಶಕ್ತಿವಿಶಿಷ್ಟಾದ್ವೈತ ಸಿದ್ಧಾಂತ. 
(ಬರೆದವರು; ಶ್ರೀ ಶಿವಾನಂದಸ್ವಾಮಿಗಳು ಗವಿಮಠ ತೆಗ್ಗಿ ಹಳ್ಳಿ-ತಾ. ಇಂಡಿ) 
pm 


೧. ನೀರಶೃನ ಧರ್ಮದ ಸನಾತನತ್ನ. 

ಭಾರತದಲ್ಲಿ ದ್ರಾವಿಡ ಸಂಸ್ಕೃತಿಯು ಒಳ್ಳೇ ಪುರಾತನದ್ದೂ ಒಳ್ಳೇ 
ಶ್ರೇಷ್ಠವಾಡದ್ದೂ ಅಲ್ಲದೆ ಒಳ್ಳೇ ಪರಿಸೂರ್ಣವಾದದ್ದೂ ಇತ್ತೆಂದು ಅನೇಕ 
ವಿದ್ವಾಂಸರು ಈಗ ಕಂಡುಹಿಡಿದಿದ್ದಾರೆ. ಈ ದ್ರಾವಿಡರಿಗೆ ಶಿವಶಕ್ಷಿಯರೇ 
ಅಧಿದೇವತೆಗಳಾಗಿದ್ದರು. ಈ ಶಿವ-ಶಕ್ತಿಯರ ಗುರುತಾದ ಲಿಂಗವನ್ನೇ ಅವರು 
ಪೂಜಿಸುತ್ತಿದ್ದರು. ಇವರಲ್ಲಿ ಶಾಖಾಹಾರಿ ಮಾಂಸಾಹಾರಿಗಳೆಂದು ಎರದೇ 
ಜಾತಿಗಳಿದ್ದವು. ಮಾಂಸಾಹಾರಿಗಳು ಈ ಶಕ್ತಿಯನ್ನು ದುರ್ಗಿ ಚಂಡಿ, 
ಕಾಳಿ, ಲಕ್ಷ್ಮಿ ಎಂದು ಪೂಜಿಸಿ ಕುರಿ. ಕೋಣ, ಕೋಳಿಗಳನ್ನು ಬಲಿ 
ಕೊಡುತ್ತಿದ್ದರು. ಆದರೆ ಉಳಿನಕಾಲದಲ್ಲಿ ಲಿಂಗವನ್ನು ಪೂಜಿಸುತ್ತಿದ್ದರು. 
ಇವರಲ್ಲಿ ವೇದದಂತೆ ಜಾತಿಗಳಾಗಲಿ ಯಜ್ಞ ಯಾಗ ಹೋಮ ಹೆವನಗ 
ಇಗಲಿ ಇರಲಿಲ್ಲ. ಇವರು ಸ್ಥಾವರಲಿಂಗಗಳನ್ನೇ ಹೆಚ್ಚಾಗಿ ಪೂಜಿಸುತ್ತಿ 
ದ್ದರು. ಅಲ್ಲದೆ ಇಷ್ಟಲಿಂಗ ಧರಿಸಿದ ಜಾತಿಯೂ ಕೂಡ ಆಗ ಉಳಿದ ಯಾವ 
ದೇವರ ಹೆಸರುಗಳೂ ,ಕೂಡ ಗೊತ್ತಿರಲಿಲ್ಲಿ. ಇಡೀ ಭಾರತದಲ್ಲಿ ಲಿಂಗ 
ಪೂಜೆ ನಡೆಯುತ್ತಿತ್ತು. ೧೨ ಜ್ಯೋತಿರ್ಲಿಂಗಗಳೂ ಕೂಡ ಪ್ರಸಿದ್ಧ ಇರು 
ವವು. ಅಲ್ಲದೇ ಎಲ್ಲಕಡೆಗೆ ಅನೇಕಾನೇಕ ಶಿನಾಲಯಗಳಿರುನವು, ಹೆರಪ್ಪಾ 
ಮಹೊಂಜದಾರ್ಯ (ಸಿಂಧೂನದಿ ಕೊಳ್ಳ) ಚಂದ್ರವಳ್ಳಿ (ಚಿತ್ರದುರ್ಗದ ನೆರೆ; 
ಯಲ್ಲಿ) ಮೊನಲಾದ ಕಡೆಗಳಲ್ಲಿ ಭೂಗರ್ಭದೊಳಗೆ ೫೦೦೦ ನರ್ಷಗಳ ಹಿಂಡಿನ 
ಅವಶೇಷಗಳು ಅನೇಕ ದೊರೆತಿರುವವು. ಇನೆಲ್ಲ ದ್ರಾವಿಡ ಸಂಸ್ಕೃತಿಗೆ 
ಸಂಬಂಧಿಸಿರುವವು. ಲಿಂಗ ನಂದಿ ಮೊದಲಾದ ಮೂರ್ತಿಗಳು ದೊರೆತಿವೆ. 
ಅಲ್ಲದೆ ಕಂಥೆ ಕೂಡ್ರಿ ಸಿದ ಇಸ್ಟಲಿಂಗಗಳೂ ಕೂಡ ದೊರೆತಿವೆ. ಇದರ 
ಮೇಲಿಂದ ವೀರಶೈವ ಧರ್ಮವು ವೇದ ಪೂರ್ವದ್ದೆಂದು ಹೇಳಬಹುದು. 
ಜಗತ್ತಿನಲ್ಲಿ ಕೊರಳೊಳಗೆ ಲಿಂಗನನ್ನು ಕಟ್ಟಿಕೊಳ್ಳುವ ಧರ್ಮ, ಈ ವೀರ 
ಶೈವರ ಹೊರತು ಬೇರಾವುದೂ ಇಲ್ಲವೇ ಇಲ್ಲ. ವೀರಶೈವರು ದ್ರಾವಿಡ 


ಸಂ ಸ್ಫತಿಯನರೇ ಆಗಿದ್ದಾರೆ. 


೨೮ ಶಿವಾನುಭವ. 


ನೀರಶೈವಕ್ಕೆ ಆಗಮಗಳೇ ಮೂಲ ಗ್ರಂಥಗಳು. ಇವು ವೇದಕ್ಕಿಂತಲೂ 
ಮೊದಲಿನವಾಗಿವೆ. ಯಾಕಂದರೆ ವೇದಗಳಲ್ಲಿ ಆಗಮಗಳ ಖಂಡನೆ ಇರು 
ವದು, ಅದಕ್ಕೆ ಅನಾದಿ ವೀರಕೈನವೆನ್ನುವರು, ಈಗಿನ ವೇದಗಳಲ್ಲಿ ಹೇಳ 
ಲಾದ ಸಾಂಖ್ಯಯೋಗ, ದರ್ಶನಗಳು ಆಗಮದೊಳಗಿಂದ ಎತ್ತಿ ಬರೆಯಲಾ 
ಗಿದೆ ಎಂದು ಹೇಳುವರು. 

ಶೈವವು ಭಾರತದಲ್ಲಿ ಮೊದಲು ಅವತರಿಸಿತು. ಇವರಲ್ಲಿ ಕಾಳಾಮುಖಿ 
ಪಾಶುಸತಿ ಲಕುಲಿ ಮೊದಲಾದ ಭೇದಗಳುಂಟು. ಇವರಲ್ಲಿ ಪಾಶುಪತಿಗಳೇ 
ರೂಪಾಂತೆರ ಹೊಂದಿ ನೀರಶೈವವಾಗಿದೆ ಎಂದು ಹೇಳಬಹುದು. ಪಾಶುಸ 
ತಿಯನ್ನು ಅವರು ಪೂಜಿಸುತ್ತಿದ್ದರು. ಶಿನ-ನಂದಿಗಳು ಇವರಿಂದ ಬಂದವು. 
ಶೈವವೆಂದರೆ ಶಿವನೂಜೆ, ಭಸ್ಮ ರುದ್ರಾಕ್ಷಿ ಧಾರಣೆ, ಪಂಚಾಕ್ಷರಿ ಜನ ಶಿವ 
ಪಾದೋದಕ ಪ್ರಸಾದಸೇವನೆ ಶಿವಸ್ಥಾವರಾರ್ಚನೆ, ಶಿವೇತರ ದೇವತಾ ಪರಿ 
ತ್ಯಾಗ, ಶಿನಕ್ಷೇತ್ರ ಗಮನಗಳಿರುವವು. ಇನ್ನು ನೀರಶೈವಕಿಂದರೆ -- ವರ್ಣಾದ್ರ, 
ಪಾದಾಧ್ಷ, ಭುವನಾದ್ವ, ಮಂತ್ರಾದ್ವ, ಕಲಾದ್ವ, ತತ್ವಾದ್ವಗಳಿಂದ ಪರಿಶು 
ದ್ದವಾಗಿ ಅಷ್ಟಾವರಣದ ಪ್ರಕಾರವಾಗಿ ನಡೆದು ಸಂಚಾಚಾರಗಳನ್ನು ಪಾಲಿಸಿ, 
ಭಕ್ತ, ಮಹೇಶ್ಕ ಪ್ರಸಾದಿ, ಪ್ರಾಣಲಿಂಗಿ, ಶರಣ್ಯ ಐಕ್ಯ, ಷಟ್‌ಸ್ಥಲಗ 
ಳಂತೆ ನಡೆದು ಆಂಗದ ಮೇಲೆ ಲಿಂಗ ಧರಿಸಿ ಇರುವವನೇ ವೀರತೈವನೆಂದು 
ಸಾಮಾನ್ಯವಾಗಿ ಹೇಳಬಹುದು. ಈ ವೀರಶೈವ, ಸಿದ್ಧಾಂತದಲ್ಲಿ ಕೆಲವು ಪಾರಿ 
ಭಾಷಿಕ ಪದಗಳಿರುವವು. ಆ ಪದಗಳು ವೇದಗಳಲ್ಲಿಯೂ ಕೂಡ ಬಂದಿರು 
ವವು. ಅವು ಯಾನವನೆಂದರಿ ಮಹೇಶ್ವರ, ಪ್ರಸಾದಿ, ಪ್ರಾಣಲಿಂಗಿ, ಶರಣ, 
ಐಕ್ಯ, ಲಿಂಗಸ್ಥಲ್ಕ ಜಂಗಮ ಲಿಂಗಿನ್‌, ಪ್ರಾಣಲಿಂಗಿನ್‌, ಲಿಂಗಾಂಗೀ, 
ಲಿಂಗೈಕ್ಯ ವೀರಶೈವ, ವೀರಮಾಹೇಶ್ವರ, ಲಿಂಗಧಾರಣ, ದೇಶಿಕ- ಶಿವಲಿಂಗ 
ಧೃವ, ಅತ್ಯಾಶ್ರಯೀ, ಶಿವಯೋಗೀ, ಪರಮತೈವ, ಶಿವಾನುಭವ, ಮಹಾ 
ವಶುಪತ, ಶಿನಸಂಗ ಇತ್ಯಾದಿ ಇನ್ನೂ ಅಸಂಖ್ಯ ಪದಗಳು ವೈದಿಕ ಗ್ರಂಥ 
ಗಳಲ್ಲಿ ಇರುವವು. ಉಪನಿಷತ್ತು, ಸ್ಮೃತಿ, ಪುರಾಣ, ಶಾಂಕರಸಂಹಿತಾ 
ಮೊದಲಾದವುಗಳಲ್ಲಿ ಇಂಥ ಪದಗಳು ಬಂದಿರುವದರಿಂದ ವೀರಶೈವವು ವೇದ 
ಗಳಿಗಿಂತಲೂ ಪೂರ್ವದಲ್ಲಿಯೇ ಇತ್ತೆಂದು ಧಾರಳನಾಗಿ ಹೇಳಬಹುದು. 
ಸ್ಕ್ರೃತಿಗಳಲ್ಲಿ ಲಿಂಗಧಾರಣ ವಿಚಾರವನ್ನು ಹೇಳಿದ್ದಾರೆ. 

ವೀರಶೈವರು ಶೈವಸಿದ್ಧಾ ತದ ಭಾಷ್ಯಕಾರರಾದ ಶ್ರೀಕಂಠರನ್ನು ಗೌರ 
ವಿಸುತ್ತಾಕಿ. ಇವರು ಶಂಕರಾಚಾರ್ಯರ ಸಮಕಾಲೀನರು. ನೀಲಕಂಠರು 


ಶಕ್ತಿವಿಶಿಷ್ಟಾದ್ವೈತ ಸಿದ್ಧಾಂತೆ. ೨೯ 


ದೇರಶೈವ ಮತಕ್ಕೆ ಶಕ್ತಿ ನಿಶಿಷ್ಟಾದ್ರೈತ ಎಂದು ಕರೆದು ನೀಲಕಂಠ ಭಾಷ್ಯ 
ವನ್ನು ರಚಿಸಿದ್ದಾರೆ. ಇವನೂ ಆಗಿನಕಾಲದವನೇ ಸರಿ. ಇದರಿಂದ ವೀರ 
ಶೈವವು ಪ್ರಾಚೀನಕಾಲದ್ದೇ ಹೊರತು ಈಚಿಗಿನದಲ್ಲಿಯದೆಂದು ಧಾರಳವಾಗಿ 
ಹೇಳಬಹೆದು. 


ಭಾರತದ ವಾಯವ್ಯ ದಿಕ್ಕಿನಿಂದ ಆರ್ಯರೆಂಬ ಜನಾಂಗವು ಭಾರತದಲ್ಲಿ 
ಬಂದು ದ್ರಾವಿಡರನ್ನು ಗೆದ್ದು, ತಮ್ಮ ಸಂಸ್ಕೃತಿಯನ್ನು ಬೆಳಿಸಹೆತ್ತಿದರು. 
ಅನೇಕರು ಅವರಿಗೆ ಮಾರು ಹೋದರು ಆದರೆ ವಿರಶೈ ವರು ಮಾತ್ರ ತಮ್ಮ 
ಸಂಸ್ಕೃತಿಯನ್ನು ಕಾಯ್ದುಕೊಂಡು ಬಂದರು. ಇವರ ಜನಸಂಖ್ಯೆಯು ಮಾತ್ರ 
ಬಹೆಳ ಕಡಿಮೆಯಾಯಿತು. ಇವರು ಮೊದಲಿನಿಂದಲೂ ಅರ್ಯರ ಸಂಸ್ಥ 
ತಿಗಳಾದ ಯಜ್ಞ, ಯಾಗ ಹೋಮ, ಹೆಸುವ, ವರ್ಣ, ಜಾತಿಗಳ ಕೂಡ 
ಹೋರಾಡಿ ಜೀವನಸಾಗಿಸುತ್ತಿದ್ದರು. ಆ ಯುದ್ಧವು ೧೨ ನೇ ಶತಮಾನದಲ್ಲಿ 
ಬಸವಾದಿ ಪ್ರಮಥರು ವಿಶಾಲವಾಗಿ ವ್ಯಾಪಕವಾಗಿ ನಡಿಸಿ ಬಹೆಳೇ ಜಯ 
ಶೀಲರಾದರು. ಈ ಆರ್ಯರ ಮಹಾಪುರುಷನಾದ ಅಗಸ್ತ್ಯ ಖುಸಿಯು 
ದಕ್ಷಿಣ ಭಾರತಕ್ಕೆ ಮೊದಲು ಬಂದವನು. ನಾಶಿಕ, ವಾತಾಪಿಸುರ (ಬಾದಾಮಿ) 
ಐಹೊಳೆ, ಬಾಳೆಹೊನ್ನೂರ (ರಂಭಾಪುರಿ) ಇವುಗಳ ಮೇಲಿಂದೆ ತಮಿಳ 
ನಾಡಿಗೆ ಹೋಗಿ ಮುಂದೆ ಜಾವಾದ ಕಡೆಗೆ ಹೋಗಿದ್ದನು. ಜಾವಾದಲ್ಲಿ 
ಇವನ ಮೂರ್ತಿ ಇರುವದು. ಕ್ರಿ. ಪೂ. ೭೬೦ ರಲ್ಲಿ ಶಿಲಾಶಾಸನ ಬರೆದಿ 
ದಾರೆ. ಈ ಅಗಸ್ತ್ಯ ಖುಹಿಯು ಈಗ ೨೮೦೦ ವರ್ಷಗಳ ಹಿಂದೆ ದಕ್ಷಿಣ 
ಭಾರತಕ್ಕೆ ಬಂದಿಪ್ಪನೆಂದು ಗೊತ್ತಾಗುವದು ಆಗ ಈತನು ಶ್ರೀ ರೇಣುಕಾ 
ಚಾರ್ಯರಿಂದ ವೀರಶೈವ ದೀಕ್ಷೆಯನ್ನು ಹೊಂದಿದನೆಂದು ಉಲ್ಲೇಖವಿರು 
ವದು. .ಈ ಖುಸಿಯು ವಾತಾಸಿಪುರದಲ್ಲಿ ವಾತಾಸಿರಾಕ್ಷಸನನ್ನೂ ಐಹೊಳೆ 
ಯಲ್ಲಿ ಇಲ್ಪಲನೆಂಬ ರಾಕ್ಷಸನನ್ನು ಕೊಂದನೆಂದು ಇತಿಹಾಸವು ಹೇಳುವದು. 
ಬಾಳೆಹೊನ್ನುರಲ್ಲಿ (ಮೈಸೂರ) ರೇಣುಕ ಅಗಸ್ತ್ಯರ ಅಶ್ರಮಗಳು ಈಗಲೂ 
ಇರುವವು. ನೀಲಗಿರಿಯ ಒಂದು ಶಿಖರಕ್ಕೆ ಅಗೆಸ್ತ್ಯ ಮಲಾಯಿ ಎಂದು 
ಹೆಸರಿರುವದು. ಅಂದರೆ ಅಗಸ್ತ್ಯನಕಿಂತ ಮೊದಲೇ ನೀರಶೈವವು ಇತ್ತೆಂದು 
ಧಾರಾಳವಾಗಿ ಹೇಳಬಹುದು. 


ಹನುಮಂತ ದೇವರು ವೀರಭದ್ರನಿಂದ ಇಷ್ಟಲಿಂಗವನ್ನು ಪಡೆದನೆಂದು 
ಪುರಾಣಗಳಲ್ಲಿ ಇದೆ. ಶಿವನ ಅತ್ಮ ಲಿಂಗದ ಕುರುಹಾದ ಇಷ್ಟ ಲಿಂಗನನ್ನು 


೩೦ ಶಿವಾನುಭವ, 


ರಾವಣನು ತಕ್ಕೊಂಡು ಹೋಗುವಾಗ ಗೋಕರ್ಣದಲ್ಲಿ ಉಳಿಯಿತೆಂಬ ಕಥೆ 
ಯನ್ನು ಸಕಲರೂ ಅರಿತ ವಿಷಯವಾಗಿದೆ. 

ಪಾಂಡವರ ಅಶ್ಚಮೇಧ ಯಜ್ಞಕ್ಕೆ ಬಂದವರಲ್ಲಿ ಎಷ್ಟೋ ಜನರು ಲಿಂಗ 
ಧಾರಿಗಳಿದ್ದರೆಂದು ಮಹಾಭಾರತದಲ್ಲಿ ಹೇಳದೆ. 


ಕ್ರಿ. ಶ. ೧ನೇ ಶತಮಾನಧಿಂದ ಇತ್ತೀಚೆಗೆ ಪ್ರಸಿದ್ಧರಾದ ೬೩ ಜನ 
ಪುರಾತನರು ಪ್ರಸಿದ್ಧರಾಗಿದ್ದಾರೆ. ಅವರಲ್ಲಿ ಕೆಲವರು ವೀರಶೈನರೂ ಕೂಡ 
ಇದ್ದರು. ಬಸವನಕೆಂತ ಥಿಜಗುಣಶಿವಯೋಗಿಗಳು ಮೊದಲಿನನರೆಂದು ಅವರ 
ಗ್ರಂಥಗಳ ಮೇಲಿಂದ ಕಂಡುಬರುವದು. ಇವರಿಬ್ಬರು ೬೩ ಜನರಿಗೆ ಆದ್ಯರು 
ಪುರಾಯಿತರು ಎಂದು ಹೇಳಿದ್ದರಿಂದ ಅವರೆಲ್ಲರೂ ಹಿಂದಿನಿಂದ ವೀರಶೈವ 
ದೀಕ್ಷೆ ಪಡೆದಿ:ಬೇಕೆಂದು ಹೇಳಲಡ್ಡಿಇಲ್ಲ. 

ಕ್ರಿ. ಶ ೬ನೇ ಶತಮಾನದ ಕಾಂಚಿಯ ಪಲ್ಲವ ಅರಸರು ಲಿಂಗಧಾರಿ 
ಗಳಾಗಿದ್ದರೆಂದು ತಿಳಿದುಬಂದಿದೆ. ಆ ಕಾಲಕ್ಕೆ ಸಾಲುವಕುಪ್ಪ, ಮಾಮಲ್ಲ 
ಪುರ ತ್ರಿಚಿನಾಸಲ್ಲಿ, ಕಾಂಚಿ, ಇಯಿಲೂರುಗಳಲ್ಲಿಯೂ ಶಿಲಾಶಾಸನಗ 
ಳಿಂದ ಆಗ ವೀರಶೈವರು ಪ್ರಬಲರಿದ್ದರೆಂದು ಹೇಳಲಿಕ್ಕೆ ಅಭ್ಯಂತರವಿಲ್ಲ. 

ಬಸವನಗಿಂತ ಮೊದಲಿಗನಾದ ರೇವಣಸಿದ್ದನು ವೀರಶೈನವನ್ನು ಪ್ರಸಾರ 
ಮಾಡಿದ ಸಂಗತಿಯಂತೂ ಪ್ರಸಿದ್ಧವದೆ, 

ರಸೇಶ್ವರಲಿಂಗವೆಂದು ಪಾರಜವನ್ನು ಗಟ್ಟಿಗೊಳಿಸಿ ಲಿಂಗದಂತೆ ಮಾಡಿ 
ಬಹು ಪುರಾತನ ಕಾಲದಲ್ಲಿ ಧರಿಸಿ ಪೂಜಿಸುತ್ತಿದ್ದರೆಂದು ಆಧಾರಗಳುಂಟಿ. 
ಆದರಿಂದ ಅಸಾಧ್ಯ ರೋಗರುಜೆಗಳು ಹೋಗಿ. ಸುಖಶಾಂತಿಗಳು ಲಭಿಸುತ್ತಿ 
ದ್ವವೆಂದು ಹೇಳಲಾಗಿದೆ. ಇದೂ ಕೂಡ ನೇದಗಳಿಗಿಂತ ಸೂರ್ವದನ್ನಿ ಇತ್ತು. 


ಅಲ್ಲಮಪ್ರ ಭುವಿಗೆ ಅನಿಮಿಷಯ್ಯನು ಗುರುಪಾಗಿ ಲಿಂಗೋಪದೇಶ ಮಾಡಿ 
ದರಿಂದ ಅವನು ವೀರಕೈವನು. ಇದರಿಂದ ವೀರಶೈವವು ಬಸವನಿಗಿಂತ ಮೊದ 
ಲೆಂದು ಹೇಳಿಬಹುದು. 

ದೇವರದಾಸಿಮಯ್ಯನು ಚಂದ್ರಗುಂಡ ದೇಶಿಕೇಂದ್ರರಿಂದ ಲಿಂಗಸಡೆ 
ಕೊಂಡು ವೀರಶೈವನಾದನು. ಅದಕ್ಕೆ ಗುರುಚರಣದ ಮೇಲೆ ತನುವೆಂಬ 
ತೃಣವ ತಂದಿರಿಸಿದರೆ ಆತನ (ಶಿಷ್ಯನ) ಸರ್ವ೯ಗವೆಲ್ಲ ಲಂಗಕಾಣಾ ರಾಮ 
ನಾಥಾ'' ಎಂದು ಹಾಡಿದ್ದಾನೆ. ಇದರಿಂದಲೂ ಬಸವನಿಗಿಂತ ವೀರತೈವನು 
ಮೊದಲಿನದೆಂದೇ ಸಿದ್ಧವಾಗುವದು. 


ಶಕ್ತಿನಿಶಿಷ್ಟಾಡ್ರಿತ ಸಿದ್ಧಾಂತ ೩೧ 


ವೀರಶೈವವು ಹೊಸದಾಗಿ ಸ್ಥಾಪಿತವಾದ ಬೌದ್ದ ಧರ್ನುದ ಗಾಳಿಗೆ 
ತುತ್ತಾದಾಗ ಸಿದ್ದಾಂತ ಶಿಖಾಮಣಿ ಗ್ರಂಥವನ್ನು ಬರೆದಿರುನರೆಂದು ಹೇಳೆಬ 
ಹುದು.ಯಾಕಂಡರೆ" ಸಿದ್ಧಾಂತ ಶಿಖಾಮಣಿಯ ೧ನೇ ಸರಿಚ್ಛೆ ೬ದದಲ್ಲಿ ೨೩ ನೇ 
ಶ್ಲೋಕದಲ್ಲಿ ಬೌದ್ಧ ಮೊದಲಾದ ಧರ್ಮಗಳ ಪ್ರತಿಕೂಲ "ದ್ಧಾಂತಗಳೆಂಬ 
ಮಹಾ ಅಂಧಕಾಂಕ್ರೈ ಸೂರ್ಯನಂತಿರುವ ಯಾನ ಆಚಾರ್ಯನಿಂದ ಸನಾತ 
ನವಾದ ಶಿವಭಕ್ತಿಯು ರಕ್ಷಿಸಲ್ಪಟ್ಟ ತು. ಅಂಥ ಈ ಶಾಸ ಸ್ತ್ರವನ್ನು ಎಂದು 
ಹೇಳಿದ್ದರಿಂದ ೨೫೦೦ ವರ್ಷಗಳ ಹಿಂದೆ ಬೌದ್ದರ ಪ್ರಾಬಲ್ಯದ ಕಾಲದಲ್ಲಿ 
ಈ ಶಿದ್ಧಾಂತ ಸಿಖಾಮಣಿ ಗ್ರಥನನ್ನು ರಚಿಸಿದರೆಂದು ಹೇಳಲಡ್ಡಿ ಇಲ್ಲ. ಇದರ 
ಮೇಲಿಂದ ನೀರಶೈವವು ಬೌದ್ದರಿಗಿಂತ ಮೊದಲಿತ್ತೆಂದು ಧಾರಾಳವಾಗಿ ಹೇಳ 
ಬಹುದು. ೫ ನೇ ನರಚ್ಛೆ €ದದಲ್ಲಿ ಖಗೆ ೇದಾದಿಗಳಲ್ಲಿಯೂ ಮನ್ತಾದಿ ಸ ಸ್ಮೃತಿ 
ಗಳಲ್ಲಿಯೂ ಸ್ಪಾಂದಾದಿ' ಪುರಾಣಗಳೆನ್ಲಿಯೂ ವೀರಕೈೈವನಿಗೆ ನಿಶ್ಚಯವಾಗಿ 
ಲಿಂಗಧಾರಣವು ಕರ್ತವ್ಯ ನೆಂದು ಹೇಳಲ್ಲ. ಟ್ಟಿ ರುನದು. ಇದರ ಮೇಲಿದ ವೀರ 
ಶೈವವು AVAGO ಪೂರ್ನದಲ್ಲಿಯೇ ಇತ್ತೆಂದು ಧಾರಾಳವಾಗಿ 
ಹೇಳಬಹುದು. 

ನೀಲಕಂಠ ಶಿನಾಚಾರ್ಯ ಮೊದಲಾದವರು - ವೇದಗಳಲ್ಲಿ ಅಷ್ಟಾವರಣ 
ಷಟ್‌ ಸ್ಥಲಾದಿಗಳು ಬೀಜರೂಪದಲ್ಲಿ ಬರೆದದ್ದು ಅವುಗಳ ಸವಿಸ್ತಾರ ವರ್ಣ 
ನೆಯು ಶಿವಾಗಮಗಳಲ್ಲಿಯೇ ಇರುವದು. ಇದರಿಂದ ನೇದಗಳಿಗಿಂತಲೂ ಸೂರ್ವ 
ದಲ್ಲಿ ವೀರಶೈನವು ಇತ್ತೆಂದು ಹೇಳಲಡ್ಡಿ ಇಲ್ಲ. 

ಹೀಗೆ ಅನೇಕ ಆಧಾರಗಳ ಮೇಲಿಂದ ನೀರಕೈ ವವು ಸನಾತನ ಧರ್ಮ 
ವೆಂದೂ ಯಾವ ಸಂದೇಹವಿಲ್ಲದೆ ಹೇಳಬಹುದು. ಲೇಖವು ದೊಡ್ಡದಾಗುವ 
ದೆಂದು ತಿಳಿದು ಸಂಸ್ಕೃತ ಶ್ಲೋಕಗಳನ್ನು ಹಾಕಿಲ್ಲ. ಅವುಗಳ ಅರ್ಥವನ್ನೇ 
ಭಾವವನ್ನೇ ಹಾಕಿ ಈ ಲೇಖ ಬರೆಯಲಾಗಿದೆ. ಮೇಲಾಗಿ ಸಾಮಾನ್ಯರಿಗೂ 
ಕೂಡ ಈ ಲೇಖ ತಿಳಿಯಬೇಕೆಂದು ಅಭಿಪ್ರಾ ಯವಿರುವದರಿಂದೆ ಹೆಚ್ಚಿ ನ ಗೊಂದೆ 
ಲಕ್ಕೆ ಹೋಗಿಲ್ಲ. ವಾಚಕರು ಹಿಂದಿನ ದಿವರಣೆಯಿಂದ ನೀರಕೈವಫ್ರು ಅನಾದಿ 
ಟದ ಇತ್ತೆ ದು ಅರಿಯಬಹುದೆಂದು ನಾನು ಭಾವಿಸುವೆನು. 


೨. ಶಕ್ತಿ ನಿಶಿಸ್ಟಾದ್ವೈತನೆಂದರೇನು? 
ಪರಶಿನನಲ್ಲಿ ಸದಾ ಅವಿನಾಭಾವ ಸಂಬಂಧದಿಂದ ಶಕ್ತಿ ಇರುವಳೆಂದು 


ಹೇಳುವನೇ ನೀರಕೈವದ ಮೂಲರಹೆಸ್ಯವಾಗಿರುವನು. ಇದೇ ಶಕ್ತಿ ವಿಶಿಷ್ಟಾ 


೩೨ ಶಿಪಾನುಭವ, 


ದ್ವೈತನೆನಿಸುವದು. ಶಕ್ತಿ ವಿಶಿಷ್ಟಜೀವ (ಅಂಗ) ನಿಗೂ ಶಕ್ತಿ ವಿಶಿಷ್ಟ ಶಿವ 
(ಲಿಂಗ) ನಿಗೂ ಸಾಮರಸ್ಯವೇ ಶಕ್ತಿ ನಿಶಿಷ್ಟಾದ್ರೈತವೆನಿಸುವದು. 


“ಶಕ್ತಿಶ್ಚ ಶಕ್ತಿಶ್ಚ ಶಕ್ತೀ, ತಾಭ್ಯಾಂ ವಿಶಿಷ್ಟೌ ಜವೇಶೌದ | 
ಹಸ ತೆಂ ಶಕ್ತಿ ವಿಶಿಷ್ಟಾ ದೆ ಸತಂ Il 


ಸೂಕ್ಷ್ಮಚಿ ಚಿದ ಚಿದಾತ್ಮಕ ಶಕ್ತಿಯುಕ್ತನಾದ ಶಿವ, ಸ್ಥೂಲಚಿದಚಿದಾ 
ತ್ಮಕ ಶಕ್ತಿಯುಕ್ತನಾದ ೩8 ಅದೆ ಸೈತ (ಸಮರಸೆ) ವೇ ಶಕ್ತಿ ವಿಶಿಷ್ಟಾ 
ಪ್ಹತೆಯಿರುವದು. ಪರಶಿವ ಬ್ರಹ್ಮದ ಶಕ್ತಿಯು ಸ್ನಭಾನ ಸಿದ್ದವಾಗಿ 
ಸತ್ಯನಿತ್ಯವಾಗಿ ಅವಿನಾಭಾವ ರ ಇದ್ದು ಜ್ಞಾನಶಕ್ತಿ. ಕ್ರಿಯಾ 
ಶಕ್ತಿ ಮೊದಲಾದ ರೂಪಗಳಿಂದ ಇರುವದು, ಶಕ್ತಿವಿಶಿಷ್ಟಾದ್ವೈ ತವಲ್ಲಿ ಜೀವನು 
ದೇವನಿಂದ ಬೇರೆಯಲ್ಲ. ಪರಿಪೂರ್ಣವಾದ ಅರಿವಿನಿಂದ ಬೆರೆತು ಜೀವವೇ 
ದೇವನು. ಅಹಂಭಾವನನ್ನು ಬಿಟ್ಟು ಕರ್ನ್ಗತ್ವಾ ಭಿಮಾನ ಫಲಾಸೇಕ್ಷೆಗಳನ್ನು 
ತೊರೆದು ಸತ್ಯವಾದ ಈ ಜಗದಲ್ಲಿ ಅಡಗಿದ ಪರಶಿವ ಲೀಲಾವಿಲಾಸಗಳನ್ನು 
ಇಣುವ ದೃಷ್ಟಿಯನ್ನು ಈ ಶಕ್ತಿ, ವಿಶಿಷಾ ಫದ್ಟೈೈತಗಳು ಪಡೆದಿದ್ದಾ ಕೆಂದು ಹೇಳ 
ಬಹುದು. 


ವೀರಶೈವ ಸಿದ್ಧಾ ಂತಕ್ಕೆ ಶಕಿ ಕ್ರಿವಿಶಿಷ್ಟಾದ್ರೈತ, ದ್ವೈತಾದ್ವೆ 43 ಶಿವಾ 
ದ್ವೈತ Kp ಚ್ಟ ನಾಮಗಳಿರುವವು. ಶಕ್ತಿಯಿಂದ ವಿಶಿಷ್ಟವಾ ದ 
ಅದ್ವೈತವು ಎಂದು ಅರ್ಥವಾಗುವದು. ದ್ವೈತದಿಂದ ಅದ್ವೈತಕ್ಕೆ ಗು 
ವದೇ ಲದಾಗಿದೆ. ಜೀವ ಬೇಕೆ ಶಿವ ಬೇಕೆ ಎಂದು ತಿಳಿದು ಭಕ್ತಿ ಮಾಡಿ 
ಜ್ಞಾನಗಳಿಶಿ ಶಿನನಾಗುವನು. ಜೀವ ಭಾವ ಅಳಿದು ಶಿವಭಾವವನ್ನಳನಡಿಸು 
ವಡೇ ಶಿವಾದ್ವೈತವೆನಿಸುವದು. ಶಕ್ತಿ-ಭಕ್ತಿಗಳು ಬೇರೆ ಇಲ್ಲ. ಭಕ್ತಿಯಿಂದ 
ಕೂಡಿದ ಜಾ ನವೆಂದೂ ಭಕಿಜ್ಞಾನಗಳೆ ಸಮುಚ್ಛಯನೆಂದೂ ಈ ಶಕಿವಿಶಿ 

ಗ ಎ ಬ ಮಿ 

ಷ್ಟಾದ್ವೈತದ ಅರ್ಥವಾಗುವದು. ವೀರಕೈವಸಿದ್ಧಾಂತವು' ಕೇವಲ ದ್ವೈತವೂ 
ಅಲ್ಲ, ಕೇವಲ ಅದ್ದೆ |ತವೂ ಅಲ್ಲ ಇವರಡೂ ಕೂಡಿದ್ದು ಅಂದರೆ ನತ 
ದ್ವ ತವು ಅಥವಾ pA ವಿಶಿಷ್ಟಾದ್ರೆ ತವು ಎಂದೆನಿಸಿದೆ. “ಶಕ್ತಿ ಅಂದರೆ ಭಕ್ತಿ 
Cy ಶಿವನೊಡನೆ ಸಚ ಪಡೆದು ಒಂದಾಗುವದು. ಭಕ್ತಿಯೇ 
ಬೆಳೆಬೆಳೆದು ದಿವ್ಯಜ್ಞಾ ನವಾಗುವದು. ಅದಕ್ಕೆ ಪರಭೆಕ್ತಿ ಮತ್ತು ದಿವ್ಯಜ್ಞಾನ 
ಗಳು ಕೊನೆಗೆ ಬಂತೇ ಎನಿಸುವವು. ಅವುಗಳಲ್ಲಿ ಭೇದವಿಲ್ಲ. ಮಿಡಿ ಹಣ್ಣೂ 
ಗುವಂತೆ ಭಕ್ತಿಜ್ಞಾನಗಳೆ ಸಂಬಂಧನಿರುವದು. ಅದಕ್ಕೆ ಶಕ್ತಿ ಶಿವನಾಗುವದು. 


ಶಕ್ತಿವಿಶಿಷ್ಟಾದ್ವೈತ ಸಿದ್ಧಾ ೦3. ೩೩ 


ಅಂಗ ಲಿಂಗನಾಗುವದು. ಜೀವ ಶಿವನಾಗುವದು. ಭೇದದಿಂದ ಅವೇದಕ್ಕೆ 
ಹೋಗುವದರಿಂದ ದ್ವೈತಾದ್ವೆ 43 ಶಕಿ ಕ್ರಿನಿಶಿಷ್ಟಾದ್ರೈತ, ಶಿವಾದ್ವೈತ ಎಂದು 
ಹೇಳುವದರ ತಾತ್ಸರ್ಯನಿದಾಗಿರುವದು. 

ನಿಚಾರ. ಭಾವಗಳನ್ನು ಒಂದು ಗೂಡಿಸುವದು. ಮಿದುಳು. ಹೈದಯ 
ಗಳು ಒಂದಾಗುವದು. ಭಕ್ತಿ ಜ್ಞಾನಗಳು ಒಂದಾಗುವದು. ಆಂಗಲಿಂಗ 
ಒಂದಾಗುನದು. ಅಂದರೆ ಶರೀರ ಹಾಗೂ ಜೀವಾತ್ಮರೂ ಕೂಡ ಒಂದಾಗು 
ವದನ್ನೇ ಬೋಧಿ ಕುವದು, ಲಿಂಗ ಅಂಗ ಅಂದರೆ ಶಿವಜೀವರು ಒಂದಾಗುವದೂ 
ಮೇಲೆ ಹೇಳಲಾಗಿದೆ. ಆದರೆ ಶರೀರ-- ಜೀವಾತ್ಮರು ಒಂದಾಗುವದು. 
ಹೀಗೆ -ಚೀವಾತ್ಮ ಮನೆಸ್ಸು ಶರೀರ: ಹೀಗೆ ಕ್ರಮವಾಗಿ ಅಂಟಕೊಂಡಿನೆ. 
ಆಕಾಶ ಘಟಿ, ಘಟಾಕಾಶಗಳು ಒಂದಾಗುವವು. ಇದರಂತೆ ಶರೀರ ಜೀವಾ 
ತ್ಮಗಳ ನಡುವಿನ ಮನಸ್ಸು ಲಯನಾದರಿ ಶರೀರ ಜೀವಗಳು ತಾನೇ ಕೂಡಿ 
ದಂತೆಯಾಗುವದು. ಇದಕ್ಕೆ ಅಲ್ಲಮ ಪ್ರಭುದೇನರ ಕಾಯಸಿದ್ದಿಯೇ ಬಲ 
ನಾದ ಉದಾಹೆರಣ ಅಲ್ಲದೆ ಹೆಸಳಯ್ಯನು ತನ್ನ ಶರೀರ ಚರ್ನುವನ್ನು ಸುಲಿದು 
ಮೊಚ್ಚಿ ಮಾಡಿದ್ದು ಇವೇ ಹೇಳುವದು. ಗೋರಕನಾಥನು ಅಲ್ಲಮಸ್ರಭು 
ವಿನ ಶರೀರಕ್ಕೆ ಹೊಡೆದಾಗ ಆಕಾಶದಲ್ಲಿ ಹೊಡೆದಂತೆ ಆಗಿ ಶರೀರಸೊಳ 
ಗಿದ ಕತ್ತಿ ಬೇಕಾದಂತೆ ಪಾರಾಗಿ ನೋವು ಛೇದನಗಳನ್ನು ಮಾಡದೆ ಬರು 
ತ್ತಿತ್ತು. ಇದು ಏನು ಸೂಚಿಸುವದು? ಶರೀರಕ್ಕೆ ಲಿಂಗದ ಗುಣಗಳು ಬಂದಿ 
ದ್ದವು. ಇದೂ ಶಿವ-ಜೀವರು ಒಂದಾದಾಗ ಶರೀರ ಜೀನರೂ ಕೂಡ ಒಂದಾ 
ಗುವರೆಂದು ಇದರಿಂದ ತೋರುವದಿಲ್ಲವೇ ? ಇದೆಲ್ಲಕ್ಕೂ ಕೂಡಿ ಶಕ್ತಿ ವಿಶಿಷ್ಟಾ 
ದ್ವೈತ ಅಥವಾ ದ್ವೈತಾದ್ವೈತ ಅಥವಾ ಶಿವಾದ್ವೆ ತನನ್ನು ನಕರೆಂದು ಸಾಮಾ 
ನ್ಯವಾಗಿ ಹೇಳಬಹುದು. 

ಇದಕ್ಕೆ ಶಿವನೋಗವೆಂದೂ ಕೂಡ ಅನ್ನುವರು. ಅಂದರೆ ಶಿವನೊ 
ಡನೆ ಕೂಡುವದ. ಎಂದರ್ಥವಾಗುವದು. ಶಿನನೊಡನೆ ಯಾರು ಕೂಡುವದು 
ಅವನು ಅನ್ಯರಾರನ್ನೂ ಕೂ ಚ ನು. ತನ್ನ ಹೆಂಡತಿ ಶಕ್ತಿಯೊಡನೆ ಕೂಡು 
ವನು ಎಂದು ಹೇಳಬಹುದು. ಶಿವನೊಡನೆ ಶಕ್ತಿ ಕೂಡಿದುಗ ಶಿವಯೋಗ 
ವಾಗುವದು. ಈಗ bur ಶಿನನನ್ನೂ "ಕ ಅಗಲಿದ್ದಾಳೆ. ಅವಳು 
ಸಹಸ್ರಾರದಲ್ಲಿಯ ಶಿವನನ್ನು ಶಕ್ತಿ ಅಗಲಿ ಆರು ಚಕ್ರಗಳನ್ನು ದಾಟ 
ಮೂಲಾಧಾರದ ತದಲ್ಲಿ ತ್ರಿಕೋಣಾಕಾರದಲ್ಲಿ ಕುಂಡಲಿನಿ ಸರ್ಪವಾಕಾರ 
ದಲ್ಲಿ ಕೆಳಮುಖಮಾಡಿ ಬಿದ್ದಿರುನಳು. ಅದಕ್ಕಾಗಿ ಮಾನನನು ಅತಿಯಾದ 


೩೪ ಶಿವಾನುಭವ. 


ವಿಷಯಕ್ಕೆ ಎಳಿಸುನನು. ಕೂಂಡಲಿನಿಯು ಕೆಳಮುಖನಗಾಡಲ) ಬರೆ ವಿ 
ವನ್ನೇ ಕಾರುವದು. ಮೇಲೆ ಮುಖನಾಡಿದಕಿ ನಿರ್ವಿಷಯಿಯಾಗಿ ಆರು 
ಚಕ್ರಗಳನ್ನು ಎರಿ ತನ್ನ ಪತಿಯಾದ ಶಿನನೊಡನಿ ಕೂಡಿ ಸಮನಸಾನಂದ 
ಸುಖವನ್ನು ಭೋಗಿಸಬು ಲಿಂಗಾಂಗ ಸಮರಸವಾಗುವದು. ಶಿನಜೀವಕೈಕ್ಯ 
ವಾಗುವದು- ಅದಕ್ಕಾಗಿ ಷಣ್ಮುಖಸ್ವಾಮಿಗಳು- ವಿಷಯವೆಂಬ ಕಾಳ್ಗಿಚ್ಚಿನ 
ಜ್ವಾಲೆಯನ್ಲಿ] ಈರೇಳು ಲೋಕವೆಲ್ಲಾ ಹೆತವಾಗಿರ್ನ್ಷದು ನೋಡಾ | 
ಅದೆಂತೆಂದೊಡೆ“ಕುಂಡಲಿಯೆಂಬ ಮಾಯಾಸರ್ಪವು ತನ್ನ ಬಾಲವ ಬ್ರಹ್ಮ 
ರಂದ್ರಕ್ಕೆ ಸೇರಿಸಿ ನಾಭಿ ಚಕ್ರನ ಸುತ್ತಿಕೊಂಡು ಅಧೋಮುಖವಾಗಿ ಇಂದ್ರಿ 
ಯನೆಂಬ ವಿಷವಕಾರುತಿರ್ಪುದು ನೋಡಾ! ಆ ವಿಷಯದ ನಂಜು ತಲೆ 
ಗೇರಿದಲ್ಲಿ ಅಸಿಯ ಜನ್ವನೆಯರ ಸಂಷತ್ಸುಖನ ಬಹು ಸವಿಯೆಂದು ತಲೆದೂ 
ಗುತಿರ್ಸರು ನೋಡಾ | ಸಕಲ ಪ್ರಾಣಿಗಳು ಇದು ಪಶುಪತಿ ಮಾಡಿದ 
ಮಾಯಾವಿಧಿಯೆಂದು ತಿಳಿಯದೆ ಹಸೆಗೆಟ್ಟು ಹೋಯಿತು ನೋಡಾ | 
ಮೂಜಗವೆಲ್ಲಾ ಅಖಂಡೇಶ್ವರಾ | ಇದು ಮೇಲಿನದನ್ನಿ ಹೇಳುನದು. ಕುಂಡ 
ಲಿನಿಯು ಮೇಲೆ ಮುಖಮಾಡಿ ಚಕ್ರಗಳಗುಂಟಿ ಏರಹೆತ್ತಲು ವಿಷಯಗಳು 
ತಾವಾಗಿಯೇ ಬಿಡುಗಡೆ ಹೊಂದುವವು. ಸಹೆಸ್ರಾರದಲ್ಲಿ ಶಕ್ತಿಯು ಶಿವನೊ 
ಡನೆ ಸಮರಸನಹೊಂದಲು ಮಾನನನು ಪರಿಪೂರ್ಣ ಸಿರ್ವಿಷಯಿಯಾಗುವನು. 
ಆಗ ಅವನು ಶಿವಯೋಗಿಯಾಗುವನು. . ಅದು ಶಿನಯೋಗವಾಗುನದು. ಭಕ್ತಿ 
ಬಲಿತು ದಿವ್ಯ ಪರಭಕ್ತಿಯಾದಾಗ ಶಕ್ತಿ ಶಿವನೊಡನೆ ಸಮರಸವಾಗುವಳು 
ಆಗ ಶಿವ ಜೀವರು ಐಕ್ಯರಾಗುವರು. ಲಿಂಗಾಂಗ ಸಮರಸನಾಗುನದು. ಅಲ್ಲದೆ 
ಶರೀರದ ಜೀವರು ಒಂದಾಗಿ ಅಲ್ಲಮಪ್ರಭುನಿನಂತೆ ಕಾರ್ಯಸಿದ್ಧಿ ಯನ್ನು 
ಪಡೆಯುಸರು. ಇದು ವೀರಶೈವರ ಶಕ್ತಿವಿಶಿಷ್ಟಾದ್ವೈತ -ಶಿವಾದ್ರೈತ--ದ್ವೈತಾ 
ದ್ವೈತವೆನಿಸುವದು. 

ವೀರ ಅಂದರೆ ಶಕ್ತಿಯುಳ್ಳ ; ಶೈವಅಂದರೆ ಶಿವೋಪಾಸಕ್ಕ ವೀರ 
ಶೈವವೆ€ದರೆ ಶಕ್ತಿಯುಳ್ಳ ಶಿವನ ಉಪಾಸಕರು ಎಂದು ಅರ್ಥವಾಗುವದು. 
ಅಂದರೆ ಶಕ್ತಿ ಶಿನನನ್ನು ಕೂಡಿ ಉಪಾಸನೆ ಮಾಡುವದೇ ಶಕ್ತಿ ವಿಶಿಷ್ಟಾ 
ದ್ವೈತವೆಂದು ಅರ್ಥವಾಗುವದು. ಅದಕ್ಕಾಗಿ ಶಿನ.-ಶಕ್ತಿಯರ ವಿಲನದ ಗುರು 
ತಾದ ಇಷ್ಟಲಿಂಗವನ್ನು ಥರಿಸುತ್ತಾರೆ. ಶಿವನು ಸದ್ರೂಸನ್ಮು ಶಕ್ತಿಯು 
ಚಿದ್ರೂಸಳು. ಕಾರಣ ಲಿಂಗವು ಪರಶಿವನ ಸದ್ರೂಸ ಚಿದ್ರೂಸಗಳನ್ನು ಒಂದು 
ಗೂಡಿಸುವ ತತ್ವವಾಗಿದೆ. ಅದಕ್ಕಾಗಿ 


ಶಕ್ತಿವಿಶಿಷ್ಟಾದ್ವೈತ ಸಿದ್ಧಾಂತ. ೩೫ 
ಧಿ 


«ಲಿಂಗಂ ಶೈವಮಿದಂ ಸಾಕ್ಸಾತ್‌ ಶಿವಶಕ್ತು ಸ್ರ ಭಯಾತ್ಮಕಂ '' 


ಎಂದು ಸೂಕ್ಸಾ ೬ಗಮದಲ್ಲಿ ಅದಕ್ಕಾಗಿ 'ತರಾಚರಾತ್ಮಕವಾದ 
ಎಲ್ಲವೂ ಲಿಂಗವಿಂದ ಉದಯಿಸಿ ಲಿಂಗದಲ್ಲಿ ಬೆಳೆದು ಲಿಂಗದಲ್ಲಿ ಉಳಿದು 
ಕೊಳ್ಳುವದು ಎಂದು ಮಗ್ಗೆಮಾಯಿದೇವನು ಅನುಭವಸೂತ್ರದಲ್ಲಿ ಹೇಳಿದ್ದಾನೆ. 
“ನಿನಾಥಢೇ ೦ ಗಮಕಂ ಚಿಹೆಂ ಸ್ವಃ ಮಿತ್ರ ೈಭಿದಾಯತೆ '' ಎಂದು ಶಿವ 
ಪುರಾಣದಲ್ಲಿ ಹೇಳಿದೆ. ಉತ್ಪತ್ತಿ ಹಬ ಗಳಗ ಯಾವದು ಕಾರಣವಾ 
ಗಿಡೆಯೋ ಯಾವದು ಎಲ್ಲನನ್ನೂ ತನ್ನಲ್ಲಿ ಗರ್ಭೀಕರಿಸಿಕೊಂಡು ಅದಕ್ಕೆಲ್ಲ 
ಆಧಾರಭೂತವಾಗಿದೆಯೋ ಅದು ಲಿಂಗ ಸ] ಹೇಳಲಾಗಿದೆ. ಶಿವಶಕ್ತ್ವಿಯರ 
ನಸುನೆ ಅವಿರಳವಾದ ಬೇಸುಗೆಯನ್ನು ಲಿಂಗವು ಸೂಚಿಸುತ್ತದೆ. ಈ ಎರಡು 
ಹೋಗಿ ಅವಿರಳ ಬೆಸುಗೆಹೊಂದಿ ಸಮರಸ ಹೊಂದುವದಕ್ಕೆ ಶಕ್ತಿ ವಿಶಿಷಾ 
ಡ್ರ್ರೈತ- ಡ್ರೈತಾದ್ವೆ ಇಡೆ ಫತೆ ಎಂದು ಹೇಳುವರು. ಮೇಲಿನ ವಿನರಣೆಯಂತೆ ಲಿಂಗ 
ಅಂಗ ಸಮರಸವೇ ಕ್ರಿ ವಿಶಿಷ್ಟುದ್ವೈತಕ್ಕೆ ಪರಮಧ್ಯೆ ನರು, 
ಸರ್ವಾಂಗ ಲಿಂಗಸ್ಪ ಲ ಈ ೫.1 ನಲವಿನಲ್ಲಿ ಸರ್ವ ಇಂದ್ರಿಯಗಿಳೆಲ್ಲ 
ಲಿಂಗಕಿರಣವಿಂದ ಸ್ರಭಾವಿತವಾಗುತ್ತವೆ. ಇದನ್ನು ಅಲ್ಲಮಸ್ರಭು ದೇವರು 
ಹೆಚ್ಚಾಗಿ ಸಾರಿದ್ದ ಕೊಡು ಮೇಲೆ ಹೇಳಲಾಗಿದೆ. ಅದರಂತೆ" ಅನೇಕ ಶಿನ 


ಶರಣರ ಶರೀರಗಳು ಲಿಂಗದ ಗುಣಗಳನ್ನು ಹೊಂದಿದ್ದನು. 


ಈ ಮೇಲಿನ ವಿನರಣೆಯಿಂದ ಶಕ್ತಿ ನಿಶಿಷ್ಟಾದ್ರೈತವೆಂದರೇನೆಂಬುದರ 
ಸ್ವಷ್ಟ ಕಲ್ಪನೆಯಾಗುವದರಲ್ಲಿ ಸಂದೇಹವಿಲ್ಲ. ವೀರಶೈವರ ಶಕ್ತಿ ವಿಶಿಷ್ಟಾ 
ದ್ವೈತವು--ಪ್ರಕೃತಿ, ಪುರುಷ, ಪರಶಕ್ತಿ, ಪರಶಿವ ಈ ನಾಲ್ಕು ತತ್ವಗಳನ್ನು 
ಒಸ್ಸುವದು. ಪ್ರಕೃತಿಯು ಜಡವಾದೆ ಶಕ್ತಿ ಇದರ ಸಂಬಂಧದಿಂದ ಪುರುಷನು 
ಜಾಡ್ಯಕ್ಕೊಳಗಾಗಿದ್ದಾ ನೆ. ಪರಶಕ್ತಿಯು ಚೈತನ್ಯಸೂಚಕವಾಗಿದೆ. ಪರಶಕ್ತಿ 


ಎ 


ಯುತ ಪರಶಿವನು ಚೈತನ್ಯಾತ್ಮಕನಾಗಿರುವನು. ಪರಶಿವರಂತೆ ಪುರುಷನೂ 
ಶಕ್ತಿಯಿಂದ ಕೂಡಿದ್ದರೂ ಜಡ--ಚೈತನ್ಯಗಳಿಂದ ವಿಶಿಷ್ಟವಾಗಿರುವದು. ಈ 


ಜೋಡಿಗಳನ್ನು ಸಮರಸೆಗೊಳಿಸುವದೇ ಶಕ್ತಿ ವಿಶಿಷ್ಟಾದ್ವೈತವೆಂದು ಹೇಳುವರು. 


೩. ಶಕ್ತಿಯು ಶಿನನ ಅವಿನಾಭೊತನಾಗಿರುವಳು. 


ಕಾಲಿದಾಸ ಕವಿಯು ಶಿವ ಶಕ್ತಿಯರ ಸಂಬಂಥನನ್ನು ಈ ಪ್ರಕಾರ 
ಬಣ್ಣಿ ಸಿದ್ದಾ ನೆ. ವಾಗರ್ಥಾವಿನ ಸಂಸ್ಥ ಶೃಕ್ತೆ ವಾಗರ್ಥಪ್ರತಿಸತ್ತಯೇ | 
ಜಗತಃ ಪಿತರೌ ವಂದೇ ಪಾರ೯ತಿ ಪರಮೇಶ್ವರ್‌ Il 


೩೬ ತಿವಾನುಭವ. 


ಪಾರ್ವತಿ ಪರಮೇಶ್ವರರು ಶಬ್ದ ಹಾಗೂ ಅದರ ಅರ್ಥಕ್ಕೆ ಹೇಗೆ 
ಸಂಬಂಧವಿರುವದೋ ಹಾಗೆ ಸಂಬಂಧನಿರುನರು. ಶಬ್ದವನ್ನು ಬಿಟ್ಟು ಅರ್ಥವೂ 
ಅರ್ಥವನ್ನು ಬೆಟ್ಟು ಶಬ್ದವೂ ಹೇಗೆ ಇರಲ:ರದೋ ಅದರಂತೆ ಶಿವನನ್ನು 
ಬಿಟ್ಟು ಶಕ್ತಿಯೂ ಶಕ್ತಿಯನ್ನು ಬಿಟ್ಟು ಶಿನನೂ ಇರುವದಿ ಪ್ರ. 

“ಕಾಯವು ಜೀವನು ಜೀವವು--ಕಾಯವು, ಅವ್ರು ಎಂತು ಬೆರಸಿಸ್ದ 
ವಂತೆ ಲಿಂಗದೊಳಗೆ ಜಂಗಮ್ಮ ಜಂಗಮದೊಳಗೆ ಲಿಂಗ ಬೆರಸಿಪ್ಬುದು ಭಿ 
ಭಾವವಿಲ್ಲದೆ” “ನ ಶಿವೇನ ವಿನಾ ಶಕ್ತಿ | ರ್ನ ಶಕ್ತಿರಹಿತಃ ಶಿವಃ | ಸು 
ಗಂಥ ವಿನಾದೈವ ಮರುತಾಂಬರ ಯೋರಿನ | ಎಂಬುದಾಗಿ ಭಾನಭೇದವಿ 
ಲ್ಲದ ಜಂಗಮವೇ ಲಿಂಗವು ಕೂಡಲಚನ್ನಸಂಗನುದೇವಾ ” ಎಂದು ಶ್ರೀ ಚನ್ನ 
ಬಸವಣ್ಣನವರು ಶಿವ ಶಕ್ಷಿಯರ ಅವಿನಾಭಾನ ಸಂಬಂಧನನ್ನು ಚನ್ನಾಗಿ 
ಬಣ್ಣಿಸಿದ್ದಾರೆ. 

(೧) ಶಿನಶಕ್ತಿ ಸಂಪಸುಟನೆಂಬುದೆಂತು ಹೇಳಿದರಣ್ಣಾ. ಶಿವನೇ ಜೈತ 
ನ್ಯಾತ್ಮನು ಶಕ್ತಿಯೇ: ಚಿತ್ತು ಇಂತು ಚ್ವೆತನ್ಯಾತ್ಮನೇ ಚಿತ್‌'ಸ್ವರೂಪನೆಂದ 
ರಿಯ ಬಲ್ಲರೆ ಭಿನ್ನವೆಲ್ಲಿಯದು ಗುಹೇಶ್ವರಾ. 

(೨) ಶರೀರ ಉಳ್ಳನ್ನಕ್ಕರ ನೇಳಲಿಲ್ಲದಿರಬಾರದು | ಭೂಮಿ ಉಳ್ಳ 
ನ್ನಕ್ಕರ ಆಕಾಶವಿಲ್ಲದಿರಬಾರದು | ನಾಮ ಉಳ್ಳನ್ನಕ್ಕರ ನೀನಿಲ್ಲದಿರಬಾರದು| 
ಗುಹೇಶ್ವರ ಲಿಂಗವು ಶಕ್ತಿಗೊಳಗಾಯಿತ್ತು | ಬಟ್ಟಿ ಬರಿಯ ಬಯಲೆಂಬು 
ದಕ್ಕೆ ಉಸಮಾನವಿಲ್ಲ. 

ಇದರಂತೆ__-ಇಂಗಡಲಕೊಳಿಂಪು, ಬೆಳದಿಂಗಳೊಳು. ತಂಪು | ಕುಸು 
ಮಂಗಳೊಳು ಕಂಪು, :ಬೆರೆದಂತೆ ,ಪರಮನೊಳು ಪಿಂಗದಗಸುತೆ ನತನಪ್ಸೆ 
ಎಂದು ಶ್ರೀ ನಿಜಗುಣ ಶಿನಯೋಗಿಗಳು ಬಹು ಸುಂದರವಾಗಿ ಶಿವಶಕ್ತಿಯರ 
ಅವಿನಾಭಾವ ಸಂಬಂಧನನ್ನು ಬಹು ಸರಸಾಗಿ ಹೇಳಿದ್ದಾರೆ. ಶಿವನು ತನ್ನದೇ 
ಆದ ತನಗಿಂತ ಭಿನ್ನನಲ್ಲದ ಒಂದು ಪ್ರಕಾಶ ಶಕ್ತಿಯಿಂದ ಕೂಡಿದ್ದಾನೆ. 
ಆ ಶಕ್ತಿಯಿಂದ ಕೂಡಿಹೆನೆಂಬ ಸ್ವವಿಮರ್ಶೆಯೂ ಶಿನನಿಗಿರುನದು. ರತ್ನ, 
ಸೂರ್ಯ, ವಿದ್ಯುದ್ದೀಸ ಮೊದಲಾದವುಗಳಿಗೆ ಸ್ವಯಂ ಪ್ರಭೆಯಿದ್ದರೂ ಆ 
ಪ್ರಭೆಯನ್ನು ಅರಿವ ಸ್ವವಿಮರ್ಶೆಯು ಅವುಗಳಿಗಿಲ್ಲ. ಯಾಕಂದರೆ ಅವು 
ಜಡರೂಪವಾಗಿನೆ. ಆದರೆ ಸರಮಾತ್ಮನು ಚೈ ತನ್ಯಾತ್ಮಕನಿರುವದರಿಂದ ಆ ತನ್ನ 
ಶಕ್ತಿಯನ್ನು ಅರಿಯುವನು. ಪರಾಸಂವಿತ್‌ (ಸೂರ್ಣ ಅರಿವು) ಎಂಬ ಸಂಜ್ಞೆ 


ವಿ 
ನ್ನ್ನ 
ನ 


ಶಕ್ತಿವಿಶಿಷ್ಟುದ್ರೈತ ಸಿದ್ಧಾಂತ ೩೭ 


ಯುಳ್ಳ ಸರಾಶಕ್ತಿಯಾಗಿದೆ. “ಕಾರಡೇಘಸೆಣಳಗಳೆಣ ಮಿಂಚಿನಂತೆ ನೀರೊ 
ಳಗಣ ಕಿಚ್ಚಿನಂತೆ ಫಲರಸದೊಳಗಣ .ನನರುಚಿಯಂತೆ, ಶಶಿಯೊಳಗಣ ತಣ್ಸೆ 
ನಂತೆ, ಮರಿಕೆಜಿಯೊಳಗಣ ಬಿಸಿಲಿನಂತೆ, ಆಲಿಯೊಳಗಣ ತೇಜದುತೆ್ಕೆ ಶಿಲೆ 
ಯೊಳಗಣ ಪಾವಕದಂತ್ಕ, ಉದಕಡೊಳಗಣ ಪ್ರತಿಬಿಂಬದಂತೆ, ಚಿನ್ನದೊಳ 
ಗಣ ಬಣ್ಣದಂತೆ, ಬೀಜದೊಳಗಣ ವೃಕ್ಷದಂತೆ ಸಸಿಯೊಳಗಣ ಪರಿಮಳದಂತೆ, 
ಕನ್ನೆಯೊಳಗಣ ಸ್ನೇಹೆದಂತೆ, ಹೆಸುಳೆಯೊಳಗಣ ಸ್ವನ್ನದಂತೆ, ಶಬ್ದದೊಳ 
ಗಣ ನಿಶ್ಯಬ್ದದಂತ್ಕೆ, ಉಸಿರೊಳಗಣ ಚೈತನ್ಯದಂತೆ'' ಶಿವಶಕ್ತಿಯರು ಅವಿನಾ 
ಭಾವ ಸಂಬಂಧದಿಂದ ಸಮರಸವಾಗಿರುವರು. . ಒಂದನ್ನು ಬಿಟ್ಟು ಒಂದನ್ನು 
ಶಳ್ಳೂಳ್ಳಳಿಕ್ಳ ಬರುನನಿಲ್ಲ. ಅಗಲಿಸಲಿಕ್ಟೂ ಬರುವದಿಲ್ಲ. ಇವು ಒಂದ 
ನ್ನೊಂದು ಆಶ್ರಯನಾಗಿ "ಹೊಂದಿಕೊಂಡಿರುವ ತ್ರ. ಇದನ್ನೇ ಶ್ರೀ ನಿಜಗುಣ 
ಶಿನಯೋಗಿಗಳು--ಆಧಾರವಾಬ್ರಹ್ಮ ವಾದೇಯ ವೀಮಾಯೆ | 'ಯಾಧಾರದಲ್ಲಿ 
ಬೆರಿಸಿ ಬೇರಿಲ್ಲದೆಂತಾ ಧ್ಯೇಯ ಮಿರ್ಪುಷೆಲೆ ಪುತ್ರ | ಎಂದು ಆಧಾರ ಆದೇಹ 
ಗಳ ಹೊಂದಾಣಿಕೆಯನ್ನು ಶಿವ ಶಕ್ತಿಯರಲ್ಲಿ ಹೇಳಿದ್ದಾರೆ. ಇದುವೇ ಅವಿನಾ 
ಭಾವ ಸಂಬಂಧವಾಗಿರುವದು. ಅದಕ್ಕಂತ ಶಿನ ಶಕ್ತಿಯರ ಅವಿನಾಭಾವ 
ಸಂಬಂಧವನ್ನ ಸೂಚಿಸುವ ಸಲುವಾಗಿ ಲಿಂಗನನ್ನು ಹೀಗೆ ರಚಿಸಿದ್ದಾರೆ. 
ಶಿವನ ಗುರ್ತು ಸೆಂಡಿಕೆ. ಶಕ್ತಿಯ ಗುರ್ತು ಪೀಠ. ಯಾರೂ ಬರೇ ಪೆಂಡಿಕೆ 
ಯನ್ನಾಗಲಿ ಬರೇ ಪೀಠವನ್ನಾಗಲಿಿಸೂಜಿಸುವದಿಲ್ಲ. ಪೆಂಡಿಕೆ ಪೀಠಗಳಿಂದ 
ಕೂಡಿದ ಪರಿಸೂರ್ಣ ಲಿಂಗವನ್ನು .ಸೂಜಿ ಕುವದೂ ಕೂಡ ಶಿವ ಶಕ್ತಿಯರ 
ಅನಿನಾಭಾನ ಸಂಬಂಧವನ್ನೇ ಸೂಚಿಸುವಡು. 


ರೂಪಾಯಿಗೆ ಎರಡು ಮೈಗಳಿರುಸಂತೆ ಈ ಶಿವ-ಶಕ್ತಿಯರು ಇದ್ದಾರೆ. 
ಒಂದು ಮೈಬಿಟ್ಟು ಒಂದೇ ಮೈಯೆ ರೂಪಾಯಿ .ಶಿಗುವದಿಲ್ಲ. ಅಥವಾ 
ಒಂದು ಮ್ಳ ಸಾಪಾದದ್ದು ಇನ್ನೊಂದು ಮೈಯಲ್ಲಿ ಒಳ್ಳೇ ಮುದ್ರಿ ಇದ್ದದ್ದು 
ಇದ್ದರೂ ಆ ರೂಪಾಯಿ ನಡೆಯುವದಿಲ್ಲ. ಎರಡೂ (ಮೈಗಳಲ್ಲಿ ಎರಡೂ 
ಮುದ್ರೆಗಳು ಸರಿಯಾಗಿ; ಇದ್ದರೆ ಮಾತ್ರ ಆ ರೂಪಾಯಿ ಚಲಾವಣೆಯಲ್ಲಿ 
ಬರುವದು. ಈ ಮೈಗಳೆರಡೂ * ಅವಿನಾಭಾವ ಸಂಬಂಧದಿಂದ ಕೂಡಿರುವವು. 
ಅದರಂತೆ ಶಿವ-ಶಕ್ತಿಯರು' ಇದ್ದಾರೆ. ಒಂದನ್ನು ಬಿಟ್ಟು ಒಂದನ್ನು ಅರಿ 
ಯುವದಾಗಲಿ ಸಡೆಯುನದಾಗಲಿ ತಿಳಿಯುವದಾಗಲಿ ಶಕ್ಯವೇ ಇಲ್ಲ. ಯಾಕಂ 
ದರೆ ಅವೆರಡೂ ಅವಿನಾಭಾವ ಸಂಬಂಧದಿಂದ ಸಮರಸವಾಗಿಯೇ ಇರುವವು, 


೩೮ ಶಿವಾನುಭವ, 


ವೀರಶೈವ ತತ್ವಜ್ಞಾನದಲ್ಲಿ ಶಕ್ತಿಗೆ ಶಿವನಲ್ಲಿ ಅಶ್ರಯ ಸ್ಥಾನವಿರುವ 
ದರಿಂದ ಅವನು ಶಿವ- ಶಕ್ತಿ ಲಿಂಗ-ಜಂಗಮ ಸತ್ಯ-ನೆನಹೆಗಳ ಅವಿನಾಭಾವ 
ಸಂಬಂಧವನ್ನು ಎತ್ತಿ ಹಿಡಿದಿರುವನು. ಶಿವನು ವಿಶ್ವಾಧಿಕ ವಿಶ್ವೋತ್ತೀರ್ಣ 
ಸತ್ಯವಾದರೆ ಶಕ್ತಿಯು ವಿಶ್ವಗತ ನಿತ್ಯನಾಗಿರುವಳು. 


ನಿರ್ಗುಣ ಸಗುಣಗಳು ಕೂಡ ಒಂದೇ ಇರುವವು. ಸಗುಣ ಹಾಗು 
ನಿರ್ಗುಣಗಳನ್ನೂ ವಿಂಗಡಿಸ ಸಲಿಕ್ಕೆ ಬರುವದಿಲ್ಲ. ಹೇಗೆಂದರ್ಕೆ ಹಾಲೂ ಅಡರ 
ಬಿಳೆಯ ಬಣ್ಣವೂ ಇದ್ದ ಂತ್ರೆ ಹಾಲನ್ನು ಅದರೆ ಬಿಳಿಯ ಬಣ್ಣದಿಂದ ವಿಂಗ 
ಡಿಸಲಿಕ್ಕೆ ಬರುವದಿಲ್ಲ “ತ್ನ್ನ ಅದರ ಕಾಂತಿ ಇದ್ದಂತೆ ರತ್ನ ದಂದ ಕಾಂತಿ 
ಯನ್ನು ವಿಂಗಡಿಸಲಿ ಕೆ ಬಕುವದಿಲ; ಮಿಣಸಿನಕಾಯಿ ವ ಖಾರಗುಣ 
ಇವುಗಳನ್ನು ಬೇರೆ ಬೇರೆ ಮಾಡಲಿಕ್ಕೆ ಬರುನದಿಲ್ಲ. ಬೆಲ್ಲ ಅದರ ರುಚಿ 
ಗಳನ್ನು ವಿಂಗಡಿಸಲಿಕ್ಕೆ ಬರುವದಿಲ್ಲ. ಅದರಂತೆ ಹೊವಿನಿಂದ ಗಂಥ, ಎಳ್ಳಿ 
ವಿಂದ ಎಣ್ಣೆಗಳ ನ್ನೂ ವಿಂಗಡಿಸಲಿಕ್ಕೆ ಬರಲಾರಮ್ಮ. ಯಾರಾದರೂ ಶಾಸ್ತ್ರೀಯ 
ಸ ಮಾಗಡಿಸಿದರೆ ಎ ಮೂಲ ಗುಣ-ಧರ್ಮಗಳು ನಾಶ 

ಇಗುವವು. ಹೀಗೆ ಮಾಡಿದರೆ ವಿಂಗಡಿಸಿದುತೆಯಾಗುವದಿಲ್ಲ.. ಇವರದೂ 
ly; ಆಧೇಹೆವಾಗಿ ಇರುವವು, ಇದಕ್ಕೆ ಅವಿನಾಭಾವ ಸಂಬಂಧನೆನ್ನು 
ವರು. ಆದರಂತೆ ಶಿನಶಕ್ತಿಯರೂ ಚ ಇದ್ದಾರೆ. ಅಗಲಿಸಲಿಕ್ಕೆ ಬಕ 
ದಿಲ್ಲ. ಅನೇಕ ಮಾಯಾ ವಾದಿಗಳು ಅಗಲಿಸಲಕ್ಕೆ ಹೋಗಿ ಸೋತಿದ್ದಾರೆ. 
ಇವರು ಪೂರ್ಣ ಮಾನವರಲ್ಲ. ಅವರು ಚ ಸೂಜೆ ಪೂರ್ಣ ಪೂಜೆ 
ಯಲ್ಲ, ಪೂರ್ಣ ಭಕ್ತಿಯಲ್ಲ ಅವರು ಸೂರ್ಣ ಯೋಗಿಗಳೂ ಆಗಲಾರರು. 
ಯಾಕಂದರೆ ಇವೆರಡೂ ಅವಿನಾಭಾವ ಸಂಬಂಧದಿಂದ ಹೊಂದಿಕೊಂಡಿರು 
ವವು. ಅದಕಂತೆ ನಮ್ಮ; ವರು "ಪಾರ್ವತಿನತಿಹೆರಹೆರ ಮಹಾದೇವ' ಎಂದು 
ಜಯಘೋಷ ವವರ ಅಲ್ಲದೆ ಶಿವ-ಶಕ್ತಿಯರ ಗುರುತಾದ ಲಿಂಗವನ್ನೇ 
ಪೂಜಿಸುವರು. ಅದಕ್ಕಂತೆ ಉಳಿದವರಿಗಿಂತ ವೀರತೈ ನರು ಪೂರ್ಣ ಮಾನ 
ವರೆಂದು ಹೇಳಲಿಕ್ಕೆ ಯಾನ ಅಭ್ಯಂತರನೇ ಇಲ್ಲ. ಇವರೇ ಮೊದಲು 
ಶಿವಶಕ್ತಿಯರ ಅವಿನಾಭಾವ ಸಂಬಂಧವನ್ನು ಕಂಡುಹಿಡಿದಿದ್ದಾರೆ. 


ಜಗತ್ನಿನಲಿ ಅನೇಕ ತತ್ವಗಳನ್ನು ಅನೇಕರು ಕಂಡುಹಿಡಿದಿದ್ದಾಕೆ. 
ಆದೆ ಕತೆಗಳು “ಬ್ರಹ್ಮ ಸತ್ಯಂ ಜಗನ್ಮಿಥ್ಯಾ ೫ ಎಂದು ಹೇಳುವರು. ಜಗವು 
ಬ್ರಹ್ಮನಲ್ಲಿ ಭ್ರೃಷೆಯಾಗಿರುವದು. ಹೆಗ್ಗದಲ್ಲಿ ಹಾವಿನ ಭ್ರಮೆಯಾದಂತೆ 


ಕ್ಲಿ 
ದ್ವೈತ ಸಿದ್ಧಾಂತ, ರ್ಷ೯ 


ಇದ್ದುದೆಲ್ಲವೂ ಬ್ರಹ್ಮನೆ ಇರುವದೆಂದು ಹೇಳುವರು. ಶಕ್ತಿ ಮಾಯೆ ಇವೆಲ್ಲ 
ಸುಳ್ಳೆಂದು ಹೇಳುವರು. ಇದಕ್ಕೆ ಶ್ರೀ ಶಂಕರಾಚಾರ್ಯರೇ ಗುರುಗಳೆಂದರೆ 
ಅಡ್ಡಿ ಯಿಲ್ಲ. ದ್ವೈತಿಗಳು ಜೀವಾತ್ಮ-ಸರಮಾತ್ಮ ಎರಡೂ ನಿರಂತಂವಾದ 
ತತ್ವಗಳನ್ನು ನಂಬಿ ಜೀವ-ಸರಮರಲ್ಲಿ, 'ಜೀವ-ಜೀವರಲ್ಲಿ, ಜೀವ-ಜಡದಲ್ಲಿ, 
ಜಡ- ಪರಮರಲ್ಲಿ, ಜಡ-ಜಡದಲ್ಲಿ ಹೇಗೆ ಸಂಚಭೇದಗಳನ್ನು ಮನ್ನಿಸುತ್ತಾರೆ. 
ಇವರು ಐಕ್ಯತೆಯನ್ನು ಒಪ್ಪುವದಿಲ್ಲ. ಇದಕ್ಕೆ ಶ್ರೀ ಮಧ್ವಾಚಾರ್ಯರೇ ಗುರು 
ಗಳು. ವಿಶಿಷ್ಟಾದ್ರೈತಿಗಳು ಚಿತ್‌ ಅಚಿತ್‌ ಈಶ್ವರ ಎಂದು ಮೂರು ತತ್ವ 
ಗಳನ್ನು ಮನ್ನಿಸುನರು. ಚಿತ್‌ ಎನಿಸಿದ ಜೀವ ಆಚಿತ್‌ ಎನಿಸಿದ ಪ್ರಕೃತಿ 
ಇವು ಪ್ರತ್ಯೇಕವಾಗಿರದೆ ದಾಳಿಂಬ ಹಣ್ಣಿನ ಕಾಳಿಕಂತೆ ಈಶ್ವರನಲ್ಲಿ ಸಜಾ 
ಸರ್ವದಾ ಸೇರಿರುತ್ತಿವೆ ಎಂದು ಹೇಳಿ ಚಿದಚಿತ್ರಿನಿಂದ ಕೂಡಿದ ಪರಮಾತ್ಮ 
ಒಂದೇಯಾಗಿದೆ ಎಂದು ಕೊನೆಗೆ ಸಮನ್ವಯಗೊಳಿಸುತ್ತಾರೆ. ರುಚಿ-ಬಿಳಿ 
ಬಣ್ಣಗಳು ಹಾಲಿನಲ್ಲಿ ಅಡಗಿ ಅದರಲ್ಲಿ ಪ್ರತ್ಯೇಕವಾಗಿ ತೋರದಿರುವಂತೆ 
ಚಿತ್‌, ಅಚಿತ್‌ಗಳನ್ನು ಗರ್ಭೀಕರಿಸಿಕೊಂಡು ಪರಮಾತ್ಮನ ನಿಲವು ಎಲ್ಲ 
ವನ್ನು ಒಳಗೊಂಡಿರುತ್ತದೆ. ಇದಕ್ಕೆ ಶ್ರೀರಾಮಾನುಜಾಚಾರ್ಯರೇ ಗುರು 
ಗಳು. ಬಹುತರ ಎಲ್ಲ ಜಗತ್ತಿನ ಧರ್ಮಗಳು ಇವುಗಳಲ್ಲೇ ಹೊಂದಿಕೊಳ್ಳು 
ವವು, ಅಲ್ಲದೆ ಕೆಲವರು ಶಕ್ತಿಯನ್ನು ಕೆಲವರು ಗಣಸತಿಯನ್ನು ಬರೇ ಶಿವ 
ನನ್ನು ಕೆಲನರು ಸೂರ್ಯನನ್ನು ಕೆಲವರು ಬ್ರಹ್ಮನನ್ನು ಕೆಲನರು ಈಶ್ವರ 
ನನ್ನು ಕೆಲವರು ಅಲ್ಲಾ ನನ್ನು ಹೀಗೆ ಒಂದೇ ತತ್ವವನ್ನು ಒಪ್ಪಿಕೊಂಡಿದ್ದಾರೆ. 
ಇವರೆಲ್ಲರೂ ಈ ಮೇಲಿನ ಮೂರು ತತ್ವಗಳಲ್ಲಿಯೇ ಬರುವರು. ಆದರೆ ವೀರ 
ಶೈವರು ಮಾತ್ರ ಎಲ್ಲರಿಗಿಂತಲೂ ಬಹು ಮುಂದೆ ಹೋಗಿದ್ದಾರೆ. ಇವರು 
ಶಿವಶಕ್ತಿ ಎರಡನ್ನೂ ಪ್ರಕೃತಿ -ಪುರುಷರನ್ನೂ ಒಪ್ಪಿ ಕೊಳ್ಳುವರು. 
ಯಾಕಂದರೆ ಸರನುನಿಂದ ಅಣುನಿನ ವರೆಗೆ ಶಿನ ಶಕ್ತಿ, ಪ್ರಕೃತಿ ಪುರು 
ಷರ ಹೊಂದಾಣೆಕೆ ಇರುವದು ಕಂಡು ಬರುವದು. ಎಲ್ಲ ಕಡೆಗೂ ಎರ 
ಡರ ಅನಿನಾಭಾನ ಸಂಬಂಧನೇ ಕಾಣುನದು. ಪ್ರತಿ ಸೃಷ್ಟ ವಸ್ತುಗಳಲ್ಲಿ 
ಪ್ರಪಂಚದಲ್ಲಿ ವ್ಯವಹಾರದಲ್ಲಿ ಸಂಸಾರದಲ್ಲಿ ಎಲ್ಲಿ ಬೇಕಾದಲ್ಲಿ ಜೊಡಿ ಇರು 
ವದೇ ಕಂಡುಬರುವದು. ಅದಕ್ಕೆ ವನೂ ಕೂಡ ಶಕ್ತಿಯಿಂದಲೇ ಕೂಡಿ 
ರಬೇಕು. ಮೇಲೆ ವಿವರಿಸಿದಂತೆ ಇವರು ಅವಿನಾಭಾವ ಸಂಬಂಧದಿಂದಲೇ 
ಕೂಡಿರುವರು. ಇಬ್ಬರೂ ಇಲ್ಲದೆ ಯಾವ ವ್ಯವಹಾರಗಳು ಎಂದೂ ನಡೆಯ 


ಲಾರವು ಎಂದು ವೀರಶೈವರು ಕಂಡು ಹಿಡಿದು ಜಗತ್ತಿನ ಸತ್ರಕೆಯನ್ನು 


೪೦ ಶಿವಾನುಭವ, 


ಒಪ್ಪಿಕೊಂಡಿದ್ದಾರೆ. ಜಗತ್ತು ಮಾತ್ರ ಸದಾ ರೂಪಾಂತರ ಹೊಂದುವದೆಂದು 
ನಂಬಿರುವರು. ಆದರೆ ವೀರಶೈವರು ಇದನ್ನು ಶಿವಪ್ರನಂಚನನ್ನಾಗಿ ಭೂಕ್ಸೆ 
ಲಾಸವನ್ನಾಗಿ ಮಾಡಲಿಕ್ಕೆ ಬರುವದೆಂದು ಹೇಳುವರು. ಇದೇ ತತ್ಸಕ್ಕೆ ಶಕ್ತಿ 
ವಿಶಿಷ್ಟಾದ್ವೈತದೆನ್ನುವರು. ಶಿವ ಶಕ್ತಿಯರ ಸನುರಸನನ್ನು ಇದು ಅಂತ್ಯದಲ್ಲಿ 
ಸಾಧಿಸಿ ಬಿಡುನದನ್ನೇ ಹೇಳುವದು. ಜಡವಾದ ಪ್ರಕೃತಿಯ ಸಂಗದಿಂದ 
ಜೀವನು ಜಾಡ್ಯಗೊಳಗಾಗಿದ್ದಂನೆ. ಈ ಜಾಡ್ಯವನ್ನು ಹೋಗಲಾಡಿಸಲು 
ಜೀವನೇ ಶಿವನಾಗುವನು. ಪ್ರಕೃತಿಯೇ ಶಕ್ತಿಯಾಗುವಳು ಶಕ್ತಿಯು 
ಶಿನನೊಳಗಾಗಿ ಒಂದಾಗುವರು. ಇದೆಲ್ಲ ಅವಿನಾಭಾವ ಸಂಬಂಧವಾಗಿರುವ 
ರಿಂದ ಜ:ಢ್ಯದಿಂದ ಎರಡಾದದ್ದ ಒಂದೇ ಆಗಿ ಸಮರಸನಾಗಿ ಬಿಡುವನು. 
ಇದೆಲ್ಲ ಪರಮ ಶಿವಶಕ್ತಿಯಿಂದ ನಿಲಾಸ ಲೀಲೆಯಾಗಿಡೆ. ಶಕ್ತಿಯು ಶಿವನಿ 
ಗಾಗಿ ಈ ಪ್ರಪಂಚವಾಗಿ ಲೀಲೆಯಾಡುತ್ತಿರುವಳು. ಸಾಕಾಗಲು ಅವಿನಾಭಾವ 
ಸಂಬಂಧದಿಂದ ಒಂದೇಯಾಗಿ ಸಮರಸವಾಗುವದು. ಎಂದು ವೀರಶೈವರು 
ನಂಬವರು. ಮೇಲಿನ ವಿವರಣೆಯಿಂದ ಶಿವ-ಶಕ್ತಿಯರ ಅವಿನಾಭಾವಸಂಬಂಧ 
ವನ್ನು ಇಚಕರು ಅರಿಯಬಹುದಾದೆ. ಇದನ್ನು ಜಗತ್ತಿಗೆ ತಿಳೆಸ ವದಕ್ಕಾಗಿ 
ಆರ್ಧನಾರೀನಟೇಶ್ವರನ ರೂಪತಾಳಿ ಲೀಲೆಮಾಡಿ ತೋರಿಸಿದ್ದಾರೆ. ಇದ 
ರಿಂದ ಶಿವ-ಶಕ್ಷಿಯರು ಅವಿನಾಭಾವ ಸಂಬಂಧದಿಂವ ಇರುವರೆಂದು ಹೊಳೆ 
ಯುವದಿಲ್ಲವೇನು? ಕಾರಣ ಶಿವನನ್ನು (ಸುರುಷ) ಬಿಟ್ಟು ಶಕ್ತಿ ಪ್ರಕೃತಿ) 
ಯಾಗಲಿ, ಶಕ್ತಿ (ಪ್ರಕೃತಿ) ಯನ್ನು ಬಿಟ್ಟು ಶಿವ (ಸುರುಷ) ನಾಗಲಿ ಇಲ್ಲ 
ವೆಂದು ಧಾರಾಳವಾಗಿ ಹೇಳಬಹುದಲ್ಲವೇ? ಇದಕ್ಕಾಗಿ ಶಿನನು ತನ್ನ 
ಅರ್ಧ ಶರೀರ ಗಂಡಾಗಿ ಅರ್ಧ ಶರೀರ ಹೆಸ್ಲಾಗಿ ತೋರಿಸಿದ್ದಾರೆಂದು ಸುರಾ 
ಇಗಳಲ್ಲಿ ಹೇಳಿದ್ದಾರೆ. ಇದವೇ ತಾತ್ವಿಕವಾಗಿ ಹೇಳುನದಾದರೂ ಕೆಳಗಿ 
ನಂತೆ. 


ಸತ್‌ (ಪರಶಿವ) ಪರಮ ಶಾಂತಿಮಯ ಸ್ವರೂಪ ಚಿತ್‌ (ನರಶಕ್ತಿ) 
ಸರಮ ಶಕ್ತಿಮಯ ಸ್ವರೂಪ ಪರಮ ಶಾಂತಿಮಯನೂ ಪರಮ ಶಕ್ತಿಮಯಳೂ 
ಕೂಡಿ ಅರ್ಧನಾರೀ ನಟೇಶ್ವರನ ಲೀಲೆ ತೋರಿದ ಶಿನ- ಶಕ್ತಿಯ ಒದೇ 
ರೂಪವಾಗಿದೆ. ಶಾಂತಿಮಯ ಪರಶಿನನ ಕಾರಣರೂಪು ಸಂಕಲ್ಪ ಪರನು 
ಶಕ್ತಿಮಯ ಪಾರ್ನತಿಯ ಕ್ರಿಯಾ ಶಕ್ತಿಗಳೆರಡೂ ಕೂಡಿ ಅದದ್ದೇ ಈ ನಿರಾಟ 
ವಿಶ್ವದ ವಿರಾಟ ಲೀಲೆ. 


ಶಕ್ತಿವಿಶಿಷ್ಟಾದ್ವೈತ ಸಿದ್ಧಾಂತ. ೪೧ 


ಕರಗಿದೆ ತುಪ್ಪು ನಿರಾಕಾರ ಪರಶಿವ, ಗಟ್ಟಿಯಾದ ತುಪ್ಪು ಸಾಕಾರ 
ಸರಶಕ್ಷಿ ಸಮುದ್ರ ನಿರಾಕಾರ ಪರಶಿವ ಅದರ ಮೇಲಿನ ತೆರೆ ಏರು ಫೇರುಗಳು 
ಸಾಕಾರ ಪರಶಕ್ತಿ ಇದರಂತೆ ಶಿನ--ಶಕ್ಷಿಯೆರೂ ಕೂಡ ಅವಿನಾಭಾವ 
ಸಂಬಂಧದಿಂದ ಕೂಡಿರುವವು. ಹೀಗೆ ಶ್ರೀ ರಾಮಕೃಷ್ಣರು ಹೇಳಿದ್ದಾರೆ. 

ಓಡುವ ಹಾವಿನಲ್ಲಿಯೂ ಸ್ವಸ್ಥವಾಗಿ ಸುತ್ತಿಕೊಂಡು ಬಿದ್ದಿರುವ ಹಾವಿ 
ನಲ್ಲಿಯೂ ಯೊನ ಸಂಬಂಧನಿರುವದೋ ಅದೇ ಸಂಬಂಧವು ಶಕ್ತಿಯಲ್ಲಿಯೊ 
ಶಿನನಲ್ಲಿಯೂ ಇರುತ್ತದೆ. ಗತಿಯು ಶಕ್ತಿಯನ್ನೂ: ಸ್ಥಿರತೆಯು ಶಿವನನ್ನೂ 
ಹೋಲುವವು. ಇದು ಇವರಿಬ್ಬರ ಅವಿನಾಭಾನ ಸಂಬಂಧವಾಗಿರುವದೆಂದು 
ಶ್ರೀರಾಮಕೃಷ್ಣರು ಹೇಳಿದ್ದಾರೆ. ಬೆಂಕಿ ಮತ್ತು ಅದರ ದಾಹೆಕ ಶಕ್ತಿ ಇವು 
ಗಳಲ್ಲಿರುವ ಸಂಬಂಧವನ್ನೇ ಶಿನಶಕ್ತಿಯರಲ್ಲಿಯೂ ಕೂಡ ಇರುವದು. ಇವೆಲ್ಲ 
ಅವಿನಾಭಾನ ಸಂಬಂಧವಾಗಿರುವವು. ಶಿವನು ಸಾಕಾರನೂ ನಿರಾಕಾರನೂ 
ಹೌದು ಅಲ್ಲದೆ ಅವನು ಸಾಕಾರ ನಿರಾಕಾರಗಳನ್ನೂ ಮೀರುವದು ಪರಶಿವನು 
ಸಾಕಾರನಾದಾಗ ಶಕ್ತಿ ಎನಿಸುವನು. ನಿರಾಕಾರನಾದಾಗ ಶಿವನೆನಿಸುವನು 
ಎರಡೂ ಮೀರಿದಾಗ ಪರಶಿವನೆನಿಸುವನು. 

ಶಿವನು ಜ್ಞಾನರೂಸನು ಶಕ್ತಿ ಕ್ರಿಯಾರೂಸಳು. ಸೃಷ್ಟಿಸ್ಥಿತಿ, ಲಯ 
ಇರಿಯಲ್ಲದ ಸ್ಥಿತಿಯಲ್ಲಿ ವಿಚಾರಿಸಿದರೆ ಪರಶಿವ ನಿರ್ಗುಣ, ಸತ್‌ ಎಂದೆನಿ 
ಸುವನು. ಅದನ್ನೇ ಸೃಷ್ಟಿ ಸ್ಥಿತಿ ಲಯ ಮೊದಲಾದ ಕರ್ಮಾವಸ್ಥೆಯಲ್ಲಿ ನಿಚಾ 
ರಿಸಿದಕಿ ಪರಶಕ್ತಿ ಚಿತ್‌ಸಗುಣ ಮಾಯೆ ಪ್ರಕೃತಿ ಎಂದೆನಿಸುವಳು. ಹೀಗೆ 
ಶಿವ ಶಕ್ತಿಯರು ಆವಿನಾಭಾವ ಸಂಬಂಧದಿಂದ ಎಲ್ಲಕಡೆಗೊ ವ್ಯಾಪಿಸಿದ್ದಾ 
ರೆಂದು ತೋರುನದು. ಇದನ್ನು ಆಧುನಿಕರ ಉದಾಹರಣಗಳಿಂದಲೂ ಸಿದ್ಧ 
ಮಾಡಲಾಗಿದೆ. 

೪. ಶಕ್ತಿ ನಿಶಿಸ್ಟಾಡ್ಲೈತೆದ ಮೋಶ್ಸಸ್ಥಿತಿಯೆ ಸ್ನರೂಪ: 

ನೀಠತೈವರು ಇದಕ್ಕೆ ಲಂಗಾಂಗಸಮರಸ ಅಥವಾ ಶಿವಜೀವರ ಐಕ್ಯ 
ಎಂದು ಹೇಳುವರು. ಅದ್ವೈತ ದ್ವೈತ ವಿಶಿಷ್ಟಾದ್ವೈತಿಗಳು ಮೋಕ್ಷವೆಂದರೆ 
ಸರ್ವ ದು8ಖಗಳ ನಿವೃತ್ತಿ ಪರಮಾನಂದ ಪ್ರಾಪ್ತಿ ಎಂದು ಹೇಳುವರು. 
ಇದು ಸರಿಯಲ್ಲ. ಸರ್ವ ದುಃಖಗಳೆಂದರೇನು? ಸುಖದುಃಖಗಳು ಯಾವವು? 
ನಮಗೆ ದುಃಖವೆನಿಸಿದ್ದು ಎರಡನೇಯವನಿಗೆ ಸುಖನೆಸಿಸುವದು. ಒಬ್ಬರಿಗೆ 
ಸಕ್ಕರೆ ಸುಖವೆನಿಸಿದರೆ ಇನ್ನೊಬ್ಬರಿಗೆ ಅದೇ ಸಕ್ಕರೆಯಿಂದ ದುಃಖವಾಗು 


೪೨ ಶಿನಾನುಭವ, 


ನದು. ಸುಖದುಃಖಕ್ಕೆ ಸಕ್ಕರೆ ಹೇಗೆ ಕಾರಣವಲ್ಲವೋ ಅದರಂತೆ ಈ ಜಗತ್ತು 
ಸುಖದುಃಖಗಳಿಗೆ ಕಾರಣವಲ್ಲ. ಅದೆಲ್ಲ ನಮ್ಮ ಮನಸ್ಸಿನ ಕಲ್ಪನೆ. ಸಕಲ 
ರಿಗೂ ಸಕಲದೇಶ ಕಾಲಸ್ಸಿತಿಗಳಲ್ಲಿ ದುಃಖವಾಗುತ್ತಿದ್ದರೆ ವಣತ್ರ' ಅದಕ್ಕೆ 
ದ:1ಖನೆಂದು ಹೇಳಬಹುದು. ಅದರಂತೆ ಸುಖದ ಪರಿಸ್ಥಿತಿಯೂ ಆಗಿರು 
ವದು. ಅದಕ್ಕೆ ಸರ್ವದು:ಖ ನಿವೃತ್ತಿ! ಪರಮಾನಂದ ಪ್ರಾಪ್ತಿಯೆಂದರೆ ಮೋಕ್ಷ 
ವಲ್ಲ ಒಂದು ಇದರ ಮೇಲಿಂದ ಸಿದವಾಗುವದು. ಆದರೆ ನೋಹೆನನ್ನು 
ಕ್ಷಯ ಮಾಡುವದೇ ಮೋಕ್ಷವೆಂದು ಅದರ ಶಬ್ದಗಳಿಂದಲೇ ಅರ್ಥಹೊರಡು 
ವದು, ಅಂದರೆ ನಿರ್ಮೋಹದಿಂದ ದಾಸೋಹಭಾವದಿಂದೆ ಪ್ರಸಾರ ರೂಸ 
ದಿಂದ ಈ ಜಗದಲ್ಲಿ ಇದ್ದ :ಶಿನಾಚಾರದ ಶಿನಲೋಕವನ್ನು ಭೂಕೈಲಾಸ 
ವನ್ನು ಮಾಡುವದಕ್ಕೆ ಮೋಕ್ಷನೆಂದು ಹೆಸರು. ಇದಕ್ಕಾಗಿ ವೀರಶೈವರು 
ಇಹ-- ಪರದಲ್ಲಿ ಭೇದ ಮಾಡುವದಿಲ್ಲ. ಅದಕ್ಕಾಗಿ ;ಬಸವಣ್ಣನನರು 


“ದೇವಲೋಕ ಮೃರ್ತ್ಯ್ಯುಲೋಕನೆಂಬುದು ಬೇರೆಮತ್ತುಂಟೀ? ಈ ಲೋಕ 
ದಲ್ಲಿ ಮತ್ತನಂತಲೋಕ. ಶಿವಲೋಕ ಶಿನಾಚಾರನಯ್ಯ. ಶಿವಭಕ್ತನಿದ್ದ 
ತಾವೇ ದೇವಲೋಕ, ಭಕ್ತನಂಗಣವೇ ವಾರಣಾಸಿ ಕಾಯವೇ ಕೈಲಾಸ 


ಇದು ಸತ್ಯ ದೇವನಾಣೆ ಕೂಡಲಸಂಗಮದೇವಾ '” 


“ಮೃತ್ಯು ಲೋಕನೆಂದು ಕರ್ತಾರನ ಕಮ್ಮಟಿವಯ್ಯ, ಇಲ್ಲಿ ಸಲ್ಲುನರು 
ಅಲ್ಲಿಯೂ ಸಲ್ಲುವರು. ಇಲ್ಲಿ ಸಲ್ಲದವರು ಅಲ್ಲಿಯೂ ಸಲ್ಲರು ಕೂಡಲಸಂಗಮ 
ದೇವಾ '' ವೀರಶೈವರು ಇಹೆಸರದಲ್ಲಿ ವಿಂಗಡಿಸಿ ಭೇದಮಾಡುವದಿಲ್ಲ. ದೇವ 
ಪ್ರಸಂಚ ಭೂಕೈಲಾಸನನ್ನಾಗಿ ಮಾಡುವರು ಮಾಯಾವಾದಿಗಳಂತೆ ಕಾಯಕ 
ಮಾಡದೆ ವೀರಶೈವನು. ಈ ಲೋಕವನ್ನು ಹಾಳುಮಾಡುವದಿಲ್ಲ. ಅದಕ್ಕಾಗಿ 
ನಮ್ಮನರು ಕಾಯಕಕ್ಕೆ ಅತೀವ ಮಹೆತ್ವ ಹಾಗೂ ಹಿರೇಸ್ಮಾ ನವನ್ನು ಕೊಟ್ಟಿ 
ದ್ಹಾರೆ. ಗುರುಜಂಗಮಕ್ಕಾದರೂ ಕಾಯಕವೇ ಬೇಕೆಂದು ಹೇಳಿದ್ದರ 
ಮರ್ಮವೇನು? ಜಗತ್ತು ಭ್ರಮೆ ಸುಳ್ಳು, ಮಾಯೆ, ಅನಿತ್ಯವೆಂದಾಗ 
ಅವರ ಮೋಕ್ಷದ ಅರ್ಥವು ಸರಿಹೋಗುತ್ತಿತ್ತು. ಆದರೆ ವೀರಕ್ಷೆವನು ಶಿವ 
ಶಕ್ತಿ ಪುರುಷ ಪ್ರಕೃತಿ ಸತ್ಯನೆನ್ನುವರು. ಆಗ ಈ ತೋರುವ ಜಗವೂ 
ಕೂಡ ಸತ್ಯವೆಂದಂತಾಗುನದು. ಇದುಕಾರಣನಾದ ಪರಶಿವನಿಂದ ಕಾರ್ಯ 
ರೂಸಳಾದ ಪರಶಕ್ತಿಯಿಂದ ಹೀಗೆಲ್ಲ ಹೊರಗೆ ಬಂದಿದೆ. ಇದು ಸದಾ 
ಸ್ಥಿತ್ಯಂತರ ರೂಪಾಂತರ ಹೊಂದುತ್ತಲೇ ಇರುವದು. ಸೃಷ್ಟ ವಸ್ತುಗಳಿಗೆಲ್ಲ 


ಶಕ್ತಿವಿಶಿಷ್ಟಾದ್ವೈತ ಸಿದ್ಧಾಂತ ೪೩ 


ಆಯುಷ್ಯವಿಜೆ ಜನನ ಬಾಲ್ಯ ಯೌವನ ವಾರ್ಥಿಕ್ಯ ಮುಸ್ಸು ಸಾವುಗಳು 
ಇರುವವು. ಇವೆಲ್ಲ ರೂಪಾಂತರಗಳು ಕಡೆಗೆ ಪರಶಿವನಲ್ಲಿ ಜೀವ 
ರೂಪದಿಂದ ಇರುವದು. ಇದಕ್ಕೆ ನಾಶವಿಲ್ಲ. ಅದಕ್ಕಾಗಿ ಸಂಚಲನ ಸ್ವರೂ 
ಪಕ್ಸೆ ಚರ-ಶಕ್ತಿ-ಜಂಗಮನೆಂದು ಅನ್ನುವರು. ಇವು ಕ್ರಿಯಾ ಪ್ರಸೃತ್ತಿ 
ಯದು. ಕೇವಲದ ಶಬ್ದಸ್ವರೂಪಕ್ಕೆ ಸ್ಲಿರ-ಶಿವ-ಲಿಂಗವೆಂದು ಯ 
ಚರ ಶಕ್ತಿ ಜಂಗಮನು. ದಿನ್ಯ ನೆನಸನೇ ಅಂಗವಾಗಿ ಉಳ್ಳದ್ದು ಪರಶಿನನಿಗೆ 
ಪರಿಪೂಣ: ಫೂ ಅಖಂಡವೂ ಆದ ಅರುಹೆ ಚಿತ್‌ಶಕ್ಷಿಯು ಒಂದಿದೆ. 

ವಿಶ್ವವು ತಿನನ ಅಂಕಿತದಲ್ಲಿ ಶಿನನ ನೆನಹಿನಿಂದ ಶಕ್ತಿಯ ಮುಖಾಂತರ 
ಹೊರಹೊಮ್ಮಿಹುದು. ಇದು ಸುಳ್ಳಲ್ಲ. ಮಿಥ್ಯವೂ ಅಲ್ಲ ರೂಪಾಂತರ ಹೊಂದಿ 
ಪುನಃ ಅವಿಭಾಭಾವ ಸಂಬಂಧದಿಂದ ಸಮರಸಹೊಂದಿ ಸರಶಿನನಲ್ಲಿ ಶಕ್ತಿ 
ರೂಪದಿಂದ ಹೊಂದಿಕೊಂಡು ಇರುವದು. ಇದಕ್ಕಾಗಿ ಜಗದಲ್ಲಿ ಮೋಹ 
ತೊರೆದು ಶರಣಾಗಿ ನಿಷ್ಕಾ ಮಿಯಾಗಿ ಶಿವಾಚಾರ ಹೊಂದಿ ಶಿವಸ್ರಪಂಚ 
ವನ್ನು ಮಾರ್ಪಡಿಸಿ ಬಾ ಡೇ ಮೋಕ್ಷಸ ನ್ಫರೂಪ ವಾಗಿದೆ. 


ಮಹಾಕಾರಣ (ಸತ್‌ --ಚಿ3ೌ. ಅನಂದ) ದಿಂದ ಕಾರಣ (ವಿಜ್ಞಾನ) 
ಜಗತ್ತು. ಕಾರಣ (ವಿಜ್ಞಾನ) ದಿಂದ ಸೂಕ್ಷ್ಮ (ಮುನ ಬುದ್ಧಿ - ಪ್ರಾಣಗಳ) 
ಜಗತ್ತು. ಸೂಕ್ಷ್ಮಜಗದಿಂದ ಸ್ಕೂಲ (ಭೌತಿಕ) ಜಗತ್ತು ತೋರುವ ಜಗತ್ತು 
ಹೊರಗೆ ಬಂದವು. ಯಾನ ;ಪ್ರಕಾರ ಜಗತ್ತು ಹೊರಗೆ ಬಂದವು ಅದೇ 
ಪ್ರಕಾರ ನಾವು ಅದೇ ಮಾರ್ಗದಿಂದ ಸಾಗಬೇಕು. ಅಂದರೆ ಸ್ಫೂಲಜಗದಿಂದ 
ಸೂಕ್ಷ್ಮಕ್ಕೆ: ಸೂಕ್ಷ್ಮದಿಂದ ಕಾರಣಕ್ಕೆ; ಕಾರಣದಿಂದ ಮಹಾಕಾರಣಕ್ಕೆ 
ಸಾಗಬೇಕು. ಅದಕ್ಕೆ ಲಿಂಗಾಂಗ ಸಮರಸವೆನ್ನುವರು. ಇಷ್ಟ ಲಿಂಗದಿಂದ ಪ್ರಾಣ 
ಲಿಂಗಕ್ಕೆ ಪ್ರಾಣಲಿಂಗದಿಂದ ಭಾನಲಿಂಗಕ್ಕೆ ಭಾವಲಿಂಗದಿಂದ ಮಹಾಲಿಂಗಕ್ಕೆ 
ಸಾಗಬೇಕು. ಇದುವೇ ವೀರಶೈವರ ಮೋಕ್ಷದ ಅರ್ಥವು. 


ಇದಕ್ಕಾಗಿ ಶರೀರಬೇಕು. ಅದರಲ್ಲಿ ಶಕ್ತಿ ಬೇಕು. ಮನಸ್ಸಿನಶಕ್ತಿ ಬುದ್ಧಿ 
ಶಕ್ತಿ ಶೃದಯದರಕ್ತಿ ಮೊದಲಾದ ಶಕ್ತಿ ಗಳು ಅವಶ್ಯ ಬೇಕೇಬೇಕು. ಅದ 
ಕ್ಯಾಗಿಯೇ ಭಕ್ತೆ ಜ್ಞಾ ನ ಕ್ರಿಯೆಗಳು ಒಂದೇ ok ಮುಂದೆ ಸಾಗಬೇಕು. 
ಈ ಮೂರರಲ್ಲಿ ತಾಳವೆ ಪೇಳವಿರಬೇಕು. ನಮಗೆ ಪರಶಿನನ ದರ್ಕನನಾಗು 
ವದು. ಇದನ್ನೇ ಶ್ರೀರಾಮಕೃಷ್ಣರೂ ಕೂಡ ಹೇಳಿದ್ದಾರೆ... -ಮಾಯೆಯೇ 
ಪರಶಿವನ ಪರಿಚಯವನ್ನು ಮಾಡಿಕೊಡುವಳು. ಮಾಯೆಯ ಹೊರತು ಪರ 


ಲಲ ಶಿವಾನುಭವ. 


ಶಿವನ ಪರಿಚಯ” ಮಾಡಿಕೊಡಲಿಕ್ಕೆ ಯಾರು ಸಮರ್ಥರು? ಶಿವನ ಶಕ್ತಿ 
ಯನ್ನು ತಿಳಕೊಂಡ ಹೊರತು ಶಿನನನ್ನು ತಿಳಿಯುವ ಸಾಧನವು ದೊಕೆಯು 
ವದಿಲ್ಲೆಂದು ಶಕ್ತಿನಿಶಿಷ್ಟಾದ್ರೈ ತದ ಮೋಕ್ಷಸ್ಸರೂಪವನ್ನು ಶ್ರೀರಾಮಕೃಷ್ಣರು 
ಹೇಳಿದ್ದಾರೆ. “ಸೈಷಾ ಪ್ರಸನ್ನಾ ವರದಾ ನೃಣಾಂ ಭವತಿ ಮುಕ್ತಯೇ” 
ಶಕ್ತಿಯು ಪ್ರಸನ್ನಳಾದಾಗ ಮಾತ್ರ ಮುಕ್ತಿಗೆ ಸಹಕಾರಳಾಗುವಳೆಂದು 
ಖುಕ್‌ದೇವಿ ಸೂಕ್ತದಲ್ಲಿಯೂ ಕೂಡ ಹೇಳಿದ್ದಾರೆ. ಇದಾದರೂ ಮೇಲಿನ 
ದಕ್ಕೆ ಸುಹ್ಮಿಕೊಡುತ್ತದೆ. 

ಪರಮಾತ್ಮನ ಕೀಲಿ ಹಾಗೂ ಕೀಲಿಕ್ಸೈೆ ಗಳೆರಡೂ ಮಹಾ ತ:ಯಿ ಪರ 
ಶಕ್ತಿಯ ಹತ್ತಿರವೇ ಇರುವವು, ಅವಳೂ ತನ್ನ ಮಾಯೆಯನ್ನು ಸರಿಸಿ ಓರೆ 
ಮಾಡಿ ಪರಶಿವನ ಬಾಗಿಲ ತೆಗೆದು ಅನನು ತಾನು ಒಂದಾಗಿಯೇ 
ತೋರುವರು. ನಾವು ಪರಮಾತ್ಮನ ಉಪಾಸನೆಯನ್ನು ಮಾಡಿದ್ದರೂ ಕೂಡ 
ಅವನು ತನ್ನ ಶಕ್ತಿಗೆ ಹೇಳುವನು. ಆಗ ತಾಯಿ-- “2ರಲ್ಲಿ ನಿನ್ನ ಉಪಾ 
ಸನೆ ಮಾಡಿದರೂ ಅಷ್ಟೇ ನನ್ನ ಉಪಾಸನೆ ಮಾಡಿದರೂ ಅಷ್ಟೇ. ನಾನು 
ನನ್ನ ಮಾಯೆಯನ್ನು ಓರೆಮಾಡಿ ಭಕ್ತನಿಗೆ ದರ್ಶನಮಾಡಿಸುವೆನು” ಎಂದು 
ಹೇಳುವಳು. ಇದಕ್ಕೆ ಸ್ವಲ್ಪ ತಡವಾಗುವದು. ಪರಶಿವನು ಸಾಧಕನ ಮಾರ್ಗ 
ದಲ್ಲಿಯ ಅಡೆತಡೆಗಳನ್ನು ಸರಿಸಡಿಸಲಾರನು. ತಾಯಿಯೇ ಅವುಗಳನ್ನೆಲ್ಲ ಸರಿ 
ಪಡಿಸುವಳು ಎಂದು ಶ್ರೀರಾಮಕೃಷ್ಣರು ಹೇಳಿದ್ದರ ಮರ್ಮವಾದರೂ ಏನು? 
ಅದನ್ನೇ ಸಮರ್ಥಿಸುವದು. ಇದಕ್ಕಾಗಿಯೇ ನೀರಶೈವರು ಶಿವ ಶಕ್ತಿಯರ 
sd ಲಿಂಗವನ್ನು ಅಂಗದ ಮೇಲೆ ಧರಿಸಿ ಪೂಜಿಸುವರು ಅದಕ್ಕೆ 
ಮೋಕ್ಷಸ್ವರೂನ ಹ ಅವರಿಗೆ ಎಡರುತೊಡರುಗಳು ಬರದೆ ತ 
ಗವಾಗಿ ಮಾರ್ಗಕ್ರಮಣವಾಗಿ ಲಿಂಗಾಂಗ ಸಮರಸಕ್ಕೆ ಹೋಗಲಿಕ್ಕೆ 
ಬರುಪದು. 

ಮೋಹವು ಮನಸ್ಸಿಗೆ ಸಂಬಂಧಿಸಿದ್ದು ಅದಕ್ಕೆ ಆದಯ್ಯನು ಮೋಕ್ಷದ 
ಸ್ವರೂಪವನ್ನು ಬಹು ಚನ್ನಾಗಿ ವರ್ಣಿಸಿದ್ದಾನೆ. ಸಕಲೇಂದ್ರಿಯಗಲ್ಲಿ ವಿಕಾ 
ರಿಸುವ ಮನವ ಸೆಳೆದು ನಿಂದಾತನೇ ಸುಖಿ! ಸಂಚೇಂದ್ರಿಯಂಗಳಿಚ್ಛೆಯಲ್ಲಿ 
ಕೀಳು ಮನಂಗೊಂದು ಸುಳಿವಾತ ದುಃಖಿ | ಮನವು ಬಹಿರ್ಮುಖವಾದಡೆ ಅವಿ 
ರಳ ಜ್ಞಾನಿ | ಮನವು ಮಹೆದಲ್ಲಿ ನಿಂದಿರಲಾತ ಮುಕ್ತನು | 

ಅಂದರೆ ಸಕಲ ಸುಖ ದುಃಖ ಬಂಧ ಮೋಕ್ಷ ಜ್ಞಾನ ಅಜ್ಞ್ಞಾನಗ 
ಳಲ್ಲಿ ಈ ಮನದಲ್ಲಿಯೇ ಇರುವದೆಂದು ಚನ್ನಾಗಿ ಬಣ್ಣಿಸಿದ್ದಾರೆ. ಮನಸ್ಸಿಗೆ 


ಶಕ್ತಿವಿಶಿಷ್ಟಾದ್ವೈತ ಸಿದ್ಧಾಂತ. ೪೫ 


ಸಂಬಂಧಿಸಿದ್ದೇ ಮೋಹ ಆ ಮೋಹನನ್ನು ಕ್ಷಯಿಸಿದರಾಯಿತು ಮೋಕ್ಷನಾ 
ದಂತೆ. ಅದ್ವೈತ ಮೊದಲಾದವರು ಸತ್ತ ಬಳಿಕ ಜೀವಾತ್ಮನಿಗೆ ಮೋಕ್ಷವಾಗು 
ವದೆಂದು ನಂಬಿರುವರು. ಇದು ಉದ್ರಿ ವ್ಯವಹಾರನಲ್ಲ. ಶರೀರದಲ್ಲಿ ಇರುವಾ 
ಗಲೇ ಆ ಸ್ಥಿತಿಯನ್ನು ಅನುಭೋಗಿಸುವದು. ಅದಕ್ಕೆ ಮೋಹೆನನ್ನು ಸಂಪೂರ್ಣ 
ಕ್ಷಯಿಸಿದರೆ ಆ ದಿವ್ಯ ಸಮರಸಾನಂದದ ಸ್ಥಿತಿಯು ತಾನೇ ಪ್ರಾಸ್ಮವಾಗು 
ವದು. ಇದೇ ಲಿಂಗಾಂಗ ಸಮರಸನೆನಿಸುನದು. ಶರೀರ ಆತ್ಮಗಳ ನಡುಮ 
ನಸ್ಟೇ ಎರಡನ್ನುಂಟುಮಾಡುವದು. ಅದನ್ನು ಕ್ಷಯಿಸಿದರೆ ಅಂದಕೆ ಶರೀರಡೆ 
ಕಡೆಗೆ ಅದನ್ನು ಹೆರಿಯಗೊಡದೆ ಜೀವಾತ್ಮನ ಕಡೆಗೆ ಹರಿಯುವಂತೆ ಮಾಡಿ 
ದರೆ ಅದೇ ಮನಸ್ಸು ಶಿವನಾಗುವನು. ಆಗ ಲಿಂಗಾಂಗ ಸಮರಸವಾಗುವದು. 
ವಿಷಯಗಳ ಕಡೆಗೆ ಹೆರಿಯುವದನ್ನು ಬಿಡಿಸಿದರೆ ಅದನ್ನು ಕ್ಷಯ ಮಾಡಿ 
ದಂತೆ ಆಯಿತು. ಆಗ ಮೊಕ್ಷಸ್ಥಿತಿಯು ಪ್ರಾಸ್ತಪಾಗುವದು. ಇದನ್ನೇ 
ನೀರಶೈ ವರು ಪಡೆಯಲಿಕ್ಕೆ ಸಂಚಾಚಾರ, ಅಷ್ಟಾವರಣ, ಷಟ್‌ಸ್ಥಲಗಳಂತೆ 
ಆಚರಿಸುನರು. ಅಂದರೆ ಇವುಗಳಿಂದ ಶರೀರಶುದ್ಧಿ ಯಾಗಿ ಶಿವನಲ್ಲಿ ಕೂಡು 
ವವು. ಆಗ ಲಿಂಗಾಂಗ ಸಮರಸವಾಗುವದು. ಇದನ್ನೇ ಸ್ವಲ್ಪದರಲ್ಲಿ ವಿನರಿ 
ಸುವೆವು.— 

ನೀರಶೈವನು ಮೋಕ್ಷವೆಂಬ ಕಟ್ಟಡ ಕಟ್ಟಲು ಮೊದಲು ಪಂಚಾಚಾರ 
ಗಳು ಅವಶ್ಯಬೇಕು. (೧) ಸದಾಚಾರ (೨) ನಿಯತಾಚಾರ (೩) ಗಣಾ 
ಚಾರ (೪) ಭೃತ್ಯಾಚಾರ (೫) ಲಿಂಗಾಚಾರ ಇವುಗಳಿಂದ ಶರೀರ ಮನ 
ಬುದ್ಧಿಗಳು ಶುದ್ದಮಾಗುತ್ತ ಹೋಗುನವು. ಇವುಗಳಿಗೂ ಅಷ್ಟಾವರಣಗ 
ಳಿಗೂ ಸಂಬಂಧವಿರುವದು ಇವೆಲ್ಲ ಕೂಡಿ ಸಾಗಬೇಕಾಗುನದು. ಗುರು ಲಿಂಗ್ಯ 
ಜಂಗಮ ಪಾದೋದಕ ಪ್ರಸಾದ ಶಿನನುಂತ್ರ ವಿಭೂತಿ ರುದ್ರಾಕ್ಷಿ ಇನು 
ಬಾಹ್ಯ ಅಷ್ಟ್ರಾವರಣಗಳಿರುವವು. ಇವುಗಳಿಂದ ಇವುಗಳ ಸಹಾಯದಿಂದ ಅಂತ 
ರಿಕ ಅಷ್ಟಾನರಣಗಳನ್ನು ಪಡೆಯಬೇಕು. ಆಗ ಶಿಷ್ಯನ ಸ್ಥಿತಿಗೆ ಏರಿದಾಗ 
ಗುರುವಾಗುವನು ಲಿಂಗವಾಗುವನು ಜಂಗಮನಾಗುವನು. ಆಗ ಮಹಾವಿಭೂ 
ತಿಯಾಗುವನು ಅವನೇ ರುದ್ರಾಕ್ಷಿ ಶಿನನ ಕಣ್ಣನ್ನು ಜ್ಞಾನನೇತ್ರನನ್ನು ಪಡೆ 
ಯನನು. ಆಗ ಇವನು ಮುಟ್ಟಿದ್ದೆಲ್ಲ ತಟ್ಟಿದ್ದೆಲ್ಲ ಪವಿತ್ರ ಪೂಜ್ಯವಾಗಿ ನೀರು 
ಪಾಡೋದಕವಾಗುವದು. ಅನ್ನ ಪ್ರಸಾದವಾಗುವದು. ಆಗ ಅವನ ನುಡಿ 
ಮಂತ್ರ ಗಳಾಗುವವು ಎಂದೂ ಹೇಳಬಹುದು. ಅಲ್ಲದೆ ಇನ್ನೊಂದು ಬಗೆಯಿಂದ 
ಹೇಳಬೇಕೆಂದರೆ ಗುರುವಿನ ಕಡೆಯಿ:ದ ಲಿಂಗದ ಜ್ಞಾನ ಸಡಕೊಂಡು 


೪೬ ಶಿವಾನುಭವ. 


ಅವನಿಂದ ಗೌಪ್ಯವಾಗಿ ಮಂತ್ರೋಸದೇಶವನ್ನು ಹೊಂದಿ ನಿಷ್ಠಾಮವಾಗಿ 
ಭಕ್ತಿ-ಕರ್ಮಗಳನ್ನು ಮಾಡಿ ಅದರ ಫಲವನ್ನು ನರರಿಗೆ ಹರನೆಂದು (ಲಿಂಗಾಂಗಿ 
ಗಳು ಶಿವನೆಂದು) ಬಗೆದು ದಾಸೋಹಭಾವದಿಂದ ಅರ್ನಿಸಿ ಉಳಿದ ಫಲ 
ವನ್ನು (ಮಿಕ್ಕ ಪ್ರಸಾದವನ್ನು) ಪ್ರಸಾಡವೆಂದು ಸ್ವೀಕರಿಸಿ ಉದಕವನ್ನು 
ಪಾದೋದಕ ಮಾಡಿ ಸೇವಿಸಿ ಮಹಾ ವಿಭೂತಿ ಅಂದರೆ ಮಹಿಮಾಶಾಲಿ 
ಸಿದ್ದ ಪರುಷ ಪನಾಡ ಪುರುಷನಾಗಿ ರುದ್ರಾಕ್ಷ ಪಡೆಮ ಆಂದರೆ ಶಿನನ 
ಸೂರನೇ ಕಣ್ಣನ್ನು ಅಂದರೆ ಜ್ಞಾನನೇತ್ರವನ್ನು ಸಡೆದು ಜಂಗಮ ಮೂರ್ತಿ 
ಜಗಭರಿತನಾಗೆಂದು ಈ ಅಷ್ಟುವರಣಗಳು ಸೂಚಿಸುವವು. ಹೀಗೆ ಮೂರು 
ಅರ್ಥಗಳಿಂದ ಅಷ್ಟುವರಣಗಳನ್ನು ಉಸಯೋಗಿಸಿಕೊಳ್ಳುತ್ತ, ಷಟ್‌. ಸ್ಥಲ 
ಗಳನ್ನು ಕ್ರಮವಾಗಿ ಹತ್ತುತ್ತಹೋಗಬೇಕು. 

ಭಕ್ತಸ್ಸಲ ಮಹೇಶಸ್ಥಲ ಪ್ರಸಾದಿಸ್ಥಲ ಪ್ರಾಣಲಿಂಗಿಳ್ಳಲ ಶರಣಸ್ಥಲ 
ಐಕ ಸ್ಥಲ ಅಯಾಸ್ಕಲಗಳಲ್ಲಿ ಇದ್ದೂಗ ಬೇರೆ ಬೇರೆ ಆರು ಲಿಂಗಗಳನ್ನು 
ಮಾನವನು ಸಡೆಯುನನು ಆಚಾರಲಿಂಗ ಗುರುಲಿಂಗ ಶಿವಲಿಂಗ ಜಂಗಮ 
ಬಿಂಗ ಪ್ರಸಾದಲಿಂಗ ಮಹಾಲಿಂಗ ಈ ಆರು ಲಿಂಗಗಳನ್ನು ಆಯಾಸ್ಥಲವನ್ನು 
ಹೊಂದಿದ ಬಳಿಕ ಪಡೆಯುವನು. ಇವನ್ನೇ ಇಪ್ಪ ಪ್ರಾಣ ಭಾವಲಿಂಗಗಳಲ್ಲಿ 
ಎರಡೆರಡಂತೆ ಮಾಡಿದ್ದಾರೆ. ಇಷ್ಟಲಿಂಗದಿಂದ ಪ್ರಾಣಲಿಂಗ ಪ್ರಾಣಲಿಂಗದಿಂದ 
ಭಾವಲಿಂಗಗಳ ಕಡೆಗೆ ಏರಿ ಕಡೆಗೆ ಮಹಾಲಿಂಗನನ್ನು ಹೊಂದುವದೇ ಮೋಕ್ಷ 
ಸ್ಪರೂಫವಾಗಿದೆ. 

ಈ ಷಟ್‌ಸ್ಥಲಗಳಲ್ಲಿ ಅಂಗಸ್ಥಲ ೪೪ ಲಿಂಗಸ್ಕಲಗಳು ೫೭ ಇರುವವು. 
ಈ ೪೪ ರಿಂದ ಶರೀರ ಮನ ಬುದ್ಧಿ ಗಳು ಸುಧಾರಣೆಯಾಗುವವು. ಈ ೫೭ 
ಸ್ಥಲಗಳಿಂದ ಜೀವಾತ್ಮನ ಸುಧಾರಣೆಯಾಗಿ ಜಡದಿಂದ ಜಾಡ್ಯಕ್ಕ ಒಳಗಾದ 
ವನು. ಜಾಡ್ಯದಿಂದ ಬಿಡುಗಡೆಯಾಗಿ ಜೀವಾತ್ಮನು ಶಿನನಾಗುನನು. ಆಗ 
ಶಿವಜೀವರು ಐಕ್ಯರಾದಂತೆ ಆಗುವದು. , ಲಿಂಗಾಂಗ ಸಮರಸವಾದಂತೆ 
ಆಗುವದು. ಅಲ್ಲದ ಶರೀರವೂ ಕೂಡ ಲಿಂಗದ ಗುಣಗಳನ್ನು ಹೊಂದು 
ವದೆಂದು ಹಿಂದೆ ವಿವರಿಸಲಾಗಿದೆ. ಬರೇ ಜೀನ ಶಿವನಾಗಿದೆ ಎಂದು ಹೇಳಿ 
ದರೆ ತೀರದು. ಅದರಂತೆ ಶರೀರದಲ್ಲಿ ಪ್ರತಿ ಇಂದ್ರಿಯಗಳಲ್ಲಿ ಲಿಂಗದ 
ಕೆಲೆ ಕಲೆಗಳೂ ಒಡಮೂಡಬೇಕು. ಅಬ್ಲಮಪ್ರಭು, ಹರಳಯ್ಯ ಮೊದಲಾದ 
ಶರಣರ ಸ್ಥಿತಿಯು ಶರೀರದಲ್ಲಿ ಬರಬೇಕು. ಆಗ ಮೋಕ್ಷ ಸ್ಥಿತಿ ಪ್ರಾಪ್ತ 
ವಾದಂತಾಯಿತು. ಇಂಥನರು ತಮ್ಮ ಶರೀರವನ್ನು ಬೇಕಾದಾಗ ಬಿಟ್ಟು 


ಶಕ್ತಿವಿಶಿಷ್ಟಾದ್ವೈತ ಸಿದ್ಧಾಂತ. ೪೭ 
ಹೊರಡಲಿಕ್ಕೆ ಬರುನದು. ಬೇನೆ ಬೇಸರಿಕೆ ಬಾರದೆ ವಿಷ ತಕ್ಕೊಳ್ಳದೆ 
ಎಲ್ಲರ ಮಧ್ಯದಲ್ಲಿ ಕುಳಿತು ಬಯಲಾಗಲಿಕ್ಕೆ ಬರುವದು. ಅನೇಕ ಶರ 
ಣರು ಇದನ್ನು ಸಾಧಿಸಿದ್ದರು. ಇದುನೇ ವೀರಶೈನರ ಮೋಕ್ಷ ಸ್ಥಿತಿಯು. 
ಸತ್ತಬಳಿಕ ಜೀನಹೋಗಿ ಶಿವನಲ್ಲಿ ಕೂಡುವದೆಂದು” ನೀರಶೈ ವರು ನಂಬಿಲ್ಲ. 
ಸಾಯುವ ಷೂರ್ವದಲ್ಲೇ ಜೀವವನ್ನು ಶಿವನಲ್ಲಿ ಬೆಂಸಿ ಬಿಡುವದೇ ವೀರ 
ಶೈವರ ಮೋಕ್ಷದ ಸ್ಥಿತಿಯು, ಇದನ್ನೇ ಈ ಷರ್ಟ್‌ಸ್ಥಲಗಳನ್ನು ಕ್ರಮನಾಗಿ 
ಏರಿದರೆ ಸಾಧಿಕುವದಿಂದು ಗೊತ್ತಾಗುವದು- 


(೧) ಭಕ್ತಸ್ಟಲಃ-- ಪರಮಾತ್ಮಬೇರೆ ತಾನುಬೇರೆ ಶಿವನನ್ನು ಲಿಂಗ 
ರೂಸದಲ್ಲಿ ಪ್ರೀತಿ ವಿಶ್ವಾಸದಿಂದ ಪೂಜಿಸುವದು. ದ್ವೈತವು ಪ್ರಾರಂಭದಲ್ಲಿ 
ಸುರು ಆಗುವದು. ಇದೇ ಶಕ್ತಿ ನಿಶಿಷ್ಟದ ಆರಂಭ ಶಕ್ತಿಯನ್ನು ಶಿವನಲ್ಲಿ 
ಕೂಡಿಸುವ ಮೊದಲಿನ ದಾರಿ. ಇದರಿಂದ ಕುಂಡಲಿನಿಯು ಜಾಗ್ರತನಾಗು 
ವಳು. ಭಕ್ತನು ನಿರ್ವಿಷಯಿಯಾಗಹತ್ತುವನು. ಇದರಲ್ಲಿ ಸಮಾಚಾರನು 
ಒಳ್ಳೇ ಮಹತ್ವದ ಆಚರಣೆಯಾಗಿರುವದು. ಭಕ್ತಿ ಸದಾಚಾರಗಳು ಜೋಡಿ 
ಯಾಗಿ ಸಾಗುನವು. ಇದು ವೇದಾಂತದ ಭಕ್ತಿಯೋಗವಾಗಿದೆ. ಇದು ಭಾನ 
ಪ್ರಧಾನನಿರುವದು. 

ಮಹೇಶ್ವರಸ್ಥ ಕದ ಇದು. ಬುಡ್ಡಿ ಪ್ರಧಾನವಾಗುವದು. ಭಕ್ತಿಯ ಸಾಧ 
ನೆಯು ಮುಂದುವರಿದಂತೆ ಮಹೇಶಸ್ಥಲವು ಸಾಧಿಸುವದು. ಇದು ಸಾಧಿಸಿ 
ದಾಗ ತನುವಿನಲ್ಲಿ ನಿರ್ಮೋಹೆ, ಮನದಲ್ಲಿ ನಿರಹೆಂಕಾರ, ಪ್ರಾಣದಲ್ಲಿ ನಿರ್ಭಯ 
ಚಿತ್ತದಲ್ಲಿ ನಿರನೇಕ್ಷ ವಿಷಯದಲ್ಲಿ ಉದಾಸೀನ, ಭಾವದಲ್ಲಿ ದಿಗಂಬರ ಜ್ಞಾನ 
ದಲ್ಲಿ ಸರಮಾನಂದ ನೆಲಗೊಳ್ಳ ಹೆತ್ತು ವದು. ಮಹೇಶಸ್ಥಲವು ಭಕ್ತಿಯಲ್ಲಿ 
ಮುಂದುವರಿದ ಸಾಥಕನಿಗೆ ಸಾಧಿಸುವದು. ಇದರಲ್ಲಿ ಗುರುಲಿಂಗದ ಜ್ಞಾನ 
ವಾಗುವದು. ಇಲ್ಲಿ ಕೂಡ ಸದಾಚಾರ ಅತಿ ಅಪಶ್ಯಬೇಕು. 

ಪ್ರಸಾದಿಸ್ಥಲ;-- ಇದು ಕ್ರಿಯೆಗೆ,((ಶರೀರಕೆ) ಸಂಬಂಧಿಸಿದ್ದು ಇದು 
ವೇದಾಂತದ ಕರ್ಮಯೋಗವೆಥಿಸುವದು. ಭಾವನಿಚಾರ (ಭಕ್ತಿ 4 ಜ್ಞಾನ) 
ಕೆಳಗೆ ಹೊಳೆದ ಸತ್ಯಾನುಭವವನ್ನು ಆಚರಣೆಯಲ್ಲಿ ತರುವ ಸ್ಥಲವು 
ಇದಾಗಿದೆ. 

ಕ್ರಿಯಾಭಕ್ತಿಗೆ ಜ್ಞಾನಗಳು ಕ್ರಮನಾಗಿ ಕೂಡಿದರೆ. ವೇದಾಂತದ 
ಪೂರ್ಣ ಯೋಗವಾಗುವದು. ವೇದಾಂತದಲ್ಲಿ ಭಕ್ತಿಯಿಂದ ಮುಕ್ತಿ, ಜ್ಞಾನ 


೩ಲ ಶಿನಾನುಭನ. 


ದಿಂದ ಮುಕ್ತಿ, ಕರ್ಮದಿಂದ ಮುಕ್ತಿ ಎಂದು ಪ್ರತ್ಯೆ ತ್ಯೇಕ ಯೋಗಗಳನ:4 
ಹೇಳುನದು 'ಆದಕಿ ವೀರಶೈವರಲ್ಲಿ ಈ ಆರೂ ಸ್ಥಲಗಳು ಕೂಡಿದಾಗ ಶಿವ 
ಯೋಗವಾಗುವದು. ಇದಕ್ಕೆ ಷ್ಟ ಸೈ ತೆನನ್ನ ವರು. ಕ 


ಕರ್ಮಮಾಡಿ ಗಳಿಸಿದ್ದನ್ನು ತ್ರಿನಿಧದಾ ಹಕ್ಕೆ ಬಳಿಸಿ ಉಳಿದದ್ದನ್ನು ಪ್ರಸ 
ರೂಪದಿಂದಲೇ ಸೇವಿಸುನದೇ ಪ್ರಸಾದಿಸ ಲವನ ವದು, ಗಾರರ 
ಅದನ್ನೂ ಕೂಡ ಅನ್ಯರಿಗೆ ಕೂ ಉಪವಾಳ AE ಪ್ರಸಾದಿ 


ಸ್ಥಲವೆನಿಸುವದು. ಲಿಂಗಕ್ಕೆ ದೇ ನೆನೆನೆ ಮಾಡುನೆ ಕೊಡುಕೊಳ್ಳುವ 
ಸಕಲ ಪದಾರ್ಥವೇ ಲಗ ಜೇ * ಭಾವಿಸುವೆ. ಅಂಗಗುಣಗಳನರಿಯೆ 
ಲಿಂಗಕ್ಕೆಂದೇ ಕಾಮಿಸುವೆ ನಿಃ ಕಾ ಎನ್ನದೇಹೇಂದ್ರಿಯ ಮನಪ್ರಾಣಾ 
ದಿಗಳು ಲಿಂಗದ ಸತಿಯಾಗಿ ಲಿಂಗಕ್ಕೆಂದೇ ಬಯಸಿ ಲಿಂಗಪ್ರಾಣಿಗಳಾದ ಕಾರಣ 
ಬಿಂಗಕೆಂದೇ ಕೈಕೊಂಬೆನು. ಅನರ್ಷಿತವನರಿಯೇ ಕೂಡಲಸಂಗಮದೇವಾ, 
ಇದು ಪ್ರ ಸಾದಿಸ್ಸಲದ ಬಲವಾದ ವಚನವಾಗಿದೆ. ಇಲ್ಲ ಶಿವಲಿಂಗದ ಅರಿವೆ 
ಯಾಗುವದು. 
ಪ್ರಾಣಲಿಂಗಿಸ್ಸಲಃ- ಮೂರೂಸ್ತ ಲವನ್ಸು ಸಾಧಿಸಿದ ಬಳಿಕ ತಾನೇ 
ದೇವರೆಂಬ ಭಾವ ಬರುವದು. ಶಿವೋಹಂ ಭಾವ ಅಳನಡುನದು. ಲಿಂಗ 
ಪ್ರಾ ಣಿಯಾಗುವನು. ಹೊರಗೆ ಹುಡುಕುತ್ತಿ ರುವ ಶಿನನು ತನ್ನೊಳಗೆ ತಾನೇ 
ಇರುವನೆಂದು ಅನುಭವವನ್ನು ಪ್ರಾಣಲಿಂಗಿ ಸ ಸ್ಮ ಲದಲ್ಲಿ ಸಡೆಯುವಮವು. ಆಗ 
ದೇಹವೇ ದೇಗುಲವಾಗುವದು. ಜೀವಾತ ನೇ ಲಿಂಗವಾಗುವದು. ಹೊರಗಿನ 
ಶಠಿಂಗಸೂಜೆ ತಾನೇ ನಿಂತು ಔನನಡ. ಇಲ್ಲಿ ಲಿಂಗಾಂಗ ಸಮರಸವಾ 
ಗುವದು. ಆಗ ಸರ್ನ ಇಂದ್ರಿಯಗಳಲ್ಲಿ ಲಿಂಗಗುಣಗಳು ಅಳನಡುದವು. ತನ 
ತಾನರಿದಡೆ ತಾನೆ ಗುರು. ತಾನೇ ಲಿಂಗ. ತನ್ನ ನಿಸ್ಪತ್ತಿಯೇ (ಸ್ವರೂಪ 
ಜ್ಞಾನ) ಜಂಗಮ ಇಂತೀ ತ್ರಿವಿಥು ಒಂದಾದಡೆ ರಾಮೇಶ್ವರ ಲಿಂಗನು 
ತಾನೇ. ಇಲ್ಲಿ ಜಂಗಮಲಿಂಗದ ಭು 
ಶರಣಸ್ಥಲ; - ಇದೇ ಜೀವನ್ಮುಕ್ಕನ ಸ್ಥಿತಿ, ಇವನೇ ಸ್ಥಿತಪ್ರಜ್ಞ, 
ಯಾವ ಚಿಂತೆ ಆಶೆ ವಾ ಧಿಗಳಿರುವದಲ್ಲ. ಆದರೂ ಜೀನಕೋಟಯನ್ನು 
ಉದ್ದಾ ರಮಾಡುವ ಕೊಣೆಯನ್ನು ಹೊತ್ತು ಪ್ರಸಂ'ದಲ್ಲಿ ಇರುತ್ತಾನೆ. ಯಾವ 
ಕರ್ಮದ ಕಟ್ಟಳೆ ಇಲ್ಲ. ಎಲ್ಲ ರಲ್ಲಿ ಆಗ ನಡಕ ಸರೆಮಾತ ನನ್ನೆ ನೋಡು 
ನ ಜಡಿ ಮುಖ ನೋಡನೆಂದು ಹೇಳುನವರ ತಾಫ್ಸರ್ಯವ್ಹೆ ಇದಾಗಿವೆ. 


2 ಭಂಗಾರ ಹೆಂಟೆ ಚಂಡಾಲ ಪಾಪಿ ಬ್ರಾಹ್ಮಣ ಆಕಳು ಹುಲಿ ನಾಯಿ 


ಶಕ್ತಿವಿಶಿಷ್ಟಾದ್ವೈತ ಸಿದ್ಧಾಂತ, ೪೯ 


ಶರಣ ಸೂಳೆ ಮೊದಲಾದವುಗಳನ್ನೆಲ ಸಮದೃಷ್ಟಿಯಿಂದ ನೋಡುವನು. ಆಗ 
ಸುಖ ದುಃಖಗಳಲ್ಲಿ ಸಮದೃಷ್ಟಿಯನ್ನು ಸಡೆಯುನನು. ಶಿವ-ಶರಣರಲ್ಲಿ ಭೇದ 
ವಿರುವದಿಲ್ಲ. ಶರಣರು ಪ್ರತ್ಯಕ್ಷ ದೇವರೇ ಸರಿ. ಇಲ್ಲಿ ಪ್ರಸಾದಲಿಂಗದ ಜ್ಞಾ ನ 
ನವಾಗುವದು. 


ಐಕ್ಯಸ್ಥಲ।--- ಶಿವ ಜೀವರು ಒಂದಾಗುವ ಸ್ಥಿತಿ. ಸಾಧಕನು: ಐದು 
ಸ್ಮಲಗಳನ್ನು ಹತ್ತಿ ಆರನೇದ್ದರಲ್ಲಿ ಅನಂತನಲ್ಲಿ ಲೀನನಾಗುನ ಸ್ಥಿತಿ ಬರು 
ವದು. ಇದಕ್ಕ ಮುಕ್ತಾವನ್ಥೆ ಎನ್ನುವರು. ಐದೂ ಸ್ಥಲದಲ್ಲಿ ದ್ರೈತಭಾನವು 
ಇದ್ದೇ ಇರುದದು. ಆರರ ಕಟ್ಟ ಕಡೆಗೆ ದೇಹೆಬಿಟ್ಟಿ ಬಳಿಕ ಮುಕ್ತಾವಸ್ತೆ, 
ಇಷ್ಟರಲ್ಲಿ ಶತೂರ್ಯಾತೀತ ಸಮಾಧಿಯನ್ನು ಸದಾ ಅನುಭವಿಸಿರುವನು. 
ಮುಕ್ತಾತ್ಮನಾಗುವನು, ಆದರೂ ಈ ಮುಕ್ತಾತ್ಮನು ಪ್ರಸಂಗ ಬಂದಾಗ 
ಅವಶ್ಯವಿದ್ದುಗ ಭೂಮಿಯಲ್ಲಿ ಜನಿಸಿ ಲೋಕಕಲ್ಯಾಣ ಮಾಡಲು ಬರುನರು. 
ಇವರು ಕಾಯ್ದಿರಿಸಿದ ನಡನ ಇರುವರು. ಇದೇ ವೀರಶೈವರ ಶಕ್ತಿ 
ವಿತಿಷ್ಟಾದ್ದೆ ತದ ಮುಕ್ತಾವ ಸೈೆಯ ಸ್ವರೂಪವು, ಇದಕ್ಕಾಗಿ ನೀರಕೈ ವರ ಷಟ್‌ 
ಸ್ಥಲವ್ಪ. (ಶಿನಯೋಗವು) ಮೌದಾಂತಿಗಳ ಷೂರ್ಣಯೋಗಕ್ಕಿಂತ 'ಹಚ್ಚಿನದು. 
ಸುಲಭ, ಸರಳ ಎಂದು ಹೇಳಲಿಕ್ಕೆ ಯಾವ ಅಡ್ಡಿ ಇಲ್ಲ. ಇಲ್ಲಿ “ಹಾ 
ಲಿಂಗದ ಜ್ಲ್ಲನವಾಗುವದು. ವೇದಾಂತಿಗಳಂತೆ ಶಿವ ಬೆಕಿತು ಹೋಗಿ ಒಂದಾ 
ವೆಂದು ನಮ್ಮ ಮೋಕ್ಷಸ್ವರೂಪ ಹೇಳುವದಿಲ್ಲ. 


ಈ ಆರೂ ಸ್ಥಲಗಳನ್ನು ಹಕ್ತಿ ಆರೂ ಲಿಂಗಗಳ ಜ್ಞಾನವಾಗಲಿಕ್ಕೆ 
ಮೊದಲು ಇಷ್ಟಲಿಂಗ ಪೂಜೆಬೇಕು. ಜಗತ್ತಿನಲ್ಲಿ ಇಷ್ಟಲಿಂಗ ಧರಿಸಿ ಸೂಜಿ 
ಸುವ ಹಿರೇ ಶ್ರೇಷ್ಠ ಅತ್ಯುಚ್ಛ ತತ್ವವೇ ಇನರದಾಗಿದೆ. ಇದನ್ನು ಉಳಿದ 
ಯಾರೂ ಕಂಡುಹಿಡಿದಿಲ್ಲ. ಏಕಾಂತದಲ್ಲಿ ಪದ್ಮಾಸನ ಹಾಕಿ ದೃಷ್ಟಿ ಹೆಳಚದೆ 
ನೋಡುತ್ತ ಗುರುಮಂತ್ರ ದ್ಯಾನಿಸುತ್ತ ನಿತ್ಯ ಕೆಲಹೊತ್ತು ಕುಳಿತರೆ ಮನ 
ಸ್ಸಿನ ದುಷ್ಪ ಪ್ಯಾ ಪಾರಗಳು ನಿಲ್ಲಹೆತ್ತುವವು ಮನವು ಶಾಂತವಾಗಹೆತ್ತುವದು. 
ಎ ಬ ಸ್ಥಾನಗಳನ್ನು ಏರುತ್ತ ಸಾಗಲು ಒಂದೊಂದು ಲಿಂಗದ 
ಜ್ಞಾನವಾಗುನದು. ಅಲ್ಲಿದೆ ಸರ್ವ ಇಂದ್ರಿಯಗಳಲ್ಲಿ ಲಿಂಗ ಧ್ಯಾನವೂ ನಡೆದು 
ಸರ್ವ ಕಡೆಗೆ ಲಿಂಗ ಕಳೆಯೇ ಪ್ರಕಟಿವಾಗಹತ್ತುವದು. ಆಗ ಲಿಂಗಾಂಗ ಸನು 
ರಸವಾಗುವದು ಶಿನಜೀವರು ಐಕ್ಯ ರಾಗುವರು ಕಾಯಶುದ್ದಿ ಯಾಗುವದು. ಇದೇ 
ನೀರತೈ ವರ ಶಕ್ತಿ ಏತಿಷ್ಟಾದ್ಸ್ರೈತದ ಮೋಕ್ಷದ ಸ್ವರೂನವಾಗಿದೆ. 


೫೦ ಶಿವಾನುಭವ, 


೫. ಶಕ್ತಿ ನಿಶಿಷ್ಟಾಬ್ದೈತದ ಜ್ಞಾನ ಕರ್ಮ ಮತ್ತು ಭಕ್ತಿಗಳ ಸ್ಥಾನಮಾನ 

ಪಕ್ಷಿ ಹಾರಲಿಕ್ಕೆ ಎರಡು ಸಮಾನ ರೆಕ್ಕೆಗಳೂ ದಿಕ್ಟು ಬದಲಿಸಲಿಕ್ಕೆ 
ಮೇಲೆ ಕೆಳಗೆ ಹೋಗಲಿಕ್ಕೆ ಹಿಂದೆ ಪುಚ್ಚದ ಒಂದು ಬಾಲವೂ ಬೇಕು. 
ಅಂದರೆ ಆಪತ್ತಿ ಮನಬನ್ನದಂತೆ ಬೇಕಾದಂತೆ ಬೇಕಾದಲ್ಲಿ ಹಾರಿ ಹೋಗಬ 
ಹುದು ಬರಬಹುದು. ಅದರಂತೆ ಭಕ್ತಿ ಜ್ಞಾನ - ಕರ್ಮಗಳು ಮಾನವನೆಂಬ 
ಹಕ್ಕಿ ಇಹೆದಿಂದ ನರಕ್ಕೆ ಹಾರಲು ಬೇಕೇಬೇಕು. ಇವುಗಳಲ್ಲಿ ಸಮನ್ವಯ 
ದೃಷ್ಟಿ ಬೇಕು. ಸಮನ್ವಯನಿರದಿದ್ದರೆ ದುರುಳ ವೇದಾಂತಿ ಮರುಳ ವೇದಾಂತಿ 
ಯಂತೆ ಆಗುವದು. ಹೀಗಾಗಬಾರದೆಂದೇ ವೀರಶೈನರು ಶಕ್ತಿ ವಿಶಿಷ್ಟಾದ್ರೈ 
ತನನ್ನು ಒಪ್ಪಿಕೊಂಡು ಷಟ್‌ ಸ್ಥಲಗಳಂತೆ ನಡೆಯಬೇಕೆಂದು. ಹೇಳಿದ್ದಾರೆ. 
ಇದರಲ್ಲಿ ಒಂದು ಸ್ಥಲವನ್ನು ; ಬಿಟ್ಟರೆ ಹಾರಿಸಿರೆ ನಡೆಯುವದಿಲ್ಲ ಮೊದಲು 
ಭಕ್ತ ಮಹೇಶ ಪ್ರಸಾದಿಗಳನ್ನು ಅಂದರೆ ಭಕ್ತಿ ಜ್ಞಾನ ಕ್ರಿಯೆಗಳನ್ನು 
ಸಾಧಿಸಲೇಬೇಕು. ಅಂದೆಬಳಿಕ ಉಳಿದ ಮುಂದಿನ ಮೂರು ಸ್ಥಾನಗಳನ್ನು 
ಹತ್ತಲಿಕ್ಕೆ ಅಧಿಕಾರ ಬರುವದು. ;. ಇಲ್ಲವಾದರೆ ಇಲ್ಲ. ಭಕ್ತಿ ( ಹೃದಯ ) 
ಮಹೇಶ ( ಬುದ್ಧಿ ) ಪ್ರಸಾದಿ ( ತನು) ಇವುಗಳಲ್ಲಿ ಸಮನ್ವಯ ಸಾಧಿಸು 
ವದೇ ಶಿವಯೋಗದ ರಹೆಸ್ಯವಾಗಿಡೆ. ಇವುಗಳಲ್ಲಿ ತಾಳಬೇಕು. ನಿಷ್ಕಾಮ 
ಕ್ರಿಯೆಗಳಿಂದ ತನುವಳಿದು ಮಹಾತನುವಾಗಬೇಕು. ಸುಜ್ಞ್ಞಾನದಿಂದ ಮನ 
ಬುದ್ಧಿಗಳಳಿದು ಮಹಾ. ಮನ ಬುದ್ಧಿಗಳಾಗಬೇಕು. ಸದ್ಭಕ್ತಿಯಿಂದ 
ಭಾವವಳಿದು ನಿರ್ಭಾವವಾಗಬೇಕು. ಇದೇ ; ಜಂಗಮವೆಥಿಸುವದು. ತನುವಿನ 
ಆಣವ ಮಲವೊ ಮನದ ಮಾಯಾ ಮಲವೂ ಭಾವದ ಕಾರ್ಮಿಕ ಮಲವೂ 
ಅಳಿಯುತ್ತ ಹೋಗಬೇಕಾದರೆ ಭಕ್ತಿ ಜ್ಞಾನ ಹಾಗೂ ಕ್ರಿಯೆಗಳಿಂದ ನಿತ್ಯ 
ಶುದ್ಧಗೊಳಿಸುತ್ತ ಶಿವನ ಪ್ರಸಂಚವಾಗಬೇಆು. ಆಗ ಗುರು ಲಿಂಗ ಜಂಗ 
ಮವು ಕೈಸೆರೆಯಾಗುವವು. ಅದಕ್ಕೆ. ಕ್ರಿಯಾಜ್ಞಾ ನಾತ್ಮಕವಾದ ಸಮ್ಯಕ್‌ 
ದೃಷ್ಟಿಯಿಂದ ಒಳಿಗಣ್ಣನ್ನು ಸಂಪಾದಿಸಿದ ಹೊರತು ಮನದ ಮಾಯಾ 
ಮಲವೂ ಅಳಿಯಲು ಸಾಧ್ಯವಿಲ್ಲ. ಕಾರ್ಮಿಕ ಮಲವು ಪ್ರಾಣವ್ಯಾಪಾರದ 
ಸುಸ್ಥಿರತೆಯಿಂದ ಅಳಿಯುವದು. ಅದಕ್ಕೆ ಲಿಂಗವನ್ನು ಕೆಲಕಾಲ ಸದ್ಮಾಸನ 
ಹಾಕಿ ದೃಷ್ಟಿ ಹೆಳಚದೆ ಧ್ಯಾನಿಸುತ್ತ ನೋಡುತ್ತ ಕೂಡ್ರ ಬೇಕು. ಅಂದರೆ 
ದೃಷ್ಟಿ ನಿಲ್ಲುವದು. ಆಗ ಕಾರ್ಮಿಕ ಮಲವು ಅಳಿಯುವದು. ತನುವಿನ ಆಣವ 
ಮಲವು ಅಳಿಯಲು ಇಂದ್ರಿಯ ನಿಗ್ರಹೆಮಾಡಿ ಸದಾ ಸತ್ಕಾರ್ಯ ನಿಷ್ಕಾಮ 
ಕಾರ್ಯಮಾಡಿದರೆ ಸಾಧ್ಯವಿದೆ. ಆಗ ಮಾತ್ರ ಭಕ್ತಿ ಜ್ಞಾನಕ್ರಿಯೆಗಳನ್ಲಿ 


[ತ್‌] ಎಂ 


ಶಕ್ತಿನಿಶಿಷ್ಟಾಡ್ವೈತ ಸಿದ್ಧಾಂತ ೫ಗಿ 


ಸಮತೋಲ ಉಂಟಾಗಿ ಲಿಂಗಾಂಗಸಮರಸವಾಗುವದು. ಇಂಥ ನಿರ್ಮಲ 
ತನುನನ್ನು ಹೊಂದಿದವನೇ ಶರಣ ಅಥವಾ ಭಕ್ತನಾಗುವನು. ಆಗ ಇವ 
ನದು ಪ್ರಸಾದ ಕಾಯವೆನಿಸುವದು. ಇಂಥ ಭಕ್ತನಿಲ್ಲಡೆ ಗುರು-ಲಿಂಗ- 
ಜಂಗಮಕ್ಕೆ ಅಶ್ರಯವಿಲ್ಲ. ಅದಕ್ಕೆ ಭಕ-ಗುರು-ಲಿಂಗ-ಜಂಗಮಗಳೇ ಶಿವ 
ಶರಣರ ಚತುರ್ನಿಧಸಾರಾಯ ಸಂಪತ್ತು ಇವುಗಳಲ್ಲಿ ಭೇದವಿಲ್ಲ. ಇವರೇ 
ವೀರಶ್ಚೆನಶಕ್ತಿವಿಶಿಷ್ಟುದ್ವೈ ತದ ಮೋಕ್ಷ ಸ್ವರೂಪಕ್ಕೆ ಯೋಗ್ಯರು, ದಿನ್ಯಪರ 
ಭಕ್ತಿ ದಿವ್ಯಜ್ಞಾನ ದಿವ್ಯಕರ್ಮಗಳಿಗೆ ಒಂದೇ ಫಲವಿರ.ನದು. ಅದೇ ಮೋಕ್ಷ 
ಸ್ವರೂಪವೇ ಹೊರತು ಬೇರೆ ಇಲ್ಲ. ಭಾವವಳಿದರೆ ಜೀವನೇ ಶಿನನಾಗು 
ವನು. ಲಿಂಗಾನುಸಂಧಾನ, ಯೋಗಶಕ್ತಿಯಿಂದ ಶರೊನ) ಶಿನನ.ಗು 
ವನು. ಈ ಭಿನ್ನಭಾನನಳಿದ ಜೀವನಿಗೆ ಅಂಗನೆಂದೂ ಹೆಸರು ಲಿಂಗಅಂಗ 
ಸಮರಸದಲ್ಲಿ ಶರಣನ ವ್ಯಕ್ತಿತ್ವವು ನಷ್ಟವಾಗುವದಿಲ್ಲ. ಅದು ಮತ್ತಷ್ಟೂ 
ಪ್ರಬಲಗೊಳ್ಳುವದು. ಆಗ ಶರಣಸತಿ ಲಿಂಗಪತಿ ಎಂಬ ಗಾಢವ್ರೇಮದ ವಿಲೀನ 
ಭಾವವಳವಡುವದು ಇದೇ ವೀರಶೈವ ಮೋಕ್ಷಸ್ಥಿತಿಯ ಸ್ವರೂಸನು, ಇದು 
ಸಾಧಿಸಿತೆಂದು ತಿಳಿಯಬೇಕಾದರೆ ಭಕ್ತಿ-ಜ್ಞಾನ-ಕ್ರಿಯಗಳನ್ಲಿ ಒಳ್ಳೇ ಸಮ 
ತೋಲಬೇಕು. ಅವೆಲ್ಲ ದಿವೃಪರಭಕ್ತಿ ದಿವ್ಯಪರಜ್ಞಾನ ದಿವ್ಯಸರಕ್ರಿಯೆಗಳು 
ಆ ಶರಣನಿಂದ ಸದಾ ನಡೆಯಬೇಕು. ಅಂದರೆ ಲಿಂಗಾಂಗ ಸಮರನವಾಗಿದೆ 
ಯೆಂದೇ ಹೇಳಬೇಕು. ಆಗ ಇವನ ತನು ದಿವ್ಯ ತನುವಾಗುವದು. ಮನ 
ದಿವ್ಯ ಮನವಾಗುವದು. ಹೈದಯ ದಿವ್ಯ ಹೈದಯವಾಗುವದು. ಬರೇ ಭಕ್ತಿ 
ಯಿಂದ ಉಪಯೋಗವಿಲ್ಲ. ಅವನು ಹೆಣವಾಗುವನು ಅದು ಮೂಢಭಕ್ತಿ 
ಎನಿಸುವದು. ಬರೇ ಜ್ಞಾನದಿಂದಲೂ ಉಪಯೋಗವಿಲ್ಲ. ಅವನು ಹೇಡಿ 
ಯೊಗುವನು. ಅದು ಶುಸ್ಪವೆನಿಸುವದು. ಮರುಳ ದುರುಳ ವೇದಾಂತಿ 
ಎಫಿಸುವನು. ಬರೇ ಕ್ರಿಯೆಯಿಂದಂತೂ ಉಪಯೋಗವಿಲ್ಲ ಕರ್ಮಿ ಎನಿ 
ಸುವನು. ಮಾಯಾಪ್ರಸಂಚಿಯಾಗುವನು. ವಿಚಾರದಿಂದ ಕೂಡಿದೆ ಭಕ್ತಿ 
ಯುಕ್ತ ಕ್ರಿಯೆಗಳು ಬೇಕು. ನಮ್ಮಲ್ಲಿ ಕಾಯಕಕ್ಕೆ ಅತೀ ಮಹೆತ್ವಕೊಟ್ಟ 
ದ್ದರ ಕಾರಣನೇ ಇದಾಗಿದೆ. ಒಳ್ಳೇ ನಿಷ್ಠಾನು ಕರ್ಮಸಾಧಿಸಬೇಕಾದರೆ 
ಒಳ್ಳೇ ವಿಚಾರದಿಂದ ಕೂಡಿದ ಭಕ್ತಿ ಅತಿ ಅವಶ್ಯ. ಅದಕ್ಕೆ ಗುರುಜಂಗಮ 
ಕ್ಯಾದರೂ ಕಾಯಕಬೇಕೆಂದು ಹೇಳಿದ್ದಾರೆ. ಇದರಿಂದ ದೇಶದ ಆರ್ಥಿಕ 
ಸ್ಥಿತಿಯು ಸುಧಾರಿಸಿ ಜನರು ಭಕ್ತಿಯನ್ನು ಸಹಜ ಮಾಡುವರು. ಒಬ್ಬರ 
ನ್ನೊಬ್ಬರು ಹಿಂಸಿಸರು ಶಾಂತಿ ನೆಲಿಸುವದು. ಕಳವು ಕೊಲೆಗಳು ಸಂಭವಿ 


೫೨ ಶಿವಾನುಭವ. 


ಸುವದಿಲ್ಲ. ಅದಕ್ಕೆ ವಿಚಾರ ಪೂರ್ಣ ಭಕ್ತಿಯುಕ್ತ ಕ್ರಿಯೆಗಳು ಬೇಕೆಂದು 
ಹೇಳುವದರ ತಾತ್ಸರ್ಯವೇ ಇಹಪರಗಳನ್ನು ಸಮಾನ ದೃಃ ಷ್ಟ ಯಿಂದ ನೋಡುವ 
ಉದ್ದೇಶವಾಗಿದೆ. ಇದನ್ನು ವೀರಶೈವರ ಹೊರತು ಊಂ ಯಾವ ಧರ್ಮ 
ದವರು ಒಪ್ಪಿಕೊಳ್ಳುವದಿಲ್ಲ. 

ಆಗಮಕಾರನು ಶಕ್ತಿಯೇ ಭಕ್ತಿ ಭಕ್ತಿಯೇ ಶಕ್ತಿ ಎಂದು ಬಗೆದರು. 
ಆದರೆ ಭಕ್ತಿಯಿಂದಲೇ ಮುಕ್ತಿ ಎಂದು ಹೇಳಿ ಶಕ್ತಿಯು ಸಮಾಯೆ ಎಂದು 
ಹೇಳಿದರು, ಆದರೆ ಶಿವಶರಣರು ಶಕ್ತಿಗೆ ಕೊಡುವಷ್ಟು ಸ್ಥಾನವನ್ನು ಜ್ಞಾನ 
ಹಾಗೂ ಭಕ್ತಿಗೆ ಕೊಟ್ಟಿಲ್ಲ. ಶಕ್ತಿಯು ಕ್ರಿಯೆಗೆ ಸಂಬಂಧಿಸಿದ್ದು ಅದಕ್ಕಾಗಿ ಲಿಂಗವ 
ಗೆಲಿನರೆ ಶರಣಸತಿ ಲಿಂಗಪತಿ ಎಂಬುದೊಂದಲಗು ಸಾಲದೇ? ಎಂದು ಬಸವಣ್ಣ 
ನವರು ಹಾಡಿದ್ದಾರೆ. ಇಲ್ಲಿ ಅಲಗು ಶಕ್ತಿಸರವಾಗಿ ಅದೆ. ಭಕ್ತಿಯಸರ 
ವಾಗಿ ಆಲ್ಲ. ನಿಷ್ಕಾಮ ಕಾಯಕವೇ ಲಿಂಗವನ್ನು ಗೆಲಿಯುವದೆಂದು ಹೇಳಿ 
ದ್ಹುರೆ. ಆದರೆ ಭಕ್ತಿಜ್ಞಾನಗಳಿಲ್ಲದ ಕಾಯಕದಿಂದ ಏನೂ ನ್ರಯೋಜನ 
ವಿಲ್ಲ. ಇವನು ಮಾಯಾಪ್ರಪಂಚಿಯಾಗುವನು. ಆದರೆ ವಿಚಾರದಿಂದ ಕೂಡಿದ 
ಭಕ್ತಿಯಿಂದ ಸತ್ಕಾರ್ಯ ನಿಷ್ಕಾಮ ಕರ್ಮಗಳೇ ಬೇಕೆಬೇಕು. ಇದರ 
ಮೇಲಿಂದ ನೋಡಲಾಗಿ ಒಂದಿಷ್ಟು ಕರ್ಮಕ್ಕೆ ಮಹತ್ವಕೊಟ್ಟಿ ದ್ದಾರೆಂದು 
ಹೊಳೆಯುವದಿಲ್ಲವೇ? ಈಗಿನ ಕಾಲದಲ್ಲಿ ಧಕ್ತರೆಂದು ಎನಿಸಿಕೊಂಡು ಕ್ಯಾವಿ 
ರುದ್ರಾಕ್ಷಿ ಭಸ್ಮಗಳನ್ನು ಢಾಳಾಗಿ ಧರಿಸಿಕೊಂಡು ಊರೂರ ಮಠ ಮಠ 
ಗಳಿಗೆ ಹೊಟ್ಟಿ ಗಾಗ ಶಾಸ್ತ್ರದ ನೆವಮಾಡಿಕೊಂಡು ತಿರುಗುವನರೆ ಹೆಚ್ಚಾಗಿ 
ದ್ಹಾರೆ. ಈ ಹುಚ್ಚುತನ ಹೋಗಲಿಕ್ಕೆ ಶರಣರು ನಿಷ್ಕಾಮ ಕ್ರಿಯೆಗಳಿಗೆ 
ಮಹೆತ್ವಕೊಟ್ಟಿದ್ದಾರೆ, ಅದರೂ ದಿವ್ಯ ಭಕ್ತಿಜ್ಞಾನಗಳೂ ಅದಕ್ಕೆ ಬೆಂಬಲ 
ವಾಗ ಬೇಕೇಬೇಕು. ಈ ಪ್ರಕಾರ 'ನೀರಕೈನರು' ಧಕ್ತಿ ಜ್ಞಾನ ಸೈಯಿಗಳಲ್ಲಿ 
ಸಮನ್ವಯ ಹೇಳಿದ್ದಾರೆ. `ಅಲ್ಲಪೆ ಶರಣಸ್ಥಲ ದಾಟಡಕೂ ಐಕ್ಕಸ್ಥಲದ 
ಆರಂಭಕ್ಕೂ ಸತ್ಕಿ _$್ರಯೆಗಳು ಬೇಕೇಬೇಕು. ಲೋಕೋದ್ಧಾರದ ಕಾರ್ಯ 
ಗಳು ಆಗ ನಡೆಯುವವು. ಅವು ಶಾರೀರಿಕನಿರದಿದ್ದರೂ ಮಾನಸಿಕ ಬೌದ್ಧಿಕ 
ಕರ್ಮಗಳಿರಬಹುದು. ಅಲ್ಲದೆ ಹೈದಯದಿಂದಲೂ ಲೋಕಕ್ಕೆ ನೆರವಾಗ 
ಬಹುದು. ಐಕ್ಯಸ್ಥಿತಿಯವರು ಸೂಕ್ಷ್ಮ ಕರ್ಮಗಳನ್ನು ಮಾಡಿ ಜಗದ ಹೊಲ 
ಸನ್ನು ತೊಳೆಯಲು ಶಕ್ಯನಿದೆ. ಈ ಪ್ರಕಾರ ಸಾಧಕನು ಯಾವ ಸ್ಥಿತಿಗೆ 
ಹೋದರು: ಅವನಿಗೆ ಕರ್ಮಗಳು ಬಿಟ್ಟರುವದಿಲ್ಲ. ಅವುಗಳನ್ನು ಭಕ್ತಿಜ್ಞಾನ 
ಯುಕ್ತನಾಗಿ ಮಾಡಬೇಕಾಗುವದು. ಆಳಸಿಯಾಗಲಿಕ್ಕೆ ಬರುವದಿಲ್ಲ. ಶರೀರ 


ದ್ವೈತ ಸಿದ್ಧಾಂತ ೫೩ 


ಇರುವವರೆಗೆ ಒಂದಿಲ್ಲೊಂದು ಬಗೆಯಿಂದ ಕರ್ಮಗಳು ನಡೆಯಲೇಬೇಕು. 
ಮುಕ್ತಾತ್ಮರೂ ಕೂಡ ತಮ್ಮ ಶಿಷ್ಯರ ಮಠದ ಹಾಗೂ ಅವರಿಗೆ ಸಂಬಂಧಿ 
ಸಿದ ಪ್ರತಿಯೊಬ್ಬರ ಯೋಗಕ್ಷೇಮಗಳನ್ನು ನೋಡಿಕೊಳ್ಳುವರೆಂದು ಪ್ರತಿ 
ಯೊಬ್ಬರು ಹೇಳುವರು. ಅದಕ್ಕಾಗಿಯೇ ಅವರ ಸಮಾಧಿಕಟ್ಟಿಸಿ ಗಡಿನಿನಿ೯ಸಿ 
ಸೂಜೆ, ಸುಣ್ಯತಿಥಿ ಜಾತ್ರೆಗಳನ್ನೂ ಮಾಡುವರು. ಇದರಮೇಲಿಂದ ಯಾರಿಗೂ 
ಕ್ರಿಯೆಗಳು ಬಿಟ್ಟ ಲ್ಲೆಂದು ಹೊಳೆಯುವದು. ಅದಕ್ಕಾಗಿಯೇ ಶಿವಶರಣರು 
ಗುರುಜಂಗಮಕ್ಕಾದರೂ ಕಾಯಕವೇಬೇಕೆಂದು ಸಾರಿದ್ದಾರೆ. ಇದರಿಂದ 
ಭಕ್ತಿಜ್ಞಾ ನಯುಕ್ತವೇದ ಕ್ರಿಯೆಗಳ ಅವಶ್ಯಕತೆಯನ್ನು ವೀರಕೈವರು ಕಂಡು 
ಹಿಡಿದಿದ್ದಾರೆ. 


ಹ. ಅಷ್ಟಾನರಣಾಂತರ್ಗತ ಗುರು ಜಂಗನುರ ಕರ್ತವ್ಯ ಕರ್ಮಗಳು. 
ಹಾಗೂ ಗುರು ಲಿಂಗ ಜಂಗಮ ಇವರಲ್ಲಿಯ ತಾರತಮ್ಯಗಳು. 


ಗುರು ಅಂದರೆ ಕಲಿಸುವವ ತಿಳಿಸುವವ ದಾರಿ ತೋರಿಸುವವ ಉಪ 
ದೇಶಿಸುವವ ಎಂದು ಹೇಳಬಹುದು. ನೀರಶೈವರಲ್ಲಿ, ಗುರುವಿನ ಸ್ಥಾನ ಹಿರಿದು. 
ಅದಕ್ಕಾಗಿಯೇ ಗುರುದೇವೋ ಮಹಾದೇವೋ ್ಹಗುರುದೇವಸ್ಸದಾಶಿವಃ | 
ಗುರುದ್ಧವಾತ್ಪರಂ' ನಾಸ್ತಿ ತಸ್ಮೈಶ್ರೀ ಗುರವೇ ನಮಃ | ಶ್ರೀ ಗುರುವೇ 
ಪರಬ್ರಹ್ಮ ವಸ್ತುವೆಂದರಿದು ನಂಬುವದು ಮರುಳೇ ಉದಾಸೀನನ ಮಾಡ 
ಲಾಗದು. ಹರ ಮುನಿದಡೆ ತಿಳಿಹಿಕೊಡಬಹುದು. ಗುರು ಮುನಿದಡೆ ಏಳೇಳು 
ಜನ್ಮ ನರಕ ತಪ್ಪದು. ಗು. ಅಂದರೆ ಗುಣಾತೀತ ರು ಅಂದರೆ ರೂಪಾತೀತ, 
ನನ್ನಾಗಿ ಶಿಷ್ಯನನ್ನು ಮಾಡುವವನೇ ಗುರು ಎಂದು ಒಂದು ಅರ್ಥವಿದೆ. 
ಗು ಎಂದರೆ ಅಂಧಕಾರ, ರು ಎಂದರೆ ನಿರೋಧಿಸು. ಅಂದರೆ ಶಿಷ್ಯನ ಅಜ್ಜಾ 
ನಂಥಕಾರವನ್ನು 'ನಾಶ ಮಾಡುವನನೇ ಗುರು ಎಂದು ಆಗುವದು. 


ಅದಕ್ಕೆ ಶಕ್ತಿ ಪಾತವಿಲ್ಲದ ಗುರುವಿನ ಉಪದೇಶ ಶಿಷ್ಯರ ಯಾವ ಪಾತಕ 
ವನ್ನು ಪರಿಹೆರಿಸದು. ಗುರುವಾಗಲು ಸಮರ್ಥತೆಬೇಕು. ಅನುಗ್ರಹೆ ಶಕ್ತಿ 
ಬೇಕು. ಸ್ವಯಂ ಜ್ಯೋತಿ ಸ್ವರೂಪ ಅವಶ್ಯ. ಗುರುಸ್ಥಲವೆಂಬುದು ತಾನು 
ಸ್ನಯಂಜೋತಿ ಪ್ರಕಾಶವು ಅಂತಪ್ಪ ಸ್ಟ ಜೋತಿ ಪ್ರಕಾಶನಂ ತಂದು ಉರ 
ಜ್ಲೋತಿಯ ಹೆತ್ತಿಸಿದೊಡೆ ಆ ಜ್ಯೋತಿ ತನ್ನಂತೆ ಮಾಡಿತು. ಇವರಲ್ಲಿ ಭಕ್ತಿ 
ಗುಣವು ಅಧಿಕವಾಗಿರುವದು. ಇವನು ಪಟ್ಟದ ದೇವರು. 


೫೪ ಶಿವಾನುಭವ. 


,ಜಂಗಮವೆಂದರೂ ಪರಿಸೂರ್ಣ ಜ್ಞಾನಿ, ಆದರೆ ನಿಜ ಜಂಗಮವೆಂತೆಂ 
ದೊಡೆ ನಿರ್ಲೇಪಕ, ನಿರುಪಾಧಿಲ, ನಿರ್ಭೇದ್ಯ ನಿರಾಶ್ರಿತ ಜಂಗಮ ನಿರ್ಲಂಸಟ 
ಜಂಗಮ ನಿಜೈೆ ಕೃನಾದ ನಿಶ್ಶೀಮನೇ ಜಂಗಮ, ಅರಿವು ಆಚಾರ ಸತ್ಕ್ರ್ರತೀಯೇ 
ಯುಳ್ಳಡೆ ಜಂಗಮ ಅಂತಪ್ಪ ಸಚ್ಚಿದಾನಂದ ನಿತ್ಯ ನಿರಂಜನ ಜಂಗವ ದ 
ಸುಳುಹು ಪಾವನ. ಲಕ್ಷಕ್ಕಾದರೂ ಒಬ್ಬ ಭಕ್ತನುಂಟು ಕೋಟಗಾದರೂ 
ಒಬ್ಬ ಜಂಗಮನಿಲ್ಲ. ಜಂಗಮನು ಉಪ. ಧಿಕನಲ್ಲ, ಬೋಧಕನಲ್ಲ ಆಶಕನಲ್ಲ 
ಕಾರ್ಯ ಕಾರಣನಲ್ಲ ಸ್ರ್ರೀಲಂಪಟಿನಲ್ಲ ವೇಶದಾರಿ ಜಂಗನುನಲ್ಲ ಬೇಡುವಾತ 
ಜಂಗಮನಲ್ಲ ಇನನು ವೈರಾಗ್ಯಸಿಧಿ ನಿರಕ್ಷನಾಗಿರುವನು. ಇವನು ಜ್ಞಾನ 
ದಲ್ಲಿ ಅಧಿಕನು ಇವನು ಸರಮಗುರು ಗುರುವಿನ ಗುರುವಾಗಿರುನನು ಅದಕ್ಕೆ 
ಗುರುವಿನಗಿಂತ ಒಲೆದು ದೃಷ್ಟಿಯಿಂದ ಜಂಗಮನೇ ಹಿರಿದೆನೆನ್ನಬಹುದು. 
ಗುರುವಿನಲ್ಲಿ ಜ್ಞಾನ, ಲಿಂಗದಲ್ಲಿ ಸುಜ್ಞಾನ ಜಂಗಮದಲ್ಲಿ ಮಹಾ ಜ್ಞಾನಗಳು 
ಸಾಹಿತ್ಯವಾಗಿರುತ್ತವೆ. ಪರ ವಸ್ತುವಿಗೆ ಇವು ಮೂರು ರೆಂಬೆಗಳಾಗಿರುವನು. 
ಇದರಿಂದಲೂ ಜಂಗನುನಧಿಕನೆನಿಸುನನು ಗುರುನರನೆಂದರೆ ಆಗದು ಭಕ್ತಿಗೆ 
ಪರಮಾಶ್ರಯವಾದುದೇ ಗುರು. ಗುರುನಿನಲ್ಲಿಯೇ ಮೊದಲು ಭಕ್ತಿಯ ಬೀಜಾ 
ಕೋಪಣ. 

ಗುರುಜಂಗಮರಲ್ಲಿ ಜ್ಞಾನದ ತಾರತಮ್ಯ ವೈರಾಗ್ಯ ನಿರಕ್ತಿಗಳಲ್ಲಿಯ ಎ 
ತಾರತಮ್ಯಗಳು ಕಂಡುಬರುವವು. ಅದರಂತೆ ಕ್ರಿಯೆಗಳಲ್ಲಿಯೂ ಕಂಡು 
ಬರುವದು ಗುರುಗಳು ಶಿವದೀಕ್ಷೆ ಲಿಂಗದೀಕ್ಷೆ ಮೊದಲಾದ ಕ್ರಿಯೆಗಳನ್ನು 
ಮಾಡುವರು. ಒಂದೇ ಸ್ಥಳದಲ್ಲಿ ಮಠ ಕಟ್ಟಿಕೊಂಡು ಆಸ್ತಿ, ಪಾಸ್ತಿ, ಗಳನ್ನು 
ಗಳಿಸಿ ಇರಬಹುದು. ಅದರಲ್ಲಿ ಎಳ್ಳಷ್ಟು ಆ ಕಕ್ತರಾಗಿರುವದಿಲ್ಲ. ಭಕ್ತಾದಿಗಳಿಗೆ 
ಆದರ್ಶವಾಗುವಂತೆ ನಿಷ್ಕಾಮ ಕರ್ಮ ಮಾಡುತ್ತ ದಾಸೋಹ ಮಾಡುತ್ತ 
ಸರಹಿತ ಸಾಧಿಸುತ್ತ ಜ್ಞಾನಬೀರುತ್ತ ಪೂಜೆಗೊಳ್ಳುತ್ತ ಇರುವನು. ಜಂಗನುನು 
ಲಿಂಗ ಶೀನದೀಕ್ಷೆ ಮಾಡಲು ಅಧಿಕಾರಿಯಲ್ಲ ಇನನು ಒಂದೇ ಸ್ಥಳದಲ್ಲಿ ಇರನು 
ಬೇಡಿಕೊಳ್ಳನು ಆಸ್ತಿ ಪಾಸ್ತಿಗಳನ್ನು ಗಳಿಸನು ಮಠನನ್ನು ಕಟ್ಟಿಸಿದರೂ 
ಅದು ಶಿವನ ಮನೆಯಾಗಿರುವದು. ವೇಷ ಆರಾಮಗಳಿರುವದಿಲ್ಲ ವೈರಾಗ್ಯ ನಿಧಿ 
ವಿರಕ್ತ ಯಾತರಲ್ಲಿಯೂ ಅನುಕಕ್ತನಲ್ಲ ಆದರೂ ಬೋಧಿಸುತ್ತಿರುವನು. 
ಇನನು ಸೂಕ್ಷ್ಮನಃಗಿ ಕುಳಿತಲ್ಲಿ ಸಂಚಾರದಲ್ಲಿ ಲೋಕದ ಹೊಲಸನ್ನು ತೊಳೆ 
ಯುವನು, ಆದಷ್ಟು ಇವನು ಸಂಚಾರದಲ್ಲಯೇ ಇರುವನು. ಮೂರು ದಿನಗ 
ಳಿಗಿಂತ ಒಂದೂರಲ್ಲಿ ಹೆಚ್ಚಿಗೆ ಇರುವದಿಲ್ಲ. ಅದಕ್ಕಾಗಿಯೇ ಭಕ್ತಿ ಇಲ್ಲದೆ 


ಶಕ್ತಿವಿಶಿಷ್ಟಾದ್ವೈತ ಸಿದ್ಧಾಂತ. ೫೫ 


ಕೆಟ್ಟಿಹೆದು ಗುರುತನ! ಜ್ಞಾನವಿಲ್ಲದೆ ಕೆಟ್ಟಿಹೆದು ಲಿಂಗತನ ವೈರಾಗ್ಯವಿಲ್ಲದೆ 
ಕೆಟ್ಟ ಹೆದು ಜಂಗಮತನ। ಭಕ್ತಿ ಇಲ್ಲದೆ ಗುರುತತ್ವ ಅಳನಡದು ಜ್ಞಾನವಿಲ್ಲದೆ 
ಲಿಂಗತತ್ವ ಅಳನಡದ್ದು, ವೈರಾಗ್ಯವಿಲ್ಲದೆ ಜಂಗಮತತ್ವ ಅಳವಡದು, ಎಂದು 
ಆದ್ಯರು ಹೇಳಿದ್ದರ ಮೇಲಿಂದ ಗುರುಲಿಂಗ ಜಂಗನುರ ಸ್ಥಾನ ಮಾನಗಳು 
ಸಹಜ ತಿಳಿಯುವವನು. ಇಬ್ಬರಿಗೂ ತಕ್ಕ ಆಚರಣೆ ಬೇಕೇಬೇಕು ಅದಕ್ಕಾಗಿ 
ಬಸವಣ್ಣನು ಲಾಂಛನಕ್ಕೆ ಶೆರಣೆಂಜಿನು ಲಾಂಛನಕ್ಕೆ ತಕ್ಕ ಆಚರಣೆಯಿಲ್ಲ 
ದಿದ್ದರೆ ಕೂಡಲಸಂಗಮ ದೇವರ ಸಾಕ್ಷಿಯಾಗಿ ಛೀ ಎಂಬೆ ಎಂದು ಹೇಳಿ 
ವ್ಟಾರೆ. ಒಬ್ಬನೇ ದೇವರು ಕ್ರಿಯಾಭೇದದಿಂದ ಗುರುಲಿಂಗ ಜಂಗಮ ಎಂದು 
ಮೂರು ತೇರನಾದನೆಂದು ಆಗನುದಲ್ಲಿ ಹೇಳಿದೆ ಮೇಲೆ ಅವರ ಕ್ರಿಯೆಗಳನ್ನು 
ಹೇಳಲಾಗಿದೆ. ಇವರಲ್ಲಿ ಏನೂ ಬೇಧವಿಲ್ಲ ಆದರೆ ಕ್ರಿಯಾಭೇಧ ಮಾತ್ರ 
ಇರುವದು. 

ವೀರಶೈನರಲ್ಲಿ ಸಾಮಾನ್ಯ ನಿಕೇಷ ನಿರಾಭಾರಿ ಎಂದು ಭೇದಗಳುಂಟು, 
ಇದು ವಸ್ತು ಭೇದವಲ್ಲ. ಆದರೆ ವಿಶೇಷ ತರದ ಅನುಭವ ಸಂಪಾದನೆ ಮಾಡಿ 
ರುವದರಿಂದ ಹೀಗೆ ಭೇದಗಳನ್ನೂ ಹೇಳುಬೇಕಾಗಿದೆ. ಅದು ಸ್ಥಿತಿಯನ್ನು 
ಹೇಳುವದು. ಅಂಗ (ಜೀವ)ನು ಇಷ್ಟಲಿಂಗ ಅನುಸಂಧಾನದಿಂದ ಬಹಿರಂಗ 
ನನ್ನು ತನುವಿನಲ್ಲಿ ಶುದ್ಧಗೊಳಿಸಿ ಭಕ್ತ ನೆನಿಸಿಕೊಳ್ಳುವನು. ಇನನು ಸಾಮಾನ್ಯ 
ವೀರಶೈವನು. "ಅದೇ ಅಂಗವನು ಪ್ರಾಣಲಿಂಗದ ಅನುಸಂಧಾನದಿಂದ ಅಂತ 
ರಂಗವನ್ನು ಶುದ್ಧಗೊಳಿಸಿ ಗುರುವೆನಿಸಿಕೊಳ್ಳುವನು. ಇನನಿಗೆ ವಿಶೇಷ ವೀರ 
ಶೈನನೆಂದು ಹೆಸರು. ಅದೇ ಅಂಗನು ಭಾವಲಿಂಗದ ಅನುಸಂಧಾನದಿಂದ ಭಾವ 
ಬತ್ತಲೆಗೊಳೆಸಿ ಜಂಗಮನೆನಿಸಿಕೊಳ್ಳುತ್ತಾ ನೆ. ಇವನಿಗೆ ನಿರಾಭಾರಿ ವೀರಶೈವ 
ನೆಂದು ಹೆಸರು, ತ್ರೀ ನಿಜಗುಣ ಶಿವಯೋಗಿಗಳು ಕೂಡ ಇದನ್ನೇ ಎತ್ತಿ ಹಿಡಿ 
ದಿದ್ದಾರೆ.--ಪಿಂಡವು ಪ್ರಸಾದನಾಗಲು ಸಾಮಾನ್ಯ ನೀರೆಕೈವ. ಅದೇ ಪಿಂಡವು 
ತುಂಬಾ ಅರಿನೆಯುಳ್ಳದ್ದಾಗಲು ವಿಶೇಷ ನೀರಶೈವನಾಗುವನು. ಅದೇ ಅರಿವೆ 
ಯುಳ್ಳೆ ಪ್ರಸಾದ ಸಿಂಡವು ಬ್ರಹಾಂಡವನ್ನು ಪ್ರಸಾದಗೊಳಿಸಲು ನಿರಾಭಾರಿ 
ವೀರಶೈವನೆನಿಸುವದೆಂದು ಹೇಳಿದ್ದಾರೆ. ಇಷ್ಟಾದಮೇಬೆ ಗುರು ಜಂಗಮರ 
ಲ್ಲಿಯ ಭೇದವು ವಸ್ತುವಿನಲ್ಲಿ ಇಲ್ಲ. ಆದರೆ ಗಳಿಸಿದ ಜ್ಞಾನ ಮಾಡುವ ತ್ಯಾಗ 
ವೈರಾಗ್ಯ ಸರಹಿತಗಳಲ್ಲಿಯೇ ಇರುವದಿಲ್ಲವೇನು ? 

ಲಿಂಗವೆಂಬುದು ಸರ್ವಲೋಕೋತ್ಪತ್ತಿಗೆ ಕಾರಣ, ಸರ್ವತತ್ವಸೂರಣ 
ಸರಶಕ್ತಿಯುತ ಪರಶಿವನ ನಿಜದೇಹ್ಯ ಪರಶಿನನ ಘನತೇಜ, ಪರಶಿನನ ನಿರತಿ 


೫೬ ಶಿವಾನುಭವ. 


ಶಯಾನಂದ ಸುಖವು, ಪರಶಿವನ ಪರಮಜ್ಜ್ಞಾ ನವು. ಹೀಗೆ ಗುರುಲಿಂಗ ಜಂಗ 
ಮರು ಒಬ್ಬನೇ ಪರಶಿವನು ಜಗತ್ಯಲ್ಯಾಣಕ್ಕಾಗಿ ಮೂರು ರೂಪತಾಳಿ ಮೂರು 
ಬಗೆಯ ಕ್ರಿಯಗಳನ್ನು ಮಾಡುತ್ತಿರುವನು. ಅದಕ್ಕೆ ಈ ಮೂರರಲ್ಲಿ ವಸ್ತು 
ಭೇದವಿಲ್ಲ. ಆದರೆ ಕ್ರಿಯಾಭೇದ ಮಾತ್ರ ಕಂಡುಬರುವದು. ಗುರುಜಂಗನು 
ರಿಗೂ ಕೂಡ ಲಿಂಗ ಬೇಕೇಬೇಕು. ಅದರಂತೆ ಭಕ್ತನಿಗೂ ಬೇಕು. ತನು 
ಶುದ್ಧಿಗಾಗಿ ಇಷ್ಟಲಿಂಗ (ಆಚಾರಲಿಂಗ) ಗುರುಲಿಂಗ ಪೂಜಿಸುತ್ತಿರುವಾಗ 
ಭಕ್ತನೆನಿಸುವನು- ಪ್ರಾಣಶುದ್ಧಿ ಗಾಗಿ ಪ್ರಾಣಲಿಂಗ (ಶಿವಲಿಂಗ ಜಂಗಮಲಿಂಗ) 
ವನ್ನು ಪೂಜಿಸುವಾಗ ಅವನೇ ಗುರುಮಹೇಶ ಎನಿಸಿಕೊಳ್ಳುವನು. ಭಾವ 
ಶುದ್ದಿಗಾ ಇಗಿ ಭಾವಲಿಂಗ (ಪ್ರಸಾದಲಿಂಗ-ಮಹಾಲಿಂಗ) ಪೂಜಿಸುವಾಗ 
ಜಂಗನುನೆನಿಸುನನು. ಇದರಿಂದ ಒಂದಕ್ಕಿಂತ ಮತ್ತೊಂದು 
ವದು, ಅವರ ಸ್ಥಿತಿ ಏರಿದಹಾಗೆ ಅವನಿಗೆ ಬೇರೆ ಸ ಸ್ಥಿತಿಯು ಬರು 
ಆಲ್ಲದೆ ಕರ್ತವ್ಯಕರ್ಮಗಳಲ್ಲಿಯೂ ಕೂಡ ಅಂತರವಾಗುವದು. ಮತ್ತು AER 
ವಿಕೆಯಲ್ಲಿಯೂ ಕೂಡ ಅಂತರ ಉಂಟಿಂದು ಮೇಲಿನ ನಿನರಣೆಯಿಂಂದ 
ಹೊಳೆಯುವದು. 


ಪ್ರದಿ 
ಚ್ಚಿನ 
ವದು 


4 


ಅನ್ಯರು ಮಾಡಿದರೆ ಭಕ್ತ ಗುರು ಜಂಗಮತನವು ಎಂದೂ ಬರಲಾ 
ರದು. ಅದನ್ನು ಹೊಂದುವ ಶಕ್ತಿಯು ತನ್ನಲ್ಲಿರುವದು. ತಾನು ಸರಿಯಾದ 
ಸಾಧನ ಮಾಡಿ ಪಡೆದರೆ ಅ ನಿಲವು ನಿಲಕುವದು. ಹೀಗಾಗಿ ಇವುಗಳು 
ಈಗ ಜ್ಞಾನವಿಶಿಷ್ಟೈವಾಗಿಲ್ಲ. ಆದರೆ ಜಾತಿವಿಶಿಷ್ಟವಾಗಿರುವವು, ಹೀಗಾಗಿ 
ಶಿವಶರಣರು ನಿರ್ಮಿಸಿದ ವೀರಶೈವ ಸಮಾಜವು ಹ್ರಾ ಸವಾಗಿರುವದು. ಈ 
ಗುರುತ್ವ ಜಂಗಮತ್ವಗಳು ಮೇಲೆ ವಿವರಿಸಿದ ರೀತಿಯಿಂದ ಸಾಧನಮಾಡಿ 
ಸಡೆದುಕೊಂಡರೆ ಒಳ್ಳೇ ದಾಗುವದು. ಇವರಲ್ಲಿ ಜಾತಿಭೇದವಿಲ್ಲ. ಗುರು ಲಿಂಗ 
ಜಂಗಮ ಹಾಗೂ ಭಕ್ಕರ ಸರಿಸಮಾನಕೆಯನ್ನು ಕೆಳಗಿನ ವಚನಗಳಲ್ಲಿ 
ಕಾಣಬಹುದು. 


ತನುವಿನೊಳಗೆ ಲಿಂಗ, ಲಿಂಗದೊಳಗೆ ಪ್ರಾಣನಿರ್ಪದ್ಕು ಬೇರಿಟ್ಟುನುಡಿನ 
ಭಿನ್ನ ಜ್ಞಾನದೊಳಗೆ ಲಿಂಗವೆಲ್ಲಿಯದೋ? ಲಿಂಗವಿಲ್ಲವಾಗಿ ಪ್ರಸಾದನಿಲ್ಲ 
ಪ್ರಸಾದವಿಲ್ಲವಾಗಿ ಮುಕ್ತಿಯಿಲ್ಲ. ಬಿನ್ನ ಭಾವವಳಿದು ನಿನ್ನೊಳಡಗಿಹೆನು 
ಮಾ, ಲಿ. ಗು, ಸಿ. 


ಶಕ್ತಿವಿಶಿಷ್ಟಾದ್ವೈತ ಸಿದ್ಧಾಂತೆ. ೫೭ 


ಕಾರಣ ಶರೀರ ಪ್ರಾಣ ಲಿಂಗ ಇಪುಗಳು ಸ್ಥೂಲ ಸೂಕ್ಷ್ಮ ಕಾರಣ ಕರೀ 
ರಕ್ಕೆ ಸಂಬಂಧಿಸಿರುವವು. ನಿಜವಾಗಿ ಒಂದೇ ಯಾಗಿರುವವು ಆದ್ದರಿಂದ 
ಶರೀರವೇ ಭಕ್ತ, ಪ್ರಾಣವೇ ಲಿಂಗವೆಂದು ಹೇಳಬಹುದು. 

ಜೀವ ಭಕ್ತರ ಬಗೆಯು ಬೇಕೆಂದಕ್ಕೆ ಭಕ್ತಿಯ ಬೀಜದಂಕೂರನೆಲ್ಲಿ ? | 
ಸತಿಸತಿಯು ಬೇರಾದರೆ, ಪಿಂಡದಂಕುರವೆಲ್ಲಿ? ಭೂಮಿ ಬೀಜ! ಬೇರಾದಕ್ಕೆ 
ವೃಕ್ಷದಂಕುರವೆಕ್ಲಿ? ಇದು ಕಾರಣ ದೇವ (ಲಿಂಗ) ಭಕ್ತರಲ್ಲಿ! ಬೇಕೆಂಬ 
ಬಗೆಯದೆಂತು ಹೇಳಾಕೂ | ಚ. ಸಂ || ಇದರಿಂದ ಭಕ್ತ ಹಾಗು ಲಿಂಗಗಳಲ್ಲಿ 
ಭೇದವನ್ನು ಕಲ್ಪಿಸಬಾರದೆಂದು ಹೇಳಿದಂತಾಗುವದಿಲ್ಲವೆ! 


ಒಡಲಿಲ್ಲದಾತ ಜಂಗಮ ಪ್ರಾಣವಿಲ್ಲದಾತ ಭಕ್ತನಯ್ಯ | 
ಆಚಾರವೇ ಜಂಗಮ ವಿಚಾರನೇ ಭಕ್ತನಯ್ಯ | 
ಆಚಾರ ನಿಚಾರವೆಂಬುದು ಸ್ವಾನುಭವ ನೋಡಾ ಕೂ. ಸ, ದೇ. | 


ಅಂದರೆ ಶರೀರದ ಯಾವತ್ತೂ ಅಭಿಮಾನ ಮೋಹೆ ಬಿಟ್ಟು ಅದನ್ನು 
ನಿಗ್ರಹಿಸಿ ಕಾಯದಿಂದ ಸದಾ ಷರಹಿತ ಮಾಡುತ್ತಿದ್ದರೆ ಆತ ಜಂಗಮ 
ದೇಹೆನನ್ನು ಜೇಗುಲಮಾಡಿ ಪ್ರಾಣವನ್ನೇ ಲಿಂಗವನ್ನಾಗಿ ಮಾಡಿ ನಿರಹೆಂಕಾ 
ರದಿಂದ -ಸ್ವಾರ್ಥಬಿಟ್ಟಿ ಪೂಜಿಸುತ್ತಿದ್ದರೆ ಆತ ಭಕ್ತನೆಂದು ಹೇಳಿದ್ದಾರೆ. 


ಭಕ್ತನು ಭಕ್ತನ ಕಂಡಲ್ಲಿ ಕೈಮುಗಿಯುವುದೇ ಭಕ್ತಸ್ಥಲ | 
ಜಂಗಮನು ಜಂಗಮವ ಕಂಡಲ್ಲಿ ಶರಣೆಂಬುದೇ ಜಂಗಮಸ್ಸಲ ॥ 
ಭಕ್ತ ಜಂಗಮ ಎಂದು ಬೇರುಂಟಿ ? ರಸದಂತೆ ಭಕ್ತ ! 
ರುಚಿಯಂತೆ ಜಂಗಮ ಕಾಣಾ ಕಪಿಲಸಿದ್ಧ ಮಲ್ಲಿಕಾರ್ಜುನ ॥ 


ಎಂದು ರಸರುಚಿಗೆ ಧಕ್ತ ಜಂಗಮರನ್ನು ಹೋಲಿಸಿದ್ದು ನೋಡಿದರೆ 
ಇವರೂ ಒಂದೇ ಎಂದು ಹೇಳಿದಂದೆ. ಆಗುವವು. ಇದರ ಮೇಲಿಂದ ಭಕ್ತ 
ಜಂಗಮರು ಅವಿನಾಭಾವ ಸಂಬಂಧದಿಂದ ಕೂಡಿ ಒಂದೇ ಇರುನಣೆಂದು 
ಭಾವ ಭರುವದು. 

ಜಂಗಮದ ಕರ್ತವ್ಯವೇ ಭಕ್ತಂಗೆ ದಾಸೋಹೆ | ಭಕ್ತನ ಕಿಂಕರತ್ವನೇ 
ಜಂಗಮಕ್ಕೆ ದಾಸೋಹೆ | ಭಕ್ತನೊಳಗೆ ಜಂಗೆನುವಡಗಿ, ಜಂಗಮದೊಳಗೆ 
ಭಕ್ತನಡಗಿ | ಇದನೇನೆಂದು ಹೆನಣಿಸುವೆನಯ್ಯ ? ಎರಡೊಂದಾದ ಘನನ 
ಇದನೆಂತುಪಮಿಸುವೆನಯ್ಯ? ತೆರಹಿಲ್ಲದ ಘನವ. 


೫೮ ಶಿವಾನುಭವ. 


ಇದರಿಂದ ಭಕ್ತ ಜಂಗಮ ಸಂಬಂಧವು ಚನ್ನಾಗಿ ಒಡೆದು. ಕಾಣು 
ವದು. ಕಾಯವು ಜೀವವು ಎಂತು ಬೆರಸಿಪ್ಪನಂತೆ ಲಿಂಗದೊಳಗೆ ಜಂಗಮ 
ಜಂಗಮದೊಳಗೆ ಲಿಂಗ ಬೆರಸಿಪ್ಪುದು ಭಿನ್ನಭಾವವಿಲ್ಲದೆ ನ ಶಿವೇನ ವಿನಾ 
ಶಕ್ತಿರ್ವ ಶಕ್ತಿರಹಿತೋ ಶಿವ$ | ಪುಪ್ಪುಗಂಧ ವಿನಾನೈವ ಮರುತಾಂಬರ 
ಯೋರಪಃ | ಎಂದುದಾಗಿ ಭಾನಭೇದನಿಲ್ಲದ ಜಂಗಮವೇ ಲಿಂಗವು ಕೂ. 
ಚ. ಸ.ದೇ. ಲಿಂಗ ಜಂಗಮಠ ಅವಿನಾಭಾವ ಸಂಬಂಧ ಇರುವರೆಂದು 
ನುಡಿದಿದ್ದಾರೆ. ಅದಕ್ಕಾಗಿ ಸಿದ ರಾಮನೂ ಕೂಡ ಸಕ್ಕರೆ ಬಿಟ್ಟು ರುಚಿ ಇಲ್ಲ. 
ಜಂಗಮಬಿಟ್ಟು ಲಿಂಗವಿಲ್ಲ ಲಿಂಗಬಿಟ್ಟು ಜಂಗಮವಿಲ್ಲ ಎಂದು ಹೇಳಿದ್ದಾನೆ. 


ಕಾಯ ಗುರು ಪ್ರಾಣ ಲಿಂಗ ಜ್ಞಾನ ಜಂಗಮ ಎಂಬ ವಚನದಂತೆ 
ಈ ಮೂರು ಕೂಡಿದನನೇ ಭಕ್ತನು ಅದಕ್ಕಾಗಿ ಭಕ್ತನ ಸಾಧನೆಯಿಂದ 
ಗುರುವಾಗುವನು. ಲಿಂಗವಾಗುವನು ಜಂಗಮನೂ ಆಗುವನು ಕಾರಣ ಭಕ್ತ 
ಗುರು ಲಿಂಗ ಜಂಗಮರು ಒಂದೇ ಇವರಲ್ಲಿ ವಸ್ತು ಭೇದವಿಲ್ಲ ಕ್ರಿಯಾ 
ಭೇದ ಮಾತ್ರ ಇರುವುದು. ಮೇಲೆ ಹೇಳಿದೆ. ಅದು ಇಲ್ಲಿ ಸಿದ್ಧವಾಗುವಡು, 
ಆ ಭೇದಗಳನ್ನೂ ಕ್ರಿಯೆಗಳನ್ನೂ ಮೇಲೆ ವಿವರಿಸಲಾಗಿದೆ. 


ಈ ವಿಷಯವು ಬಹು ದೊಡ್ಡದು. ಅದನ್ನು ಚಿಕ್ಕ ಪೆಟ್ಟಿಗೆಯಲ್ಲಿ ಆತಿ 
(ಪ್ರೈಸ್‌ ಮಾಡಿ) ಒತ್ತಿ ಒತ್ತಿ ತುಂಬಿದರೂ ಇಷ್ಟು ದೊಡ್ಡ ದಾಗಿರುವದು ಇದನ್ನು 
ಚನ್ನಾಗಿ ಬರೆದರೆ ವಿಶಾಲ ಹೊತ್ತಿಗೆಯಾಗಬಹುದು. ಇಷ್ಟರಿಂದ ತಕ್ಕಷ್ಟು 
ವೀರಶೈವರ ಶಕ್ತಿ ನಿಷ್ಟ್ರಾದ್ರೈತದ ಕಲ್ಪನೆ ಬರುವದೆಂದು ಅಶಿಸಿ ಲೇಖಣಿಗೆ 
ವಿರಾಷು ಕೊಡುವೆನು. 


R. N. 8, 2554 


ಉಂ. ತ್ತ 


1141118 
31೧ 
2೦0೧111201೦ 





ಈ ಪತ್ರಿಕೆಯನ್ನು ಇದರೆ ಸಂಪಾದಕರಾದ ರಾ! ಬಗ ಪಿ. ಜಿ. ಹೆಳಕಟ್ಟ, 
ಬಿ. ನಿ. ಎಲ್‌. ಎಲ್‌, ಬಿ. ಇವರು ವಿಜಾಪೂರ ವಾರ್ಡ ನಂ. ೨. ಮನೆ ನ: 
೧೫೬೮ ರಲ್ಲಿರುವ ಹಿಶಚೆಂತಕ ಪ್ರಿಂಟಿಂಗ್‌" ಪ್ರೆಸ್ಸಿಫಲ್ಲಿ ಮುದ್ರಿಸಿ 
ಅಲ್ಲಿಯೇ ಪ್ರಸಿದ್ಧಿಸಿದರು. 


೫೬ ಶಿವಾನುಭವ. 


ಶಯಾನಂದ ಸುಖವು, ಪರಶಿವನ ಪರಮಜ್ಜಾ ನವು. ಹೀಗೆ ಗುರುಲಿಂಗ ಜಂಗ 
ಮರು ಒಬ್ಬನೇ ಪರಶಿನನು ಜಗತ್ಕಲ್ಯಾಣಕ್ಕಾಗಿ ಮೂರು ರೂಪತಾಳಿ ಮೂರು 
ಬಗೆಯ ಕ್ರಿಯಗಳನ್ನು ಮಾಡುತ್ತಿರುನನು. ಅದಕ್ಕೆ ಈ ಮೂರರಲ್ಲಿ ವಸ್ತು 
ಭೇದವಿಲ್ಲ. ಆದರೆ ಕ್ರಿಯಾಭೇದ ಮಾತ್ರ ಕಂಡುಬರುವದು. ಗುರುಜಂಗಮ 
ರಿಗೂ ಕೂಡ ಲಿಂಗ ಬೇಕೇಬೇಕು. ಅದರಂತೆ ಭಕ್ತನಿಗೂ ಬೇಕು. ತನು 
ಶುದ್ಧಿಗಾಗಿ ಇಷ್ಟಲಿಂಗ (ಆಚಾರಲಿಂಗ) ಗುರುಲಿಂಗ ಪೂಜಿಸುತ್ತಿರುವಾಗ 
ಭಕ್ತನೆನಿಸುವನು- ಪ್ರಾಣಶುದ್ಧಿ ಗಾಗಿ ಪ್ರಾಣಲಿಂಗ (ಶಿವಲಿಂಗ ಜಂಗಮಲಿಂಗ) 
ವನ್ನು ಪೂಜಿಸುವಾಗ ಅವನೇ ಗುರುಮಹೇಶ ಎಥಿಸಿಕೊಳ್ಳುವನು. ಭಾವ 
ಶುದ್ಧಿಗಾಗಿ ಭಾವಲಿಂಗ (ಪ್ರಸಾದಲಿಂಗ-ಮಹಾಲಿಂಗ) ಪೂಜಿಸುವಾಗ ಪ್ರ ಇದಿ 
ಜಂಗಮನೆಸಿಸುವನು. ಇದರಿಂದ ಒಂದಕ್ಕಿಂತ ಮತ್ತೊಂದು ಹೆಚ್ಚಿನದೆನಿ 
ನಿವದು, ಅವರ ಸ್ಥಿತಿ ಏರಿದಹಾಗೆ ಅವನಿಗೆ ಬೇರೆ ಸ್ಥಿತಿಯು ಬರುವದು." 
ಆಲ್ಲದೆ ಕರ್ತವ್ಯಕರ್ಮಗಳಲ್ಲಿಯೂ ಕೂಡ ಅಂತರವಾಗುವದು. ಮತ್ತು ಇರು 
ನಿಕೆಯಲ್ಲಿಯೂ ಕೂಡ ಅಂತರ ಉಂಟೆಂದು ಮೇಲಿನ ವಿವರಣೆಯಿಂದ 
ಹೊಳೆಯುವದು. 


ಲ 2 


J 


ಅನ್ಯರು ಮಾಡಿದರೆ ಭಕ್ತ ಗುರು ಜಂಗಮತನವು ಎಂದೂ ಬರಲಾ 
ರದು. ಅದನ್ನು ಹೊಂದುವ ಶಕ್ತಿಯು ತನ್ನಲ್ಲಿರುವದು. ತಾನು ಸರಿಯಾದ 
ಸಾಧನ ಮಾಡಿ ಪಡೆದರೆ ಅ ನಿಲವು ನಿಲಕುನದು. ಹೀಗಾಗಿ ಇವುಗಳು 
ಈಗ ಜ್ಞಾನವಿಶಿಷ್ಟವಾಗಿಲ್ಲ. ಆದರೆ ಜಾತಿವಿಶಿಷ್ಟವಾಗಿ ರುವವು. ಹೀಗಾಗಿ 
ಶಿವಶರಣರು ನಿರ್ಮಿಸಿದ ವೀರಶೈವ ಸಮಾಜವು ಹ್ರಾಸವಾಗಿರುವದು. ಈ 
ಗುರುತ್ವ ಜಂಗಮತ್ವಗಳು ಮೇಲೆ ವಿವರಿಸಿದ ರೀತಿಯಿಂದ ಸಾಧನಮಾಡಿ 
ಪಡೆದುಕೊಂಡರೆ ಒಳ್ಳೇದಾಗುವದು. ಇವರಲ್ಲಿ ಜಾತಿಭೇದವಿಲ್ಲ. ಗುರು ಲಿಂಗ 
ಜಂಗಮ ಹಾಗೂ ಭಕರ ಸರಿಸಮಾನತೆಯನ್ನು ಕೆಳಗಿನ ವಚನಗಳಲ್ಲಿ 
ಕಾಣಬಹುದು. 


ತನುನಿನೊಳಗೆ ಲಿಂಗ ಲಿಂಗದೊಳಗೆ ಪ್ರಾಣವಿರ್ಪದು, ಬೇರಿಟ್ಟಿನುಡಿನ 
[2 
ಭಿನ್ನ ಜ್ಞಾನದೊಳಗೆ ಲಿಂಗವೆಲ್ಲಿಯದೋ? ಲಿಂಗವಿಲ್ಲವಾಗಿ ಪ್ರಸಾದವಿಲ್ಲ 
ಪ್ರಸಾದವಿಲ್ಲವಾಗಿ ಮುಕ್ತಿಯಿಲ್ಲ. ಬಿನ್ನ ಭಾವವಳಿದು. ನಿನ್ನೊಳಡಗಿಹೆನು 
ಮಾ. ಲಿ. ಗು. ಸಿ, 


ಶಕ್ತಿವಿಶಿಷ್ಟಾದ್ವೈತ ಸಿದ್ಧಾಂತ. ೫೭ 


ಕಾರಣ ಶರೀರ ಪ್ರಾಣ ಲಿಂಗ ಇಪುಗಳು ಸ್ಥೂಲ ಸೂಕ್ಷ್ಮ ಕಾರಣ ಶರೀ 
ರಕ್ಕೆ ಸಂಬಂಧಿಸಿರುವವು. ನಿಜವಾಗಿ. ಒಂದೇ ಯಾಗಿರುವವು ಆದ್ದರಿಂದ 
ಶರೀರವೇ ಭಕ್ತ, ಪ್ರಾಣವೇ ಲಿಂಗವೆಂದು ಹೇಳಬಹುದು. 

ದೇವ ಭಕ್ತರ ಬಗೆಯು ಬೇಕೆಂದರೆ, ಭಕ್ತಿಯ ಬೀಜದಂಕೂರನೆಲ್ಲಿ ? | 
ಸತಿಸತಿಯು ಬೇರಾದರ್ಕೆ ಸಿಂಡದಂಕುರವೆಲ್ಲಿ? ಭೂಮಿ ಬೀಜ! ಬೇರಾದರ್ಕೆ 
ವೃಕ್ಷದಂಕುರವೆಕ್ಸಿ? ಇದು ಕಾರಣ ದೇವ (ಲಿಂಗ) ಭಕ್ತರಲ್ಲಿ] ಬೇರೆಂಬ 
ಬಗೆಯದೆಂತು ಹೇಳಾಕೂ | ಚ. ಸಂ || ಇದರಿಂದ ಭಕ್ತ ಹಾಗು ಲಿಂಗಗಳಲ್ಲಿ 
ಭೇದವನ್ನು ಕಲ್ಪಿಸಬಾರದೆಂದು ಹೇಳಿದಂತಾಗುನದಿಲ್ಲವೆ! 


ಒಡಲಿಲ್ಲದಾತ ಜಂಗಮ ಪ್ರಾಣವಿಲ್ಲದಾತೆ ಭಕ್ತನಯ್ಯ | 
ಆಚಾರನೇ ಜಂಗಮ ವಿಚಾರನೇ ಭಕ್ತನಯ್ಯ | 
ಆಚಾರ ವಿಚಾರವೆಂಬುದು ಸ್ವಾನುಭನ ನೋಡಾ ಕೂ. ಸ, ದೇ. ॥ 


ಅಂದರೆ ಶರೀರದ ಯಾನತ್ತೂ ಅಭಿಮಾನ ಮೋಹೆ ಬಿಟ್ಟು ಅದನ್ನು 
ನಿಗ್ರಹಿಸಿ ಕಾಯದಿಂದ ಸದಾ ಪರಹಿತ ಮಾಡುತ್ತಿ ದ್ದರೆ ಆತ ಜಂಗಮನು 
ಜೇಹನನ್ನು ದೇಗುಲಮಾಡಿ ಪ್ರಾಣವನ್ನೇ ಲಿಂಗವನಾ ನಿ ಮಾಡಿ ನಿರಹೆಂಕಾ 
ರದಿಂದ -ಸಾ ್ರಾರ್ಥಬಿಟ್ಟಿ ಸೂಜಿಸುತಿ ತ್ತಿದ್ದರೆ ಆತ ಭಕ್ತ ನದು ಹೇಳಿದ್ದುರೆ. 


ಭಕ್ತನು ಭಕ್ತನ ಕಂಡಲ್ಲಿ ಕೈಮುಗಿಯುವುದೇ ಭಕ್ತಸ್ಥಲ | 
ಜಂಗಮನು ಜಂಗಮವ ಕಂಡಲ್ಲಿ ಶರಣೆಂಬುದೇ ಜಂಗಮಸ್ಥಲ Il 
ಭಕ್ತ ಜಂಗಮ ಎಂದು ಬೇರುಂಟಿ ? ರಸದಂತೆ ಭಕ್ತ | 
ರುಚಿಯಂತೆ ಜಂಗಮ ಕಾಣಾ ಕಪಿಲಸಿದ್ಧ ಮಲ್ಲಿಕಾರ್ಜುನ || 


ಎಂದು ರಸರುಚಿಗೆ ಧಕ್ತ ಜಂಗಮರನ್ನು ಹೋಲಿಸಿದ್ದು ನೋಡಿದರೆ 
ಣನರೂ ಒಂದೇ ಎಂದು ಹೇಳಿದಂದೆ: ಆಗುನಮು, ಇದರ ಮೇಲಿಂದ ಭಕ್ತ 
ಜಂಗಮರು ಅವಿನಾಭಾವ ಸಂಬಂಧದಿಂದ ಕೂಡಿ ಒಂದೇ ಇರುನನೆಂದು 
ಭಾವ ಭರುವದು. 

ಜಂಗಮದ ಕರ್ತವ್ಯ ವೇ ಭಕ್ತಂಗೆ ದಾಸೋಹೆ | ಭಕ್ತನ ಕಿಂಕರತ್ವ ವೇ 
ಜಂಗಮಕ್ಕೆ NR, ಭಕ ನೊಳಗೆ ಜಂಗಮವಡಗಿ, SEL 
ಭಕ್ತ ತೇ! ಇದನೇನೆಂದು ಹೆವಣಿಸುವೆನಯ್ಯ ? ಎರಡೊಂದಾದ ಘನನ 
ಇದನೆಂತುಸಮಿಸುವೆನಯ್ಯ 9 ತೆರಹಿಲ್ಲದ ಘನವ. 


೫೮ ಶಿವಾನುಭವ. 


ಇದರಿಂದ ಭಕ್ತ ಜಂಗಮ ಸಂಬಂಧವು ಚನ್ನಾಗಿ ಒಡೆದು ಕಾಣು 
ವದು. ಕಾಯವು ಜೀವವು ಎಂತು ಬೆರಸಿಫ್ಸನಂತೆ ಲಿಂಗದೊಳಗೆ ಜಂಗಮ 
ಜಂಗಮದೊಳಗೆ ಲಿಂಗ ಬೆರಸಿಸ್ಬುದು ಭಿನ್ನಭಾವವಿಲ್ಲದೆ ನ ಶಿವೇನ ವಿನಾ 
ಶಕ್ತಿರ್ವ ಶಕ್ತಿರಹಿತೋ ಶಿವ8 | ಪುಪ್ಪಗಂಧ ವಿನಾನ್ಸನ ಮರುತಾಂಬರ 
ಯೋರಸಃ | ಎಂದುದಾಗಿ ಭಾವಭೇದನಿಲ್ಲದ ಜಂಗಮವೇ ಲಿಂಗವು ಕೂ. 
ಚ. ಸ. ದೇ. ಲಿಂಗ ಜಂಗಮಠ ಅವಿನಾಭಾವ ಸಂಬಂಧ ಇರುವರೆಂದು 
ನುಡಿದಿದ್ದಾರೆ. ಅದಕ್ಕಾಗಿ ಸಿದ್ಧರಾಮನೂ ಕೂಡ ಸಕ್ಕರೆ ಬಿಟ್ಟು ರುಚಿ ಇಲ್ಲ. 
ಜಂಗಮಬಿಟ್ಟು ಲಿಂಗವಿಲ್ಲ ಲಿಂಗಬಿಟ್ಟು ಜಂಗಮವಿಲ್ಲ ಎಂದು ಹೇಳಿದ್ದಾನೆ. 


ಕಾಯ ಗುರು ಪ್ರಾಣ ಲಿಂಗ ಜ್ಞಾನ ಜಂಗಮ ಎಂಬ ವಚನದಂತೆ 
ಈ ಮೂರು ಕೂಡಿದನನೇ ಭಕ್ತನು ಅದಕ್ಕಾಗಿ ಭಕ್ತನ ಸಾಧನೆಯಿಂದ 
ಗುರುವಾಗುವನು. ಲಿಂಗವಾಗುವನು ಜಂಗಮನೂ ಆಗುವನು ಕಾರಣ ಭಕ್ತ 
ಗುರು ಲಿಂಗ ಜಂಗಮರು ಒಂದೇ ಇವರಲ್ಲಿ ವಸ್ತು ಭೇದವಿಲ್ಲ ಕ್ರಿಯಾ 
ಭೇದ ಮಾತ್ರ ಇರುವುದು. ಮೇಲೆ ಹೇಳಿದೆ. ಅದು ಇಲ್ಲಿ ಸಿದ್ಧವಾಗುವದು. 
ಆ ಭೇದಗಳನ್ನೂ ಕ್ರಿಯೆಗಳನ್ನೂ ಮೇಲೆ ವಿವರಿಸಲಾಗಿದೆ. 


ಈ ವಿಷಯವು ಬಹು ದೊಡ್ಡದು. ಅದನ್ನು ಚಿಕ್ಕ ಸೆಟ್ಟಿ ಗೆಯಲ್ಲಿ ಆತಿ 
(ಪ್ರೈಸ್‌ ಮಾಡಿ) ಒತ್ತಿ ಒತ್ತಿ ತುಂಬಿದರೂ ಇಷ್ಟು ದೊಡ್ಡ ದಾಗಿರುವದು ಇದನ್ನು 
ಚನ್ನಾಗಿ ಬರೆದರೆ ವಿಶಾಲ ಹೊತ್ತಿಗೆಯಾಗಬಹುದು. ಇಷ್ಲರಿಂದ ತಕ್ಕಷ್ಟು 
ನೀರಕೈವರ ಶಕ್ತಿ ವಿಷ್ಟಾದ್ಟೈತದ ಕಲ್ಪನೆ ಬರುವದೆಂದು ಅಶಿಸಿ ಲೇಖಣಿಗೆ 
ವಿರಾಷು ಕೊಡುವೆನು. 


ಇರೀಖು ೩-೧-೧೯೫೮ ನೇ ದಿವಸ ಜಮಖಂಡಿ ತಾಲೂಕು ಬನಹೆಟ್ಟಿ 
ಗ್ರಾಮದಲ್ಲಿ ಶ್ರೀ. ಮ. ನಿ. ಪ್ರ. ಗಳಾದ ಶ್ರೀ ಶಂಕರ ಶಿವಾಚಾರ್ಯ ಮಹಾ 
ಸ್ವಮಿಗಳು ವೀರ ಭಿಕ್ಸಾ! ವೃತ್ತಿ ಮಠ ಮುಕ್ಯ್ಯಾಮ ಹುಬ್ಬಳ್ಳಿ ಇನರು ಚಾಮರ 
ಸಕೃತ ಪ್ರಭುಲಿಂಗ ಶಾ ಪುರಾಣವನ್ನು ಒಂದು ತಿಂಗಳಿನಿಂದಲೂ 
ಹೇಳುತ್ತ ಬಂದಿದ್ದು ಅದು ಅಲ್ಲಿಯ ಜನರಿಗೆ ಅತ್ಯಂತ ಪ್ರಿಯೆತನುವಾಗಿತ್ತು. 
ಅದು ಮೇಲ್ಕಂಡ ತಾರೀಖಿಗೆ ಸಮಾಪ್ತವಾಗುತ್ತಿದ್ದು ಆ ದಿನ ಸುತ್ತಲಿನ 
ಗ್ರಾಮಗಳಲ್ಲಿಯ ಬಹು ಜನರು ಬನಹೆಟ್ಟಿಗೆ ಬರುನವರಾಗಿದ್ದರು. ಆ ಕಾಲದಲ್ಲಿ 
ಡಾ| ಫ.ಗು. ಹೆಳಕಟ್ಟಿ ಇವರನ್ನು ಬನಹಟ್ಟಿ ಯ ನಾಗರೀಕರು ಬರಮಾಡಿ 
ಕೊಂಡು ಮಾನಪತ್ರವನ್ನು ಅವರಿಗೆ A ಸಮಾರಂಭನನ್ನು ನೆರ 
ವೇರಿಸಿದರು. ಸಭಾ ಕಾರ್ಯಗಳು ಮಹಿಮಾ ಪುರುಷರಾದ ಕಾಡಸಿದ್ದೇಶ್ವ 
ರರು ವಾಸ ಮಾಡಿದ ಸ ಸ್ಥಳವು ಬನಹೆಟ್ಟಿ ಯಾಗಿದ್ದು ಅಲ್ಲಿ ಆದು ಒಂದು ದನ್ನ ಯ 
ಮೇಲೆ ಹೆಳ್ಳದ ಬದಿಯಲ್ಲಿ ಒಂದು ದ ನ 'ಸ್ಥಳದಲ್ಲಿರುತ್ತ ಡೆ. ಅಲ್ಲಿ 
ಕಾಡಸಿಕ್ಟೇ ರರ ಒಂದು ಅಚ್ಚು ಕಟ್ಟಾದ ದೇವಾಲಯವೂ ಇರುತ್ತದೆ. ಗ್ರಾಮ 
ಸ್ಥರೂ, ಸುತ್ತಲಿನ ಪ್ರದೇಶದಲ್ಲಿಯ. ಗ್ರಾಮದನರೂ ಈ ಮಹಿಮಾ ಪುರುಷರ 
ನವನ್ನು ಅತಿ ಪೂಜ ಭಾವದಿಂದ ಕಾಣುತ್ತ ಬಂದಿದ್ದಾರೆ ಈ ಪುಣ್ಯ 


ಸ 
ಸ್ಥಳದ ಲಿಯೇ ಮಾನಪತ್ರ ಸಮಾರಂಭವು ಜರಗಿತು. ಈ ಕಾಲಕ್ಕೆ ಶ್ರೀ. 


ಮ. ನಿಪ್ರ . ಮಲ್ಲಿಕಾರ್ಜುನ ಮಹಾ ಸ್ವಾಮಿಗಳೂ ಜನುಖಂಡಿಯಿಂದ 
ಮುದ್ದಾ ವ ಆಗಮಿಸಿದ್ದ ರು. ಈ ಕಾಲದಲ್ಲಿ ಬನಹೆಟ್ಟಿ ಯಲ್ಲಿ ಸ್ಥಾಪಿತವಾಗಿ 
ರುವ 'ಹಾಯಸ್ಫೂಲು ಒಂದು ಕಾಲದಲ್ಲಿ ಮುರುಕಳಿಗೆ pe ನ್ನು oll wll 
ಹೆಳಕಟ್ಟಿಯವರು ಊರ್ಜಿತ ಸ್ಥಿತಿಗೆ ತೆಂದು ಅಂದಿನಿಂದ ಈ ವಗ ಅನೇಕ 
ವರ್ಷ ಅದರ ಅಧ್ಯಕ್ಷರಾಗಿ ಕೆಲಸ ಮಾಡುತ್ತ ಬಂದಿದ್ದಾರೆ. ದಿನಂಗತರಾದೆ 
ಚಿಕ್ಕೋಡಿ ಶ್ರೀ ತಮ್ಮಣ್ಣ ಪ್ಸನನರು ರಾ॥ ಬ! | ಹಳಕಟ್ಟಿ ಯನರ ಮಾವಂದಿಠಾಗ 
ಬೇಕು. ಶ್ರೀ ತಮ್ಮಣ್ಣ ಣ್ಣ ಸ್ಪನವ ವರು ಈಗ ಲಿಂಗೆ ಕೃರಾಗಿದ್ದ ಅನರ ಮೂಲಕವಾ 


ಗಿಯೇ ಬನಹೆಟ್ಟಿ ಹ ಥೈ ಸ್ಟೂಲು ಸಾ ಸಿತವಾಗಿನೆ.. ಈ ಮಹನೀಯರು ಮುಧೋಳ 


೬೦ ಶಿವಾನುಭವ. 


ಮಹಾಲಿಂಗಪೂರ ರಬಕವಿ ಮುಂತಾದ ಗ್ರಾಮಗಳಲ್ಲಿ ಕನ್ನಡಕ್ಕೋಸ್ಟರ 
ಅದ್ಭುತ 'ಕಳವಳಿ ಮಾಡಿರುವರು. ಈ ಭಾಗದಲ್ಲಿ ನೇಕಾರರ ಮತ್ತು ಬಣ್ಣ 
ಕಾರರ ದಟ್ಟವಾದ ವಸತಿ ಇಡೆ. ಅವರಲ್ಲಿ ವಿದ್ಯಾಸ ಪ್ರಸಾರವು ಚನ್ನಾಗಿ ಆದ 
ದ್ದರಿಂದ ಅವರಲ್ಲಿ « ಅನೇಕ ಜನರು ಸದನೀದರರೂ ಶಕ್ತತರೂ ಉಚ್ಚ ಉಜ್ಯಾ ಗ 
ದಲ್ಲಿರುವವರೂ ಆಗಿದ್ದಾರೆ. ಮುಸಲ್ಮಾನ ಮೊದಲ್ಗೊಂಡು ಎಲ್ಲರೂ 6 
ಸಿದವರು ಇದ್ದಾರೆ. ಈಗ ಕರ್ನಾಟಿಕ ವಿಶ್ವ ನಿದ್ಯಾಲಯದ ಉಪಕುಲಪತಿ 
ಗಳಾದ ರ್ಯಾಂಗಲರ್‌ ಡಿ. ಸಿ. ಪಾವಬೆಯವರು ಮ್ಮ ಇಂಗ್ಲಿಷ ಶಿಕ್ಷಣದ 
ಪ್ರಾರಂಭವನ್ನು ಬನಹಟ್ಟಿಯ ಇಂಗ್ಲಿಷ ಸಾಲೆಯ ಲ್ಲಿಯೇ ಮಾಡಿದರು. 
ಇಲ್ಲಿಂದ ಮುಂದೆ ಅವರು ಹೆಚ್ಚಿನ ಶಿಕ್ಷಣಕ್ಕಾಗಿ ಬನಹಟ್ಟಿ ಯಿಂದ ಬೇರೆ 
ಬೇಕೆ ಕಡೆಗೆ ಹೋದರು. ಬನಹಟ್ಟ ಗ್ರಾಮದಲ್ಲಿಯ ಜನರು ಸಾರ್ವಜನಿಕ 
ಕಾರ್ಯಗಳಲ್ಲಿ ಪ್ರಭ-ವಿಗಳಾಗಿರುವರು. ಇಲ್ಲಿರುವ ಹಾಯಸ್ಕೂಲು ಈಗ 
ಅತ್ಯುಚ್ಛ ಸ್ಥಿತಿಯಲ್ಲಿರುತ್ತದೆ. ಆದರೆ ಇಲ್ಲಿಯ ಜನರ ಪರಿಸ್ಥಿತಿಯು ಬಡ 
ತನದಲ್ಲಿಯದು. ಈ ಸ್ಥಿತಿಯಲ್ಲಿಯೂ ಕೂಡ ಈ ಗ್ರಾಮದವರು ಸುಮಾರು 
೧೧೧೧ ರೂಪಾಯಿಗಳ ಬಂದು ನಿಧಿಯನ್ನು ಕೀಬರಿಸಿ ಡಾ| ಹೆಳಕಟ್ಟ ಯ 
ವರಿಗೆ ಸಮರ್ಪಿಸಿದ್ದು ಅವರಿಗೆ ಭೂಷಣವಾಗಿರುತ್ತದೆ. ಬನಹಟ್ಟಿ ಗ್ರಾ ಸುಕ್ಕ 
ಸಮೀಪದಲ್ಲಿ ರಬಕನಿ ಗ್ರಾಮವಿದ್ದು ಅದುಸ ಹೆ ಟದ್ಯೊ ೀಗಿಕ ಆಂದ್ರ 
ರುತ್ತದೆ. ಅಲ್ಲಿಯೂ ಒಂದು ದೊಡ್ಡ ಹಾಯಸ್ಫೂಲನಿರುತ್ತದೆ. ಅದರ ಹೆಡ್‌ 
`'ಮಾಸ್ತರರು ಶ್ರೀ. ಅಂಗಡಿ ಎಮ್‌. ಏ, ಇವರು ಇದ್ದು ಇದೂ ಕೂಡ ಅತ್ತು 
ತ್ತಮ ಸ್ಥಿತಿಯಲ್ಲಿರುತ್ತದೆ. ಶ್ರೀ ಅಂಗಡಿಯವರು ಇಂಗ್ಲೀಷ ಮತ್ತು 
ಕನ್ನಡ ಭಾಷೆಯಲ್ಲಿ ಪ್ರವೀಣರಾಗಿದ್ದು ಅನರು ಗ್ರಂಥಕಾರರೂ ಇರು 
ತ್ತಾರೆ. ಬನಹಟ್ಟಯ ಹೆಡ್‌ ಮಾಸ್ತರರಾದ ತ್ರೀ. ಮುನನಳ್ಳಿ ಯವರು 
ಮತ್ತು ಅದರ ಶಿಕ್ಷಕರು ಒಗ್ಗಟ್ಟಿನಿಂದ ನಡೆದು ಅದನ್ನು ಗು 
ಶಾಲೆಯನ್ನಾಗಿ ಮಾಡಿದ್ದಾರೆ. ಹೀಗೆ ಬನಹಟ್ಟ ರಬಕವಿಯನ್ಲಿಯ ಮುಖ್ಯ ನಾಗ 
ರಿಕರೂ ಸಂಘಟತರಾಗಿ ಕಾರ್ಯ ಮಾಡುತ್ತಿದ್ದಾರೆ. ಇವರು ವಚನ ಶಾಸ್ತ್ರದ 
ಬಗ್ಗೆ ಮಾಡತಕ್ಕ ಕಾರ್ಯಗಳನ್ನು ನಿರ್ಧರಿಸಿದ್ದಾರೆ. ಅವರು ಮಾಡಿದ 
ನಿರ್ಧಾರಗಳನ್ನು ಕರ್ನಾಟಕದ ಮುಖ್ಯ ಗ್ರಾಮಗಳಲ್ಲಿ ಅವರು ಪ್ರಚಾರದಲ್ಲಿ 
ತರುವ ಬಗ್ಗೆ ಯೋಜನೆ ಮಾಡಿರುವರು ಇವುಗಳ ಸಂಬಂಧವಾಗಿ ಶ್ರೀ ಶಿನಾ 
ನಂದ ಸ್ಟ್ರಾ 'ಮುಗಳೂ ಶ್ರೀ ಮಲ್ಲಿಕಾರ್ಜುನ ಸ್ವಾ ನಿಗಳೂ ರಾ॥ ಬ ಕಾಳಕಟಿ 
A; ಸಭಾ ಕಾಲದಲ್ಲಿ ವಿವರಿಸಿ ಹೇಳಿದರು. ಅವುಗಳನ್ನು ನಾವು ಶಿವ್‌ 


ಮಾನಸತ್ರ ಸಮರ್ಸಣ ಸಮಾರಂಭ ಬನಹಟ್ಟಿ, ೬೧ 


ನುಭನದ ಮುಂದಿನ ಸಂಚಿಕೆಯಲ್ಲಿ ಸವಿಸ್ತಾರವಾಗಿ ನಿರೂಪಿಸುವೆವು. ಸಭಾ 
ಕಾಲದಲ್ಲಿ ಸಾನಿರಾರು ಜನರು ನೆರೆದಿದ್ದರು. ಆಗ ಶ್ರೀ ಶಂಕರ ಶಿವಾಚಾರ್ಯ 
ಸ್ವಾಮಿಗಳೂ ಶ್ರೀ ಮಲ್ಲಿಕಾರ್ಜುನ ಸ್ವಾಮಿಗಳೂ ಡಾ ॥ ಫಗು. ಹಳಕಟ್ಟಿ 
ಯವರೂ ಇನ್ನಿತರ ಸುರ ಪ್ರಮುಖರೂ ಮಾಡಿದ ಗ ಹೈದಯ 
ಸ್ಫರ್ಶಿಯಾಗಿದ್ದ ವು. 

ಈ ಕಾಲದಲ್ಲಿ ಹಾಯಸ್ಕೂಲಿನ ವಾರ್ಷಿಕ ಸಮಾರಂಭವೂ ವಏರ್ಸಡಿಸ 


ಲ್ಪಟ್ಟಿತ್ತು. ಆಗ ಬಾಲ ಬಾಲಕಿಯರಿಗೆ ಪಾರಿತೋಷಕಗಳು ಕೊಡಲ್ಸಟ್ಟಿವು. 
ಈ ಶಾಲೆಯ ವಿದ್ಯಾರ್ಥಿಗಳಲ್ಲಿ ಸುಮಾರು ೪೦-೫೦ ಜನ ವಿದ್ಯಾ /ರ್ಥಿನಿಯರು 


ಇದ್ದು ಅವರು. ಇಂಗ್ಲಿ ಸ್ತ ಶಿಕ್ಷಣವನ್ನು ಹೊಂದುತ್ತಿರುವದು 'ಅಲಿಯನರ 
ವೈಶಿಷ್ಟ ವಾಗಿರುತ್ತದೆ. ಈ ವಿದ್ಯಾರ್ಥಿನಿಯರು ಶಿಕ್ಷಣ ಮತ್ತು ಉದ್ಯೋಗ 
ಇನೆರಡರಲ್ಲಿ ಪ್ರಮುಖ ಪಾತ್ರವನ್ನು ವಹಿಸಿರುತ್ತಾರೆ. 

ಈ ಪ್ರಕಾರ ಕಾರ್ಯಗಳು ಗ್ರಾಮದಲ್ಲಿ ಜರಗಿದ ಬಳಿಕ ಕಾಡಸಿದ್ದೇ 
ಶ್ವರರ ಹೆಸರಿನಿಂದ ಜಯಘೋಪವು ಮಾಡಲ್ಪಟ್ಟಿತು. ನಿದ್ಯಾರ್ಥಿಗಳಿಗೆ ಸಂಬಂ 
ಧಿಸಿದ ಕಾರ್ಯಕ್ರಮಗಳು ಈ ದಿನ ಪೂರ್ಣ ES ಇದ್ದದರಿಂದ ಸಭೆಯು 
ಮರುದಿವಸ ಜರುಗಿ ಕಾರ್ಯಗಳು ಜರುಗಿಸಲ್ಪಟ್ಟಿವು. 

ಬನಹಟ್ಟ ಗ್ರಾಮದಂತೆ ಮಹಾಲಿಂಗಸೂರ್ಕ ಜಮಖಂಡಿ, ಹೆಲ್ಯಾಳ, 
ಮೆ ಸಿದರಗಿ। ಜಿತಃ ಮುಂತಾದ ಗ್ರಾಮಗಳು ನಿಬಿಡವಾದ ನೇಕಾರ ಮೊದ 
RN ಉದ್ಯೊ (ಗಸ್ಥ ರಿಂದೆ ತುಂಬಿಕೋಡಿನೆ. ಆದ್ದರಿಂದ ಅಲ್ಲಿಯೂ ಕೂಡ 
ಬನಹಟ್ಟಿ ಯಲ್ಲಿಯಂತೆಯೇ ಶಿಕ್ಷಣ, ಉದ್ಯೋಗ ಮುಂತಾದವುಗಳ ಬಗ್ಗೆ 

ಪ್ರಯತ್ನ ಗಳನ್ನು ಮಾಡುವ ಬಗ್ಗೆ ಅಧ್ಯಕ್ಷರಾದ ಡಾ| ಹೆಳಕಟ್ಟಯನರೂ 
3 ಮಲ್ಲಿಕಾರ್ಜುನ ಸ್ವಾಮಿಗಳೂ ಅಧ್ಯಕ್ಷರಾದ ಶೀ. ಶಂಕರ ಶಿವಾಚಾರ್ಯ 
ಮಹಾ ಸ್ವಾಮಿಗಳೂ ಸಭೆಯಲ್ಲಿ ಭಾಷಣ ಮಾಡಿದರು. 
ಬಿನ್ನವತ್ತಳೆ. 

ಶ್ರೀ ಮನ್ನಿರಂಜನ ಪ್ರಣವಸ್ವರೂಪಿಗಳೂ ಪ್ರೇಮ ಲೀಲಾವತಾರಿಗಳೂ 
ಆದ ತ್ರೀ ಮಜ್ಜ ಗದ್ಗು ರು ಶ್ರೀ ಶಂಕರ ಶಿವಾಚಾರ್ಯ ಮಹಾಸ್ವಾಮಿಗಳು 
ವೀರ ಭಿಕ್ಸಾವೃತ್ತಿಮಠ ಹುಬ್ಬಳ್ಳಿ ಇವರಿಂದ ಬನಹಟ್ಟಿ ಗ್ರಾಮದಲ್ಲಿರುವ 
ಶ್ರೀ ನೀಲಕಂಠ ಮಠದಲ್ಲಿ ಶ್ರೀನರ ಚಾಮರಸ ಕೃತ ಶ್ರೀ ಪ್ರಭುಲಿಂಗ ಲೀಲಾ 
ಪುರಾಣ ಸಮಾಪ್ತಿಯ ಸುಪ್ರಸಂಗದಲ್ಲಿ ಅರ್ಶಿಸಲ್ಪಟ್ಟಿ ನಿಧಿ ಸಮೇತ ಬಿನ್ನ 


ವತ್ತಳೆ. 


೬೨ ಶಿವಾನುಭವ. 


ಶರಣರ ಸಂವೇಶವನ್ನು ತಮ್ಮ ಶಿವಾನುಭವದ ಮುಖಾಂತರ ಕಳೆದ 
ಅರ್ಧ ಶತಮಾನದಲ್ಲಿ ಕನ್ನಡ ನಾಡಿನ ಮನೆ ಮನೆಗೂ ಮೂಲೆ ಮೂಲೆಗೂ 
ಹರಡಿ ತಮ್ಮ ಬಾಳನ್ನು ಸಾರ್ಥ ಕಗೊಳಿಸಿದ ಮಹಾನುಭಾನರೂ ಶರಣ 
ಜೀವಿಗಳೂ ಆದ ಡಾ|| ಶ್ರೀಯುತ ಫ. ಗು. ಹೆಳಕಟ್ಟ ಬಿ. ಎ. ಎಲ್‌. ಎಲ್‌, 
ಬಿ. (ಡಿ. ಲಿಟ್‌.) ನಿಜಾಯಸೂರ; ಇವರ ಸೇವೆಗೆ ಬನಹಟ್ಟಿಯ ನಾಗರಿಕರು 
ಆದರ ಪೂರ್ವಕವಾಗಿ ಅರ್ಪಿಸುನ ಮಾನಸತ್ರ. ಶರಣರ ಸಾಹಿತ್ಯಕ್ಕೆ ಪುನ 


ರ್ಜನ್ಮವನ್ನಿತ್ತ ಪ್ರ. ಪಿತಾಮಹೆ ಸನಾ ನ್ಯ ಡಾ|| ಶಿ ಶ್ರೀ ಹಳಕಟ್ಟಿಯನಕೇ. 


ಉತ್ತರ ಕರ್ನಾಟಕದ| ಸಾಂಸ್ಕ್ರೃತಿಕ ಕೇಂದ್ರವೆನಿಸಿದ ಧಾಂವಾಡದಲ್ಲಿ 
ಏಳು ದಶಕಗಳ ಹಿಂದೆ ಜನ್ಮ; ವೆತ್ತಿ ಹೂಗಳ ಪರಿಮಳವನ್ನು ಹೀರುವ ಹಿರಿ 
ದುಂಬಿಯಂತೆ ಧಾರವಾಡ, ಪುಣೆ. ಮುಂಬಯಿ ನಗರಗಳಲ್ಲಿ ಆಂಗ್ಲ ಶಿಕ್ಷಣ 
ನನ್ನು ಪಡೆದು ; ಸದನೀಧರರಾಗಿ ನಿಜಯಪೂರದಲ್ಲಿ ನೆಲಿಸಿ ಪ್ರಾಮಾಣಿಕ 
ವಕೀಲರಾಗಿ ಶಿವಾನುಭವ ನವಕರ್ನಾಟಕ ಮುಂತಾದ ಪತ್ರಿಗಳ ಸಂಚಾಲಕ 
ಸಂಪಾದಕರಾಗಿ ಕಳೆದ ನಲವತ್ತುವರ್ಷಗಳಿಂದ ಕನ್ನಡನುಡಿಗಳಿಗೆ ಸರ್ವಾಂಗ 
ಸುಂದರವಾದ ಸೇವೆಯನ್ನು ಸಲ್ಲಿಸುತ್ತಾ ಹಿರಿಯ ಬ.ಳನ್ನು ಬಾಳಿದ ಮಹಾ 
ನುಭಾವಿಗಳಾದ ಕನ್ನಡ ನಾ ಡಿನ ನಿತಾಮಹರೂ, ಶೀಘ್ರ ಕವಿಗಳೂ ತನ್ಮು 
ಪೂಜ್ಯ ಮಾನಂದಿರೂ ಆದ ಲೀಗ್ಯಕ್ಯ ಶ್ರೀ ಚಿಕ್ಕೋಡಿ ತಮ್ಮಣ್ಣ ಸ್ಸನವರ 
ಕರ್ಮಭೂಮಿಯೆನಿಸಿದ ಬನಹೆಟ್ಟಿ ಗಾ ತ್ರಾಮಕ್ಕೆ ನಿಮ್ಮನ್ನು ಬರಮಾಡಿಕೊಂಡು 
ಅಧ್ಯಾತ್ಮ ವಿದ್ಯಾ ಪರಿಣಿತರು ತಸಸ್ಟ್ರಿಗಳೂ ಆದ ಸರಮಪೂಜ್ಯ ಶ್ರೀ. ಶ್ರೀ. 
ಕಂಕರ ಶಿವಾಚಾರ್ಯ ಮುಸಾ ಗಳನ ಸನ್ನಿಧಿಯಿಂದ ಸಾಂಗವಾಗುತ್ತಿ ದ್ದ 
ಪ್ರಭುಲಿಂಗಲೀಲೆಯ ಪ್ರವಚನ ಉಸಸಂಹಾರವಾಗುತ್ತಿರುವ ಇಂದಿನ ಮಂಗಲ 
ಪ್ರಸಂಗದಲ್ಲಿ ತಮ್ಮ ಗೌರವಾದರಗಳನ್ನು ಸಲ್ಲಿಸುವ ಸುಯೋಗ ಒದಗಿ ಬಂದ 


ದ್ವಕ್ಕಾಗಿ "ಸಮಗ ls ಗಿದೆ. 
ಸಮಾಜ ಸೇವಾ ತ್ಯಾಗ ಪುರುಷರೇ - 


ಈ ಶತಮಾನದ ಆರಂಭದ ದಶಕದಲ್ಲಿ ತಾವು ವಿಜಯಪುರಲ್ಲಿ ತಮ್ಮ 
ವಕೀಲಿ ವ್ಯವಸಾಯವನ್ನು ಆರಂಭಿಸಿದಾಗ ನನ್ಮು ಪ್ರದೇಶದ ಶೈಕ್ಷಣಿಕ ಸ್ಥಿತಿ 
ಅತ್ಯಂತ ಶೋಚನೀಯವಿತ್ತು. ಅದನ್ನು ಕಂಡು ಕನಿಕರಿಸಿ ಸಿದ್ಧೇಶ್ವರ 
ಸಂಸ್ಥೆಯನ್ನು ಸಂಘಟಿಸಿ ಸಿದ್ಧೇಶ್ವಶ ಹಾಯಸ್ಕೂಲವನ್ನು ಸ್ಥಾಪಿಸಿ ಜಿಲ್ಲೆಯ 
ಕೈ ಕ್ಷಣಿಕ ಯಶೋಭಿನೃದ್ಧಿಗೆ ಭದ್ರ ತಳಹದಿಯನ್ನು ಹಾಕಿದಿರಿ. ಇಂದಿನ 


ಮಾನಸತ್ರ ಸಮರ್ಪಣ ಸಮಾರಂಭೆ ಬನಹಟ್ಟ. ೬೩ 


ಇಂದಿನ ಕರ್ನಾಟಕದಲ್ಲಿ ಗಣ್ಯಸ್ಥಾನನನ್ನು ಗಳಿಸಿದ. ನಿಜಯ ಕಾಲೇಜ ನಿಮ್ಮ 
ಅನುನಮ ತ್ಥಾಗ ಅಖಂಡ ಸೇನೆ ದೂರ ದೂರ ದರ್ಶನ ಜಾಣ ಮುಂಥೋ 
ರಜೆ ಸಮಾಜಿಕ ಹಿತಚಿಂತನೆಗಳನ್ನು ಎತ್ತಿ ಸಾರುತ್ತಿವೆ. ನಿನ್ಮು ಉತ್ತುಂಗ 
ಶ್ರೇಯಸ್ಸಿಗೆ ಕಳಸಪ್ರಾಯವಾಗಿ ಶೋಭಿಸುತ್ತಿದೆ. 

ಅದರಂತೆ ಸಿದ್ಧೇಶ್ವರ ದೇನಾಲಯ ವೀರಶೈವ ಪೌರಭನಸ ಇತ್ಯಾದಿ 
ಸಂಸ್ಥೆಗಳು ನಿಮ್ಮ ಸಮಾಜ ಸೇವೆಯ ಸ್ಮಾರಕಗಳಾಗಿ ಬೆಳೆಗುತ್ತಿವೆ. 


ಸತ್ಯನ್ವೇಸಿಗಳಾದ ಸಂಶೋಧಕರೇಃ-- 

ಕನ್ನಡ ಸಾಹಿತ್ಯದಲ್ಲಿ ಅನೇಕ ವಿಶ್ನ ಸಾಹಿತ್ಯದಲ್ಲಿಯ ಶರಣರ 
ವಚನಗಳಿಗೆ ಅವುಗಳಲ್ಲಿ ಪ್ರಕಟನಾದ ತತ್ವಗಳಿಗೆ ಒಂದು ಅಸೂರ್ವ ಸ್ಥಾನ 
ವಿದೆ. ಆದರೆ ನೀರಶೈನ ಸಮಾಜದವರ ಅಜ್ಞಾನ, ಆಲಸಿಕೆ, ಇತ್ಯಾದಿ ಕಾರ 
ಣದಿಂದ ಬಸವಾದಿ ಪ್ರಮಥರ ವಚನಗಳು ಮತ್ತು ವೀರಶೈವ ಸಿದ್ಧಾಂತದ 
ಇನ್ನಿತೆರ ಗ್ರಂಥಗಳೂ ಜಗುಲಿಯ ಮೇಲಿಟ್ಟ ಪೂಜಿಸುವ ನಿರ್ಜೀನ ವಿಗ್ರ 
ಹೆಗಳಾಗಿದ್ದವೊ ಇಲ್ಲವೆ ಎಲ್ಲೆಲ್ಲೋ ಮೂಲೆಯಲ್ಲಿ ಬಿದ್ದು ಕ್ರಿಮಿಗಳಿಗೆ ಆಹಾ 
ರವಾಗುತ್ತಿದ್ದಪೊ ಅಂಥ ಕೈಬರಹೆದ ತಾಡವಾಲಿ ಗ್ರಂಥಗಳನ್ನೆಲ್ಲಾ ಅತ್ಯಂತ 
ಪರಿಶ್ರಮ ವಹಿಸಿ ನಾನಾ ಸ್ಥಳಗಳಿಂದ ಶೇಖರಿಸಿ, ಪರಿಶೋಧಿಸಿ, ಪರಿಶೀಲಿಸಿ 
ಪರಿಸ್ಪರಿಸಿ ಶಿವಾನುಭವ ಪತ್ರಿಕೆಯ ಮುಖಾಂತರ ಜನಸಾಮಾನ್ಯರಲ್ಲೂ, ಸಹೆ 
ಪ್ರಚುರಗೊಳಿಸಿ ಬೆಳಕಿಗೆ ತಂದಿರುವಿರಿ. ಈಗಾಗಲೆ ಆ ರೀತಿಯಾಗಿ ನೀವೂ 
ಪ್ರಕಟಗೊಳಿಸಿದ ಗ್ರಂಥಗಳ ಸರಖ್ಯೆ ನೂರರ ಸಮೀಪಕ್ಕೆ ಸಂದಿವೆ, ಹಾಗೂ 
ಸಾಗರದ ಗುಹ್ಯ ಗುಹಾಂತೆರಗಳಿಂದ ರತ್ನ ರಾಶಿಯನ್ನು ಹೊರಡೆಶೆಯುವಂತೆ 
ತಾವು ಪ್ರಾಪಂಚಿಕ ಯಾನ ಅಡೆತಡೆಗಳನ್ನು ಲೆಕ್ಕಿಸದೆ ಅಖಿಂಡ ನಲವತ್ತು 
ವರುಷಗಳ ವರೆಗೆ ಪ್ರಮಥರ ನಚನ ರಾಶಿಯನ್ನು ಬೆಳಕಿಗೆ ತಂದು ಕನ್ನಡ 
ನಾಡು ನುಡಿಗಳ ಧನಳ ಕೀರ್ತಿಯನ್ನು ಶಿಖರಕ್ಕೇರಿಸಿದ್ದೀರಿ, ಇಂತೀ ನಿನ್ನು 
ಕಾರ್ಯದ ವಿಸ್ತಾರ ವೈಶಾಲ್ಯಗಳನ್ನು ಮಹೆತಿ ಮೇಲ್ಮೆಗಳನ್ನು ಕೊಂಡಾ 
ಡಲು ನಮ್ಮ ಶಬ್ದ ಸಾಲವು. 


ಕಾರಣ ಪುರುಷರೇ 


ಕರ್ನಾಟಕ ಏಕೀಕರಣ ಪರಿಷತ್ತು, ಕನ್ನಡ ಸಾಹಿತ್ಯಸಮೇಲನ, ಅವಿ 
ಲಭಾರತ ವೀರಶೈನ ಮಹಾಸಭೆ, ಮುಂತಾದ ಸಾರ್ವಜನಿಕ ಸಂಘ ಸಂಸ್ಥೆ 


Lv ಶಿವಾನುಭವ. 


ಗಳ ಅಧ್ಯಕ್ಷ ಸ್ಥಾನಗಳನ್ನು ಅಲಂಕರಿಸಿ ಜನತೆಯನ್ನು ಜಾಗ್ರತೆ ಜೀವನ 
ದತ್ತ ಕರೆದೊಯ್ದು ತಮ್ಮ ಧೀರ ಮುಂದಾಳುತನವನ್ನು ಕನ್ನಡನಾಡು ಎಂದಿಗೂ 
ಮರೆಯಲಾರದು. 

ಮುಂಬೈ ಶಾಸನ ಸಭ್ಯೆ ಮೈ ಸೂರೆ ಮತ್ತು ಕರ್ನಾಟಿಕ ವಿಶ್ವಬದ್ಯಾ 
ಲಯಗಳು, ಕನ್ನಡ ಪರೀಕ್ಲಾ ಮಂಡಲ ಹಾಗೂ ಪಠ್ಯ ಪುಸ್ತಕ ಸಮಿತಿ 
ಮುಂತಾದ ಸಂಸ್ಥೆಗಳ ಸದಶ್ಯರಾಗಿ ತನು ಗೈದ ಸೇವೈ ನೀಡಿದ ಸಲಹೆಗಳ 
ಪರಿಚಯನಿದ್ದ ಪ್ರತಿಯೊಬ್ಬ ಕನ್ನಡಿಗನೂ ನನಕರ್ಣಟಕದ ನಿರ್ಮಾತ್ರಗಳ 
ಲ್ಲೊಬ್ಬರೆಂದು ತಮ್ಮನ್ನು ಕೃತಚ್ಞೆಯಿಂದ ಸ್ಮರಿಸದಿರಲಾರನು. 
ಸ್ಥಿತಪ್ರಜ್ಞರೇ- 

ದೀವ ಮಾನನರ ಕಲ್ಯಾಣಕ್ಕಾಗಿ ಕಾಲಕೂಟ ವಿಷವನ್ನು ಪಾನನೂಾಡಿ 
ತನ್ನ ಸೃಷ್ಟಿಯ ಕಾರ್ಯವನ್ನು ಮುಂದುವರಿದ ನೀಲಕಂಠನಂತೆ ಪ್ರಾಸಂಚಿಕ 
ಸಾವು ನೋವುಗಳು ದುಃಖವನ್ನು ಸ್ಥಿತಪ್ರಜ್ಞೆರಂತೆ ನುಂಗಿ ಇಂಥ ವೃದ್ಧಾಪ್ಯ 
ದಲ್ಲಿಯೂ ಕೂಡ ನಿಮ್ಮ ಶರಣ ಸಾಹಿತ್ಯದ ಕಾರ್ಯವನ್ನು ಮುಂದುನರಿ 
ಸಿದ್ದು ಸ್ತುತ್ಯವೇ ಸರಿ. 

ಎಲೆಯ ಮರೆಯ ಕಾಯಿಯಂತೆ ನಿಷ್ಕಾಮ ಕರ್ಮಯೋಗಿಯಾಗಿ ಸೇವೆ 
ಸಲ್ಲಿಸುತ್ತಾ ನಿಮ್ಮ ಬಾಳುದ್ದಕ್ಕೂ ಕಾಯಕನಿರತರಾಗಿ ಪುಣ್ಯಚರಿತರಾಗಿ 
ಬಾಳುತ್ತ ಬಂದ ಮಹಾನುಭಾವರಾದ ತನ್ಮುನ್ನು ಗೌರವಿಸುವ ಅನಕಾಶನಿ 
ದಕ್ಕೃಗಿ ನಾನು ತಮಗೆ ಚಿರರುಣಿಯಾಗಿದ್ದೇವೆ. ನಿಮ್ಮ ಮಹಾ ಸೇವೆಗೆ 
ನಮ್ಮ ಕಿರಿಯ ಕಾಣಿಕೆಯೆಂದು ಈ ಅ. ನಿಧಿಯನ್ನು ಶ್ರೀಗಳನರ ಅಮೃತ 
ಸ್ತದಿಂದ ಸಲ್ಲಿಸುತ್ತಿದ್ದೇವೆ. ಅಲ್ಲದೇ ಇನ್ನು ಮುಂದೆ ತಾನು ಕೈಕೊಳ್ಳುವ 
ಪ್ರತಿಯೊಂದು ಕಾರ್ಯದಲ್ಲಿಯೂ ಶಕ್ಯವಿದ್ದ ಬೆಂಬಲವೀಯಲು ಸದಾ 
ದ್ವರಿದ್ದೇವೆ. 

ದಯಾಘನನಾದ ಆ ಪರಮೇಶ್ವರನು ಇನ್ನೂ ಚಿರಕಾಲ ಶರಣ 
ಸಾಹಿತ್ಯ ಸಂಸ್ಕೃತಿಗಳ ಸೇವೆಯನ್ನು ಮಾಡಲು ನಿಮಗೆ ಉತ್ಸಾಹಶಕ್ತಿಯನ್ನು 
ಆಯುರಾರೋಗ್ಯವನ್ನು ಅನುಗ್ರಹಿಸಳೆಂದು ಅನನ್ಯ ಭಕ್ತಿಯಿಂದ ಪ್ರಾರ್ಥಿ 
ಸುತ್ತೇವೆ. 


A 


ತಮ್ಮ 
ಬನಹಟ್ಟ ನಾಗರಿಕರು. 


ಕ್ಸ ವಾ. ತಮ್ಮಣ್ಣ ಪ್ಪಾ ಚಿಕ್ಕೋಡಿ ಅವರ 
೨೪ನೇ ಪುಣ್ಯ ದಿನದ ಸಂಕ್ಷಿಪ್ತ ವರದಿ, 
೬-೧೨-೧೯೫೭. 


ಕರ್ನಾಟಕದ ಹಿರಿಯ ಮುಖಂಡರೂ, ವಿದ್ಯಾಪ್ರೇಮಿಗಳೂ, ತ್ಯಾಗ 
ಶೀಲರೂ ಆಗಿದ್ದ ಕೈ. ವಾ. ತಮ್ಮಣ್ಣವ್ಸಾ ಚಿಕ್ಕೋಡಿ ಅವರ ೨೪ನೇ ಪುಣ್ಯ 
ದಿನವು ಅವರಿಂದಲೇ ಸ್ಥಾಪಿತವಾದ ಜನೆತಾ ಶಿಕ್ಷಣ ಸಂಘದ ಪಷರನಾಗಿ, 
ಎಸ್‌. ಆರ್‌ ಎ. ಹಾಯಸ್ಕೂಲದಲ್ಲಿ, ತಾ. ೬-೧೨-೫೭ ರಂದು, ವಿಜೃಂಭಣೆ 
ಯಿಂದ ನೆರವೇರಿತು. 


೬ ನೇ ತಾರೀಸುನ ದಿನ ಮುಂಜಾನೆ, ನಿರ್ಗಾಯಕ ಸ್ಫರ್ಧೆಗಳು ನಡೆದ 
ನಂತರ, ನಗರದ ಸದ್ಗೃಹೆಸ್ಥರಿಂದೊಡಗೂಡಿದ ಶಾಲಾ ಬಾಲಕರು, ಪುಣ್ಯಾ 
ತ್ಮರ ಸಮಾಧಿಗೆ ಹೊಗಿ, ಪೂಜೆ ಸಲ್ಲಿಸಿ ಕೈ. ವಾ. ತಮ್ಮಣ್ಣ ಸ್ಸನನರ ಭಾವ 
ಚಿತ್ರದ ಮೆರವಣಿಗೆಯಿಂದ ಶಾಲೆಗೆ ಬಂದರು. 


ಅದೇ ದಿನ ಉಳಿದ ನಿರ್ಣಾಯಕ ಶಾರೀರಿಕ ಸ್ಪರ್ಧೆಗಳನ್ನು ಮತ್ತು 
ವಾಕ್‌ ಹಾಗೂ ಗಾಯನ ಸ್ಪರ್ಧೆಗಳು ನಡೆದವು. 


ವಿಶೇಷಾಮಂತ್ರಣದ ಮೇರೆಗೆ ಬಂದಿದ್ದ ವಚನ ಪಿತಾಮಹೆ ರಾವ 
ಬಹಾದ್ದೂರ ಡಾ| ಫ.ಗು. ಹಳಕಟ್ಟಿ ಅವರ ಹಿರಿತನದಲ್ಲಿ, ಪರಮ ಪೂಜ್ಯ 
ಶ್ರೀ ಶ್ರೀ ಶ್ರೀ ಶಂಕರ ಶಿನಾಚಾರ್ಯ ಯೋಗಿಗಳೆ ಅಧ್ಯ ಕ್ಷತೆಯಲ್ಲಿ ಕಾರ್ಯ 
ಕ್ರಮಗಳು ಸ್ವಾಗತ ಗೀತೆಯೊಂದಿಗೆ ಪ್ರಾರಂಭವಾದವು. 


ಮುಖ್ಯಾಧ್ಯಾಪಕರ ವರದಿ ವಾಚನೆಯ ನಂತರ, ಸ್ಪರ್ಧೆ ವಿಜಯಿಗಳಿಗೆ, 
ಶ್ರೀ ಶ್ರೀಗಳ ಅಮೃತ ಹೆಸ್ತಗಳಿಂದ ಬಹುಮಾನ ವಿತರಣೆ ನಡೆಯಿತು. 


ಆ ನಂತರ ಈ ಉತ್ಸವಕ್ಕೆಂದೇ ಆಹ್ವಾನಿತರಾಗಿ ಬಂದಿದ್ದ, ಬೆಳಗಾವಿಯ 
ಲಿಂಗರಾಜ ಕಾಲೇಜದ ಪದವೀಧರರಾದ ಪ್ರೊ. ಚರಂತಿಮಠ ಅವರ ಭಾಷಣ 
ಆಯಿತು. ವಾ ಖ್ಯಾತೃಗಳು ತಮ್ಮ ಸುಮನೋಹರ ಶೈಲಿಯಲ್ಲಿ, ವಿಜ್ಞಾನ 


ಠಿ 
ಮತ್ತು ಜನಜೀವನ'ವನ್ನು ಕುರಿತು ಒಂದು ತಾಸಿನ ವರೆಗೆ ಮಾತನಾಡಿದರು. 


೬೬ ಶಿವಾನುಭವ. 


ಭಾಷಣಕಾರರು ತಮ್ಮ ಭಾಷಣದಲ್ಲಿ, “ ವಿಜ್ಞಾನವು ವಿಜ್ಞಾನಿಗಳಿಗೆ ಮಾತ್ರ 
ನಿಾಸಲಾಗಿಲ್ಲ-: ಎಲ್ಲರೂ ಅದನ್ನು ಕುರಿತು ಚಿಂತಿಸಿ ವಿಚಾರಿಸಿ ತಮ್ಮ 
ನಿತ್ಯ ಜೀವನವನ್ನು ಬೆಳಗಿಸಿಕೊಳ್ಳ ಬೇಕು: ವಿಜ್ಞಾನವು ನಾಶಕ್ಕಾಗಿ ಅಲ್ಲ, 
ಕೊಲ್ಲಲು ಅಲ್ಲ ಆದರೆ ಜೀವನಕ್ಕಾಗಿ, ಬದುಕಲಿಕ್ಕಾಗ. ವಿಜ್ಞಾನಿಗಳು 
ನಾಸ್ತಿಕರಲ್ಲ ಆಸ್ತಿಕರು.” ಇವೇ ಮೊದಲಾದ ಅಮೌಲ್ಯ ವಿಚಾರಗಳನ್ನು 
ಎಲ್ಲರಿಗೂ ತಿಳೆಯುವಂತೆ ವಿದರಿಸಿದರು. 


ತದ ನಂತರ ಶ್ರೀ ಶ್ರೀ ಗಳು ಉಪದೇಶ ಸರ ಮಾತುಗಳನ್ನು ಹೇಳಿದ 
ಮೇಲೆ ಧನ್ಯವಾದ ಮಾಲಾರ್ಪಣ ನಡಿದು ರಾಷ್ಟ್ರಗೀತೆಯಿಂದ ಕಾರ್ಯಕ್ರನು 
ಕೊನೆಗೊಂಡಿತು. 


ರಾತ್ರಿ ಆಟಿ ನಾಟಕ, ನರ್ತನ ಗಾಯನ ಮೊದಲಾದ ಕಾರ್ಯಕ್ರಮ 
ಗಳು ಸಾಂಗವಾದವು. 


ಹೆಡ್‌ ಮಾಸ್ತರ, 


ಎಸ್‌. ಆರ್‌. ಎ. ಹಾಯಸ್ಕೂಲ ಬನಹಟ್ಟಿ 


ದನಗೂರಿಗೆ 


(ಹೊ.ಗಿಬಂದವರು; ಥೀ ಮು. ಮಲ್ಲಪ್ಪ ಜಾ ನಮಂದಿರ, ಹಲಗೂರು,) 
ಟ್ರ 
ಹಾಸ ಸಾತಕ ರ ಎ 


(ಬಸ್‌ಸ್ಟ್ರ್ಯಾಂಡ, ನೆಳೆಯರೊಬ್ಬರ ಭೇಟ.) 
“ಏಪ್ರಿ 9 ಆರೋಗ್ಯವಾಗಿ ಇದ್ದೀರಾ? 3 


“ಎಲ್ಲವೊ ಆ ಸುಹಾಮಹಿಮನ ಕೃಪೆ ಏನೋ ಮನುಷ್ಯ ಎಂದು ಅನ್ನೋ 
ಮಟ್ಟಗೆ, 2 


“ ಭಗವಂತನನ್ನು ನಂಬಿ ನಡೆಯುನ ನಿಮಗೆ ಚ್ಯುತಿ ಇಲ್ಲವೇ ಸರಿಯೆ.” 


“ದನುಗೂರು ಹತ್ತಿರದಲ್ಲಿಯೇ ಇದೆಯಂತೆ. ಇನ್ನಾವ ಅತ್ಯಗತ್ಯ ಕೆಲಸ 
ವಿದ್ದರೂ ಸರಿಯೇ, ಅದನ್ನು ನಿಲ್ಲಿಸಿ ದನುಗೂರಿಗೆ ದೃಷ್ಟಿಯನ್ನು ದಯವಿಟ್ಟು 
ತಿರುಗಿಸಿರಿ. ದನುಗೂರ ಗದ್ದುಗೆಯನ್ನು ಕಣ್ಣಾರೆ ನೋಡಿ ಮಹಾಮಹಿಮ ಮಹಾ 
ಕನಿ ಷಡಕ್ಷರ ದೇವನ ತಮೋ ಭೂಮಿಯನ್ನು ನೋಡಿ ಧನ್ಯರಾಗೋಣ. 
ಪಾಶ್ಚಿಮಾತ್ಯರಿಗೆ ಇರುವ ಸಾಹಿತ್ಯ ಪ್ರೇಮವು ನಮ್ಮಲ್ಲಿ ಇಲ್ಲವಲ್ಲಾ ಎಂಬುದೇ 
ನಿಷಾದಕರ ಸಂಗತಿಯು. ಈಗಲೂ ಪ್ರತಿಯೊಬ್ಬ ಆಂಗ್ಲೇಯನೂ ಮೊಟ್ಟಿ 
ಮೊದಲು ಶೇಕಸ್ಟಿಯರ್‌ ಗದ್ದುಗೆಗೆ ನಮಸ್ಸರಿ ಆತನ ನೆನಹಿನಿಂದ ಕೊಂಚ 
ಕಾಲ ಕಳೆದು ಪುಣ್ಯ ಪುನೀತನಾಗಿ ಇಂಗ್ಲೆಂಡಿನಿಂದ ವಾಪಸು ಬರುವ 
ರೂಢಿಯು ನೆಲೆಸಿದೆ. ಈ ನಮ್ಮ ಜನ ಕಲ್ಲು ಮರಗಳಿಗೆ ದೀರ್ಫದಂಡ 
ನಮಸ್ಕಾರ ಮಾಡುವರೇ ಹೊರತು ಜನವನ್ನು ಎಚ್ಚರಗೊಳಸಿದ ದೈವದ 
ಪ್ರತೀಕವಾದ ಈ ಎಚ್‌ ಎಂ ನಾಯಿಕರನ್ನು ಕನಸಿನಲ್ಲಿಯೂ ನೆನೆಸಿಕೊಳ್ಳು 
ಪುದಿಲ್ಲನಲ್ಲಾ ! ಎಂತಹ ಹುಚ್ಚು ಜನ ! ನನಗೇನೋ ಆ ಪುಣ್ಯಪುರುಷನ 
ಆ ವಾಸ ಕ್ಷೇತ್ರವನ್ನು ನೋಡಿಯೇ ತೀರಬೇಕೆಂಬ ಹೆಂಬಲು ಹಿರಿದಾಗಿದೆ. 
ನಿನೋ ತೊಂದರೆ ಕೊಟ್ಟನು ಎಂದು ತಿಳಿದುಕೊಳ್ಳ ಬೇಡಿ” 


“ಮಿತ್ರರ ಕುತೂಹೆಲನನ್ನು ನಾನೇಕೆ ತಗ್ಗಿ ಸಲಿ? 
ಮಿತ್ರರು ಅಂದಿನ ತಮ್ಮ ಸರಕಾರಿ ಡ್ಯೂಟಿಯನ್ನು ಮಾಡಿ ಮುಗಿ 
ಖದರು. ವೇಳೆಯು ಅನೇಳೆಯಾದ ಕಾರಣ ಅಂದು ಅಲ್ಲಿಯೇ ಕಿಂತನ 


೬೮ ಶಿವಾನುಭವ. 


ಬೆಳಿಗ್ಗೆ ಬಂದಿತು. ದಿನಚರಿಯ ಕರ್ಮಗಳನ್ನು ದಾಮೂಲಾಗಿ ಮುಗಿಸಿ 
ಮಧ್ಯಾಹ್ನೆ ಹೆನ್ನೊಂದು ಗಂಟಿಗೆ (ಬಸ್ಸ ಸ್ಟ್ಯಾಂಡ) ಗೆ ಇಬ್ಬರೂ ಬಂದೆನು. 

ಬಸ್ಸಿನಲ್ಲಿ ಕುಳಿತು ಧನಗೂರತ್ತ ಮನವನ್ನು ಮಂಡಿಸಿದೆವು. ಗಾಡಿ 
ಚಲಿಸುತ್ತಿತ್ತು. ದೃಷ್ಟಿ ಯೆಲ್ಲವೂ ಮಾತಿನಲ್ಲಿಯೇ ಮುಳುಗುತ್ತಿತ್ತು. ಹೆಲಸಳ್ಳಿ 
ಬೋರ್ಡ ಕಲ್ಲಿನ ಹೆತ್ತಿರ ಇಳಿದೆವು. ಹಲಸಳ್ಳಿಯನ್ನು ಹೊಕ್ಕೆವು. ಗಣ್ಯ 
ಹಿರಿಯರೊಬ್ಬರ ಗೃಹನನ್ನು ಪ್ರವೇಶಿಸಿದಿವು. ಆ ಯಜಮಾನರಿಗೂ, ನನ್ನ 
ಗೆಳಯರಿಗೂ ಮಾತು ಕತೆಗಳು ಎಡೆಬಿಡದೆ ನಡೆದನು. ಬಿಸಿಲಿನ ಬೇಗೆಗೆ 
ಸಿಕ್ಕು ತಂಪು ಪೆಂಪನ್ನೀಯುವ ಅಹಾರ ಪಾನೀಯವು ಆ ಮನೆಯವರಿಂದ 
ಸಂದಿತು. ಅಲ್ಲಿಂದ ನನ್ನ ಪರಿಚಿತರೊಬ್ಬರ ಮನೆಗೆ ತೆರಳಿದೆವು. ದನಗೂರೂ 
ಷಡಕ್ಷರ ದೇವನ ಮಾತೂ ದುಧೈನನ್ಸಿಂದ ಬಂದಿತು. 

“ಇಂದ್ರಿಯ ಸುಖಾನುಭನವು ಮಾನವನಿಗೆ ಆ ಜನ್ಮಸಿದ್ಧ ಹೆಕ್ಟು. 
ಆದು ಬಗೆ ಬಗೆಯ ರೀತಿಯಲ್ಲಿ ನಮಗೆ ಲಭ್ಯವಾಗುತ್ತದೆ. ಇದು ಶ್ರೋತ್ರೇಂದ್ರಿ 
ಯದ ಮೂಲಕ ದೊರಕುವುದು. ಒಂದು ಬಗೆಯಾಗಿರುತ್ತದೆ. ಪಂಚೇಂದ್ರಿ 
ಯಗಳ ಸುಖಾನುಭವವನ್ನು ಶ್ರೋತ್ರೇಂದ್ರಿಯವೊಂದರಲ್ಲಿಯೇ ಶಬ್ದದ ಮೂಲಕ 
ಅಭಿವೃಕ್ತಗೊಳಿಸಿ ಆನಂದನನ್ನುಂಟುಮಾಡುವ ಜೈತನ್ಯವು ಸಾಹಿತ್ಯಕ್ಕೆ ಇದೆ. 
ಅದುಕಾರಣವೇ ಚಿಕ್ತಾನಂದನನ್ನುಂಟುಮಾಡುವ ಮನೋಹಾರಿಯು ಸಾಹಿ 
ತ್ಯವಾಗಿದೆ. ಅದರ ಬಗೆಬಗೆಯ ಅಂಶಗಳಲ್ಲಿ ಒಂದೊಂದು ಒಬ್ಬೊಬ್ಬರಿಗೆ 
ರುಚಿಸುತ್ತದೆ. ಇದನ್ನು ಷಡಕ್ಷರ ಕನಿಯು ನಿದರ್ಶನಗಳ ಮೂಲಕ ವ್ಯಕ್ತ 
ಪಡಿಸಿದ್ದಾನೆ. 

ಅಳಿಯಲರಂ ಗಿಣಿಪಣ್ಣಂ | 

ತಳಿರಂ ನಿಕನೊಲ್ವ ತೆರದೆ ಕುಜದೊಳ್‌ ಶ್ರುತಿಯೊಳೆ ॥| 
ವಿಳಿಸಿತ ಪದಮುಮನರ್ಥಮ | 

ನಳಂ ಕೃತ ಪ್ರಹಿತ ಭಾನಮಂ ಕೆಲ ರೋಲ್ವರ್‌ ॥| 


ಒಂದು ಮರದಲ್ಲಿನ ಹೆಣ್ಣು, ಹೊವು, ಚಿಗರು-ಇವುಗಳಲ್ಲಿ ಒಂದೊಂದು 
ಒಂದೊಂದು ಹಕ್ಕಿಗೆ ಪ್ರಿಯವಾಗಿರುತ್ತನೆ. ಅಂತೆಯೇ ಸಾಹಿತ್ಯದಲ್ಲಿ ಶಬ್ದ, 
ಅರ್ಥ, ಅಲಂಕಾರ, ರಸಮುಖವಾದ ಭಾವಗಳನ್ನು ಜನರು ಬಯಸುತ್ತಾರೆ. 
ಜನರ ಬಯಕೆಯು ಈಡೇರಲು ಕಾವ್ಯಗಳಲ್ಲಿ ಅವಕಾಶವು ಅನುಗೊಳಿಸಲ್ಪ 
ಟ್ರರುವ ಕಾರಣವೇ ಸಾಹಿತ್ಯವು. ಜನತೆಯ ಉಪಕಾರಿಯಾಗಿರುತ್ತದೆ. 


ದನಗೂರಿಗೆ ೬೯ 


ಇಷ್ಟೇ ಅಲ್ಲದೆ ಬಾಳಿನ ಬಟ್ಟಿ, ಭಾವದ ಬೆಳನಣಿಗೆ, ಸಂಸ್ಕೃತಿಯ ಸಾರೋದಯ್ಕ 
ಅನುಭವದ ರಸಚಿತ್ರವಾಗಿ ಸ.ಹಿತ್ಯವು ಸಾರ್ಥಕವಾಗಿದೆ. ಅದು ಕಾರಣವೇ 
ಸಾಹಿತ್ಯವು ಜಗತ್‌ಸ್ತುತ್ಯವಾಗಿದೆ. ಈ ಬಗೆಯ ಸಾಹಿತ್ಯವು ಷಡಕ್ಷರ ಜೀವನ 
ಕೃತಿಯಲ್ಲಿ ಎದ್ದು ಕಾಣುತ್ತದೆ. 
ಗೆಳೆಯರು ಅವರ ಸಿಂಗಡ ಷಡಕ್ಷರ ದೇವನಿಗೆ ಜನತೆಯು ಕಾಣಿಕೆ 
ಏನೆಂಬುದನ್ನು ಮಾತಿನ ಮದ್ಯದಲ್ಲಿ ತಿಳಿಸಿದರು. ಅನರ ಜೊತೆಯನ್ಲಿ 
ಅಲ್ಲಿಂದ ನಾವಿಬ್ಬರೂ ಧನುಗೂರು ಮಠಕ್ಕೆ ಹೊರಟನು, ಗತವೈಭವ ಚಿತ್ರ 
ವನ್ನು ನೆನಪಿಗೆ ತಂದು ಎದೆ ಕರಗಿಸುವ ಸನ್ನಿವೇಶ ಸ್ಥಳವನ್ನು ಕಂಡೆವು. 
ಕೊಂಚಕಾಲ ನೀರವತೆಯಿಂದ ನಿಂತೆವು. ಅನಂತರ ಕವಿಯ ಮಹತ್ವವನ್ನು 
ತಿಳಿಸಬೇಕಾಯಿತು. 
“ ನೋಡಿ ಎಂತಹ ಮುತ್ತಿನ ಮಾತನ್ನು ಮನುಜರಿಗೆ ಮಹಾ ಕನಿಯು 
ನೀಡಿದ್ದಾನೆ.” 
ಕಲಿಸಿದೊಡೆ ಬರ್ಕುಮೇಸ | 
ಲ್ಲಲಿತಕವಿತ್ವಂ ನಿಸರ್ಗ ಸುಭಗಂ ರಮಣೀ ॥ 
ನಿಲಸಿತರತಿ ಸುರಸಕತೆ | 
ಕತೆದೋರ್ಪುಮ ತಾನೆ ಕಲಿಸಲೇಂಬಂದಪುದೇ ॥ 
ಪಾನ ಪುಣ್ಯಗಳ ಉಚಿತ ಜ್ಞಾನನನ್ನುಂಟು ಮಾಡುವುದೇ ಕಾನ್ಯ, 
ಪುಸ್ತಕ “ರಚನೆಯ ಯೋಗ್ಯತೆಯ ಜೊತೆಗೆ ಮಾನವೀಯತೆಯ ಗ್ರಹಣ 
ಶಕ್ತಿಯೂ ಕೂಡ ಈತನಿಗೆ ಇದ್ದಿತು. ಜೀನನದಲ್ಲಿನ ಧರ್ಮಾನುರಕ್ತಿಯು 
ಆಚಾರ ವ್ಯವಹಾರಗಳಲ್ಲಿಯೂ ಅಲ್ಲದೆ ಕಾವ್ಯಗಳಲ್ಲಿಯೂ ಕಾಣುನಂತಾಗಲು 
ಮಾಡಿದ ಮಹಾ ಸಾಹೆಸಿಯು ಷಡಕ್ಷರ ದೇವನು. ನರನು ಹೆರನಾಗುವ, ಜನವು 
ಜನಾರ್ದನಾಗುವ ಮಟ್ಟಕ್ಕೆ ಕರೆದೊಯ್ಯುವ ತಾರಕೆಯೇ ಸಾಹಿತ್ಯವು ಎಂಬು 
ದನ್ನು ವ್ಯಕ್ತಪಡಿಸಲು ಕಾವ್ಯ ರಚನೆಯನ್ನು ಮಾಡಿದ ಷಡಕ್ಷರ ದೇವನು 
ತನ್ನ ಕಾವ್ಯವು “ ಶಿವತಾಯುತ ಮರ್ಥದಾಯಿ '' ಎಂದಿದ್ದಾನೆ. ತಪಸ್ಸಿನಿಂದ 
ನಿಗ್ರಹೆದಿಂದ ಬಂದ ಭಾಷಾಮಿತವ್ಯಯವೇ ಈತನ ಶ್ರೇಷ್ಠ ಶೈಲಿಯು. ಇಲ್ಲಿ 
ಕಾಣುವ ಶಾಂತಿಮಯ ಸನ್ನಿವೇಶ ಈ ಮನೋಹರ ಸುಂದರ ದೃಶ್ಯವು 
ಈ ಮಹಾ ಕನಿಯನೆ-€ಲೆ ಪ್ರಭಾವವನ್ನು ಬೀರಿದ್ದಿರದೆ. ಇರದು! ಈ ಮಹಾ 
ನಿಭೂತಿಯನ್ನು ಪಡೆದನಾವಲ್ಲವೇ ಧನ್ಯರು. ಆಹಾ! ಈತನು ನಮಗೆ ಎಂತಹೆ 
ಮಹೆದುಸಕಾರ ಮಾಡಿ ಹೋಗಿದ್ದಾನೆ. ಕಳ ಕಂಠೀರವ ಕಾವ್ಯ ಕಾಮಿನಿ 


೬೦ ಶಿವಾನುಭವ 


ಯನ್ನು ಕೊಟ್ಟು ಹೋಗಿದ್ದಾನೆ. ಕಾವ್ಯವು ರಸಿಕರ ಚಿತ್ತವನ್ನು ಮನ್ಮಥನ 
ಅವ್ಯಕ್ತ ಕುಸುಮ ಶರಪ್ರಯೋಗದಂತೆ ಮನೋಜ್ಞ ವೂ ಹೈದಯ ಸ್ಪರ್ಶಿಯೂ 
ಆಗಿ ನಾಟಿದರೆ ಮಾತ್ರ ಕಾವ್ಯವು ಸಾರ್ಥಕವಾಗುತ್ತದೆ. ಕವಿಗೆ ಅನುರ್ದಾಗೆ 
ಮಂಜುಳಯುಕ್ತಿ ಪುಂಜವಾಗೆ ದೇಸಿಯುತ್ಸವದ ಬಂಧನಾಗೆ ಸೊಂಪು ಸುಳಿ 
ವಾಡೆ ರಸಂಘಫೊಸತಾಗೆ ಕಾಲ್ಬುರಂ ಕವಿಯೇ ಅನಂದವುವರೆ - ಇದಿಷ್ಟು 
ಕಾಗುನಂತೆ ಕವಿಯು ಕಾವ್ಯವನ್ನು ರಚಿಸಿದರೆ ಮಾತ್ರ ಕ್ರತಿಕಾಂತೆಯು ಸವಾ 
ಮೋದೆಯಾಗಿ ಇರುತ್ತಾಳೆ. ಕವಿಯು ಸದಮಳಮಂತ್ರಾರ್ಥ ವಾದಸೆಹಿತಂತಾ 
ನಾದುದ ಅಂದೀಕಾವ್ಯಂ ವೇದದವೋಲ" ಬುಧಜನಕ್ಕೆ ಮಂಗಳ ಪ್ರದಮತ್ತಿ 
ಎಂದು ಸಾರುತ್ತಾನೆ. ಕಾವೃದ ಗುರಿಯು ಆತೆ: ಸನ್ನ ತ್ಯದ ಹಾದಿಯಾಗಿದೆ. 
ಬಹುತರ ಜನ್ಮಕೋಟಗಳೊಳಾಜಿ-ಸಿದುತ್ತಮ ಸುಣ್ಯದೇಳ್ಗೆಯಿಂ | 
ಮಹಿಯೊಳೆ ಸತ್ಯವಿತೃದಿ ನಿಷನ್ಮಣು ಸಾರ್ಗು ಮವನೀಗುಮುದ್ದುತಾ ll 
ವಹ ಸುಖಮಂಲಸತ್ಛವಿಗೆ ಸಾರ್ಚಗು ಮುಜ್ಜಳ ಕೀರ್ತಿಯಂ ಸದಾ | 
ಮಹಿತ ಸದಾರ್ಥ್ಧಮಂ ಕುಡುಗುವಿಸಾಶ್ವರನೊಲ್ಮೆಯನುಂಟು ಮಾಡುಗು 
ಖುಸಿಯ ಅಂಶವಿಲ್ಲದನನು ಕಾವ್ಯವನ್ನು ಬರೆಯಲಸರನು ಎಂಬುದು 
ಸತ್ಯಮೇತ್ರಿ ಕಾರ್ಮೇಲ ಮಹಾಶಯನು 116 Poet is a 5007 ಬಂದಿ 
ದ್ದಾನೆ. ಕಾವ್ಯ ರಚನೆಗೆ ಸಂಸ್ಕಾರವಿಲ್ಲದಿದ್ದರೆ ಸೌರಭನು ಸೂಸಲಾರದ. 
ಮಹಾ ಕವಿಗಳ ಕಾರ್ಯಗಳು ಅಳಿದು ಹೋಗಿದ್ದರೂ ಅವರ ಯಶಸ್ಸು ನಾತ್ರ 
ಅಳಿಸಿಹೋಗದೆ, ಅವರ ಕಲಾಕೃತಿಗಳ ಮೂಲಕ ಆ ಚಂದ್ರಾರ್ಕವಾಗಿ ನಿಂತು 
ಬ್ಲರಿಗೂ ಕೀರ್ತಿ ಜ್ಯೋತಿಯ ಬೆಳಕು ಕಾಣುಸುತ್ತಿರುವುದು ಸರ್ವ ವಿದಿತ 
ಗೋಚರವಾಗಿದೆ. ಜನತೆಯ ಬಾಳನ್ನು ಹಸನುಮಾಡಿ ಮಿಸುನಿಯ ಸ್ರಕಾ 
ಶದಿಂದ ಕೂಡಿ ಮಂದರಹಿತವಾಗಿರ ೭೨ ತನ್ನ ಕಲಾಕೃತಿಯನ್ನು ಬಿಟ್ಟುಹೋದ 
ಮಹಾ ವಿಭೂತಿಯ ನೆನಸನ್ನು ತಂದುಕೊಂಡರೆ ನನ್ಮು ಮನಸ್ಸು ರಸಗಡಲಿ 
ನಲ್ಲಿ ಹಾಯಲು ಅವಕಾಶವಾಗುತ್ತದೆ. ಜೀನನನು ನಶ್ಚರ, ಸಾಹಿತ್ಯವು ಸತ್ಯ 
ಸ್ಥಿರವು ಎಂಬುದನ್ನು ಪ್ರದರ್ಶಿಸಿದ ಧೀಮಂತಶಾಲಿಯು ಷಡಕ್ಷರನೇವನು'' 


ಶಿಂಷಾ ನದಿಯ ಸನಿಹೆದಲ್ಲಿ ಕಾಡುಕಣ.ವೆಗಳ ಹೆಸರು ಹೊದಿಕೆಯಲ್ಲಿ 
ಗುಡ್ಡ ಕಟ್ಟೆಗಳ ನಡುವೆಯಲ್ಲಿ ಶಯನಿಸಿ ಚೆತ್ತಾರದಂತೆ ಕಾಣುವ ಕನಿಯ 
ಸ್ಥಳನನ್ನು ಕಣ್ಣಣಿಯುನಂತೆ ನೋಡಿದ್ದಾಯಿತು. ಗನಿಯೆಲ್ಲಿಗೆ ಹೋಗಿ ಅದರ 
ಒಳಗಡೆ ಅಷ್ಟು ದೂರ ಸಾಗಿ ಹುತಿಖಗಿಡೆತ್ರಿ ಅಸತ ಹಿಂದಿತೆ ಕಥೆಯಲ್ಲ 


ದನಗೂರಿಗೆ ೭೧ 


ನನ್ನೂ ಕೇಳಿದ್ದಾಯಿತು. ತನೋಯೋಗ ನಿಸ್ಕೆಯ, ಸನ್ನಿವೇಶ ಸಮಯವು 
ಮನೋ ಭೂಮಿಯಲ್ಲಿ ಅಂಕುರಿಸಿತು. ಕೊಂಚಕಾಲ ಕಳೆದ ಅನಂತರ ಜಾಗ 
ವನ್ನು ಬಿಟ್ಟು ಸುನಃ ಮಠಕ್ಕೆ ಬಂದೆವು. 
ಪಕ್ಕದ ಊರಿನ ಪರಿಚಿತ ಅಧ್ಯಾಸಕರೊಬ್ಬರು ಭೇಟಿಯಾದವರು 
ಬಂದಿದ್ದ ವಿಷಯವನ್ನು ಸಾಂಗೋಪಾಂಗವಾಗಿ ತಿಳಿಸಿದೆನು. ಆ ಅಧ್ಯಾನ 
ಕರು ಮನಕರಗುವ ಹಾಗೂ ರಚನಾತ್ಮಕ ವಿಚಾರವನ್ನು ತಿಳಿಸಿದರು, 
“ಸರಿ ಸಾರ್‌ ಏನು ದಾಡಲಿಕ್ನಾದೀತು! ಈ ಜನನೋ ಹೇಳತೀರದು ! 
ಈ ಮಠವನ್ನು ನೋಡಿದರೆ ಕರುಳನ್ನು ಕಿತ್ತುಕೊಳ್ಳುವ ಹಾಗಾಗುತ್ತದೆ. ಇಲ್ಲಿ 
ಈ ಹಾಳು ಫಿಕ್ಕಾಗಳು ನಾಯಿ ಕೊಡೆ ಚಚ್ಚಿ ದಂತೆ ಬೆಳೆದು ಬಿಟ್ಟು ಈ ಮಹಾ 
ಸುಣ್ಯಾತ್ಮನನ್ನೇ ಮರೆತು ಬಿಟ್ಟಿದ್ದಾರೆ. ಮುತ್ತಿನಂತಹೆ ಮಾತನ್ನು ಹೇಳಿ 
ಹೋಗಿದ್ದಾನೆ. 
ರಸೆಯೊಳ್‌ ರಸವ ಕವಿತೆಯ | 
ನುಸಿರಲ್ಪಡಡೆ ಸಮನಯನನಂ ಪೊಗಳದೆ ಮಾ | 
ನಿಸರಂ ಸುರರಂ ನೊಗಳ್ಳುದು | 
ಕಸನರನುಂ ಕಳೆದು ಕಸವನಾಂತ್ರವೋಲಿಕ್ಕುಂ ॥| 
ಕನಿತಾ ರಹೆಸ್ಯವನ್ನು ಹೊರಗೆಡನಿದ ಈ ರಸಿಕ ಕಲೆಗಾರನ ಕೃತಿಯು 
ಯಾರಿಗೆ ತಾನೇಬೇಡ ! 
ತಂಜಿಲರಂತೆ ತುಂಬುನರಿಯಂ ಪೊರಸೊಣ್ಮುವು ಜೊನ್ನದಂತೆ ಪೆ | 
ಣ್ಚುಂಬಿಯ ಗಾನದಂತೆ ಸೊಸಸುಗ್ಗಿಯ ನಂದನದಂತೆ ನಲ್ಮೆಯಿಂ 
ದಂ ಬಿಗಿದೆಪ್ಪಿದಂಗನೆಯ ವೇರ್ಮೊಲೆ ಸೋಂಕಿನ ಸೌಖ್ಯದಂತೆ ಚಿ! 
ತ್ರಂ ಬಿಡೆದಸ್ತುದೀ ಕೃತಿ (( 
ಹೇಗಾದರೂ ಮಾಡಿ ಈ ಮಹಾನುಭಾವನ ಮಠವನ್ನು ಭದ್ರಪಡಿಸಿ 
ಹೆಸರನ್ನು ಹೆಸನಾಗಿರಿಸಿ ಸುಣ್ಯಕಟ್ಟ ಕೊಳ್ಳಲು ಒಂದು ದಾರಿ ಮಾಡಿ ಸರಿ 
ಯಾದ ದಕ್ಷತೆಯ ಹಾಗೂ ಕ್ರಿಯಾ ಶೀಲತೆಯ ಮಠಾಧಿಸತಿಗಳು ಇದ್ದರೆ 
ಇದು ಹೀಗೆ ಹೀನತರವಾಗುತ್ತಿರಲ್ಲ. ಅಂತು ಇಂತು ಇದು ಭದ್ರವಾಗಿದ್ದರೆ 
ಸಾಕು. ಅಜೀ ನಮಗೆಲ್ಲಾ ಪರಮಾನಂದ ಎಲ್ಲರಿಗೂ ಆ ಮಹಾನುಭಾವನು 
ಮರೆಯಾಗಿ ಮೂರ್ತಿಗೊಳ್ಳ ಲಿ. ಈ ಮಠದಲ್ಲಿ ಇದ್ದ ಸುರುಳಿ ತಾಮ್ರ 
ಶಾಸನ, ಓಲೆಯ ಗರಿಯು ಇವೆಲ್ಲವೂ ಈ ಮದ್ಯೆ ಪತ್ತೆಯಿಲ್ಲದಂತಾಗಿದೆ. 


೬೨ ಶಿವಾನುಭನ, 


ಕವಿಯ ಕೃತಿಯಲ್ಲಿ ಅಲ್ಲಲ್ಲಿ ಬರುವ "ಶಿವಲಿಂಗ' ಎಂಬುದಕ್ಕೆ ಅನುಗುಣವಾಗಿ 
ಈಲ್ಲಿ ಕೆರೆಯ ಏರಿಯ ಮೇಲೆ ಶಿವಲಿಂಗ ದೇವಸ್ಥಾನವು ಇದೆ. ಈ ಮಠದ 
ಸ್ವಾಮಿಗಳೊಬ್ಬರ ಗದ್ದುಗೆ ಪಾಳ್ಯ, ಇನ್ನೊಬ್ಬರ ಗದ್ದುಗೆ ಯೋಗ್ಯ, ಕವಿ 
ಸಡಕ್ಟರ ದೇವರ ಗದ್ದುಗೆಯು ಎಳಂದೂರು--ಇಲ್ಲಿ ಇದೆ. ಉಳಿದನರ ಗದ್ದುಗೆ 
ಗಳೆಲ್ಲವೂ ಈ ಮಠದಲ್ಲಿಯೊು ಇವೆ.” 


ಅಲ್ಲಿಂದ ಮುಂದೆ ಬಂದು ಕ್ಸ ಕಾಲು ತೊಳೆದುಕೊಂಡು ದೇಹೆನನ್ನು 
ಕೆಂಪಾಗಿರಿಸಿ ಕೊಂಡೆವು. ಅಲ್ಲಿನ ಹೊಸ ಮಠನತಿಗಳು ಅಂದು ಅಲ್ಲಿ ಇರ 
ಲಿಲ್ಲ. ಮಠದ ಮನುಷ್ಯ ರೊಬ್ಬ ರು ಅಲ್ಲಿನ ಗದ್ದುಗೆಗಳನ್ನು ತೋರಿಸಿದರು. 
ಅಂದಿನ ಆ ಸ್ಥಿತಿಯು ನಮ್ಮ “ಮನಸ್ಸ ನ್ನು ಕರಗಿಸಿತು. ಎಲ್ಲರೂ ಕುಳಿತರು. 
ಜನರಿಗೆ ಮಿತ್ರ ರು ತಿಳಿವಳಿಕೆಯನ್ನು ಕವಿಯ ಮತ್ತು ಮಠದ ವಿಬಾರವಾಗಿ 
ಕೊಟ್ಟರು. 


66 ಅಯ್ಯೋ ! ಎಂತಹೆ ಜನಗಳು ನೀವು. ಮಾರಿ ಮಾಸಣಿ ಹಟ್ಟಿ 
ನನ್ನು ಮಾತ್ರ ತಪ್ಪದೆ ಬಹೆಳ ವೈ ಭನ ವಿಜ ಕೃಂಭಣಿಯಿಂದ ಮಾಡುವಿರಿ ; 
ಜನರಲ್ಲಿ ಜಡ fr ಹೊಸ ಶಕ್ತಿ, ಸ್ಫೂರ್ತಿ, ಕಾಂತಿಯನ್ನು ಕೊಟ್ಟಿ 
ಮಹಾತ್ಮನ ಜಯಂತಿಯನ್ನು ಸಾಸ ಯೋಗ್ಯ ತೆಯಿಲ್ಲ. ಈ Shs ಮತ್ತು. 
ಇದರ ಸುತ್ತ ಮುತ್ತಲೂ ಅ ಮಹಾನುಭಾವನ pS ನಾಡದೇವತಿ 
ಅಥವಾ ಗ್ರಾಮದೇವತೆ ಹಬ್ಬವಾಗಿ ಪ್ರತಿವರ್ಷವೂ ನಡೆಯಬೇಕು. ಊರಿನ 
ಚಾವಡಿಯಲ್ಲಿ ಆ ಮಹಾತ್ಮನ ಕಾವ್ಯ ಗಳನ್ನು ಬಲ್ಲವರಿಂದ ಓದಿಸಿ ಅವರ 
ಕಥೆಯನ್ನು ಜನರಿಗೆ ಮಂದಟ್ಟ ಮಾಡಿಸಬೇಕು. ಇಲ್ಲಿಗೆ ಆಗಮಿಸಿದ ಅಧಿ 
ಕಾರಿಗಳಿಗೆ ಇದೆಲ್ಲನನ್ನು ತೋರಿಸಿ ಶಿಥಿಲನಾಗುತ್ತಿರುನ ಮಠ ಗದ್ದುಗೆ 
ದೇವಸ್ಥಾನ ಇವುಗಳನ್ನು ಸರಿಪಡಿಸಿ ಭದ್ರವಾಗಿರಿಕಲು ಎರ್ಪಾಡು ಮಾಡ 
ಬೇಕು. ಆ ಹ ನನು ನಮ್ಮ ಜನ್ಮ! ದಾತ್ಮನ ನು ಎಂದು ಅರಿತು ಆಚ 
ರಿಸಬೇಕು. 

ಷುಠದ ಹೊರಗಡೆ ಬರಲು ಶಿಥಿಲವಾಗಿದ್ದ ಶಿಲಾಮಂಟಪವು ಕಣ್ಣಿಗೆ 
ಬಿದ್ದು ಮನವು ಮರುಕಗೊಂಡಿತು. ಗುಂಡಿನ ಏಟಿನ ಗುರುತು ಅಚ್ಚಳಿ 
ಯದಂತೆ ಇದ್ದಿತು. ಮಠಕ್ಕೆ ಸಂಬಂಧಪಟ್ಟ ಜಮೀನನ್ನು ಜೊತೆಯಲ್ಲಿದ್ದ 
ನರು ತೋರಿಸಿದರು. ಕೊಳ, ಬಿಲ್ಪಪತ್ರಮರದ ವಿಚಾರ ಮಠದ ಸ್ವಾಮಿಗಳ 
ವಿಷಯವನ್ನು ಮಸುಕು ಮಸುಕಾಗಿ ತಿಳಿಸಿದರು. 


ದನಗೂರಿಗೆ, ೭೩ 


"" ನೋಡಿ ಸಾರ್‌! ಭದ್ರವಾದ ಸ್ವಾಮಿಗಳಿದ್ದರೆ ಇದು ಮುಂದುವ 
ರಿಯದೆ ತಾನೇ ಏನಾದೀತು! ಹಿಂಜಿ ಒಬ್ಬ ಸ್ವಾಮಿಗಳಿದ್ದರು. ರೂಢಿ 
ಯಂತೆ ಮೂಡಲ ಸೀಮೆಗೆ ಅನರು ಹೋದರು. ಅದಕ್ಕೆ ಹಿಂದೆ ಭಿಕ್ಷವು 
ಕ್ರಮನಾ ಗಿ ಬರುತ್ತಲಿತ್ತು. ಭಕ್ತರು ಕೊಟ್ಟಷ್ಟನ್ನು ತೃಪ್ತಿಯಿಂದ ಸ್ವಾಮಿ 
ಗಳು ಸ್ವೀಕರಿಸುತ್ತಿದ್ದರು. ಆಗಮಾತ್ರ ಮಳೆಯು ಬರದೆ ಜನರು ನೊಂದು 
ನ ಈ ಪೈಕಿ ಒಬ್ಬನು ಭಿಕ್ಷಸ್ಸೆ ಬಂದ ಸ್ವಾಮಿಗಳ ಮೇಲೆ 

« ಮಳೆಯೇ ಇಲ್ಲದೇ ಇರುವಾಗ ಅಯ್ಯನಿಗೆ ಏನುಕೊಡೋದು ! 
ಮಳೆ ಹೊಯ್ಯಿಸಿದರೆ ಬಂದಬಂದಾಗಲೆಲ್ಲ ಕೊಡಿಬಹುದು. '' 

ಭಕ್ತರ ನೋವನ್ನು ಅರಿತಕೊಂಡ ಹೆಳ್ಳಿ ಸ್ವಾಮಿಗಳು ಉಸಿರಿಗೆ ಒಂದು 
ಮಾತನಾಡದೆ ನೇರವಾಗಿ ಮಠಕ್ಕೆ ಬಂದರು. ಮಠದಲ್ಲಿ ಕಠಿಣ ವ್ರತವನ್ನು 
ಹಿಡಿದರು. ಸ್ಥಾನ, ಪೂಜೆ, ಜಪ... ಇವುಗಳನ್ನು ಮುಗಿಸಿ ತಪಸ್ಸಿಗೆ 
ಪ್ರಾರಂಭಿಸಿದರು. ಮೊದಮೊದಲು ಹಾಲನ್ನು ಸೇವಿಸುತ್ತಿದ್ದ ಸ್ವಾಮಿಗಳು 
ಬರುಬರುತ್ತ ನೀರನ್ನು ಸೇವಿಸಲು ಸುರುಮಾಡಿದರು. ಸ್ವಾಮಿಗಳ ಪ್ರತಿಜ್ಞೆಯ 
ವಾಯಿದೆಯು ಹೆತ್ತಿರಹೆತ್ತಿರಕ್ಕೆ ಬಂದಿತು. ಸವುದೆ ಗುಡ್ಡೆ ಗುಡ್ಡೆ ಯಾಗಿ 
ಕೂಡಿತು. ಆ ಅಗ್ನಿಕುಂಡದ ಏರ್ಪಾಡಿಗೆ ಮೊದಲಾಯಿತು. ಯಾರು ಏನು 
ಹೇಳಿದರೂ ಅದೆಲ್ಲವೂ ಸ್ವಾಮಿಗಳ ಚಿತ್ತಕ್ಕೆ ಬರಲಿಲ್ಲ. ಅವರ ಹೆಠವೇಹಠ. 

(« ಈ ನನ್ನ ಜಪ ಮುಗಿಯೋದರೊಳಗೆ ಮಳೆ ಬಂದರೆ ಸರ್ತಿ ಇಲ್ಲ 
ದಿದ್ದರೆ ನಾನು “ದ್ದು ತಾನೇ ಏನು ಫಲ? ಅಗ್ನಿಯೇ ಕಾಪಾಡುತ್ತಾಕೆ.'' 

ವಾಯಿದೆಗೆ ಕೇವಲ ಮೂರುಗಂಟಿ ಏನೋಎತ್ತಲೋ ಎನ್ನುತ್ತಿದ್ದಾತ 
ಜನರು ಗುಂಪಿನಲ್ಲಿ ಹಾಹಾಕಾರ ಎದ್ದಿದೆ. ಕಾಲ ಸಮೀಪಿಸುತ್ತಲಿದೆ. 
ಹ್ಯೆ ಪ್ರ ಪ್ರಜ್ಞೆ ಯಿಲ್ಲದೆ ಸ್ವಾಮಿಗಳು ಕುಳಿತಿದ್ದಾರೆ. ನಾಗರಹಾವೊಂದು 


ಹೆಜೆಯನ್ನು. ಚ ಇವರ ಸುತ್ತ ಮೂರುಬಾರಿ ಬರುತ್ತ ಲಿದೆ. ಇದ್ದಲ್ಲಿದ್ದಂ 
ತೆಯೇ ಮಿಂಚೊಂದು ಹಾಯ್ದಿತು. ಬೀದಿ ಬೀದಿಯಲ್ಲಿ ನೀರು ಹರಿಯಲು 


ಆರಂಭವಾಯಿತು. ಇವರು ಕುಳಿತಿದ್ದ ಜಾಗದಲ್ಲಿಯೂ ನೀರಿನ ಪ್ರವಾಹವು 
ನೂಕಿ ನೂಕಿಕೊಂಡು ಬರುತ್ತಲಿತ್ತು. ಅಪ್ಪ ರಲ್ಲಿಯೇ ತಂಪಾದ ಗಾಳಿಯು ಬೀಸಿ 


ಸ್ತಾಮಿಗಳು ಕಣ್ಣು ತೆರೆದರು. ಅಲ್ಲಲ್ಲಿ 'ನಿರವಿದ್ದ ಜನರು ಬಂದು ನೋಡಿ 
ದನು. ಸ ್ಲಾಮಿಯನರನ್ನು ಎತ್ತಿ ಕೊಂಡು ಸಾ ನ ಪೂಜೆ ಮಾಡಿದರು. ಸ್ನಾಮಿ 
ಯವರ "ನತ ವವು ಮುಗಿದು. ಬೆಳಕು ಹರಿಯುವ ಹೊತ್ತಿಗೆ ಉತ್ಸವವು 


ಊರ ಬಾಗಿಲ ಬಳಿಗೆ ಬರುತಿ ತ್ರಿದ್ದಂತೆಯೇ ನೊಂದಭಕ್ತನು ಸ್ವಾಮಿಗಳಿಗೆ 


೭೪ ಶಿವಾನುಭವ. 


ದೀರ್ಫೆದೆಂಡ ಸಾಷ್ಟಾಂಗ ನಮಸ್ಕಾರ ಮಾಡಿದನು. ಸ್ವಾನಿ:ಯವರು ಆತ 
ನನ್ನು ಆಶೀರ್ವದಿಸಿದರು. ಅಂದಿನಿಂದ ಅತ್ತಕಡೆ ಇವರಿಗೆ ದಿನಸ ಧ್ಯಾನ, 
ಹಣಕಾಳು ಮಳೆಯ ನೀರಾಯಿತು. ದಮ್ಮಯ್ಯ ಸ_ಮಿಗಳು ಅನ್ನೋರು 
ಇಲ್ಲಿನನರ ಒಂದುಸಾರಿ ಬೆಳಕ ನಾಡಿಗೆ ಬಿನ್ನಹಕ್ಕೆದಯ ವಾಡಿಸಿದರು. ಆಗ 
ಹಾಗೆಯೇ ಕಾವೇರಿ ನದಿಯಲ್ಲಿ ಸ್ನಾನ ಮುಗಿಸಿದರು. ಬಿನ್ನಹದ ಮನೆಗೆ 
ಬಂದು ಕುಳಿತರು. ಲಿಂಗಪೂಜೆಗೆ ಕುಳಿತರೋ ಇಲ್ಲವೋ ಲಿಂಗಸ್ಸನೇ ಇಲ್ಲ. 
ನಡೆಯ. ದಡದಲ್ಲಿಯೇ ಲಿಂಗಪ್ಪ ನಿದ್ದ ಬಟ್ಟಿ ಯನ್ನು ಬಿಟ್ಟು “ಬಂದಿದ್ದರು” 
ತಕ್ಷಣವೇ ಹೊಳೆಗೆ ಹೋದರು. ಇದ್ದಲ್ಲಿದ್ದಂತೆಯೇ ಓಡಿ ಹೋದ ಈ ಸ್ವಾಮಿ 
ಯವರ ಹಿಂದೆ ಜನವೂ ಓಡಿತು. ನದಿಯ ಹತ್ತಿರ ಬಂದು ತಾವು ಇಟ್ಟಿದ್ದ 
ಜಾಗದಲ್ಲಿ ಹುಡಕಲು ಹೊರಟರು. ,ಪ್ರವಾಹೆ ಬಂದಿದ್ದಕಾರಣ ಆ ಜಾಗವು 
ಮುಚ್ಚಿ ಹೋಗಿತ್ತು. ಪರಪರವೇ ಸ್ವಾಮಿಯವರು ಹೊಳೆಯನ್ನು ಪ್ರನೇಶಿ 
ಸಿದರು. ಜನರು ಎಷ್ಟು ಹೇಳಿದರೂ ಕೇಳದೆ ಅದನ್ನು ಮೂಲೆಗೊತ್ತರಿಸಿದರು. 
ರೇಗಿ ಎಲ್ಲರನ್ನೂ ಹಿಂದಕ್ಕೆ ಕಳ.ಹಿಸಿದರು.  ಪ್ರವಾಹೆನು ಜೋರಾಗಿತ್ತು. 
ನೀರು ನಡುವಿಗೆಬಂತು, ಎದೆಗೆ ಬಂತ್ಕು ಅಯ್ಯೋ ಇನ್ನೇನುಗತಿ ಎನ್ನುತ್ತಿ 
ದ್ದಾಕಿ. ನೋಡುತ್ತಿದ್ದ ಭಕ್ತರು ಹೆಕ್ಕತ್ತಿಗೆ ಬಂದಿತು. ಬಂದಿತು. ನೀರು ಮೂಗ 
ನ್ನೂ ಮುಟ್ಟಿ ಸಿಕೊಂಡು ಬಿಟ್ಟಿತು. ಜನರೆಲ್ಲಾ ಮೀನ ಮೇಷ ಎನಲಿಸುತ್ತಿದ್ದಾರೆ 
ಸ್ವ ಹೊತ್ತು ಸ್ವಾಮಿಗಳೇ ಕಣ್ಣಿಗೆ ಕಾಣಿಸಲಿಲ್ಲ ಬಹೆಳ ಹೊತ್ತಿನವರೆಗೂ 
ಭಕ್ತರು ಬಡೆದಾಡಿ ಪೇಚಾಡಿದರು. ಹೆಸ್ತದಲ್ಲಿ ಲಿಂಗಸ್ಸನ ಕೂಡಿಸಿಕೊಂಡು 
ಬರುತ್ತಿರುವ ಸ್ವಾಮಿಗಳ ಸಂದರ್ಶನವು ಅಲ್ಲಿನನರಿಗೆಲ್ಲರಿಗೂ ಆ ಮೇಲೆ 
ಮುಂದಿನ ಕಾರ್ಯಕ್ರಮವನ್ನು ಮುಗಿಸಿದರು. ಈ ಮಠದಲ್ಲಿ ಇಂತಿಂಶಪ್ಪೆಲ್ಲ 
ಇದ್ರು. ಈಗ ನೋಡಿದರೆ ಈ ರೀತಿಯಾಗಿದೆ. ಇಲ್ಲಿ ಬಿದ್ದಿರುವ ಕಂಬಗಳನ್ನು 
ನೋಡಿ ಶಿನನ ಸಮುದ್ರದ ಹಳೆ ಸೇತುವಿಗೆ ಹಾಕಿರುವ ಕಂಬಗಳು ಇಲ್ಲಿನವೇ 
ಇಲ್ಲಿನ ಈ ಅವಸ್ಥೆಗೆ ಕಾರಣವನ್ನು ಹೇಳತೀರದು. ಪಾಳೆಯಗಾರನೊಬ್ಬ 
ಇಗ ಈ ಮಠದಲ್ಲಿದ್ದ ಉದ್ದಾನ ಶಿವಯೋಗಿಗಳ ಪ್ರಭಾವಳಿಯಿಂದ ಎಲ್ಲೆಲ್ಲಿಯೂ 
ಶಿವಭಕ್ತಿಯೂ ಅವತಾರವೆತ್ತಿತ್ತು ಚಾಡಿಕೋರ ಮಾತನ್ನು ಕೇಳಿ ಕಲುಸಿತ 
ಹೃದಯ ನಾದಪಾಳೆಯಗಾರನು ಮಠದ ನಿರ್ನಾಮಕ್ಕೆ ನಿರ್ಧರಿಸಿದನು. ಸೇವೆ 
ಯನ್ನು ಜಯಾಯಿಸಿದನು. ಮದ್ದು ತ.ಬಾಕಿಗಳ ಸಹಿತ ದರೀಗುಡ್ಡಿೆ ಸೈನ್ಯವು 
ಬಂದಿತು. ಯೋಗಪ್ರಭಾವದಿಂದ ಉದ್ದಾನ ಶಿವಯೋಗಿಗಳಿಗೆ ಈ ಸಮಾಚಾ 
ರವು ತಿಳಿಯಿತು. 


ದನಗೂರಿಗೆ Sy 


ಇನ್ನು ಇಲ್ಲಿ ಇರುವುದು ಸರಿಯಲ್ಲವೆಂದು ಭಾವಿಸಿ ಸಮಾಧಿ ಭವನ 
ವನ್ನು ಭೂಮಿಯ ಒಳಗಡೆ ಸಿದಸಡಿಸಿದರು. ಗ ಂಡಿನೇಟು ಮಠದ ಬಾಗಿ 
ಅಗೆ ಬೀಳುವುದಕೊಳಗಾಗಿಯೇ ಕಾಯಸಹಿತ ಸಮಾಧಿಯನ್ನು ಉದಾ ನರು 
ಪ್ರವೇಶಿಸಿದರು. ಮಠದಲ್ಲಿ ಬಸವನ ವಿಗ್ರಹೆವಿರುನ ಆ ಚಿಕ್ಕ ಕೊೊದಡಿ 
ಯಂತಿಕುವುಸೇ ಆ ಶಿವಯೋಗಿಗಳ ಸಾತ ಇಂತಹ ಮಹಾತ್ಮ ರು 
ಇದ್ದ ಜಾಗವಿದು. ಧರ್ಮ ಪ್ರಚಾರದಲ್ಲಿ,! ಭಕ್ತ್ಮಿಯುಸ ದೇಶೆದನ್ಲಿ, A 
ನಿನಿಯೋಗದಲ್ಲಿ, ಆಚಾರದ `ಶಿನುಕ್ರ ಮಣಿಕೆಯಲ್ಲಿ ಇದು ಎತ್ತಿದ ಕೈಯಾ 
ಗಿತ್ತು. ಯಾವ ಕಾರ್ಯವನ್ನೇ ಆಗಲಿ ಈ ಮಠದ ಹೆರಸು ಹೇಳಿ 
ದರೆ ಸಾಕು. ಅದು ಜಯಪ್ರದ. ಈ ಮತದ ಹೆಸ ರನ್ನು ಹೇಳಿ ಕೇಳಿ ಬರಿ 
ಕೈಯ್ಯಲ್ಲಿ ಬಂದವರಿಲ್ಲ. ಈ 140 ದುಗ್ಗಾಣಿಯ ಸೊತ್ತನ್ನು ಸ್ವಾರ್ಥಕ್ಕೆ 
ಉನಯೋಗಿಸಿದರೆ ಸಾಕು ಆತನಿಗೆ ಬಂತು ಕುತ್ತು. ಇದೇನೂ ಬರೀ ಹೊಗ 
ಳಿಕೆಯಲ್ಲ. ಕಣ್ಣಾರೆ ಕಂಡು ಕಿವಿಯಾರೆ ಕೇಳಿದ ಸತ್ಯನಿಚಾರ, ಹುಚ್ಚು 
ಬಸನ ಅಂತ ಪಂಚಮನೊಬ್ಬನು: ಇದ್ದನು. ತನಗೆ ತಿಳಿವಳಿಕೆ ಬರುವ 
ಮೊದಲೇ ಅತನು ಮಾಂಸ ಮದ್ಯವನ್ನು ಬಿಟ್ಟಿದ್ದನು: ಎಲ್ಲಿ ಹೋದರೂ 
ತಾನೇ ಸ್ವಂತ ಶಾಖಾಹಾರ ಪಾಕನನ್ನು ತಯಾರು ಮಾಡಿ ತೆಗೆದುಕೊಳ್ಳು 
ತ್ರಿದ್ದನು. ಆ ಗುಡ್ಡದ ಹತ್ತಿರ ಇರುವ ಗನಿಯನ್ನು ಈತನೇ ಸತ್ತೆ ಮಾಡಿ 
ದನು, ಪ್ರತಿದಿವಸವೂ ಅಲ್ಲಿಯೇ ಅಟ್ಟಣೆ | ಹಾಕಿಕೊಂಡು ಹೊಲನನ್ನು 
ಕಾಯುತ್ತಿದ್ದನು. ಮುಟ್ಟು ಮೈಲಿಗೆಯವರು ಮಾತನಾಡಿಸಿದರೆ ಮೌನವಾಗಿ 
ಹೋಗುತ್ತಿದ್ದನು. ಅವೇಶ ಬಂದಾಗ ಹೇಳಿದ ಮಾತುಗಳು ಸತ್ಯ ವಾಗುತ್ತಿ 
ದವು. ಪ್ರತಿಯೊಂದು ಬಾರಿಗೂ "ಆ ಅಸ್ಪಹೇಳುತ್ತಾನೆ. ಅನರ ಹಾ "ಸ ನಾನು 
ನೊಡು ಶಿ ಅವನು ಹೇಳದಿದ್ದರೆ ತಾನೇನು ಮಾಡಲಿ' ಎನ್ನುತ್ತಿದ್ದ. 
ಆ ಹುಚ್ಚೆ ಬಸನನ ಮಾತು ಸತ್ಯವಾದುದು ನನ್ನ ಅನುಭವಕ್ಕೆ ಬಂದಿದೆ 
ಹಲವಾರು ಮಂದಿ ಅಪಾರಮಾಡಿ, ಅಪಾಯಕ್ಕೆ ಸಿಕ್ಕಿದ ಸಮಯದಲ್ಲಿ 
"ಅಯ್ಯೋ ಮಹಾರಾಯ, ನನ್ನಪ್ಪ! ಆವರನ್ನು ಏಕಪ್ಪಾ ತೊಂದರೆಪಡಿಸು 
ತಿರೆ ನಿನ್ನ ಅವಾಂತರನನ್ನು ತಡೆಯುವನನು ನಾನೊಬ್ಬ ನಬ್ಲದೆ ಮತ್ತಿ 
ನ್ನಾರಪ್ಪ ? ಬಿಡು ಬಿಡು ದಮ್ಮ ಯ್ಯ ನಿನ್ನ ಪಾದ' ಎಂದರೆ iy ಆ ಮಂದಿಗೆ 


6 


ದ್ಮ 
ಅವ ಪೃಸಿದ್ದ ಅಪತ್ತು ಅಮರಿ ತೋಡಂತೆಯೇ ಇಂತಹೆ ಭಕ್ತಿಯ ಭಂಡಾರವು 
ಧಿ 
ಇದು. ಮಹಾಮಹಿಮರ ಮಠವು ಇದು.” 


€ 


ಜೀವಂತ ಧರ್ಮ 
( ಲೇಖಕರು 8 ಎಂ. ದೊಡ್ಡಯ್ಯ ಶಾಸ್ತ್ರಿಗಳು ನಾಗರಹಾಳು ಮುಕ್ಕಾಮ ) 
RL 

ಯಾವ ಧರ್ನು ( ಮತ ) ದಲ್ಲಿ ಸಾಮಾಜಿಕ, ನೈತಿಕ, ತಾತ್ವಿಕ್ಕ ಈ 
ಮೂರರ ಉನ್ನತಿಗೆ ಸ್ಥಾನವಿದೆಯೋ ಅದುವೇ ಜೀವಂತ ಧರ್ಮವೆನಿಸುವ 
ದೆಂದು ಸಕಲ ಅನುಭವಿಗಳ ಉಸದೇಶವು. 

ಇದರೊಳಗೆ ಒಂದು ಕೊರತೆಯಾದರೆ ಅದು ನಿರ್ಜೀನ ಧರ್ನುವೆನಿಸುವದು 
ಹೇಗೆ? ಡೇಹೆ, ಪ್ರಾಣ, ಆತ್ಮ ಈ ಮೂರು ಕೂಡಿರುವದರಿಂದ ಸಜೇತನ 
ಮನುಷ್ಯನಾಗಿರುವನೋ? ಹಾಗೆ ಸಮಾಜಕ್ಕೂ ದೇಹಕ್ಕೂ ಸಂಬಂಧ್ಯ 
ಪ್ರಾಣಕ್ಕೂ ನೀತಿಗೂ ಹೊಂದಿಕೆ, ತತ್ವಕ್ಟೂ ಜೀನನಿಗೂ ಸಮಾನಹೀಗೆ 
ತಿಳಿಯತಕ್ಕದ್ದು. ಒಂದು ಕೆಟ್ಟರೆ ಇನ್ನೆರಡು ಕೆಟ್ಟಿಂತೆಯೇ ಸರಿ. ಒಡಲಿದ್ದರೆ 
ಪ್ರಾಣ ಪ್ರಾಣವಿದ್ದರೆ ದೇಹ, ಹೀಗೆ ಸಂಬಂಧ ಉಂಟಲ್ಲವೇ? ಮಗುವು ಹೆತ್ತ 
ವರ ಸಹಾಯದಿಂದಲೇ ದೇಹೆದ ಬೆಳವಣಿಗೆಗೆ ಇದಾದಬಳಿಕ ತನ್ನ ಸುತ್ತಲಿ 
ರುವ ಸಮಾಜದ ಸಹಾಯಬೇಕು. ಹೀಗೆ ಸಾಯುವವರೆಗೂ ಸಮಾಜದ 
ನೆರವು ಅನಶ್ಯವೆಂಬುದು ಗೊತ್ತಾಗುತ್ತದೆ. 

ಆದ್ದರಿಂದ ಸಮಾಜ ಸಹಾಯವಿಲ್ಲದೆ ಇದುವರೆಗೂ ಯಾರು ದೊಡ್ಡವ 
ರೆನಿಸಿಲ್ಲ. ಬುದ್ಧ, ಬಸವ, ಶಂಕರ ಇತ್ಯಾದಿ ಮಹಾತ್ಮರೂ ಸಮಾಜದ ನೆರನಿ 
ನಿಂದೇ ಬದುಕಿ ಬಾಳಿ ಹೋದರು. ಮನುಷ್ಯನು ಸಂಘ ಪ್ರಾಣಿಯಾದ್ದರಿಂದ 
ಮತ್ತಿಷ್ಟು ಪ್ರೇಮ ಸಹೆಕಾರ ಪರಸ್ಸರರಲ್ಲಿ ಇದ್ದೇ ತೀರಬೇಕಾಗುತ್ತದೆ. ಸಮಾಜ 
ವೆಂದಕೆ ತನ್ನ ದೇಹನೇ ಹೊರತು ಬೇರೆ ಎಂದು ತಿಳಿದರೆ ದೊಡ್ಡ ಅಪರಾಧ 
ವೆನಿಸುತ್ತದೆ. 

ಪಾಶ್ಚಾತ್ಯರು ದೇಹ, ಮನ ಇವುಗಳ ಉನ್ನತಿ ಅಥವಾ ಪ್ರಗತಿಯಾದರೆ 
ಸಾಕೆಂದು ಭಾವಿಸುವರು. ಭಾರತೀಯರು ದೇಹೆ, ಮನ ಆತ್ಮ ಈ ಮೂರರ 
ಉನ್ನತಿಯೇ ನಿಜವಾದ ಆನಂದಕ್ಕೆ ಹೇತುವಾಗುತ್ತದೆಂದು ಬೋಧಿಸುತ್ತಾರೆ. 
ಆದ್ದರಿಂದ ಸಮಾಜದ ನೆರವು ಬೇಕು, ಅದು ಬೇಕಾದರೆ ಸಮಾಜದ ಯೋಗ 
ಕ್ಲೇಮಗಳನ್ನು ತನ್ನವಾಗಿ ನೋಡಿಕೊಂಡು ನೀತಿಯಿಂದ ನಡೆದರೆ ವ್ಯಕ್ತಿಯು 
ಜೀನಿಸುವನು. 


ಜೀವಂತ ಧರ್ಮ, ೭೭ 


ವ್ಯಕ್ತಿಯ ದೇಹಕ್ಕೆ ಪ್ರಾಣ ಸಮಾನವಾದದ್ದು ನೀತಿಯು “ನಿ? ಧಾತನಿ 
ವಯ್ಯ ಎಂಬ ಕನ್ನಡದಲ್ಲಿ ಅರ್ಥ. ಅಂದರೆ ಮಾನಸಿಕ ಉನ್ನತಿಯು ಎಲ್ಲಿಯ 
ವರೆಗೆ ಮನವು. ನಿರ್ಮಲವಿಲ್ಲವೋ ಅಲ್ಲಿಯವರೆಗೆ ಸಮಾಧಾನವಿರುವದಿಲ್ಲ. 
ದೇಹವು ನಿರೋಗಿಯಾದ್ದರೂ ದೇಹದಲ್ಲಿದ್ದ ಮನಸ್ಸಿಗೆ ಕಾಮ ಕ್ರೋಧಾದಿ 
ಗಳಿಂದ ದೂಹಿತವಾಗಿದ್ದರೆ ಮನೋರೋಗವೆನಿಕುತ್ತದೆ. ಮನೋರೋಗ 
ದಿಂದ ದೇಹೆಕ್ಕೂ ಸಂಬಂಧಿಸಿ ಅನಾರೋಗ್ಯ ಉಂಟಾಗುತ್ತದೆಂದು ವೈದ್ಯ 
ಶಾಸ್ತ್ರದ ಅಭಿಪ್ರಾಯವಿದೆ. ಆದ್ದರಿಂದ ನಿರ್ಮಲ ತನ್ನು ನಿರ್ಮಲ ಮನ ಹೀಗಿ 
ರುವದರಿಂದ ಮುಂದಿನ ಅತ್ಮೋನ್ನತಿಗೆ ಸುಲಭವೆನಿಸುವದು. ಪರಿಣಾಮ 
ದೊಳಗೆ ಮನದ ಪರಿಣಾಮವೇ ಚೆಲುವು ಎಂದು ಪ್ರಭುದೇವರು ಬೋಧಿ 
ಸುವರು. 


ಬಲಿತ ಅತ್ಮೋನ್ನತಿಯಾಗಬೇಗು “ಆತ್ಮ” ಎಂದರೆ ಜೀವನಿಗೂ ಪರ 
ಮಾತ್ಮನಿಗೂ ಹೆಸರುಂಟು. ಅತತಿ ವ್ಯಾಪ್ನೋತೀತಿ ಆತ್ಮ'' ಎಂಬ ಶಬ್ದದ 
ನಿರ್ವಚನವಿದೆ. ಅಂದರೆ ಸಕಲದೇಹಾದಿ ಜಗತ್ತಿನಲ್ಲಿ ತುಂಬಿದ ಅದ್ಭುಶಶಕ್ತಿ 
ವಿಶಿಷ್ಟವಾದ ಸರಮಾತ್ಮನೆಂಬ ಅರ್ಥವು ಹೀಗೆ ಜೀನನು ತಿಳಿಯದೆ ದೇಹಾತ್ಮ 
ಬುದ್ಧಿಯಿಂದ ನಾನು, ನನ್ನದು ಎಂಬ ಅರ್ಥವನ್ನು ಮಾಡಿ ಸಂಸಾರದ ಸುಖ 
ದುಃಖ, ಜನನ ಮುರಣಾದಿಗಳಿಗೆ ಪಾತ್ರನಾಗಿದ್ದಾನೆ. ಆದ್ದರಿಂದ ಮೊಡಲು 
ಹೇಳಿದ ಮಾನಸಿಕೋನ್ನತಿಯಾಗಬೇಕಾದರೆ ಸುವಿಚಾರ-ಸದಾಚಾರಗಳಿಂದೆ 
ಕೂಡಿಕೊಂಡು ನೀತಿಯನ್ನು ಪಾಲಿಸಬೇಕು. ಹಾಗೆ ಈ ಆತ್ಮನ ಉನ್ನತಿಗೆ 
ಅಂದರೆ ಜೀನವಿಕಾಸಕ್ಕೆ ಪ್ರತಿಬಂಧಕವಾದುದೇನಂದರೆ ಭಾನ, ಈ ಭಾವನು 
ಸದ್ಭಾವವಾಗಬೇಕು. ಸತ್‌ ಸದ್ರೂ ಸ ಪರವಣತ್ಮನು ನಾನೆಂಬಭಾನ (ಇರುವಿಕೆ) 
ಇದನ್ನು ಗುರು ಶಾಸ್ತ್ರಾದಿಗಳ ಮುಖಾಂತರ ಕೇಳಿ ನಡೆದು ನಿಶ್ವಾಂತರ್ಗತ 
ಚ್ಛೈತನ್ಯವು, ದೇಹಾಂತರ್ಗತೆ ಚೈತನ್ಯವು ಒಂದೆಂಬ ಭಾನನು ವಿಕಾಕವಾದು 
ದಾದರೆ ಶಿವಾನಂದ ಲಭಿಸುತ್ತದೆಂದು ಸಕಲ ಆನುಭವಿಗಳ ಅಭಿಪ್ರಾಯ 
ವಿರುವದರಿಂದ ಸಂಕುಚಿತ ಭಾವನನ್ನುಳಿದು, ವಿಕಾಸ ಭಾನ ( ಶಿವಭಾನ ) 
ವನ್ನು ,ಹೊಂದುವದೇ ಪರಮಗುರಿ. 


ಈ ದೇಹ್ಮ ಪ್ರಾಣ (ಮನ) ಆತ್ಮ ಈ ಮೂರರ ಉನ್ನತಿಯನ್ನು ಕುರಿತು 
> 
ಬೋಧಿಸುವ ಸಕಲ ಶಾಸ್ತ್ರಗಳು ಮತಗಳು, ದರ್ಶನಗಳು ಜೀವಂತ ಧರ್ಮ 
ವೆರಿಸುತ್ತದೆ. 


೬೮ ಶಿವಾನುಭವ. 


ಆದ್ದರಿಂದ ಹಿಂದೂ ಧರ್ಮಗಳಲ್ಲಿ ಬಹುಶಃ ಈ ಮೂರರ ವಿಷಯ 
ಬೋಧಿಸುವದೇ ಹೊರತು ಅನ್ಯಥಾ ಭಾವವಿಲ್ಲ. ಇದರೊಳಗೆ ಕೆಲವು ಮತ 
ಗಳು ಒಂದಂನ್ಹೇ ಗುರಿಖಗಿಟ್ಟಕೊಂಡಿನೆ ಎಂದು ಕಂಡು ಬತುತ್ತದೆ ಆದಿ 
ರಲ್ಲಿ ಅದ್ಯಾಸಿ, ಶಕ್ತಿ ವಿಶಿಷ್ಟಾದ್ವೈತ” ವೀರಶೈವ ಧರ್ನುದಲ್ಲಿ ಚಾಚೂ 
ತನ್ಪಡೆ ದೇಹೋನ್ನತ್ತಿ ಮಾನಸಿಕೋನ್ನ ತ್ತಿ, ಆತ್ಮೋನ್ನತಿ ಇನುಗಳ ವಿಷಯ 
ದಲ್ಲಿ ಪ್ರಬಲವಾಗಿ ಶಾಸಿಸಲ್ಪಡುತ್ತದೆ. ಅಷ್ಟುವರಣನೇ ಅಂಗ್ಲ ಪಂಚಾ 
ಚಾ ಪ್ರಾಣ, ಷಟಿಸ್ಟಲ ತತ್ತನೇ ಆತ್ಮ ಈ ಮೂರರಿಂದ ಸಮನ್ವ ಯ 
ವಾದ ಧರ್ಮಗಳನ್ನು ಕಡ ಖಂಡಿತವಾಗಿ ಬೋಧಿಸುತ್ತದೆ. 


« ಅಂಗಕ್ಕೆ ಆಚಾಃರನೇ ಚಲುವು 

ಮನಕ್ಕೆ ಮಹಾನುಭಾವವೇ ಚಲುವು 

ಆತ್ಮನಿಗೆ ಅರುಹೇ ಚಲುವು 

ಅಖಂಡೇಶ್ವರನ ಇಂಬುಗೊಳಲಿಕ್ಕೆ ಶಿವಶರಣರ ಸಂಗವೇ ಜೆಲುವು 

ಎಂಬುದನ್ನು ಪ್ರತಿಪಾದಿ ಸಬೇಕಾದರೆ ಅಂಗವಿದ್ದವರೆಲ್ಲರೂ ( ದೇಹ ) 

ಆಚಾರವಂತರಾಗಬೇಕು. (ಒಳ್ಳೇ ನಡತೆ) ಮನನಿದ್ದವರೆಲ್ಲರೂ ವಿಶಾಲ ಮನ 
ಉಳ್ಳವರಾಗಬೇಕು. ಆತ್ಮ (ಜೀವನ) ವಿದ್ದನರೆಲ್ಲರೂ ಅರುಹಿನಿಂಡೆ (ಸುಜ್ಞಾನ) 
ಹೊಂದಿರಬೇಕು ಎಂಬುದಾಗಿ ಸ್ಪಷ್ಟ ಮಾತುಗಳಿಂದ ಬೋಧಿಸುತ್ತಾರೆ. 
ಅಂದಬಳಿಕ ದೇಹೆ ಯಾರಿಗಿಲವೋ ಅಚಾರಬೇಡ ಮನವಾರಿಗೆ ಇಲ್ಲವೋ 
ಮಹಾನುಭಾನ ಬೇಡ ಜೀವ ಯಾರಿಗೆ ಇಲ್ಲವೋ ಅರಿವು (ಸುಜ್ಞಾನ) ಬೇಡ. 
ಹೀಗಿಲ್ಲವಾದ್ದರಿಂದ ಜಗತ್ತಿನಲ್ಲಿ ವಾನನ ಮಾತ್ರದನರೆಲ್ಲೂ ಈ ಮೂರರಿಂದ 
ಸಂಬಂಧವುಳ್ಳವರಾಗಿದ್ದಾರೆ. ಈ ಮೂರರ ಸಮನ್ವಯ ಧರ್ಮ ಮನುಷ 
ಮಾತ್ರದವರಾದ ಎಲ್ಲರಿಗೂ ಅವಶ್ಯಕವೆನಿಸುವದಿಲ್ಲವೇ? ಇದೇ ಜೀವಂತ ಧರ್ಮ 
ಇದೇ ಶಕ್ತಿಯ.ತವಾದ ಧರ್ಮ ಇಲ್ಲವಾದರೆ ನಿಶ್ಶೇತನ ನಿತ್ರಾಣ ಧರ್ನುನೆಂದು 
ಹೇಳಲು ಯಾವ ಭೀತಿಯು ಇಲ್ಲವೆಂದು ಭಾಸವಾಗುಕ್ತದೆ. ಆದರೆ ಈಗಿನ 
ವಿಜ್ಞಾನದ ಪ್ರಗತಿಪರವಾದ ವಿಷಯಗಳನ್ನು ಕಂಡನರೆಲ್ಲ ಧಾರ್ಮಿಕ ಸಂಬಂಧ 
ವಾದ ವಿಷಯಗಳನ್ನು ಕೇಳಿ ಮೂಗು ಮುರಿಯುತ್ತಾರೆ. ಯಾಕಂದರೆ ಇದ 
ರಿಂದ ಯಾವ ನಿಧವಾದ ಸುಖಲೇಶನಿಲ್ಲಾ ಇದೆಲ್ಲಾ ಶುಷ್ಕವಾದ ಬೋಧೆ 
ಯಲ್ಲ ದೇಹಾ ಪ್ರ ಸ್ರಯೋಜನನೆನಿಸಡೆಂದು ಅವರೆ ಸ ಇರಲಿ ಈಗ 
ಬಳಕೆಯಲ್ಲಿರುವ NE ಭೌತಿಕ ಉಪಕರಣಗಳಿಂದ ಬಂದ ಸುಖವಾದರೂ 
ಸಾಕೆನಿಸುವಡೇ ? ಇಲ್ಲ ಮತ್ತೆ ಮತ್ತೆ ಹೊಸ ಸಂಶೋಧನೆ ನಡದೇ ಇರುತ್ತವೆ. 


ಜೀವಂತ ಧರ್ಮ ೩೯ 


ರಷ್ಯಾ ವಿಜ್ಞಾನಿಯು ಉಪಗ್ರಹನನ್ನು ಕಂಡಿಟ್ಟಿ ಇದನ್ನು ನೋಡಿ ಅಮೇರಿ 
ಕೆಯ ವಿಜ್ಞಾನಿಗಳು ಇಂಥಾ ಕಾಲದಲ್ಲಿ ನಾವು ಇದಕ್ಕಿಂತ ಅತಿಶಯವಾದ 
ಉಪಗ್ರಹವನ್ನು ನಿರ್ಮಿಸುತ್ತೇವೆಂದು ಈಗಲೇ ಘೋಷಿಸಿದ್ದಾರೆ. ಅನಂತರ 
ಕೃತಕ 'ಸಂದ್ರನಿರ್ಮಾಣ ಮಾಡುವರೆಂದು ಸ್ಪಷ್ಟವಾಗಿ ಹೇಳಿದ್ದುರೆ ಈ 
ವಿಷಯ ಬುದ್ಧಿ ಶಿಕ್ತಿಯ ಪಖಾಕಾಷ್ಟತೆ ಎಂಬುದು ಅತ್ಯಾನಂದವೇ ಹೊರತು 
ಸಾಮಾನ್ಯವಾದುದಲ್ಲ. 


ವಿಜ್ಞಾನದ ಮೂಲಕ ಶಾಂತಿ ಅನಂದಗಳು ಸ್ಫೂರಿಸಬೇಕೆಲ್ಲವೆ ? 
ಆದರೂ ಇಹೆರೋಕಕ್ಕೆ ಸಂಬಂಧಿಸಿದ ಸುಖಸಂತೋಷಗಳ ಸೌಕರ್ಯವು 
ಹೆಚ್ಚಿ ದವು ಇದು ನಿಜ. ಇಲ್ಲಿಗೆ ನಿಜನಾದ ಶಾಂತಿ ಆನಂದ ಇವುಗಳ ಲವ 
ಲೇಶವಾದರೂ ಯಾನ ವಿಜ್ಞಾನಿಗೂ ಇಲ್ಲ. 


ಯಾಕೆಂದರೆ ಸರಳರೇಖೆಗೆ ಅವಧಿ ಇಲ್ಲ. ಅದು ವರ್ತುಳಕ್ಕೆ ಬರಬೇಕ 
ಲ್ಲವೇ? ಹಾಗೆ ಹೊರಗೆ ದೃಶ್ಯ ಪದಾರ್ಥಗಳಿಂದ ಸುಖಲೇಶನಿಲ್ಲವೆಂಬುದು 
ಭಾರತೀಯರ ಸಿದ್ಧಾಂತ. ಅದ್ದರಿಂದ ಇಂದ್ರಿಯಗಳ ಸನ್ನಿಕರ್ಷದಿಂವ ಜ್ಞಾನ 
ವೆಂಬುದು ನಿಜನಾದರೂ ಪದಾರ್ಥಗಳಲ್ಲಿ ಸುಖವಿಲ್ಲ. ಇಂದ್ರಿಯಗಳ ಸಂಬಂಧ 
ದಲ್ಲಿ ದೃಶ್ಯಪದಾರ್ಥಗಳ ಸುಖವೆಂಬ ಅರ್ಥ. 


ಪ್ರಗತಿಯೆಂದರೆ ಮುಂದಡಿ ಇಡುವುದು. ಇದು ಎಲ್ಲಿಗೆ ಇದರ ಪ್ರಯೋ 
ಜನನೇನೆಂದು ಊಹಿಸಿದರೆ ತನಗೆಂಬುದು ಸ್ಪಷ್ಟ. 


“ಸಕಲೇಂದ್ರಿಯಗಳಲ್ಲಿ ವಿಕಾರಿಸುನ ಮನವಸೆಳೆದು ನಿಂದಾತನೇ ಸುಖಿ 
ಪಂಚೇಂದ್ರಿಯಂಗಳಿವೈ ಯಲ್ಲಿ ಕೀಳು ಮನಂಗೊಂಡು ಸುಳಿವಾತ ದುಃ೩ 
ಮನನು ಬಹಿರ್ಮುಖವಾಗಲು ಮಾಯಾ ಪ್ರಸಂಚ ಮನವು ಅಂತೆರ್ಮು 
ಖವಾದಡೆ ಅಬರಳ ಜ್ಞಾನಿ 
ಮನವು ಮಹದಲ್ಲಿ ನಿಂದಿರಲಾತ ಮುಕ್ತನು 
ಮನೋಲಯವಾದಡೆ ಸೌರಾಷ್ಟ್ರ ಸೋಮೇಶ್ವರ ಲಿಂಗದಲ್ಲಿ ಆ ಭೇದ್ಯನು” 


ಪ್ರಗತಿಯ ಆರಂಭ ಮನಸ್ಸಿನಿಂದ, ಮನಸ್ಸು ಬಹಿರ್ಮುಖವಾದಕರೆ 
ಪ್ರಸಂಚ, ಅಲ್ಲ ಪ್ರಗತಿಗೆ ಸಾಧ್ಯವೇ ಇಲ್ಲ. ಮಾನವ ದೃಷ್ಟಿಯು ಬಹಿರ್ಮು 
ಖದಿಂದ ಅಂತರ್ಮುಖಕ್ಕೆ ತಿರುಗುವುದರಲ್ಲಿಯೇ ಪ್ರಗತಿಯು ಪ್ರಾರಂಭವಿದೆ, 


೮೦ ಶಿವಾನುಭವ, 


ಅಂತರ್ಮುಖಿಯಾಗುವುದು. ಸುಲಭ ಸಾಧ್ಯವಲ್ಲ. ಮಾನವನ ಇಂದ್ರಿಯಗಳು 
ಮನಸ್ಸು ಹೊರಗಿನ ನಿಷಯಗಳನ್ನು ಮಾತ್ರ ಬಹು ಬೇಗ ಅರಿಯ ಬಲ್ಲವು. 
ಅದರೆ ತಮ್ಮನ್ನು ತಾವು ವಿಷಯಿಕರಿಸವು. `ಬಾಹ್ಯೆ ಸಂಗತಿಗಳಲ್ಲಿ ಹೊಕ್ಕು 
ನೋಡುವ ಕಣ್ಣು ತನ್ನಿಂದ ಹೊರಗಾದ ಪದುರ್ಥಗಳನ್ನು ನೋಡಬಲ್ಲುದೇ 
ಹೊರತ್ಕು ತನ್ನ ತಾನು ಕಾಣದು. 


ಆದ್ದರಿಂದ ಕಣ್ಣು ತನ್ನನ್ನು ತಾನು ಅರಿಯಲಿಕ್ಕೆ ಕನ್ನಡಿಬೇಕು. 
ಹಾಗೆ ತನ್ನನ್ನು ತಾನು ಅರಿಯಲಿಕ್ಕೆ ಆತ್ಮ ದರ್ಪಣಬೇಕು. ಇದನ್ನೇ ವಿಷ 
ಯಾಕರಿಸಲು ಬಗೆ ಬಗೆಯಾಗಿ ಭಾರತೀಯ ತತ್ವವೇತ್ತಿಗಳು ಕಂಡುಂಡ 
ಪ್ರಜ್ಞಾನಂ ಬ್ರಹ್ಮ 


ನಾನು ಯಾರು? 


(ಲೇಖಕೆರುಃ- ಶ್ರೀ. ಜಿ. ಎಚ್‌. ಹೆನ್ನೆರಡುಮಠ- ಹುಬ್ಬಳ್ಳಿ) 





ಅಬ್ಬಾ ಇದೆಂತಹೆ ಮಾತು!! “ನಾವು ಯೊರು? ನಿಜಕ್ಕೂ ಅಶ್ಚರ್ಯ 
ಜಗತ್ತಿನ ನಾನಾ ರಂಗಗಳಲ್ಲಿ ಅದ್ಭುತ ರೀತಿಯಿಂದ ಮುನ್ನಡೆದ ಪ್ರಗತಿ 
ಶೀಲ ಮಾನನರು ನಾವಲ್ಲವೇ? ಅಂದಮೇಲೆ '"ನಾವು ಯಾರು?'' ಎಂಬ 
ಚಿಕ್ಕ ವಿಷಯ ನಮಗೆ ಪ್ರಶ್ನೆಯಾಗಿ ನಿಂತಿಡೆಯಂದ ಮೇಲೆ ವಿಚಿತ್ರವೇ 
ಸರಿ, ಸಾವಿರಾರು ಮೈಲು ದೂರವಿದ್ದವರಕೊಡನೆ ಮಾತನಾಡುವವರು, ನೆಲ. 
ನೀರು-ಖಾನುಗಳಲ್ಲಿ ವಿಕ್ರಮನನ್ನು ಸಾಧಿಸಿದನರ್ಕು ಗಗನಕ್ಕೆ ಎರಡನೇ 
ಚಂದಿರನನ್ನು ತೂರಿಬಿಟ್ಟವರು ನಾವಲ್ಲವೇ? ಅದಲ್ಲದೇ ಹೊರಲಾರದ 
ಹೊತ್ತಿಗೆಗಳನ್ನು ಬರೆದು ಸಾಹಿತ್ಯವನ್ನು ಮಿಂಚಿಸಿದನರು, ಕೈಯ್ಯ ಕುಶಲತೆ 
ಯಿಂದ ಕಲೆಗೆ ಬೆಲೆ ತಂದವರು, ಇನ್ನೂ ಸಹಸ್ರಾರು ರಂಗಗಳಲ್ಲಿ ಅತ್ಯಧಿಕ 
ರೀತಿಯಿಂದ ಅತ್ಯದ್ಭುತಸಾಗಿ ಮುನ್ನಡೆದನರು ನಾವಲ್ಲವೇ? ಹೀಗಿದ್ದರೂ 
“ ನಾವು ಯಾರು '' ಎಂಬುದೇ ನಮಗೆ ಒಡೆಯದ ಒಗಟೀ? ನಮ್ಮ ಹೆಸರು 
ನಮ್ಮ ಮನೆ ನಮಗೆ ಗೊತ್ತಿಲ್ಲವೆಂದನೇಲೆ ಅದೆಂತಹೆ ಅಸಮಾನ! 


ನಾವು ಯಾರು? ೮೧ 


ಜನ ಕೇಳಿ ನಕ್ಕಾರು. ಬೇಗನೇ ನಮ್ಮಸು ಸಿ ಮೊದಲು ನಾವು ಅರಿ 
ಯೋಣ ಅಹೆದು; ಅದೇ ಚರಮೋಕ್ತಿ. ನಾವು ಬಂದುದು ಎಲ್ಲಿಂದ? ಈಗ 
ಇರುವದು ಯಾವ ಸುಳ? ಇಲ್ಲಿ ಇದ್ದು ಮಾಡಬೇಕಾದ ಕರ್ತನ ವೇನು? 
ಅಲ್ಲದೇ ಮುಂದೆ ನಾನೆಫ್ಸಿಗೆ ಹೊೋಗಜೀಕಾಗಿದೆ ಗ 


ಸಂಸಾರವೆಂಬುದು ಮೂರು ದಿನಗಳ ಸಂತೆ ಎಂದು ಶರಣರು ಸಾರಿ 
ದ್ದಾರೆ. ದಾಸರು ಹಾಡಿದ್ದಾರೆ. ಇರಲಿ! ಈ ಸಂತೆಗೆ ಬರುವ ಮುನ್ನವೇ 
ನಾವು ಸಾಕಷ್ಟು ಹೆಣ ತಂದಿದ್ದರೆ ಒಳಿತಾಗುತ್ತಿತ್ತು. ಆಯಿತು; ಇಷ್ಟುದರೂ 
ತಂದಿದ್ದೇವಲ್ಲಾ. ಪುಣ್ಯಕ್ಕೆ ಬರೆಗೈಯಿಂದ ಬಂದಂತಿಲ್ಲ. ಇದರಲ್ಲಿಯೇ ಸ್ವಲ್ಪಾ 
ದರೂ ಒಳ್ಳೆಯ ಫಲವನ್ನು ತೆಗೆದುಕೊಂಡು ಹೆಂತಿರುಗೋಣ. ನಿಧಾನವಾಗಿ 
ಹೊಂದಿಕೆಯಿಂದ ಸಂತೆ ನಾಡೋಣ. ಅನಸರ ಮಾಡಿದರೆ ಹುಳಕು ಬದನೆಯ 
ಕಾಯಿ, ಕೊಳೆತ ಉರುಳೇಗಡ್ಡೆಗಳನ್ನು ಒಯ್ಯಬೇಕಾಗುವವು. ಅಂತಹನನ್ನು 
ಒಯ್ದರೆ ಅವ್ವ ಬಿಡುವಳೇ ? “ಮರಳಿ ಹೋಗಿ 3ನನ್ನು ಬದಲಾಯಿಸಿಕೊಂಡು 
ಬಾ.” ಎಂದು ಹೇಳಿ ಮತ್ತೆ ಸಂತೆಗೆ ಅಟ್ಟುತ್ತಾಳೆ. ಅಂದರೆ ನಮಗೆ ಮತ್ತಿ 
ಸಂತೆಯ ಬಂಧನ. ಅದೇ ಮುಂದಾಲೋಚನೆಯಿಂನ ಈಗಲೇ ನಾವು ಒಳ್ಳೇಯ 
ಕಾಯಿನಲ್ಯವನ್ನು ಕೊಂಡೊಯ್ದರೆ? 

ಸಂತೆಯೆಂಬುದೇ ನಮ್ಮ ಸಂಸಾರ ಅಥವಾ ಜೀವನನೆಂದಹಾಗಾಯಿತು. 
ನಾನು ಈ ಜನ್ಮಕ್ಕೆ ಬರಬೇಕಾದರೆ ಹಿಂದೆ ಅನೇಕ ಯೋನಿಗಳಲ್ಲಿ ಸಂಚ 
ರಿಸಿ ಬಂದಿದ್ದೇವೆ. ನಮ್ಮ ಪಾಪ, ಪುಣ್ಯವೆಂಬ ಮೂಟಿಗಳಿರಡನ್ನು ಹೊತ್ತು 
ತಂದಿದ್ದೆ (ವೆ. ಮೂಜಿ ಸಣ್ಣ ದಿರಲಿ ವಿಭವ ದೊಡ್ಡ ದಿರಲಿ; ಇನ್ನಾದರೂ: 
ಯತ್ನಿಸಿ :ಸುಣ್ಯ ಮೂಟಿಯನ್ನು ದೊಡ್ಡ ದಾಗಿ ಮಾಡೋಣ. ನಿರು ಜು 
ಕ್ರವಾದ ವಸ್ತುಗಳನ್ನು ಹಂಟುವಡರೂದ ಪಾಪ ಮೂಟೆಯನ್ನು ಹೆಚ್ಚೆಸ ಸು 
ನದು ಬೇಡ. ಯಾಕೆಂದರೆ ಅದನ್ನು ಹೊರಲಿಕ್ಕೆ ನಮಗೇ ತ್ರಾಸು. 


ಅಂತೂ ಈಗಲಾದರೂ ತಿಳಿಯಿತಲ್ಲಾ; ಈ ಮೂಟಿಗಳನ್ನು ಹೊತ್ತು 
ಕೊಂಡು ಸಂತೆ ಸಂಕೆಗಳಿಗೆ ತಿರುಗುವ ಕಾಟಿ. ಇನ್ನಾದರೂ ಪಾರಾಗೋಣ. 
ಯಾನದೋ ಕರ್ಮಫಲದಿಂದ ನಾವು ಈ ಜನ್ಮಕ್ಕೆ ಬಂದಿದ್ದೇವೆ. ಬಂದಿದ್ದೇ 
ನೆಂದ ಮೇಲೆ ಮೂಟಿಗಳು ಎಸ್ಟೇ ಜಡವಿನ್ದರೂ ಹೊರಲೇಬೇಕು. ಅವಗ 
ಳಿಗಾಗಿ ಚಿಂತೆ ಬೇಡ. ಆದರೆ "ಆಂದೆ? ಮುಂಜಿ ಮತ್ತೆ ಇಪ್ಪತ್ತೆಂಟು 
ಸಂತೆಗಳನ್ನು ತಿರುಗುತ್ತೆ ಪ್ರಯಾಣ ಮಾಡುವದೋ ಅಥವಾ ಸ ಆಗು 


೪೨ ಶಿವಾನುಭವ, 


ನದೋ?; ಫೆರಾರಿ ಮಾತೇ ಒಳ್ಳೆಯದು. ಆದೇ ಸ್ವಾತಂತ್ರ್ಯ, ಅರ್ಥಾತ್‌ 
ಅನುಭವಿಗಳು ಹೇಳುವಂತೆ ಮೋಕ್ಷ. ಈ ಸಂಸಾರವೆಂಬುದು ಒಂದು ಮಾಯಾ 
ಪಾಶ. ಕೇವಲ ಭ್ರಮೆ. ಮಿಥ್ಯ. ನಾವೂ ಮಿಥ್ಯ. ಆದರೂ ಮಿಥ್ಯತ್ವದಲ್ಲಿ 
ಸತ್ಯತ್ವದಿಂದ ನಡೆದು ನಿತ್ಯತ್ವವನ್ನು ಹೊಂದುವದೇ ಅತ್ಯುತ್ತಮ. ಆದ್ದರಿಂದ 
ನಾವೆಲ್ಲರೂ ಇನ್ನು ಮೇಲೆ ಧರ್ಮದಿಂದ ನಡೆಯೋಣ. ಕಾನುಕ್ರೋಧಾಡಿ 
ಗಳ ಕಡುವೈರಿಗಳಾಗಿ ಅನ್ರಗಳೊಡನೆ ಹೋರಾಡಿ .ಜಯ ಹೊಂದೋಣ. 
ಯಾಕಂದರೆ ನ:ವು ಸೋತು ಸಾಯಲು ಬಂದಿಲ್ಲ; ಗೆದ್ದು ಬಾಳಲು ಬಂದಿ 
ದ್ದೇವೆ. ಮುಖ್ಯವಾಗಿ ಹೆಣ್ಣು, ಹೊನ್ನು, ಮಣ್ಣುಗಳೆಂಬ ಮೂರು.ಮಹಾ 
ರಾಕ್ಷಸರು ನಮ್ಮನ್ನು ನರಕುಂಡಕ್ಕೆ ಒಯ್ಯುತ್ತಿಹಂಯ. ಈ ಮೂರು ಗುಣಗ 
ಳಿಂದ, ಮುಕ್ತಿಯನ್ನು ಹೊಂದಿದನನೇ ಮುಕ್ತ. ಜೀವನ್ಮುಕ್ತ. ಜ್ಞಾನಿ. 
ಯೋಗಿ. ಮಹಾತ್ಮ ಶರಣ, 


ಈಗಲಾದರೂ ನಾವಾರೆಂಬ ಸಮಸ್ಯ ಬಗೆಹೆರಿಯಿತು. ಇನ್ನಾದರೂ 
ನಾವು ಕಣ್ಣರಳಿಸುವಾ. ಈ ಗಾಢನಿದ್ರೆ ಇನ್ನು ಸಾಕು, ಕಳ್ಳರು ಬಂದು 
ಮನೆಯಲ್ಲೂ ದೋಚಿಕೊಂಡು ಹೋಗುತ್ತಿದ್ದರೂ ಅಂಧಃಕ್ಕಾರದಲ್ಲಿ ಹಾಗೆಯೇ 
ಮಲಗಿದ್ದೇನೆ. ಒಮ್ಮೆ ಅರಿವು ಬಂದಮೇಲೆ ಮರೆಯುವದು. ಬೇಡ. ಅರಿವು 
ಅರಿದತ್ತ ನಡೆಯೋಣ. ಇದಕ್ಕೆ ಕ್ರಿಯೆ ಅತ್ಯವಶ್ಯ. ಕ್ರಿಯಾಮಥನವಿಲ್ಲದೇ 
ಕಾಣ ಬಂದುದೇ ಕಾನ್ಟ್ರಯೊಳಗಣ ಅಗ್ನಿ. ನಿಜ; ಧರ್ಮ ನಿಸ್ಟೈಯಿಂದ ಕ್ರಿಯಾ 
ಶೀಲರಾಗೋಣ. ಬಂಧನದಿಂದ ಮುಕ್ತರಾಗೋಣ. ಜೀವನದಿಂದ ಜೀವನ್ಮುಕ್ತ 
ರಾಗೋಣ. 


ರಾವಬಹಾದ್ದೂರ ಡಾಕ್ಟರ ಹೆಳಕಟ್ಟಿ, ಬಿ. ಏ. ಎಲ್‌, ಎಲ್‌, ಬಿ. 
ಢಿ. ಲಿಟ್‌. ಅವರಿಗೆ ಪೂಜ್ಯ ತ್ರೀ WE ನನಕಲ್ಯಾಣಮತ 
ಧಾರವಾಡ ಅವರ ಅಧ್ಯಕ್ಷತೆಯಲ್ಲಿ ಶ್ರೀಗುರು ಬಸವ ಮಂಟಪದಲ್ಲಿ ತಾರೀಖು 
೬-೧೧ ೫೭ ರ ಸಾಯಂಕಾಲ ೫ ಘೂಟಿಗೆ ಸತ್ಯರಿಸಿ ನಿಧಿ ರೂ. ೧೧೫೩-೦-೦ 
ಅರ್ಪಿಸಿದ್ದು. ಸ 

ನಿನರ. 

ನಿಧಿ ಕೊಟ್ಟಿನರ ಹೆಸರುಗಳು. 

(೧) ಶ್ರೀಯುತ ಹ ಹುಬ್ಬಳ್ಳಿ ಳ್ಳಿ ನಗರದ ಓರ್ವ ಸುಪ್ರಸಿದ್ಧ ಕಮಿಗಳು ೧ರೂ, 
(೨) ಶ್ರೀ ಚಂದ ಪ್ರತೇಖರಸ್ಪನನರು ನಾಗಠಾಣ ೫೦ ರೂ, (೩) ಶ್ರೀ ಬಸಪ್ಪ 
ನವರು ಚಿವಟಿಕುಂಡಿ ೫೦ ರೂ. (೪) ಶ್ರೀ ಪರ್ವತಪ್ಪನನರು ಮಿರ್ಜಿ 
೫೦ ರೂ, (೫) ಶ್ರೀ ಮಹಾರುದ್ರಪ್ಪನನರು ಮಿರ್ಜಿ ೫೦ ರೂ. (೬) 
ಶ್ರೀ ವಿರುಪಾಕ್ಷಪ್ಪುನನರು ಕುದರಿ ೫೦ ರೂ. (೭) ಥೀ ಜಂಬುಲಿಂಗಪ್ಪ 
ಕುಪ್ಪುಸ್ತ ೫೦ ರೂ. (೮) ಶ್ರೀ ತೆಂಗಿನಕಾಯಿ ಬಂಧುಗಳು ಸರಾಫ ೫೦ ರೂ. 
(೯: ಶ್ರೀ ವಿರುಪಾಕ್ಸಸ್ಸನವರು ಬ್ಯಾಹಟ್ಟಿ, ಹೆಬ್ಬಳ್ಳಿ ೫೧ ರೂ. (೧೨) ಶ್ರೀ. 
ಲಿಂಗೈಕ್ಯ ಗಂಗಪ್ಪ ನನರು ಈಚಗೇರ" pk ರೂ, (0) ಶ್ರೀಮತಿ “ಗೌರಮ್ಮ 
ನವರು ಸಾದರಹಳ್ಳಿ ೫೦೦ ರೂ. ನಿಧಿ ಒಟ್ಟು ೧೧೫೩ ರೂ. 

ಈ ಸಮಾರಂಭಕ್ಕೆ ಬಂದ ಬರ್ಜಿನ ತಪಶೀಲು 

(೧) ಸಮಾರಂಭದ ಸ್ಪ ್ರಕಟನೆಯ ಹೆಸ್ತಪ್ರತಿಗೆ ೬ ರೂ. (೨) ಅಧ್ಯಕ್ಷ 
ಹಾಗು ಹಳಕಟ್ಟಿಯವರಿಗೆ ಸರಗಳು ೫ ರೂ. (೩) ನಿಧಿ ಸಮರ್ಪಣೆಗೆ ಒಂದು 
ಫಿಟಗೆಗೆಳ ರೂ. ೮ ಆ. (೪) ಕಾಂನ ಪೆಟ್ರೊಲ್‌ ಬಾಬತ್ತು ಶ್ರೀ ನ್ಹಿ. ಆರ್‌. 
ಕರವೀರ ಶೆಟ್ರಿ ರಿಗೆ ಕೊಟ್ಟಿದ್ದು ೩ ರೂ. ೫ ಆತ (೫) ಹಳಕಟ್ಟೆ' ಯವರಿಗೆ 
ಕರಿಯಿಸಿದ ಕ್ವಿ ಚಾರ್ಜ ೨೦ ರೂ. (೬) ಹಳಕಟ್ಟಿ ಯವರಿಗೆ ಉಡುಗ 
ಕೆಯ ಬಾಬತ್ತು. ಒಟ್ಟು ೬೮ ರೂ, ೧೩ ಆಣೆ 

ಈ ಸಮಾರಂಭಕ್ಕೆ gE ಖರ್ಚನ್ನು ಶ್ರೀ ಮೂರುಸಾವಿರಪ್ಪನನರು 


ಸಾದರಹಳ್ಳಿ ಇವರು ಸೈನ ಕ್ರಿಕನಾಗಿ ಕೊಟ್ಟರುನರು. 


ಜೀವನ ಮಾರ್ಗ 


[ ಲೇಖಕರು!- (ಠೀಯುತ ಭೀ. ಈ. ಕುಲಕರ್ಣಿ, ವಿಜಾಪುರ. ] 


ಎಮ ಸ pp 


ಮಾನವನು ತನ್ನ ಸ್ವಗುಣ ದೋಷಗಳಿಂದಲೇ ಸದಾ ದುಃಖನನ್ನನು: 
ಭನಿಸುತ್ತಾನೆ. ಕೊನೆಗೆ ಆತನು ಶನ್ನ ಆ ಗುಣದಿಂದ ಮುಕ್ತನಾದರೂ ಕೂಡ 
ಆ ಗುಣವೇ ಆತನನ್ನು ಆವರಿಸುವಂತೆ ವಿಶ್ವವು ಸದಾಕಾಲ ಹೆಣಗುನದು. 
ಹೀಗಾಗಿ ಇಡೀ ವಿಶ್ವವೇ ಒಂದು ಕಡೆಯಾದಾಗ ಒಂದು ಚಿಕ್ಕ ಮೆದುಳಿನ 
ಆಟಿ ಅದೆಂತು ಸಾಧ್ಯ ೪% ಆ ಚಿಕ್ಕದಾದ ಒಂದು ಜ್ಲನವೇ ಚೊಳ್ಳವಾಗಿದ್ದಲ್ಲಿ 
ಇಡೀ ವಿಶ್ವವನ್ನೇ ತೂಗಬಲ್ಲದು. ಆದರೆ ಅದು ಅಲ್ಪ ಮಲಿನತೆಯಿಂದ ಜೀನಿ 
ಸಿದಲ್ಲಿ ಅದಕ್ಕೆ ಇನ್ನಷ್ಟು ದೋಷಾರೋಪಸಗಳಾನರಿಸಿ ಬೆಶೆಯಿಲ್ಲದಂಕೆ 
ಮಾಡುವದು. 

ವಿಶ್ವದಲ್ಲಿ ಮಾನವನು ಇಷ್ಟೊಂದು ಕಪ್ಪ, ಅನ್ಯಾಯ, ಅಸೂಯೆಗೊಳೆ 
ಗಾಗಿದ್ದು ಕೇನಲ. ನಾನು, ನನ್ನದು, ನಮ್ಮ; ಕಂಬ ದುರಭಿಮಾನದಿಂದ ಮಾತ್ರ. 
ಇಂಥ ದುರಭಿಮಾನದ ಮೂಲವನ್ನು ನಾಶಗೊಳಿಸಲು ಅದೆಷ್ಟು ಜನ ಮಹಾ 
ಪುರುಷರು ಜನ್ಮ ನೀಗಿದರೋ ಎಣಿಕೆಯೇ ಇಲ್ಲ ಆ ಮಹಾಪುರುಷರಳಿದು 
ಸೋದರೂ ಅವರು ತೋರಿಸಿದ ಮಾರ್ಗಗಳು ಅಳಿಯದೇ ಉಳಿದಿವೆ. ೪ 
ಮಾರ್ಗದಲ್ಲಿ ಶಾಂತಿ ಸೌಖ್ಯಗಳಿವೆ. ಇದನ್ನರಿಯದೆ ನಾವು ನಿರ್ದಿಷ್ಟಪಡಿಸಿ 
ಕೊಂಡ ಗ್ರಾಮಕ್ಕೆ ತೆರಳಬೇಕಾದಲ್ಲಿ ಕನಲು ಮಾರ್ಗಗಳು ಇನ್ನಷ್ಟು ತೀರ್ವತಿ 
ಯಿಂದ ನಮ್ಮನ್ನು ನಾವು ನಿರ್ದಿಷ್ಟ ಪಡಿಸಿಕೊಂಡ ಗ್ರಾಮಕ್ಕೆ ತಲುಪಿಸಬಹುದು. 
ಆದರೆ ಆ ದಾರಿಯಲ್ಲಿಯ ಕಪ್ಪ ದಾರಿಕಾರನಿಗೇ ಗೊತ್ತು. 


ವಿಶ್ವದಲ್ಲಿ ನ್ಯಾಯ ನೀತಿಗಳಿಂದ ನಡೆಯಬ್ಲ ಜೀವಿಗಳಿಗೆ ಕಷ್ಟ ಹೆಚ್ಚು. 
ಅಂಥವರಿಗಾವರಿಸುವ ಕಷ್ಟವು ಕಪ್ಟವೆನಿಸಲಾರದು, ಅದು ಅವರ ಜೀವನ 
ಚರಿತೆಯನ್ನು ಹಿರಿದಾಗಿಸಲು ವಿಶ್ವವು ಕೊಟ್ಟ ಹಿಡಿಮೆಯೆಂದು ಬಗೆಯ 
ಬಹುದು. 


ವಿಶ್ವದಲ್ಲಿ ಪ್ರತಿಯೊಂದು ಅಣುರೇಣು ತಿಲಕಾಪ್ಟಗಳಲ್ಲಿಯೂ ಶಕ್ತಿ ಇಡೆ. 
ನಾವು ನುಡಿಯುವ ನುಡಿಯಲ್ಲಿ ನಡೆಯುನ ನಡೆಯಲ್ಲಿ ಬರೆಯುವ ಬರಹ 


ಜೀನನ ಮಾರ್ಗ. ೮೫ 


ದಲ್ತಿಯ ಇ ಕೂಡ ಶಕ್ತಿಯು ಆವರಿಸಿದೆ. ಒಂದು ನುಡಿಯಿಂದ ಇನ್ನೊಂದು 
ಎಂಬುದನ್ನು ಪಡೆಯಬಹುದು. ಇನ್ನೊಂದು ನುಡಿಯಿಂದ ಒಂದನ್ನು ದೂರೀ 
ಸರ ಹೀಗೆ ಅರಿಯದ ಕೆಯಾ ಕೋರ್ಟು ಕಚೇರಿಗಳೂ, 
ಆಡಳಿತವೂ ಪ್ರತಿಯೊಂದು ರಾಷ್ಟ್ರ ಗಳಲ್ಲಿ ಜನ್ಮಿಸಿ 


ಮಾನನನು ತನ್ನ ಜೀವನದಲ್ಲಿ ಒಳ್ಳೆ ಯ ಮಾರ್ಗನವಿಡಿದು ನಡೆದಲ್ಲಿ ಆತನು 
ಇನ್ನಿತರರ ಪ್ರೀತಿಗೆ "ನಾತ್ರ ನಾಗಿ ಪೂಜ್ಯನಾಗುವನು. ಆದರೆ ವಿಕ ದಲ್ಲಿ 
ಹರಿಯುವ ಪ್ರವಾಹೆನು ತು ಸಾಗುತ್ತಿರುವ ಭೂ ಗುಣವನ್ನು ಆನಂಸಿ 
ಕೊಳ್ಳು ನಂತೆ ಒಳ್ಳೆ ಯ ಗುಣವೇ ಇನ್ನಿತರ ಸಹೆವಾಸದಿಂದ ಬನ] 
ಜು ಸಲ ಮಾಡಿನ ಅಸರಾಧದಿಂದ ದೇನರ ತಲೆಯನಮೇಲೇರುವ ಸುಸ್ಸದಂಥ 
ಜೀವನವು ಕಾಲೈಳಗಿನ ಪುಪ್ಪವಾಗಿ ಪರಿಣವಮಿಸುವದು. ಅದರಿಂದಾಗಿ ಅದು 
ಕೊನೆಯವರೆಗೂ ಮೂಲ ಶಾಸ್ತ್ರತ ಸುಖವನ್ನು ಪಡೆಯಲಾರದು. 


ವಿಶ್ವದಲ್ಲಿ ಸರ್ವರೂ ನ,ರುಳರು, ಸರ್ವರೂ ಅಸರಾಧಿಗಳು, ಸರ್ವರೂ 
ಹೀನಕೆಂದು ಒಂಡೊಂಡು .ಸಲ ನಾವು ಉಪ್ಲೇಖ ನಿಬಹೆದು. ಆದರೂ ಸರ್ವರೂ 
ನ್ಯಾಯಾನ್ಯಾಯಗಳನ್ನು ಬೇರೆ ಎಲ್ಲಿಂದ ಕಲ್ಪಿಸಿಕೊಂಡರು? ಇದೆಲ್ಲಿಯ ನ್ಯಾಯ? 
ಎಂದೂ ನಾವು ವಿಚಾರಿಸಬಹುದು. ವಿಶ್ವ ದಲ್ಲಿ ಒಂದು ಜೀವವು ಬಾಳಿ ಟಂ 
ಕಬೇಕಾದಲ್ಲಿ ಇನ್ನೊಂದು ಜೀವವನ್ನು ಾಶಸಡಿಸಿಯೇ ಜೀವಿಸುವದುಂಟಿ), 
ಆದರೆ ಮಾನನನು ಮಾತ್ರ ತಾನು ಶ್ರೇಷ್ಠನೆಂದೂ ಒಂದು ಜೀವನನ್ನು 
ನಾಶನಡಿಸಿಯೇ ಜೀವಿಸುನ ಜೀವನವು ಹೀನನೆಂದು ಬಗೆದುದು ಶ್ರೇಷ್ಠ ಹುಚ್ಚು 
ತನನೇ. ಸರಿ. ಒಂದು ಜೀವನು ಇನ್ನೊಂದು ಜೀವನನ್ನು ಒಂದರೆಕ್ಷಣದಲ್ಲಿ 
ಅದಕ್ಕೆ ತಿಳಿಯದಂತೆ ನಾಶಪಡಿಸಿದರೆ ಮಾನನನು ತನ್ನಂತೆ ತಿಳವಳಿಕೆಯುಳ್ಳ. 
ಜೀವಿಯ ರಕ್ತವನ್ನೇ ತನ್ನ ನ್ಯಾಯವೆಂಬ ವಸ್ತ್ರದಲ್ಲಿ ಸೋಸಿ ಕುಡಿಯುತ್ತಿ 
ರುನಮ ಎಷ್ಟೊಂದು ಅನ್ಯಾಯ ? ಪ್ರತಿಯೊಂದು ವ್ಯವಹಾರದಲ್ಲಿ ಯೂ 
ಬಡವನ ರಕ್ತವಿದೆ. ಪ್ರತಿಯೊಂದು ತಿಜೋರಿಗಳೂ ರಕ್ತದ ರಕ್ಷೆಣೆ 
ಗಳಾಗಿವೆ. ಅಂಥ ರಕ್ಷಣೆ ಪಡೆದುಕೊಳ್ಳ ಬೇಕಾದ ರಕ್ತದ ಜೀವಿಗಳಿಗೆ ಎಂದಿನ 
ವರೆಗೆ ಸುಖನಿಲ್ಲವೋ ಅಲ್ಲಿಯ ವರೆಗೆ ವಿಶ್ವದ ಈ ನ್ಯಾಯಾನ್ಯಾಯವೆಂಬ 
ನುಡಿಗೆ ಬೆಲೆ ಇಲ್ಲ. ಹೀಗೆ ನ್ಯಾ ಯವು ಅನ್ಯಾಯವಾಗಿಯೂ ಅನ್ಯಾ ಯನು 
ನ್ಯಾ ುವಾಗಿಯೊ ಸರಿಣಮಿಸಿರುದಕ್ಕೆ ಕಾರಣವಾದುದು 4 ರ್ಥ 
ತನ ಕಾರಣ. ಈ ಸಾ ರ್ಥತತನಾಗಲಿ ಇನ್ನಾ ನದೇ ಆಗಲಿ ಮೆನು 


೮೬ ಶಿವಾನುಭವ, 


ಬೇರೂರಿ ನಿಂತಂತೆ ನಿಂತಿವೆ. ಒಂದಿಲ್ಲೊಂದು ಭಾಗದಿಂದ ಅದು ಚಿಗರು 
ತ್ರಲೇ ಸಾಗುವಂಥದಾಗಿದೆ. ಮರವನ್ನು ಬೇರು ಸಹಿತವಾಗಿ ಕಡಿಡೊಗೆದಲ್ಲಿ 
ಅದು ಹೇಗೆ ನಾಶವಾಗುವದೋ ಹಾಗೆ ವಿಶ್ವವೇ ಪ್ರಳಯನಾಗುವ ವರಿಸಿ 
ಈಗ್ಲೆ ನಡೆದಿರುವ ಜಂಜಾಟ ಯಥಾಪ್ರಕಾರವಾಗಿಯೇ ಸಾಗುನದರಲ್ಲಿ ಸಂಡೇ 
ಹೆನಿಲ್ಲ. ವಿಶ್ವವು ಪ್ರಳಯವಾಗುವ ವರೆಗೂ ಬೋಧಿಸುವ ಗುರುಹಿರಿಯರ 
ನುಡಿಯು ವ್ಯರ್ಥ., ಲೇಖಕರ ಲೇಖನ ವ್ಯರ್ಥ. ಪ್ರಚುರ ಪಡಿಸುವ ಗ್ರಂಥ 
ಗಳ ಕಾಗದಗಳು ವ್ಯರ್ಥ. ಗ್ರಂಥ ಕರ್ತರ ಶ್ರಮವು ವ್ಯರ್ಥವೆಂದು ಹೇಳಿ 
ದರೆ ತಪ್ಪಾಗದು. ಆದರೆ ಇಷ್ಟೊಂದಾದರೂ ನಾಗರಿಕತೆಯನ್ನುಳಿಸಿಕೊಂಡು 
ಬಂದಂಥವರಾದ ಅವರ ಶ್ರವ.ವ್ರ ವ್ಯರ್ಥವೆಂದು ಹೇಳಲು ಹೇಗೆ ಸಾಧ್ಯ? 
ಅನಂತ ಜನ ಮಹಾಸುರುಸರು, ಸಾಹಿತಿಗಳು ಮುಂತಾದ ಬೋಧಕರಿಂಲೇ 
ಇಷ್ಟಾದ" ನಾಗರಿಕತೆಯು ಅಳಿಯದೆ ಉಳಿದಿದೆ ಇಲ್ಲವಾದರೆ ವಿಶ್ವವೊಂದು 
ಅನಾಗರಿಕತೆಯೆ ಆಲಯವಾಗಿಯ್ಲೇ ಉಳಿಯುತ್ತಿತ್ತು. 


ಮಾನವನು ವಿಶ್ವದಲ್ಲಿ ಏನನ್ನೂ ಹೆಚ್ಚಾಗಿ ಇನ್ನಿತರರಿಗೆ ಕೊಡದಿದ್ದರೂ 
ಉಪದೇಶವನ್ನು ಮಾತ್ರ ಧಾರಾಳವಾಗಿ ಕೊಡಬಲ್ಲನು. ಆದರೆ ಅದನ್ನೂ 
ಕೂಡ ಬೇರೆ ರೂಪದಿಂದ ಮಾರಿಕೊಳ್ಳುವನು. 


ವಿಶ್ವದಲ್ಲಿ ಜನಿಸಿದ ಪ್ರತಿಯೊಂದು ಜೀವವೂ ಒಂದಿಲ್ಲೊಂದು ತೆರದಿಂದ 
ಉಪಯೋಗಕ್ಕೆ ಬರುವಂಥವುಗಳೇ ಆಗಿವೆ. ಒಂದು ಕೆಲಸವು ಶ್ರೇಷ್ಠ ವ್ಯಕ್ತಿ 
ಯಿಂದಾದರೆ ಇನ್ನೊಂದು ಕೆಲಸವು ಕೀಳನಿಂದಾಗುವದು. ಅಂದಮೇಲೆ ವಿಶ್ವ 
ದಲ್ಲಿ ಕೀಳು ಮೇಲುಗಳೆಂಬುವುಗಳು ಕೇವಲ ಕಲ್ಪನೆಗಳೇ ಸರಿ. ವಿಶ್ವದ ಮುನ್ನ 
ಡೆಗೆ ಕೀಳು ಮೇಲುಗಳೂ ನ್ಯಾಯಾನ್ಯಾಯಗಳೂ ಸಾಧನಗಳಾಗಿವೆ. 

ಒಂದು ಗ್ರಾಮವನ್ನು ತಲುಪುವದಕ್ಕಾಗಿ ಅನೇಕ ಮಾರ್ಗಗಳು ಇರುವಂತೆ 
ಈ ಜೀವನು ಜೀವನದಿಂದ ಮುಕ್ತನಾಗಿ ಹೋಗುವದಕ್ಕೆ ವಿಸ್ಯದಲ್ಲಿ ಅನೇಕ 
ಮಾರ್ಗಗಳಿವೆ. ಆಯಾ ಮಾರ್ಗಗಳಲ್ಲಿರುವ ನಿಘ್ನಗಳು ಆತನ್ನನ್ನು ಆವರಿಸಡೇ 
ಬಿಡವು. 

ವಿಶ್ವದಲ್ಲಿ ಜನಿಸಿದಾರಳ್ಯದಲ್ಲಿ ಇರುವ ಶಕ್ತಿ, ಜ್ಞಾನಗಳನ್ನೇ ನಾವು 
ಮರಳಿ ಪೋಗುವಾಗ್ಗೆ ಒಯ್ಯುವೆವಲ್ಲದೆ ವಿಶ್ವದಿಂದ ಪಡೆದ ಹೊಗಳಿಕೆ ತೆಗ 
ಳಿಕೆಗಳೆಂಬ ಶಬ್ದಗಳನ್ನು ಮಾತ್ರ ಸಂಗಡ ಒಯ್ಯುವ ವಸ್ತುವನ್ನಾಗಿ ಮಾರ್ಪ 
ಡಿಸಿಕೊಳ್ಳುತ್ತೇವೆ. ನಿಜವಾಗಿ ವಿಚಾರಿಸಿದಲ್ಲಿ ಅವುಗಳನ್ನಾದರೂ ನಾವು 


ಜೀನನ ಮಾರ್ಗ. ಟ್ರ 


ಒಯ್ಯೆವು. ಹೀಗೆ ಈ ವಿಶ್ವದಿಂದ ನಡೆದ ಶಕ್ತಿ, ಜ್ಞಾನಗಳನ್ನು ಕೂಡ ಒಯ್ಯದ 
ಈ ಜೀವಕ್ಕೆ ಇಸ್ಟೇಕೆ ಆತುರವೋ ನಾನು ನನ್ನ ರೆಬುರಕ್ಕೆ 9 ಕೊನಗೆ 
ಅನು ಸನ್ನ ಪ್ರ ಪಾ ೨ ಯೆಸಿತ್ತನನ್ನು ಅನುಭವಿಸಲೋಸುಗವೇ ಕಾರಣವಾಗಿ 

ಜೀವನದಲ್ಲಿ ಅನಂತ ಹಾಸ್ಯಕಾರಕ ಘಟನೆಗಳು ನನುಗೆ ಕೋರಿಬರು 
ತ್ತವೆ. ವಿಶ್ವನಿಯಮಕ್ಕ ನುಸ: 1! ಜನಿಸಿದಾರಭ್ಯ ದಲ್ಲಿ ಇರುವ ಸ್ಥಿತಿಯೇ 
ಮರಳಿ ಪೋಗುವಾಗ್ಗೆ ಉಳಿದಿರುವ ಕಾರಣ ತನ್ನ pw ಮುತ್ತ ರಿರುನ ಜನ 
ನನ್ನು ಈಕ್ಷಿಸದೆ ಶಿಶುವಿನಂತೆ ಜೀವವು ಈ ರೊಡ ದಾದ ದೇಹೆದಲ್ಲಿ ಕಾರ್ಯ 
ನಡೆಸದಾಗದುದಕ್ಕೆ ಭ್ರಮೆ ಹಿಡಿದನರಂತೆ, ಅಕ್ಷುನಿನಲ್ಲಿಯೇ ಸರ್ವ 'ಜೀನವನ್ನೇ 
ತಳೆದು ಕೊನೆಗೆ ಕ ದಡದೇಹೆದಿಂದ ಮುಕ್ತನಾಗುತ್ತಲಿರುವಾಗ್ಗೆ ಆ ಮ 
ರ:ವು''ನೆನ್ನು “ಶಿವ.ಶಿನ”ನೆನ್ನು ಎಂಬ ನುಡಿಯನ್ನು 'ಲಿಸಹೋಗು 
ತ್ತಾರೆ ಹಾಗೆ ಅನ್ನು ನದರಿಂದ ಎಸ ಫಲವೋ ಅದಾರಿಗೆ “ಸೊತ್ತು? ಇದನ್ನು 
ಹಲವರಲ್ಲಿ ವಿಚಾರಿಸಿದರೆ ಹಲವು ತೆರನಾಗಿ ಹೇಳುನದುಂಟು. ಇದೆಲ್ಲವೂ. 
ಮರುಳತನ. ಆ ಚಿಕ್ಕ ಜೀವಕ್ಕೆ ಜೀವವೆನ್ನುನದೇ ತಸ್ಪು. 

ಸುಖದ.8ಖಗಳ ಸಂಗಮವಾಗಿರುವ ಈ ವಿಶ್ವದಲ್ಲಿ ಮಾನನನಿಗೆ ದುಃಖ 
ನ ನರಿಸಲು ಆತನು ಪೂರ್ವಜನ್ಮದ ಪಾಸದ ಫಲವೆಂದು ಬಗೆಯುನದು 
ಶುದ್ಧ ತಪ್ಪು. ಇದೇ ಜನ್ಮದ ಬಾಲ್ಯಾವಸ್ಥೆ ಯಲ್ಲಿಸು ನನ್ಮು ಸ್ಥ ತಿಯನ್ನು 
ನಾನರಿಯ ದ ಮೇಲೆ ಹಿಂದಿನ ಜನ್ಮದಸೊಡನೆ ನನುಗೇಕೆ? ಮುಂದಿನ ಜನ್ಮದೆ 
ಆಶೆಯಾದರೂ ನನುಗೇಕೆ ? ಈಗಿ ಖನ ಜನ್ಮದಲ್ಲಿ ಯಾದರೂ ಯಾನ 
ಸೌಖ್ಯವಿದೆ ? ಹುಟಿ, ಬಂದುದಕಾಗಿ ನೀತಿಯನ್ನರಿತು ಸಾಗುವ ಮಾರ್ಗವೇ 
ಜೀನನ ಮಾರ್ಗ. 

ಮಾನನನು ವಿಶ್ವದಲ್ಲಿ ಅನಂತದಾರಿಗಳಿಂದೆ 
ತಾನರಿಯದ ದಾರಿಯಿಂದ ಸದಾ ತಾನು ಸಾಗದೇ ಸಾಗುತ್ತಿರುತ್ತಾನೆ ತಾನು 
ಸಾಗದೇ ಸಾಗುತ್ತಿರುವ ಗ್ರಾಮವು ಸಮೀಪಿ ಸಿದ್ದಾಗ್ಗೆ ಭಯಗೊಳ್ಳುವನೆಂದು 
ಪರಮಾತ್ಮನು ಆತನಿಗೆ ಆ ಮಾರ್ಗವನ್ನು ಹಾಸು ಗ್ರಾಮವನ್ನು ಆತನಿಗೆ 
ತಿಳಿಯುವಂತೆ ಮಾಡಿಲ್ಲ ಹೀಗುಗಿ ಅರಿಯದ ಗ್ರಾಮ ಆರಿಯದ ಮಾರ್ಗ ದಲ್ಲಿ 
ಅರಿಯದೇ ಸಾಗಿದ್ದುನೆ. ಈ ಮಾರ್ಗವನ್ನು ಲಕ್ಷಿಸಿ, ಲೋಕೋಸಯುಕ್ತ 
ಕ ರ್ಯಾ ಚರಣೆಯಲ್ಲಿ ಕಾಲ್ಕಳೆಯುನ ಜೀನನವೇ ಶ್ರೇಷ್ಠ ಜೀವನ. ಆ 
ಮಾರ್ಗವನ್ನನುಸರಿಸಿ ನಡೆಯುನದೇ ಜೀವನದಲ್ಲಿಯ ಹಿರಿದಾದ ಮಾರ್ಗ. 


ಸಾಗಿರಬಹುದು. ಆದರೆ 


ಧಾರವಾಡ ಸರಕಾರಿ ಟ್ರೀನಿಂಗ ಕಾಲೇಜದ 


ಶತಸಾಂತ್ಸರಿಕೋತ್ಸವದ 
ಉದ್ರಾಟಿಕರ ಭಾಷಣ. 
4 

ಕನ್ನಡದ ಉಳಿವು ಬಳೆನಿಯಲ್ಲಿ ಟ್ರೀನಿಂಗೆ ಕಾಲೇಜ. 

೧೯ನೆಯ ಶತಮಾನದ ಮಧ್ಯದಲ್ಲಿ ರಾಜಕೀಯ ವಿಸ್ಸವಗಳಿಂದ ಕನ್ನಡಕ್ಕೆ 
ಕಗ್ಗತ್ತಲೆಯ ಕಾಲವೊದಗಿತ್ತು. ಮುಂಬೈಯಾದಿ ಪ್ರಾಂತಗಳಲ್ಲಿ ಸೇರ್ಪಡೆ 
ಯಾದ ಕನ್ನಡವು ಅನ್ಯ ಭಾಷೆಗಳ ನರ್ಚಸ್ಸಿನ ಪೆಟ್ಟಿಗೆ ಬಲು ನುಗ್ಗಾಯಿತು. 
ಆದರೆ ಅದನ್ನರಿತ ಕನ್ನಡ ಮಾತೆಯ ಸುಪುತ್ರರಾದ ದಿ. ವಿರುಪಾಕ್ಷಸ್ಸ ಹೊಲಿ, 
ಕ್ಸ. ಡೆಸ್ಯೂಟ ಚನ್ನಬಸಸ್ಸನನರ ಪ್ರಭಾವದಿಂದ ಕನ್ನಡ ಮಾತೆಯ ಪ್ರಾಣಿ 
ಉಳಿಯಿತು. ಆದರ ಪರಿಣಾಮನಾಗಿ ಇಂದಿನ ಟ್ರೀನಿಂಗ ಕಾಲೇಜವು 
ನಿಂತಿದ್ದು ಕನ್ನಡ ಮಾತೆಯ ಭಾಷಾ ಪ್ರಾಣ ಉಳಿಯಲು ಈ ಟ್ರೀನಿಂಗ 
ಕಾಲೇಜವು ಸಂಜೀನಿನಿಯೆಂದತೂ ಸರಿಯೆ! ಏಕೆಂದರೆ ಈ ಟ್ರೀನಿಂಗ 
ಕಾಲೇಜದ ಶತ ಸಂವತ್ಸರದ ಇತಿಹಾಸವೆಂದರೆ ಪರ್ಯಾಯದಿಂದ ಕನ್ನಡ 
ಭಾಷಾ ಪ್ರಗತಿಯ ಇತಿಹಾಸವೆಂದು ಹೇಳಲು ಅಡ್ಡಿ ಇಲ್ಲ. ಮುಂಬೈ 
ಕರ್ನಾಟಕದಲ್ಲಿಯೇ ಹೊಸದಾಗಿ ನಾರ್ಮಲ್‌ ಕ್ಲಾಸವೆಂಬ ಸಂಸ್ಥೆಯು 
೧೮೫೬ ರಲ್ಲಿ ಸ್ಥಾಪಿತವಾಯಿತು. ನಾರ್ಮಲ್‌ ಕ್ಲಾಸವೆಂದರೆ ಶಿಕ್ಷಕರಿಗೆ ಶಿಕ್ಷಣ 
ದಲ್ಲಿ ತರಬೇತಿ ಕೊಡುವ ವರ್ಗವು ಅದುಸೇ ಈ ಗಂಡು ಮಕ್ಕಳ ಟ್ರೀನಿಂಗ 
ಕಾಲೇಜದ ಉಗಮಸ್ಕಾನವು. ನಾರ್ಮಲ" ಕ್ಲಾಸದಲ್ಲಿ ಮೊದಲನೆಯ ವರ್ಷ 
೧೦ ವಿದ್ಯಾರ್ಥಿಗಳಿದ್ದು ಎರಡನೆಯ ವರ್ಷ ಅದರ ಸಂಖ್ಯೆಯು ೨೨ ರ ವರೆಗೆ 
ಬೆಳೆಯಿತು. ಕಾರಣಾಂತರದಿಂದ ನಾರ್ಮಲ್‌ ಸ್ಫೂಲು ಬೆಳಗಾಂವಿಗೆ ಹೋದ 
ಮೇಲೆ ಪುನಃ ಆದರ ಸಂಖ್ಯೆಯು ಕಡಿಮೆ ಅಗಿ ೧೨ ಕ್ರೈ ಇಳಿಯಿತು. 
ಮತ್ತೆ ಹೊಸ ಯೋಜನೆಯ ಪ್ರಕಾರ ವಿದ್ಯಾರ್ಥಿಗಳ ಸಂಖ್ಯೆಯು ಬೇರೆ 
ಪ್ರಾಂತಗಳ ನಾರ್ಮಲ್‌ ಸ್ಕೂಲಗ ಕಫ್ಲಿ ಹೆಚ್ಚು ದಂತೆ ಕಂಡರೂ ಧಾರವಾಡ 
ದಿಂದ ಸ್ಥಳಾಂತರಿಸಿದ ಬೆಳಗಾಂವಿಯ ಸ್ಕೂಲಿನಲ್ಲಿ ಮಾತ್ರ ಹೆಚ್ಚಿನ್ನ ಪರಿ 
ಣಾಮವೇನೂ ಆಗಲಿಲ್ಲವೆಂದು ಅಗಿನ ವರದಿಗಳಿಂದ ತಿಳಿದುಬರುತ್ತಿದೆ. ಆಗ 


ಧಾರವ:ಡ ಸ. ಟ್ರೀ, ಕಾ. ಶತೆಸಾಂಸಸ್ನರಿತೋರ ನನ ಉದ್ಭಾಿಕರ ಭಾ. ೮೯ 
ಕನ್ನಡ ಶಿಕ್ಷಣಕ್ಕೆ ಅಕರ್ಷಿಸಲ್ಪಟ್ಟ ತರುಣರು ಸಾಕಷ್ಟಿ ರಲಿಲ್ಲನೆಂದು ಹೇಳೆ 
ಬಹೆ:ದಾಗಿದೆ. ೧೮೫೬ ರಿಂದ ಸಮಿ ರ ವರೆಗೆ ಈ ಲ್‌ ಸ್ಕೂಲಿನಲ್ಲಿ 
ಹೆಚ್ಚಾಗಿ ಮರಾಠಿ ವಿದ್ಯಾರ್ಥಿಗಳೇ ಇದ್ದರೆಂದು ಅದೇ ವರೆದಿಗಳಿಂದಲೇ 
ಗೊತ್ತಾಗುತ್ತದೆ. ಕನ್ನಡ ಶಾಲೆಗಳಿಗೆ ಶಿಕ್ಪ ಕರನ್ನು ತಯಾನಿಸುವ ಉಪ್ಸೇಶ 
ದಿಂದ ಸ್ಥಾಪಿ ಸಲ್ಪ ಈ ಕರಬೇತಿ ಕೇಂದ್ರ ದಲ್ಲಿ ಕನ್ನಡ ಉಮೇದವಾರರಿದ್ಲಕೆ 
ಇದ್ದುದು ಹ ತಿಯ ಸರಿ, ಹೀಗಾಗಿ ಕನ್ನಡಿಗರಿಗೆ ಈ ಸ್ಫೂಲು 
ಇದ್ದೂ ಇಲ್ಲದಂತಾಯಿತು. ಇಂಥ ಜೀನನ್ಮ ಅತೆ ಸಿ ತಿ ಸುನ್ಲಿಶುನ ನಾರ್ಮಲ್‌ 
ಸ್ಫಾಲಗೆ ಉಜ್ವಲ ಕನ್ನಡಾಭಿಮಾನಿಗಳುದ ಟು ಡೆ. ಚನ್ನಬಸಸ್ನ ಪ್ರನದರು 
ಪ್ರಥನು ಪ್ರಿನ್ಸಿ ನ ಪಾಲರಾಗಿ ಬಂದ ಮೇಲೆ ಕನ್ನಡ ಕುರೋದ್ಭಾರದ ಕ| 
ತೀವ್ರಗತಿಯಿಂದ ಪ್ರಾರಂಭವಾಯಿತು. ಅವರು ನಾರ್ಮಲ್‌ ಸ್ಕೂಲಿಗೆ 
ಮುಖ್ಯಾಧ್ಯಾಸಕರಾಗಿ ದೊರೆತುದುದು ಕನ್ನಡದ ಭಾಗ್ಯೋದ"ಯನೆ ದೇ 
ಹೇಳಬೇಕು. ಈ ಟ್ರೀನಿಂಗ ಕಾಲೇಜಕ್ಕೆ ಒಂದು ಶತನಣನನ ವರೆಗೆ 
ಕನ್ನಡಿಗರಿಗೆ ಸೇವೆ ಸಲ್ಲಿಸುವ ಉಜ್ವಲವಾದ ದೀರ್ಫಾಯುಷ್ಯ ಬಂದುದು 
ಚನ ಸಹಸಪ್ಪನನರ ಅವಿಶ್ರಾಂತ ಶ್ರನುವೇ ಎಂದು ಹೇಳಬಹುದು. ಅವರು 
ಪ್ರಥನು ಪ್ರಿನ್ಸಿಪಾಲರಾಗಿ ಬಂದಾಗ್ಗೆ ಸ್ಕೂಲಿನಲ್ಲಿ ೯ ವಿದ್ಯಾರ್ಥಿಗಳೇ 
ಇದ್ದುದಲ್ಲದೆ ಜಿಲ್ಲೆಯಲ್ಲಿ ಹೆನೆ ್ಲಿರಡೇ ಕನ್ನಡ ಶಾಲೆಗಳಿದ್ದವು. ಇದನ್ನು 
ಕಂಡು ತಳಮಳವುಳ್ಳ ನರಾ ಉಸನಾಸನೇ ಊಟವೆಂದೂ, ಬಿಸಿಲೇ ಬೆಳ 
ದಿಂಗಳೆಂದೂ, ಕಾಕರ ೇ ಕೈಲಾಸವೆಂದೂ ತಮ್ಮ ಜೀನನದ ಸೂತ್ರವಾಗಿ 
ತಿಳಿದುಕೊಂಡು ದುಡಿದರು. ಅವರ ದೀರ್ಫ್ಥ ಪ್ರಯತ್ನದಿಂದ ನಾರ್ಮಲ್‌ 
ಸ್ಕೂಲು ಕಾಲೇಜವಾಗಿ ನೂರಿನ್ನೂರರ ವರೆಗೆ ವಿದ್ಯಾರ್ಥಿಗಳ ಸಂಖ್ಯೆ 
ಬೆಳೆದು ಜಿಲ್ಲೆಯಲ್ಲಿ ೩೪೧ ಕನ್ನಡ ಶಾಲೆಗಳಾದವೆಂಬುದನ್ನು ತಿಳಿದರೆ 
ಎಲ್ಲರಿಗೂ ಅವರ ಯೋಗ್ಯತೆಯ ಅರಿವು ಸಹೆಜನಾಗಿಯೇ ಆಗುವದು. 
ಮುಂದೆ ಅವರಂತೆಯೇ ವೆಂಕಟ ರಂಗೋ ಕಟ್ಟಿಯವರು, ಗಂಗಾಧತ ಮಡಿ 
ವಾಳೇಶ್ವರರು, ದಿನಾನ್‌ಬಹಾದ್ದೂರ ರೊದ್ದರಾಯರು, ಮುಂದೆ ಶಿಕ್ಷಣ 
ಮಂತ್ರಿಗಳಾದ ಸರ್‌ ಎಸ್‌. ಟಿ, ಕಂಬಳಿಯವರೇ ಮೊದಲಾದವರು ಕಾಲೋ 
ಚಿತವಾಗಿ ಕಾಲೇಜದ ಪ್ರಗತಿಗೆ ಪ್ರಯತ್ನ್ನ ಮಾಡುತ್ತ ಬಂದುದರಿಂದಲೇ 
ಇಂದು ಕರ್ನಾಟಕದಲ್ಲಿಯೇ ಸರ್ವಾಂಗಸುಂದರವಾಗಿ ಬೆಳೆದ ಈ ಟ್ರೀನಿಂಗ 
ಕಾಲೇಜು ಕನ್ನಡನನ್ನುದ್ದರಿಸಿದ ಅನೇಕ ಮಹನೀಯರನ್ನು ನಾಡಿಗೆ 
ನೀಡಿತು. ಇಂತೆಹೆ ಈ ಕಾಲೇಜನು ಅವ್ಯಾಹತವಾಗಿ ಸಾಗಿ ಬಂದು ಈಗ 


೯0 ಶಿವಾನುಭನ. 


ಆದರ ಶತಮಾನೋತ್ಸವನನು ಜರುಗುತ್ತಿರುವದನ್ನು ನೋಡಿದರೆ ಯಾವ ಕನ್ನಡಿ 
ಗನಿಗೆ ಅಭಿಮಾನವು ಉಕ್ಕಿಬರಲಿಕ್ಕಿಲ್ಲ ಯಾವನಿಗೆ ಹೆಮ್ಮೆ ಎನಿಸಲಿಕ್ಕಿಲ್ಲ? 
: ಕ್ಷಣನೇ ಜೀವನದ ಅಡಿಗ. 

ಮಾನವನಿಗೆ ಮನುಷ್ಯತ್ಯವು ಪ್ರಾಸ್ತವಾಗಬೇಕಾದರೆ ಶಿಕ್ಷಣವು ಅತ್ಯ 
ವಶ್ಯಕವಾಗಿರಬೇಕು. ಶಿಕ್ಷಣವೆಂದ* ಸ, ಬುದ್ಧಿ, ದೇಹಾದಿಗಳಿಗೆ 
ದೊರೆಯುವ ಸುಸಂಸ್ಕಾರವು. ಇಂತಹೆ ಸಂಸ್ಕಾರವು ಮನುಷ್ಯನಿಗೆ ಸಕಾಲ 
ದಲ್ಲಿ ದೊರೆಯದಿದ್ದರೆ ಅನನು ಸುಖ ಶಾಂತಿಗಳನ್ನನ.ಭನಿ ಸಲ ಸಃ ಧ್ಯೇ 
ಇಲ್ಲ. ವ್ಯಕ್ತಿಯು ದೇಹೈ ಬುದ್ಧಿ ಮತ್ತು ಆತ್ಮಗಳ ತ್ರಿಕೂಟವಾಗಿ ದ್ಹಾನೆ. 
ಈ ತ್ರಿಕೂಟದ ಸಮ ಪ್ರವ ೯ ದ ವಿಕಾಸವೇ ಶಿಕ್ಷಣದ ಪರನು ಧ್ಯೇಯ 
ವಾಗಿದೆ. ಇವುಗಳಲ್ಲಿ ಒಂದು ಅಂಗ ಬೆಳೆಯದಿದ್ದರೂ ಶಿಕ್ಷಣವು ಅಪೂರ್ಣ 
ವೆನಿಸುತ್ತದೆ. 

ಮನುಷ್ಯನು ಪಶುಸಕ್ಷಿಗಳಂತೆ ಕೇವಲ ಜನ್ಮವಿಶಿಷ್ಟವಾದ ಬುದ್ಧಿ ಸ್ವಭಾ 
ನಗಳಿಗೆ ಅನುಸರಿಸಿ ನಡೆಯ ತಕ್ಕನನಃ ಮಿ,7ವು ಗೀಜಗ ಪಕ್ಷಿಯಂತೆ ಗೂಡು 
ಕಟ್ಟುವದನ್ನು ಕಲಿಯಲಾರದು. ಅದರಂತೆ ಗೀಜಗ ಪಕ್ಷಿಯು ಮೀನಿನಂತೆ 
ಈ ಲು ಕಲಿಯಲಾರದು. ಅದರೆ ಮನುಷ್ಯನು ಗೀಸಗತ ಬಾಡ. “ಲ 
ಲ ಮೀನಿನಂತೆ ಈಸಬಲ್ಲ. ಆಕಳು ಹೆ.ಲಿಯಂತೆ ಕ್ರೂರ ಪ್ರಾಣಿಯಾ 
ಗದು ಆದರಂತೆ ಹುಲಿಯೂ ಆಕಳಿನಂತೆ ಸಾಧು ಪ್ರಾಣಿಯಾಗಿರದು, 
ಆದರೆ ಮನುಷ್ಯನು ಹುಲಿಗಿಂತ ಕ್ರೂರನೂ, ಗೋವಿಗಿಂತ ಸಾಧು ಪ್ರಾಣಿಯೂ 
ಆಗಿರಲುಬಲ್ಲನು. ಆದ ಕಾರಣ ಮನುಷ್ಯೇತರ ಪ್ರಾಣಿಗಳಂತೆ ಮಾನನನ 
ಬುದ್ದಿ ಗು ಸಾಮರ್ಥ್ಯಗಳು ಕೀಳುಮಟ್ಟಿ ಸರಸ. ಅಂದರೆ ಅತನನ್ಲಿ ಸಸೆಜ 
ಪ್ರವೃತ್ತಿಗಳು ಮೇಲ್ಮೆಗೊಳ್ಳುವ ಪರಿಸ್ಥಿತಿ ( Sublimation of instincts ) 
ಯಿಡೆ. ಅಂದರೆ ಮಾನನನ ಸಹೆಜ ಪ್ರವೃತ್ತಿಗಳು ಉತ್ತನುಗೆೊಳ್ಳುವ ನಾಗಿ 
ರುತ್ತವೆ. ಇದು ಯೋಗ್ಯ ಶಿಕ್ಷಣದಿಂದಲೇ ಸ:ಧ್ಯ. ಇಂತಹ ಶಿಕ್ಷಣನಿಂದ 
ಅವುಗಳನ್ನು ಬೇಕಾದ ರೀತಿಯಲ್ಲಿ ಬೆಳಿಸಿಕೊಳ್ಳಲು ಶಕ್ಯವಿಸೆ.. 

ಯಾರು ಸಕಾಲದಲ್ಲಿ ಶಿಕ್ಷಣವನ್ನು ಸಡೆದಿರುವದಿಲ್ಲವೋ ಅಂತಹೆನರ 
ಜೀವನವು ವ್ಯರ್ಥವು. 

ಶುನಃ ಪುಚ್ಛಮಿನ ವ್ಯರ್ಥಂ ಜೀವಿತಂ ನಿದ್ಯಯಣ ವಿನಾ | 
ನ ಗುಹ್ಯ ಗೋಪನೇ ದಕ್ಷಣ ನಚ ದಂಶ ನಿವ.ರಣೇ | 


ಧಾರವಾಡ ಸ್‌ ಶತಸಇಣ ನೂರ ವ ು ತ 
ಧಾರವಾಡ ಸ, ಟ್ರೀ. ಕಾ. ಶತಸಾ ಸ-ಸ್ಸರಿಕೋತ್ಸನದೆ ಉದ್ಭಾಟಕರ ಭಾ. ೯೧ 


ಎಂಬ ಶ್ಲೋಕಾರ್ಥವೂ ಕೂಡ ವಿದ್ಯ “ಇಲ್ಲದವನು ಶುನಗನ ಬಾಲ 
ದಂತೆ ನಿರರ್ಥಕನಾಗುವದು. ಗುಹೈಸ್ಥಾನ ಮುಚ್ಚಿ ಕೊಳ್ಳುವದಕ್ಕಾಗಿ ಮತ್ತು 
ದಂಶ ನಿವಾರಣೆಗಾಗಿ ಪಶೆ.ಗಳಿಗೆ ಬಾಲವಿರುವದು, ಅದರೆ ಇವೆರಕ್ಯ 
ನಾಯಿಯ. ಬಾಲವು ಉಸಯೋಗಬೀಳುನದಿ ೪, ಆದುದರಿಂದ ಶಿಸ್ನಣನೇ 
ಜೀವನದ ಜೀವಾಳವಿರುವದು. ಪ್ರತಿಯೊಂದು ದೇಶದ ಘನತೆ, ಮಹೋನ್ನತಿ, 
ಸಂಸ್ಕೃತಿಗಳ ಆದರ್ಶವು ಆ ದೇಶದ ಜನಾಂಗದ ಶಿಕ್ಷಣದ. ತಳಹದಿಯ 
ಮೇಲೆಯೇ ಅವಲಂಬಿಸಿದೆ ಎಂದು ಬೇಕೆ ಹೇಳಬೇಕಾಗಿಲ್ಲ sEducation is 
the foundation of life” ಎಂಬ ಅಂಗ್ಲ ಸಂಡಿತಕೊಬ್ಬನ ಹೇಳಿಕೆಯು 
ನಿಜವಾಗಿದೆ. 

ಶಿಕ್ಷಣವು ಸಜೀವ ಶಿಶ್ಷಣವಾಗಿರಬೇಕು. 
ಸ್ವತಂತ್ರ ಭಾರತದಲ್ಲಿ ಶಿಕ್ಷಣ ಕಾರ್ಯವು ಬಹು ಭರದಿಂದಸಾಗಿದೆ. 
ಚ ನ ಪ್ರೌಢ ಶಿಕ್ಷಣ, ಬಾಲ ಶಿಕ್ಷಣ, ಸ್ತ್ರೀ ಶಿಕ್ಷ ಕುರುಡರ, 
ಮೂಕರ ಶಿಕ್ಷಣಗಳು ನಡೆದಿನೆ' ಆದರೆ ಮನುಷ್ಯನಲ್ಲಿ ನಿಜವಾದ ಮಾನವತೆ 
ಯನ್ನು ಎಚ್ಚ ರಗೊಳಿಸುವ ಶಿಕ್ಷಣವು ನಡಿದಿದೆಯೇ ಎಂದು ಪ ರ್ರಶ್ಲಿ ಸಬಹೆದಲ್ಲವೆ? 
ನಿಜವಾದ ಬಾನನತೆಯು ಅರಳದ ಹೊರತು ಶಾಶ್ವತವಾ ಸುಖ ಶಾಂತಿ 
ಸಮಾಧಾನಗಳು ದೊರೆಯಲು ಸಾಧ್ನ ವಿಲ್ಲ. 
ಸ್ವಾತಂ 4; ಸ್ವರಾಜ್ಯಗಳನ್ನು ಎಸ್ಟೋ ವರ್ಷಗಳ ಹಿಂದೆಯೇ ದೊರ 
ಕಿಸಿಕೊಂಡ ಪರರ, ಪ್ರ್ರಗಳಲ್ಲಿ ಇಂದು ಸುಖ ಶಾಂತಿಗಳು ನೆಕಿಸಿರುವನೆ? ಅದಶಂತೆ 
ನೂರಕ್ಕೆ ನೂರು ಜನ ಸಾಕ್ಷರರಾದ ದೇಶಗಳಲ್ಲಿ ಶಾಂತಿಮುಸು ಜೀವನವು 
ಸಾಗಿದೆಯೆ? ಎಸ್ತೆಟಾ ಕಳವಳ ಅಸಹನೆ, ಅಶಾಂತತೆ 1ಳ ಕುತ್ತುಸುರುಗಳೇ, 
ಕಾಣುತ್ತಿವೆ. ಸಾಕ್ಷರತೆಯಿಂದ ಮಾನನ3 ಅರಳದಿದ್ದರೆ ಅದು ಥಿರಕ್ಷರತೆ 
ಗಿಂತಲೂ ಭೆಯಂಕರವಾದಂತೆಯೇ ೦. 
ಸಾಕ್ಷರಾ ನಿಸರೀತಾಶ್ಟೇತ್‌ ರಾಕ್ಷಸಾ ಏವ ಕೇನಲಂ | 

ಎಂಬ ಶಾಸ್ತ್ರೊ (ಕೈಯಂತೆ ೦ ಕ್ಷಸವೃತ್ತಿ ಯೇ ಪ್ರಾರಂಭವಾಗಿ ದೇಶವೇ 
ರಸಾತಳಕ್ಕೆ ಇಳಿಯಾವದು. ಆದುದರಿಂದ. ವಿದ್ಯೆಯ ಕೂಡ ವಿಚಾರ ಬೆಳೆದು 
004: ಬನ್ನು ಸುಶಿಕ್ತಿತಕೆಲ್ಲರೂ ನೆನಸಿಟ್ಟು I. ವಿದ್ಯ ಯಿಂದ 
ಭೌತಿಕ ವಿಜ್ಞಾ ನದಿಂದ್ರ ಚಂದ್ರಾದಿ ಗ್ರ ಹೆಗಳವರೆಗೂ ಉಪಗ *ಡಗಳನ್ನು 
ಕಳಿಸುವ ಸಾ ಇನುರ್ಥ್ಯ ಬಂದುದೂ ತ್ತ ವಿದ್ಯಾಲಯಗಳು ಇನ್ಮುಡಿ, 'ಮುನು ಡಿ, 


೯೨ ಶಿವಾನುಭವ 


ಪದವೀಧರರನ್ನು ಮಾಡುತ್ತಿರುವದ್ಕೂ ಸಾಕ್ಷರತೆಯ ಪರಿಣಾಮವಾದಂರೂ ನಿಜ 
ವಾದ ಮಾನವತೆಯನ್ನು ವಿಕಾಸಗೊಳಿಸಿಲ್ಲ. ಸಹೆನಾವನತು ಸಹನೌಭ:ನಕ್ತು 
ಎಂದು ಶ್ರುತಿಯು ಸಾರುತ್ತಿದ್ದರೂ ವಿದ್ಯಾವಂತರು ಹೆಚ್ಚಿ ದಷ್ಟು ಒಬ್ಬರಿಂದೊ 
ಬ್ಬ ದೂರಾಗುತ್ತಾರೆಯೇ ಹೊರತು ಹತ್ತಿರವಾಗುತ್ತಿರುವದಿಲ್ಲ. ಸ್ವಾರ್ಥ, 
ಅತ್ಯಾಶ್ರೆ ಅನರ್ಥ ಮೊದಲಃದ ಮಾನವತೆಯ ಅಪೂರ್ಣ ಲಕ್ಷಣಗಳೇ ಎದ್ದು 
ಕಾಣುತ್ತಿವೆ. ಮೊದಲು ಬ್ರಿಟಿಕರನ್ನು ಭಾರತದಲ್ಲಿ ಬೇರು ಬಿಡುವಂತೆ ಮಾಡಿ 
ದವರು ಸಾಕ್ಷರಿಗಳೋ, ನಿರಕ್ಷರಿಗಳೋ ? ಕೊನೆಯನರೆಗೂ ರಾಜನಿಷ್ಟರಾಗಿದ್ದು 
ಬ್ರಿಟಿಶರು ಯಾವಾಗಲೂ ಇಲ್ಲಿರಬೇಕೆಂದು ಹೆನಣಿಸಿದನರು ಸಾಕ್ಷರಿಗಳಲ್ಲವೆ? 
ಜಾತಿಜಾತಿಗಳಲ್ಲಿ ಜಗಳಗಳನ್ನು ಹುಟ್ಟಿ ಸಿದವರು ಹುಟ್ಟಿ ಸುತ್ತಿರುವವರು ಸಾಕ್ಷ 
ರಿಗಳಲ್ಲವೇ ? ಮಹಾತ್ಮಾ ಗಾಂಧೀಜಿ ಮೊದಲಾದ ಸತ್ಬುರುಷರನ್ನು ಕೊಲೆ 
ಮಾಡಿದವರು ಸಾಕ್ಷರಿಗಳಲ್ಲವೇ? ಸ್ವರಾಜ್ಯ ಸ್ವಪ್ರಾಂತ ದೊರಕಿದ್ದರೂ, ಅದು 
ಸುಂ ಜವಾಗುವಂತೆ ಪ್ರಯತ್ನ ಮಾಡದೆ ಪಕ್ಷ ಪಂಗಡಗಳನ್ನು ಕಟ್ಟಿಕೊಂಡು 
ಹೊಡೆದಾಟ ಬಡಿದಾಟಿಗಳನ್ನು ನಡಿಸಿರುವವರು ಸಾಕ್ಷರಿಗಳಲ್ಲವೇ ? ಶಾಂತಿಯ 
ಕೇವಲ ಸಾಕ್ಷಂತೆಯಿಂದ ಸಿಗದೆ ಶೀಲಯುಕ್ತ ಶಿಕ್ಷಣದಿಂದ, ನಿಜವಾದ 
ಮಾನವತೆಯಿಂದ ದೊರೆಯುವದು. ಶಿಕ್ಷಣವೆಂದರೆ ಮಾನವನ ವ್ಯಕ್ತಿತ್ವವನ್ನು 
ರೂಪಿಸಿಕೊಟ್ಟು ಅವನ ಒಳಗಣ್ಣನ್ನು ಅರಳಿಸಿ ಅವನಲ್ಲಿ ಸಮತೆ, ಸ್ವಾನ 
ಲಂಬನಗಳಳನಡುವಂತೆ ಮಾಡುವದಾಗಿ ಬನದು. ಸಜೀನ ಶಿಕ್ಷಣದಿಂದ ವಿಶಾ 
ಲವಾದ ವಿಚಾರಗಳುಳ್ಳೆ ಯೋಗ್ಯ ಜನಾಂಗವನ್ನು ನಿರ್ಮಾಣಮಾಡಲು 
ಭಾರತಕ್ಕಿದ್ದಷ್ಟು ಸಂಸ್ಕೃತಿಯು ಇನ್ನಾವ ದೇಶಕ್ಕೂ ಇರುವದಿಲ್ಲ. ಆದರೆ 
ನಾವು ಪಾಶ್ಚಾತ್ಯರ ಅನುಕರಣೆ ಮಾಡಿ, ಬಡನ ಬಲ್ಲಿದರಲ್ಲಿ ಭೇದ ಹುಟ್ಟಿಸಿ 
ಹೆಳ್ಳಿಗರನ್ನು ಸುಲಿಯುವದಕ್ಕಾಗಿ ಬ್ರಿಟಿಶರು. ರಚಿಸಿರುವ ಫ್ಯಾಕ್ಟರಿಗಳೆಂದು 
ಗಾಂಧೀಜಿಯನರು ಹೇಳಿದ ಶಿಕ್ಷಣದ ಬೆನ್ನುಹತ್ತಿದ್ದೇವೆ. ಇದು ಬದಲಾಗಬೇಕು 


ವೃತ್ತಿಮಯ ಶಿಕ್ಷಣವು 


ಇದಕ್ಕೆಲ್ಲ ಪರಿಹಾರವೆಂದು ನಾವು ಅನುಸರಿಸಬೇಕಾದಕೆ ಪ್ರಥಮ 
ಹೆಜ್ಜೆಯೆಂದರೆ ಸರ್ವೋದಯ ಸಮಾಜ ಕಟ್ಟಲು ಮಹಾತ್ಮಾ ಗಾಂಧೀಜಿಯ 
ವರು ಹೇಳಿಹೋದ ವೃತ್ತಿ ಮೂಲ ಶಿಕ್ಷಣವನ್ನೇ ತಳಹದಿಯಾಗಿಟ್ಟುಕೊಂಡು 
ಸಾಗಿದರೆ ಮಾತ್ರ ಸಜೀನ ಶಿಕ್ಷಣದ ಧ್ಯೇಯಗಳನ್ನು ಸಾಧಿಸಬಹುದೆಂದು 
ಹೇಳಬಹುದಾಗಿದೆ. ಇದು ಮಾನವನ ಮೂಲಭೂತ ಅಗತ್ಯಗಳಾದ ಆಹಾರ 


ಧಾರವಾಡ ಸ, ಟ್ರೀ. ಕಾ ಶತೆಸಾಂವತ್ಸರಿಕೋತ್ಸವದ ಉದ್ಭಾಟಕರ ಭಾ. ೯೩ 


ಆಚ್ಛಾದನ, ಆಶ್ರಯಗಳನ್ನು ಪೂರೈ ಸುವದಲ್ಲದೆ ಶಿಸ್ತು, ಸಹಜೀವನ, ಸದ್ಯಾ 
ವನೆಗಳನ್ನು ರೂಪಿಸಲು ಸಹಾಯಕಾರಿಯಾ ಗಬಹುದು. ಕೇವಲ ಸುಸ್ತಕೀಯ 
ವಿದ್ಯ ವಿದ್ಯ ಅಲ್ಲ. ಅಧ್ಯಯನದೊಡನೆ ಕಲೆ, ಸೈಗಾರಿಕೆ ವ್ಯವಸಾಯ. 
ವೈದ್ಯ, ಶಸ್ತ್ರಾಸ್ತ್ರ, ಜ್ಯೋತಿಷ್ಯ ಮೊಡಲಾದ ನಾನಾಮುಖದ ಶಿಕ್ಷಣ ಅನ 
ರವರ ವೃತ್ತಿ (ಇಚ್ಛೆ) ಗನುಸಾರವಾಗಿ ಕಲಿಸಿಕೊಡುವ ಏರ್ಪಾಡಾಗಬೇಕು, 
ಅಂದರೆ ಒಂದು ಪರಿಪೂರ್ಣ ಸಮಾಜ ರಚನೆಯಾಗಿ ಅಡರ ಮುನ್ನಡೆ 
ಸುಗಮವಾಗುವದು. ಈಗ ಮನುಷ್ಯನಲ್ಲಿ ಶಾರೀರಿಕ ನ್ಯಂಗಗಳಿದ್ದರೂ ಅನು 
ಗಳನ್ನು ಸರಿಪಡಿಸುವ ಉಪಾಯಗಳನ್ನು ಕಂಡುಹಿಡಿದಿರುವರೆಂಬ *೦ಗತಿಯು 
ಎಲ್ಲರಿಗೂ ಗೊತ್ತಿದ್ದದ್ದೇ ಸರ್ಫಿ (ಗಿರುವ:ಗ ಮನುಷ್ಯನು ತನ್ನಲ್ಲಿರುವ 
ದಷ್ಟ ಪ್ರವೃತ್ತಿಗಳನ್ನು ತೆಗೆದುಹಾಕಲ: ಶಕ್ಯವಿದೆಯೇ? ಆಲಸ್ಯ, ಮಾತ್ಸರ್ಯ, 
ದುರಾಚಾರ, ಅಸ್ರಮಾಣಿಕತೆ, ಸ್ವೇಚ್ಛಾನೃತ್ತಿ ಮೊದಲಾದವುಗಳು ನಾಶವಾಗಿ 
ಶಿಸ್ತು, ಸದಾಚಾರ, ಸಭ್ಯತೆ, ಸಾಹೆಸಾದಿ ಸದ್ದುಣಗಳುಂಟೂಗುನ ಶಿಕ್ಷಣನು 
ಎಲ್ಲ ವಿದ್ಯಾಲಯಗಳಲ್ಲಿ ಪ್ರಾರಂಭವಾಗಬೇಕು. ಈ ವಿಷಯವಾಗಿ :ಎಹಾ 
ಭಾರತದ ಶಾಂತಿಸರ್ನಡ ೧೨೪ನೇ ಅಧ್ಯಾಯದ ತೀಲಾಖ್ಯಾನದನ್ನಿ ಹೇಳಿ 
ದ್ದನ್ನು ಎಜ್ಞರೂ ಸ್ಮರಣೆಯಲ್ಲಿಟ್ಟುಕೊಳ್ಳಬಹೆದಾಗಿದೆ. 
“ಲವಾನ್‌ ಭನ ಪುತ್ರಕ 

ದ:ರ್ಯೋಧನನು ಧರ್ನುರಾಜನನ್ನು ಪರಾಜಿತನನ್ನಾಗಿ ಮಾಡಲು 
ಎಷ್ಟು ಪ್ರಯತ್ನ ಮಾಡಿದರೂ ಕೀರ್ತಿಯು ಧರ್ಮರಾಜನಿಗೆ, ಅಸಕೀರ್ತಿಯು 
ದುರ್ಯೋಧನನಿಗೆ ಈ ರೀತಿಯಾಗುತ್ತಿರುವದನ್ನು ನೋಡಿ ಚಿಂತಾಕ್ರಾತನಾಗಿ 
ಕುಳಿತಾಗ, ತಂದೆ ಧೃತರಾಸ್ಟ್ರನು ಚಿಂತೆಯ ಕಾರಣವನ್ನು ನಿಚಾರಿಸಿದನು. 
ದುರ್ಯೋಧನನು: "" ; ನು ಮಾಡಿದರೂ ಧರ್ಮನ ಮಹತ್ವವು ಕಡಿಮೆ 
ಯಾಗಲೊಲ್ಲಸು. ಅದಕ್ಕಾಗಿ ಚಿಂತೆ'' ಎಂದನು ಆಗ ಧೃತಾಷ್ಟ್ರನು- 
" ಬಾಳಾ ನೀನು ಧರ್ಮನಂತೆ ಕೀರ್ತಿನಂತನಾಗಬೇಕಾದಕಿ, ಶೀಲವುಳ್ಳವ 
ನಾಗು, ೬ಲದ ಬಲದಿಂದ ಜಗತ್ತನ್ನೇ ಜಯಿಸಲು ಶಕ್ಯವಿದೆ. ಈ ಶೀಲದ 
ಮಹಿಮೆಯನ್ನು ಎಷ್ಟು ಹೇಳಿದರೂ ಕಡಿಮೆಯೇ ಇದೆ. ? ಎಂದನು. 

ಒಮ್ಮೆ ಕೀಲ ೦ಸನ್ನನಾದ ಪ್ರಲತ್ವದನು ಇಂದ್ರನನ್ನು ಪರಾಭನಗೊ 
ಳಿಸಿ ಅವನ ರಾಜ್ಯವನ್ನು ಕ್ಯೊಂಡನ... ಲಾಜ್ಯಭ್ರಷ್ಟನಾದ ಇಂದ್ರನು 
ಕಳೆದ ರಾಜ್ಯವನ್ನು ರೊರಕಿಸಿಕೊಳ್ಳುವಡಕ್ಕಾಿ ಪ್ರಯತ್ನ ನಡೆಸಿದನು. 
ಮೊದಲು ದೇವಗುರುವಾದ ಬ್ರಹೆನ್ಸತ್ಯಚಾರ್ಯನ ಕಡೆಗೆ ಹೋದನು. 


೪ ಶಿವಾನುಭವ. 


ಕಡೆಗೆ ವೇಷುಂತರ ಮಾಡಿ ತನ್ನ ಶತ್ರುವಾದ ಪ್ರಹ್ಲಾದನ ಕಡೆಗೆ ಹೋಗಿ 
೨೪ ವರ್ಷಗಳ ವರೆಗೂ ಉತ್ಕೃಷ್ಟ ವಾದ ಸೇವೆಯನ್ನು ಮಾಡಿ ಆತನ ಪ್ರಸನ್ನ 
ತೆಯನ್ನು ಸಂಪಾದಿಸಿದನು. ಆ ಕಾಲನ ಪನ್ನ ತಿಸುಂತೆ ಪ್ರಸನ್ಮ ನಾಡೆ 
ಪ್ರಹ್ನುದನು ಏನು ನರಬೇಕು. ? ಬೇಡು ಎಂದು ಕೂತರೆ ವಟಿಮೇಷ 
ಧಾರಿಯಣದ ಇಂದ್ರನು ರಾಜ್ಯ 5 ಭವಾನಿಸಳನ್ನು ಬೇಡದೆ ಯಣನ ಶೀಲದ 
ಯೋಗದಿಂಡೆ ಪ್ರಹ್ಣಾದನು ತ್ರ್ರೈಲೋಕ್ಯಾಧಿರತ್ಯನತ್ನು. ಪಡೆನಿನ್ದನೋ ಆ 
ಶೀಲನನ್ನೇ ಬೇಡಿದವು. ಪ್ರಹ್ನುದನು ಶೀಲನನ್ನು ಕೊಟ್ಟಿ ಬಗ್ಗೆ ಅವನ 
ಕೈಮೇಲೆ ಉದಕನನ್ನು ಬಿಡುತ್ತಿರುವಾಗಲೇ ಅನನ ಶರೀರದಿಂದ ಧರ್ಮ 
ಸತ್ಯ, ಸದಾಚಾರ, ಬಲ ಮೊದಲಾದ ಸದ್ಗುಣಗಳು ತೇಜೋರೂಸನನಿಂದ 
ಹೊರಬಿದ್ದು ಇಂದ್ರನ ಶರೀರದಲ್ಲಿ ಪ್ರನಿಸ್ಟ್ರವಾದತ್ರು ಕತ್ತಿಗೆ ರಾಜ್ಯ 
ಕ್ರಿಯ ಕೂಡ ಇಂ ಕಡೆಗೆ ಹೋದ. ಪುನಃ ಇಂದ್ರನ: ದೇವ 
ಲೋಕದ ಅರಸನಾದನು. ಅದುದರಿಂದ ಯಾಶಾದಶೊ ಸಣನ ಸಂಸತ್ತನ್ನೂ 
ಸಾಮರ್ಥ್ಯವನ್ನೂ ಪಡೆಯಬೇಕಾದರೆ ಶೀಲಸಂಸನ್ನರಾಗಬೇಕು. 


ಅಧ್ಯಾಪಕರ ಆಯ್ಕೆ. 


ಸ್ವತಂತ್ರವಾದ ಭಾರತಕ್ಕೆ ಆದರ್ಶ ನಾಗರಿಕರು ಬೇಕಾಗಿದ್ದರೆ. ಸೇವೆ 
ಸಮತಾಭನ, ಸ್ವಾವಲಂಬನೆ, ಸಾಹಸ್ಯ ಸದ್ವಿದೈೆ, ಶಿಸ್ತು, ಮಿತವ್ಯಯ 
ಪರಮತ, ಸಹಿಷ್ಣುತೆ ಗುರ.ಹಿರಿಯರಲ್ಲಿ ಪೂಜ್ಯಭಾವ, ವಿಚಾರಸೂರಿತವಾದ 
ರಾಜಕೀಯ ಚಾಣಾಕ್ಷತೆ ನೊದಲಾವ ಉಚ್ಚ ಗುಣಗಳುಳ್ಳ ನರು ಬೇಕಾಗಿ 
ದ್ಹಾರೆ. ಮಾನನನು ಸಮಾಜ ಜೀವಿಯು. ಎಲ್ಲರೂ ತನಗಾಗಿ, ತ:ನು ಎಲ್ಲ 
ರಿಗಾಗಿ ಎಂಬ ಸಹಕಾರ ಬೀಜ ಮಂತ್ರವನ್ನು ಮನದಂದು ಸಮಾಜದ 
ಹೆಚ್ಚಳದಲ್ಲಿ ತನ್ನ ಅಭಿನೃದ್ಧಿಯನ್ನು ಕಂಡುಕೊಳ್ಳ ಬೇಕಾಗುತ್ತದೆ. ಸಮಾ 
ಜದ” ಏಳಿಗೆಗಾಗಿ ಸಹಾಯವಾಗುವ, ತನ್ಮೂಲಕ ವ್ಯಕ್ತಿನಿಕಾಸವಾಗುನ ಶಿಕ್ಷ 
ಣವನ್ನು ಜೊತೆಯಾಗಿ ಸಡೆದ. ಕೊಳ್ಳಬೇಕಾಗುತ್ತದೆ. ಇಂತಹ ಜನೂಂಗ 
ವನ್ನು ನಿರ್ಮಾಣ ಮಾಡಬೇಕಾದರೆ ಯೋಗ್ಯ ಅಧ್ಯಾಸಕರೇ ಬೇಕು. ವಿದ್ಯ 
ರ್ಥಿಗಳು ಓದಿ ಕೇಳಿ ಕಲಿಯುವದಕ್ಕಿಂತಲೂ, ನೋಡಿಯೇ ಹೆಚ್ಚಾಗಿ ಕಲಿ 
ಯುನರು. ದಿನವೂ ನೋಡಿ: ಅನುಕರಣ ಮಾಡುತ್ತಿರುವ ವಿದ್ಯಾರ್ಥಿಗ 
ಳ2ತೊ ತುಂಬಾ ಶಿಕ್ಷಕರನ್ನೇ ಅನುಸರಿಸುತ್ತಿರುವದರಿಂದ, ,ಗುರುವಿನ ನಡ 
ತೆಯೇ ಶಿಷ್ಯಸಿಗೆ ಮಾರ್ಗದರ್ಶನ ಮಾಡುತ್ತಿರುನಾಗ್ರ ಆಚಾರ್ಯನಾದ 


ಧಾರವಾಡ ಸ. ಟ್ರೀ. ಕಾ. ಶತೆಸಾಂವಶ್ಸರಿಕೋತ್ಸವದೆ ಉದ್ಭಾಟಕರ ಭಾ. ೯೫ 


ನನು ತನ್ನ ವಿಚಾರ, ಉಚ್ಚಾರ, ಆಚಾರ, ಪ್ರಚಾರಗಿಳ ಬಗೆಗೆ ಬಹು 
ಎಚ್ಚರಿಕೆಯುಳ್ಳ ವನಾಗಿರಬೇಕು ಸುಡು ಅವಶ್ಯವೂ ರಾಜಕ ಅಗಿರು 
ವದು ಇಂಥನೆಕೇ ಅಧ್ಯಾಸಕರಾಗಲು ಯೋಗ್ಯರು. 
ಗುರುಸ್ಸಾ ನ ಗೌರವವುಳ್ಳ ದ್ದು. 

ಶಿಕ್ಷಕರು ನಿರ್ಮತ್ಸ ರಿಗಳು, ವಿಟಾರಶೀಲಕು ವಿಶಾಲ ಭಾವವುಳ್ಳ ನರು 
ಪವಿತ್ರಾತ್ಮರು ಆಗಿರಬೇಕು, ವಿದ್ಯಾರ್ಥಿಗಳನ್ನು ಸಹಕಾರದಿಂದಲೂ ಸಃ 
ಪ್ರೇ [ಮದದಲ ಕಾಣುತ್ತಿರಬೇಕು. ಸಮಾಜದಲ್ಲಿ ಅತ್ಯುಚ್ಚ ಕಾರ್ಯಗ 
ಗೆ ಸ್ಪರ್ಧೆಯ ಪರೀಕ್ಷೆಗಳನ್ನಿಟ್ಟು ಯೋಗ್ಯ ವ್ಯಕ್ತಿಗಳನ್ನು ಆರಿಸುತ್ತಿರು 
ನಂತೆ, ಆಧ್ಯಾಸ ಸಕ ವರ್ಗಕ್ಕೂ ಉತ್ತಮ ವರ್ತನೆ, ಚಾಣಾಕ್ಷತೆಯುಳ್ಳವನಂನ್ನೇ 
ಆರಿಸುವ ಸನಂಪ್ರದಾಯನನ್ನಿಟ್ಟಿರ ಮಾತ್ರ ಒಳ್ಳೇದಾಗೆ.ವದು. ಅನರ ಸಂಬ 
ಳವು ಕೂಡ ಆ ದೃಷ್ಟಿಯಿಂದ ಸ್ವಲ್ಪ ಆಕರ್ಷಣೀಯವಾಗಿರಬೇಕಾದುದು 
ಅಗತ್ಯವಾಗಿದೆ. ಏಕೆಂದರೆ ಕಾಳಿದಾಸನ ಮಾಲವಿಕಾಗ್ನಿ ಮಿತ್ರದಲ್ಲಿ- 

ಯದಾಸ್ತ್ಯೃಯಾಜ್ಞಾನಮಶೇಷ | ಮಾಸ್ತ್ರ ಲೋಕೇನ 
ಚೈತನ್ಯ ಯಿವೋಷಣ, ರಶ್ರೆ ಕ ॥ 

ಎಂಬುದಾಗಿ ಅಧ್ಯಾಪಕರ ಸ್ಥಾನ ಮಹತ್ವ 

ಸಿ ನಾಸಿಮಾಡಿ ಮನುಷ್ಯ ನಿಗೆ ಹೊಸ ದ್ರ 
ಶಿಕ್ಷಕನನ್ನು ಕತ್ತಲೆಯನ್ನು ಸಾತು ವಿಶ್ವ 
ನಂ2ಾಯಣನ ಹೋಲಿಸಿದ್ದಾನೆ. ದು ಸಮಂಜಸವಾನ 

ಶಿಕ್ಷಕನು ಅರನಿನ ಆರಾಧನಾಗಿರಬೇಕು. 

ಶಿಕ್ಷಕನು ವಿದ್ಯಾರ್ಥಿದೆಸೆಯಲ್ಲಿ ಎಲ್ಲವನ್ನು ಅಧ್ಯಯನ ಮಾಡಿರುವೆ 
ನೆಂದು ಓದುವ ಅಭ್ಯಾಸವನ್ನು ಬಿಡಬಾರದು. ಅರವಿಗಾಗಿ ತನ್ನ ದುಡಿತ 
ವನ್ನು ವಿ: ಲಾಗಿಡಬೇಕು. ಪುಸ್ತಕ ಪ್ರಸಂಚನ್ರು ವಿಶಾಲನಾದ ಇಂದಿನೆ 
ಸನ್ನಿ ವೇಶದಲ್ಲಿ ತನ್ನ ಜ್ಞಾ ನ ದೀವಿಗೆಯನ್ನು ಬೆಳಗಿಸಿಕೊ ಬೇಕು. ಓದಿಕೆ” 
ದ:ಹನನ್ನು ಹಚ್ಚಿ ೬೫ ಜು ವಿಷಯ) ವಿನುರ್ಶಾತ್ರ ಕತೆಯನ್ನು ಪ್ರಚೋದಿ 
AREY ಜನತೆಯಲ್ಲಿ ಈ ವಿಷಯ ಶೀಲತೆಯನ್ನು ತೋರಿಸಿಕೊಳ್ಳ 
ಬೇಕು. ನಿತ್ಯವೂ ಯನ ವಿಷಯದ ಬಗೆಗಾಗಲಿ ಅಧ್ಯಯನ. ನಡೆಸಿದ್ದು 
ದಕೆ ಬುದ್ದಿಯ ತೇಜಸ್ವಿಯ" .ಗುರಡು. ಬುದ್ದಿಯು A ಕನ್ನಡಿ, ಕಂಚು 
ಮೊದಲಾದ ಧುತುಳ ಪಾತ್ರೆಗಳ -ತಿರುನದು, ವಿತ್ಯ ಸನ್ನದು ಮೇಳೆ 
ಕೂಡಿಸಿದರೆ, ಪಾತ್ರೆಗಳನು ಬೆಳಗಿದ, ದೀಪದ ಕುಡಿ ತೆಗೆದಕ್ಕೆ ಹೆಲ್ಬು 


ನನ್ನು ಹೊಗಳಿದ್ದಾನೆ. ಅಜ್ಜಾ 

ದ ಇ 

ಸನ್ನು ಒದಗಿಸಿ ಕೊಡುನ 

ಚೈ ತನ್ಯ ಸ್ವರೂಪನಾದ ಸೂರ್ಯ 
ಸ 


ನ 
ಸ್ರ Dp) 
ಗತಿಯೇ ಸರಿ, 


೯೬. ಶಿವಾನುಭವ, 


ಗಳನ್ನುಚ್ಜಿದರೆ, ಕಸಗೂಡಿಸಿದರೆ. ಹೇಗೆ ಸ್ವಚ್ಛ ಕಾಣುವವೋ ಹಾಗೆ ನಿರಂತೆ 
ರಾಭ್ಯಾಸದಿಂದ ಬುದ್ಧಿಯು ಸಹೆ ಜಾಗ್ರತೆಯುಳ್ಳ ಸ್ಹಾಗಿರುವದು. ಅದಕ್ಕು 
ಗಿಯೇ ಶ್ರುತಿಯು ತೇಜಸ್ವಿನಾ ವಧೀತನಸ್ತು ಎಂದು ಸಾರಿದೆ. 


ಆದರ್ಶ ಅಧ್ಯಾಪಕನಾಗಬೇಕು. 
ಐರೋಪ್ಯ ಸಂಡಿತ ಲಾಸ್ಟ್ರಿಯು ಹೇಳಿದಂತೆ ಶ:ಲೆಯಸ್ಸೇ ತನ್ನ ಮನೆ 


ಯಾಗಿ ತಿಳಿದು ವಿದ್ಯರ್ಥಿಗಳನ್ನೇ ತನ್ನ ಮಕ್ಕಳೆಂದು ಭಾವಿಕುವನನೇ ಆವರ್ಕ 
ಅಧ್ಯಾಸಕನಾಗಿದ್ದಾನೆ. ಕೇವಲ ಕಾನೂನುಗಳೆನ್ನು-ಮಾಡ;ವರರಿಂದ ಜನಾಂಗದೆ 
ಚಾರಿತ್ರ್ಯೈಯು ಸುಧಾರಿಸುನದಿಲ್ಲ. ಯೋಗ್ಯರಾದೆ ಶಿಕ್ಷಕರಿಂದ ದೊರೆಯುವ 
ಶಿಕ್ಷಣದಿಂದಲೇ ಅದು ಸಾಧ್ಯವು. ಅಚಾರ್ಯನಿನೋಬಾಜಿಯನರು ಶಿಕ್ಷಣ 
ಕೊಡುವ ಶಿಕ್ಷಕನು ಮಗುವಾಗಬೇಕು. ಶಿಕ್ಷಣ ಪಡೆಯುವ ಮಗುವು ದೊಡ್ಮವ 
ನಾಗಬೇಕು. ಶಿಕ್ಷಕನು ಮಗುವಾಗದಿದ್ದರೆ ಅನನು ಯೋಗ್ಯ ಶಿಕ್ಷಣ ಕೊಡ 
ಲಾರನು, ಮಗುವು ದೊಡ್ಡವನಾಗದಿದ್ದರೆ ಶಿಕ್ಷಣ ಪಡೆಯಲಾರನೆಂದು ಶಿಕ್ಷಣ 
ಶಾಸ್ತ್ರದ ಸೂತ್ರವನ್ನೇ ಬಹು ಮಾರ್ನಿಕವಾಗಿ ಪ್ರತಿಷುದಿಸಿದ್ದುರೆ. 

ಇಂದಿನ ಮುಂದಿನ ಎಲ್ಲ ಶಿಕ್ಷಕ ಮಹಾಶಯರೇ ಮುಂದೆ ಹೇಳಲಿ 
ರುವ ವಿಷಯವನ್ನು ಚನ್ನಾಗಿ ವ.ನನ ಮಾಡಿಕೊಳ್ಳಿರಿ. ಭಾರತದ ಆದೆ 
ರ್ಶಾಧ್ಯಾಪಕರಾದ ವ್ಯಾಸ ಮಹೆರ್ಸಿಗಳು ಗುರುಕುಲದಲ್ಲಿ ತನ್ಮು ಅಧ್ಯಯ 
ನವನ್ಷೆಲ್ಲ ಪೂರೈಸಿ ಸ್ನಾತಕರಾಗಿ ಗುರುಕುಲದಿಂದ ಹೊರಡುವಾಗ ಗುರು 
ಗಳಿಗೆ ಬ್ರಹ್ಮಸೂತ್ರ ಭಗನದ್ಗೀತೆ ಭಾರತಾದಿ ಉಪ್ಸ್ಪ್ರಂಥಗಳನ್ನು ಬರೆ 
ಯಲು ಆಶೀರ್ವದಿಸಬೇಕೆಂದು ಕೇಳಿಕೊಂಡಾಗ್ಗೆ ಅವರು ಶಾಸ್ತ್ರಗಳ ರಹಸ್ಯ, 
ಧರ್ಮದ ಮರ್ಮವನ್ನು ತಿಳಿದಿದ್ದರೆ ಅವುಗಳ ಸಾರನನ್ನು ಒಂದೇ ವಾಕ್ಯ 
ದನ್ಲಿ ಹೇಳು ಎಂದು ಅಸ್ಪಣೆ ಕೊಟ್ಟರಂತೆ, ಆಗ ವ್ಯಾಸರು ಆ ಆತ್ಮನಃ ಪ್ರತಿ 
ಕೂಲಾನಿ ಪರೇಷಾಂ ನ ಸನಾಚೇತ್‌'' ಎಂಬುದುಗಿ ಒಂಸೇ ವಾಕ್ಯದಲ್ಲಿ 
ದೆಲ್ಲಿ ಸಮರ್ಸಕ ಉತ್ತರ ಕೊಟ್ಟ ಗುರವಿನ ಅನುಗ್ರಹ ಸಡೆನಸಶು. ಅನರು 
ಹೇಳಿದ ಉತ್ತರವು ಒಂದೇ ವಾಕ್ಯವಾಗಿದ್ದರೂ ಅದಲ್ಲಿ ವಿಶ್ವಧರ್ನುಗಳ 
ಸಾರ ತುಂಬಿದೆ. ಯಾರಾದರೂ ನಮ್ಮ ಹೆಣ್ಣುಮಕ್ಕಳ ಕಡೆ ಪನ ದೃಷ್ಟಿ 
ಯಿಂದ ನೋಡಿದರೆ, ಪಾನ ಭಾವನೆಯನ್ನು ಪ್ರಕಟ ಮಾಡಿದಕ್ಕೆ ಮ್ತು 
ನನುಗೆ ಅಸಮಾನ ಮಾಡಿಡಕಿ, ಅಪಕಬ್ದಗಳನ್ನಾಡಿದರೆ, ಅನ್ಯಾಯವಾಗಿ ನಮ್ಮ 
ಸೊತ್ತನ್ನು ಅಸಹೆರಿಸಿದರೆ, ಸುಖರೂಪವಾಗಿ ನಡೆದಿರುವ ನನ್ಮು ಬಾಳಿನಲ್ಲಿ 
ಅಡ್ಡಿ ಅತಂಕಗಳನ್ನು ತಂದೊಡ್ಡಿದರೆ, ನನುಗೆ ಹೇಗೆ ತಾನ, ಕೋನ್ಕ ತ್ರಾಸು 


ಧಾರವಾಡ ಸ, ಟ್ರೇ. ಕಾ, ಶತಸಾಂವತ್ಸರಿಕೋತ್ಸನದ ಉದ್ಭಾಟಕರ ಭಾ. ೯೬ 


ಗಳಾಗುತ್ತವೆಯೋ ಹಾಗೆಯೇ ನಾನು ಕೂಡ ಇತರರಿಗೆ ಮಾಡಿದಕಿ ಅನ 
ರಿಗೂ ನಮ್ಮಂತೆ ತ್ರಾಸಾಗುನದ್ದು, ದುಃಖನ ಗ.ವಡು ಎಂದು ತಿಳಿದು ಹಾಗೆ 
ಆಚರಿಸುವದೇ ಧರ್ಮವೆಂದೂ ಧರ್ಮ ಗ್ರಂಥ (ಳೆ ರಹೆಸ್ಯವೆಂದೂ ವ್ಯಾಸರ 
ಉತ್ತರದ ಅಭಿಪ್ಪುಯವಾಗಿದಿ. ಆದುದರಿಂದಲೇ ವ್ಯಾಸರು ಆದರ್ಶ ಗುರುಗಳೂ 
ದರು. ಅದರಂತೆ ತಾವುಗಳೆಲ್ಲರೂ "ಆದರ್ಶ ಗುರುಗಳಾಗಿ ಈಗ ನನುಗೆ ದೊರೆ 
ತಿರುವ ಸ್ವರಾಜ್ಯವು ಸುರಾಜ್ಯನಾಗುವಂತೆ ಭವ್ಯವಾದ ಭಾರತದ ಭನಿತನ್ಯವು 
ಉಜ್ವಲವಾಗುನಂತೆ ವಣಡಬೇಕೆಂದು ತನ್ಮೆಲ್ಲರಿಗೆ ಅರಿಕೆಮಾಡಿಕೊಳ್ಳು ತ್ತೇನೆ. 

ಕರ್ನಾಟಕ ವಿಶ್ವವಿದ್ಯಾಲಯದ ಉಸಕುಲಸತಿಗಳಾದ ರ್ಯಾಂಗ್ಲರ್‌ ಡಿ. ಸಿ 
ಪಾವಟಿಯನರ ಅಧ್ಯತ್ವ3ಯುಲ್ಲಿ ನಡೆಯಲಿರುವ ಧೂರನಾೂಡನ ಸರಕಾರಿ 
ಟ್ರೀನಿಂಗ್‌ ಕಾಲೇಜದ ಶತಮಾನೋತ್ಸವವು ಜಯನ್ರದವಾಗಿ ಜರುಗಲೆಂದು 
ಕೋರಿ, ಈ ಶತಮಾನೋತ್ಸನವು ಪ್ರಾರಂಭವಾಯಿತೆಂದು ಪ್ರಸಿದ್ಧ ನಡಿಸಿ ನನ್ನ್ನ 
ಭಾಷಣವನ್ನು ಕೊನೆಗೊಳಿಸುತ್ತೇನೆ. 


(111 110/11 
1॥|॥॥1॥ 


1111 MU, uu ogy, Myr RTT TTT MUU TT UW | 
|| enn nn, iti ln, lil 


2 ಅದ್ಭುತ ಕಮ್ಯೆ ಕ್ರಾಂತಿ! ಕನ್ನಡ ಸಾಹಿತ್ಯದ ಕ್ರಾಂತಿ!! 33 
ಅದುವೆ ಕಲ್ಯಾಣದ ಅನುಸನು ಕ್ರಾಂತಿ 11! 











11111111111: ' 1111111111! 


(11101/11111111/111/111111111111111 


&೨ ವರ್ಷಗಳ ಪರ್ಯಂತೆ'ಶಿನಶರಣರ ಸಾಹಿತ್ಯವನ್ನು 
ಎಡೆಬಿಡದೆ ಸಲ್ಲಿಸುತ್ತಿರುವ 


ಶಿವಾನುಭವ ಪತ್ರಿಕಗೆ 


ಚಂದಾದಾರರಾಗಲು ಮರೆಯಬೇಡಿ, 


Ui 11111111111 
11111111! 


11॥1111/11111111111111111111!' 1 


ವಾರ್ಷಿಕ ಚಂದಾ ಹಣ ೫ ರೂ, ೭೫ ನಯೆ ಸೈಸೆ, 


(11111111 11111111111, 


| 


WH 
wit 


ವಚನಸಾಹಿತ್ಯ ಏಿತಾಮಸರ ಅನೇಕ ಗ್ರಂಥಗಳಿಗೂ ಬರೆಯಿರಿ. 
ಯಾವಾಗಲೂ ಸಿದ್ದ ಸೇನೆಗೆ! 
ಶಿವಾನುಭನ ಕಾರ್ಯಾಲಯ 
ವಿಜಾಪುರ, 
ಹ 


ಶಿನಾನುಭವದಲ್ಲೇನು? 
ಶಿವಶರಣರು ಜಗತ್ತಿಗೆ ಸಲ್ಲಿಸಿದ ಅನುಸನು ಅನುಭನ ಸಂದೇಶ. 33 
ಶಿವಶರಣರ ನಡೆಯ ನುಡಿಯ ಬಗ್ಗೆ ಅಭಿಪ್ರಾಯಗಳು. ತ 
ಕನ್ನಡ ನುಡಿರತ್ನ ವಚನವಾಜ್ಯಯ. 

ಶರಣರ ಸಾಹಿತ್ಯದ ಬಗ್ಗೆ ವಿಚಾರ ಹೋರಾಟ. 





“11111111111; 
iinet! 


ಸ್ನ 
ತನೆ 


M 


Ny 
"1111111 

1111111111, 

1111;1111!! 





[| 


111 (-[ 
HUN 


1111 


11111110101 .'1!1111111113:111111|1|! 


Mp pipet Mappers! 


OTT 
Ut. ett 


1111111111 


ದ್ದ. ನಿ. ಮಾಡಿದರೆ ೬ ರೂ. ೫೬ ನಯೆ ಪೈಸೆ. 
ny ಶಿನಾನುಭನ ಕಾರ್ಯಾಲಯ, Aine 111111 


1 
ly 


a 


1 


[111|/111111'11111111111' (| 1 11/1111! 1111111111! 


ವಿಜಾಪುರ, 


ttt 


ಸಂಶುಟ 43 





ಸಂಪಾದಕರು 
ಡಾ.ರಾ ಬ. ಫ.ಗು. ಹಳಕಟ್ಟಿ, 


ಬಿ. ಏ. ಎಲ್‌; ಎಳ್‌. ಬಿ. 
ನಿಜಾಪುರ. 


ಎಪ್ರೇಲ೧೯೫೮ 
ವಾರ್ಷಿಕ ಚೆಂದಾ] 


[ ಜರೊ. ೭೫ನ.ಶೈ. 


ನಿಷಯಾನುಕ್ರಮಣಿಕೆ. 
ತ 


ಹಿಡಿದ ವ್ರತ ಬಿಡದನಂಗೆ ದಯತೋರುವನು ನಮ್ಮ ಈಶ 
— ಫ್ರೀ ವಿರುಪಾಕ್ಷಯ್ಯ ನಾಗಯ್ಯ ಹಿರೇಮಠ-ರಾಮಸುರ 
ಭಕ್ತಿಯೋಗ 

— ಶ್ರೀಯುತ ಮ, ಮಲ್ಲಸ್ಸ ಜ್ಞಾನನುಂದಿರ ಹಲಗೂರು 
ಲಿಂಗಾಷ್ಟಕಂ 

ಬಸವನ ಬಳಗ ಗೋಕಾಕ 


ಪ್ರಸಾದ ಸಹಸ್ರ 
ಕೈ. ವಾ.ಸಿ. ಚ. ಪುರಾಣಿಕಮಠ 


೧೪೭ 


೧೫೮ 


೧೬೬ 


೧೭೨ 





ಹಿಡಿದ ವ್ರತ ಬಿಡದವಂಗೆ ದಯತೋರುವನು ನಮ್ಮ ಈಶ 


(ಲೇಖಕೆ:- (ಶ್ರೀ ನಿರುಸಾಕ್ಷಯ್ಯ ನಾಗಯ್ಯ ಹಿರೇಮಠ ರಾಮಪುರ.) 





ಸ 

ಭಿ 

(sy ವತೀರ್ಥವೆಂಬ ಗ್ರಾಮದಲ್ಲಿ ಬಸವಕುಮಾರನೆಂಬ ಶಿವಭಕ್ತ 
Ad ನಿದ್ದನು. ಆತನು ಯಾವಾಗಲೂ ಶಿವಾನುಭನ ಗೋಷಿ 


ಯಲ್ಲಿಯೇ ಕಾಲ ಕಳೆಯುತ್ತಿದ್ದನು. ಬೇಕಿ ಅಸತ್ಯ ವ್ಯವಹಾರ 
ಸಿ ಗಳ ಕಡೆಗೆ ಒಂದು ಕ್ಷಣವಾದರೂ ಲಕ್ಷಗೊಡುತ್ತಿರಲಿಲ್ಲ. 
pa ಮತ್ತೂ ಅಷ್ಟಾವರಣಗಳ ಮಹಿಮೆಯನ್ನು ಅರಿತವನಾಗಿದ್ದನು 


Ah 
ho 


pr ಅವುಗಳ ಅಮೃತ ಸವಿದು ಅಮರನಾಗಿದ್ದನು. ಅದು ಹೇಗಂದರೆ: 


ಅಷ್ಟಾವರಣಗಳ ವಿನರಃ-- (೧) ಗುರು (೨) ಲಿಂಗ (೩) ಜಂಗಮ 
(೪) ವಿಭೂತಿ (೫) ರುದ್ರಾಕ್ಷಿ (೬) ಪಾದೋದಕ (೭) ಪ್ರಸಾದ 
(೮) ಮಂತ್ರ ಇವು ಅಷ್ಟಾವರಣಗಳು. ಇನ್ನು ಇವುಗಳ ಮಹತ್ವ, 


೧೪೮ ಶಿವಾನುಭವ 


ಗುರುವಿನ ಮಹತ್ವ 

“ಶಿವತಾ ಭರಿತೇ ಭುವನತ್ರಯೇ ಶಿನ ತಾಂ ಜನತಾ ನ ತಥಾಪಿಗತಾ | 
ಗುರುದರ್ಶನ ತಶ್ಶಿವತಾ ಮಗ ಮದ್ಗುರು ತಶ್ಯಿನತೋ ಗುರು ಡೇವಗುರುಃ ॥ 
—ಕಾರೆಣಾಗಮ 
ಅರ್ಥ ತ್ರಿಭುನನಗಳು ಶಿವನಿಂದ ಭರಿತವಾಗಿದ್ದರೂ ಆತನು ಅಗೋ 
ಚರನು. ಆತನೆ ವಿಷಯವಾಗಿ ಜನರಿಗೆ ಜ್ಞಾನವಾಗದು. ಆದರೆ ಗುರು 
ದರ್ಶನ ಮಾತ್ರದಿಂದ ಶಿವಜ್ಞಾನ ಉದಯವಾಗುವದು. . ಗುರುವಿರಿಂದಲೆ ಶಿವನು 
ದೊರೆಯುವನಾದ ಕಾರಣ ಗುರುವೇ ಶ್ರೇಷ್ಠನು. ಸರ್ವ ವಿದ್ಯೆಗಳು ಗುರು 
ವಿನಿಂದಲೇ ಲಭಿಸತಕೃವುಗಳಾಗಿವೆ. ಗುರುವಿನ ಸಹಾಯವಿಲ್ಲದೆ ಅವು ಎಂದೂ 

ದೊರಕಲಾರವು. 


“ಗುರುರ್ದೇವೋ ಯತಸ್ಸಾಕ್ಷಾತ್ತದ್ಭೃಹೆಂ ದೇವ ಮಂದಿರಂ | 
ಪಾನೀನಾಂ ಚ ಯಥಾ ಸಂಗಾತ್ತತ್ಸಾಸ ಫಲಭಾಗ್ಭವೇತ" | 
| ತದ್ವದಾಚಾರ್ಯ ಸಂಗೇನ ತದ್ಭರ್ಮ ಫಲಭಾಗ್ಭವೇತ" | 
ಯಥ್ಲೇವಸ್ನಿ ಸಂಪರ್ಕಾನ್ಮಲಂ ತ್ಯಜತಿ, ಕಾಂಚನಂ | 
ತದೈವ ಗುರುಸಂಪರ್ಕಾತ್ಸಾಪಂ ತ್ಯಜತಿ ಮಾನವಃ ॥ 
—ಕ್ರಿಯಾಸಾರ 


ಇದರ ಭಾವಃ ಗುರುವು ಪ್ರತ್ಯಕ್ಷ ದೈನವಾಗಿರುವದರಿಂದ ಆ ಗುರು 
ವಿನೆ ಮನೆಯು ಸತುವು ಗರುಡ. ಪಾಪಿಗಳ ಸಹೆವಾಸದಿಂದ ಹೇಗೆ 
ಪಾಸವು ಸಂಘಟಸುವದೋ ಅದರಂತೆ ಗುರುವಿನ ಸಂಗದಿಂದ ಪುಣ್ಯ 
ಪ್ರಾಪ್ತಿಯಾಗುವದು. ಬೆಂಕಿಯ ಸಂಪರ್ಕದಿಂದ (ಸಂಗದಿಂದ) ಚಿನ್ನವು 
ತನ್ನಲ್ಲಿದ್ದ ದೋಷವನ್ನೆಲ್ಲಾ ಹೇಗೆ ಕಳೆದುಕೊಳ್ಳುವದೋ ಹಾಗೆಯೇ ಗುರು 
ಸಂಗದಿಂದ ಮಾನವನು ತನ್ನ ಪಾಪವನ್ನು *ಸಂಶಯವಿಲ್ಲದೆ ಕಳೆದು 
ಕೊಳ್ಳುತ್ತಾನೆ. 


ಇನ್ನು ಲಿಂಗ ಸ್ವ ರೊಪನೆಂತೆಂದಕೆ: 
ಸ್ಪಟಕಂ ಬ ಪಾಪಿ ಚಂದ್ರಕಾಂತ ಮಯಂತು ವಾ 
ಬಾಣಂ ಸೂರ್ಯಕಾಂತಂ ನಾ 


(ವೀ ಸಿ. ಶಿ, ೬೦) 


ಹಿಡಿದ ವ್ರತ ಬಿಡದನಂಗೆ ದೆಯತೋರುವನು ನಮ್ಮ ಈಶ ೧೪೯ 


ಇದರ ವಿಸ್ತಾರ ಸ್ಪಟಿಕ ಶಿಲೆಯಿಂದ ಮಾಡಲ್ಪಟ್ಟಿದ್ದಾಗಲಿ, ಶ್ರೀಕೈ 
ಲಾದಿ ಮಠಾ ಪರ್ವತ ಶಿಲೆಯಿಂದ ಮಾಡಲ್ಪಟ್ಟಿದ್ದಾಗಲಿ, ಚಂದ್ರಕಾಂತ 
ಶಿಲಾನಿರ್ಮಿತವಾದುದಾಗಲಿ ಇರಬೇಕು. ಆಚಾರ್ಯರಿಂದ ವಿಧಿಸೂರ್ವಕ 
ವಾಗಿ, ಶಿವಕಲೆಯು, ಅದರಲ್ಲಿ ಆವ್ದಾನಿಸಲ್ಪಟ್ಟಿರಬೇಕು. 


ಲಿಂಗ ಧಾರಣನನ್ನು ಏತಕ್ಕೆ ಮಾಡಿಕೊಳ್ಳ ಬೇಕು ಅದರಿಂದ 
ಪ್ರಯೋಜನವೇನು ? ಪೂರ್ವದಲ್ಲಿ ಇದನ್ನು ಯಾರು ಮಾಡಿಕೊಂಡಿದ್ದರೆ ? 


ಲಿಂಗಸ್ಯ ಧಾರಣಂ ಪುಣ್ಯಂ ಸರ್ವ ಪಾನ ಪ್ರಣಾಶನಂ | 
ಆದ್ಭತಂ ಮುನಿಭಿಸ್ಸರ್ವೈ ರಾಗಮಾರ್ಥ ನಿಶಾರದೈಃ ॥ 
(ನೀ. ಸಿ ಶಿ. ೬೧) 


ಇದರ ವಿನರಃ_. ಈ ಲಿಂಗಧಾರಣವು ಪರಿಶುದ್ಧವಾದದ್ದು. ಮತ್ತೂ 
ಸಕಲ ಪಾಸನಿನಾಶಕವಾದುದು. ಶಿವಾಗಮಾರ್ಥವನ್ನು ಬಲ್ಲ ಸಂಡಿತರೆಲ್ಲರೂ 
ಇದನ್ನಂಗೀಕರಿಸಿರುವರು. 


ಲಿಂಗಧಾರಣವು ಎರಡು ಪ್ರಕಾರವಾಗಿರುವದುಃ- (೧) ಬಾಹ್ಯಲಿಂಗ 
ಧಾರಣವು. (೨) ಅಂತರ್ಲಿಂಗಧಾರಣವು. 

ಅಂತರ್ಲಿಂಗವನ್ನು ಅನುಸಂಧಾನ ಮಾಡುವದಕ್ಕೆ ಶಕ್ತನಾಗಿರಲಿ, ಇಲ್ಲದೆ 
ಇರಲಿ.” ವೀರಶೈವನಾದವನು ಆ ಅಂತರ್ಲಿಂಗದ ಸ್ಮರಣಾರ್ಥವಾಗ್ಲಿಶಿಲಾದಿ 
ನಿರ್ಮಿತನಾದ ಬಾಹೈಲಿಂಗವನ್ನು ಅಂತರ್ಲಿಂಗದ ಸ್ವರೂಪವೇ: ಇದೆಂದು 
ನಿಶ್ಚಲ ಜ್ಞಾನದಿಂದ ಧರಿಸಬೇಕು. ಇನ್ನು ಅಂತರ್ಲಿಂಗ ಧಾರಣವೆಂಬುದು 
ಹೇಗೆ? 

ಸಕಲ ನಿಶ್ರೋತ್ಸತ್ತಿಗೆ ಕಾರಣನಾಗಿಯೂ ಸಚ್ಛಿದಾನಂದಾತ್ಮಕವಾ 
ಗಿಯೂ ಇರುವ ಶಿವಸಂಬಂಧವಾದ ಯಾನ ಮಹಾಲಿಂಗ ಉಂಟೋ ಅದನು 
ತನ್ನ ಹೃದಯಕಮಲದಲ್ಲಿ ಧ್ಯಾನ ಮಾಡುನ ರೂಪದಿಂದ ಧರಿಸಿರುವದೇ 
ಅಂತರ್ಲಿಂಗ ಧಾರಣೆಯು. 

(ವೀ. ಸಿ. ಶಿ. ೬೧) 

ಮಹಾಲಿಂಗದಲ್ಲಿ ಮೂರು ಪ್ರಕಾರಗಳು ಉಂಟುಃ..- (೧) ಸ್ಥೂಲ (೨) 

ಸೂಕ್ಷ (ಪಿ) ಸರಾತ್ಸರ. 


೧೫೦ ಶಿವಾನುಭನ 


ಹೊರಗೆ ಸ್ಥೂಲ ಶರೀರದ ಮೇಲೆ ಯಾವದು ಧರಿಸಲ್ಪಡುತ್ತದೆಯೋ 
ಅದೇ ಇಷ ಸೈ ಲಿಂಗವು. ಹೃದಯಕಮಲದಲ್ಲಿ ಯಾವದು ಭಾವನಾಗೋಚರ 
ವಾಗಿ ಸತ್ತೆರೂಪದಿಂದ ಸಹಸ ಅದೇ ಸೂಕ್ಷ್ಮನ ವಾದ ಪ್ರಾಣಲಿಂಗವು. 
ಯಾವದು ಸರಾತ ಶ್ರರವೆನಿಸಿಕೊಂಡಿರುನಜೋ ಅದೇ ತೃಸ್ತಿಲಿಂಗವು. 


(ನೀ. ಸಿ. ಶಿ. ೬೫) 


ಇಷ್ಟಲಿಂಗ ಪೂಜಾ ನಿಧಿ: ನಿತ್ಯ ಶುಚಿಯಾಗಿರುವ ಲಿಂಗಧಾರಿಯು. 
ಮನೋಹೆರವಾದ ತನ್ನ ಇಷ್ಟಲಿಂಗವನ್ನು ತನ್ನ ಹೆತ್ತರೂಸವಾದ ಪೀಠದ 
ಲ್ಲಿಟ್ಟು, ಗಂಧ ಪುಷ್ಟಾದಿ ವ್ರವ್ಯಗಳಿಂದ ಏಕಾಗ್ರಚಿತ್ತನಾಗಿ ಸೂಜಿಸ 

ಬೇಕು. 
(ವೀ. ಸಿ. ಶಿ. ೬೬) 


“ಅಂತರ್ಲಿಂಗ ಪೂಜಾವಿಧಿಯು ಗುರೂಪದೇಶ ಮುಖದಿಂದ ಅರಿಯ 
ತಕ್ಕಂಥದ್ದಾಗಿದೆ. 


ಜಂಗಮನ ಮಹತ್ವವು 
ಜಂಗಮರೆಂದು ಯಾರಿಗೆ ಅನ್ನಬೇಕು ? 


ತನ್ನ ಜ್ಞಾನ ಕ್ರಿಯಾ ಶಕ್ತಿಗಳಿಂದ ಜಗತ್ತನ್ನು ಬೆಳಗತಕ್ಕ ಪರಶಿವ 
ನಿಗಿಂತಲೂ ತಾನು ಬೇರೆಯಲ್ಲನೆಂದು ದೃಢವಾದ ನಂಬಿಗೆಯಿಂದ ಯಾರು 
ಸ್ವ ಸ್ವರೂಪವನ್ನು ತಿಳಿದುಕೊಂಡಿರುವಕೋ ಅವರೇ ಜಂಗಮರು. 


(ವೀರಶೈನ ಸಿದ್ಧಾಂತ ಶಿಖಾಮಣಿ ೧೫೦) 


ಯಾವ ಜಂಗಮರು ಆಣವಾದಿ ಮಲಸಂಬಂಧವನ್ನು ಕಳೆದುಕೊಂಡು 
ಈ ದೃಶ್ಯಮಾನ ಚರಾಚರಾತ್ಮಕವಾದ ಪ್ರಪಂಚವನ್ನು 'ಓವಸಂಬಂಧದಿಂದ 
ಚಿತ್ಕ್ರ್ರಿಯಾರೂಪವಾಗಿರುವದೆಂದು ಅರಿಯುವರೋ ಅವರೇ ನಿಜನಾದ ಶಿವ 


ಯೋಗಿಗಳು. 


ಅವರು ಕಾಮ್ಕ ಕ್ರೋಧ, ಮೋಹೆಗಳನ್ನು ಜಯಸಿದನರಾಗಿಯೂ 
ಮಣ್ಣು ಹೆಂಟಿ, ಕಲ್ಲನ್ನೂ, ಬಂಗಾರವನ್ನು ಸಮನಾಗಿ ತಿಳೆಯತಕ್ಕವರಾಗಿಯೂ 
ಸತು ು ರೈಷರಾಗಿಯ್ಯೂ ಶತ್ರು ನಿನಲ್ಲಿಯೂ, ಮಿತ್ರ ರಲ್ಲಿಯ್ಕೂ ಸಮಬುದ್ಧಿ ಯು 
ಕೃವರಾಗಿಯೂ, ಪ್ರ ಪ್ರತ್ಯಕ್ಷನ ನರತಿನರಾಗಿಯೂ, ಆಶಾ 'ಅಹೆಂಕಾರಗಳನ್ನು ಕಿ 


ಹಿಡಿದ ವ್ರತ ಬಿಡದವಂಗೆ ದಯತೋರುವನು ನಮ್ಮ ಈಶ ೧೫೧ 


ದೆನರಾಗಿಯೂ, ಇರುತ್ತಿರುವರು. ಇಂಥ ಜಂಗಮ ದೇವರುಗಳ ಪಾದದ 
ತುದಿಯಲ್ಲಿರುವ ಧೂಳಿಯು ಯಾವ ಮನೆಯಲ್ಲಿ ಬೀಳುನದೋ ಅಂಥವನ 
ಮನೆಯು ಪವಿತ್ರವಾದ ಪುಣ್ಯಕ್ಷೇತ್ರವೆನಿಸುವದು. ಅವರ ಸಂದರ್ಶನವು 
ಸಕಲೇಷ್ಟ ಪ್ರದಾಯತವಾಗಿರುವದು. ಅವರ ಸೋಂಕುವಿಕೆಯು ಪಾಸ 
ನಾಶನನ್ನು ಮಾಡುವದು ಅವರ ಪೂಜೆಯು ಮುಕ್ತಿಯ ಫಲನನ್ನು 
ಕೊಡುವದು. 


ನಿಭೂತಿಯ ಮಹತ್ವ. 


ಸಾಧಕ ಶ್ರೇಷ್ಠನಾದನನ ಜಲಮಿಶ್ರಿತವಾದ ಭಸ್ಮದಿಂದ ಪ್ರತಿ ದಿನವೂ 
ತನ್ನ ಜೇಹೆದ ೧೫ ಸ್ಥಾನಗಳಲ್ಲಿ ತ್ರಿಪುಂಡ್ರ ಧಾರಣವನ್ನು ಮಾಡತಕ್ಕದ್ದು. 
ಆ ಸ್ಥಳಗಳು ಯಾವವೆಂದರೆ. - 

ಶಿರೋಲಲಾಟಿ ಕಂಠ ಸ್ಕಂಧೆ ವಕ್ಷಸ್ಸಲೇಷು ಕ್ರಿಯಾಯುಪತ್ರಿ | 

ಯಂಬಕೈಸ್ತಿ ಸ್ರೋರೇಖಾಃ ಕುರ್ವೀತ ವ್ರತ ಮೇಕೆ ಚ್ಛಾಂಭವಂ Il 


ಅರ್ಥ ತಲೆ, ಹಣೆ ಕಿನಿಗಳೆರಡು, ಕತ್ತು, ಭುಜಗಳೆರಡ್ಕು ಎದೆ, 
ಹೊಕ್ಕಳು, ಬೆನ್ನು ತೋಳುಗಳೆರಡು, ಹೆಕ್ಕತ್ತು, ಎರಡು ಮುಂಗೈಗಳು, ಈ 
ಸ್ಥಾನಗಳಲ್ಲಿ ಮೂಲ ಮಂತ್ರೋಚ್ಚಾರ ಪುರಸ್ಸರವಾಗಿ ತ್ರಿ ಪುಂಡ್ರಧಾರಣ 
ವನ್ನು ಸಾಧಕರು ಮಾಡಬೇಕು, 


ಪ್ರಮಾಣ ಭೂತವಾದ ತ್ರಿಪುಂಡ್ರಧಾರಣಕ್ಕೆ ಮೂರು ರೇಖೆಗಳುಂಟು. 
ಹೆಣೆ ಮೊದಲಾಗಿ ನೇತ್ರ ಪರಿಯೆಂತರ ಹುಬ್ಬು ಮೊದಲಾಗಿ ಸೀಮೆಯ 
ವರೆಗೂ ಧರಿಸತಕ್ಕದ್ದು. ಪ್ರಥಮ ರೇಖೆಯು ಗಾರ್ಹೆಪತ್ಯ ಸಂಬಂಧವಾದದ್ದು. 
ರಜೋಗುಣ ಉಳ್ಳದ್ದು “ಅ” ಕಾರವರ್ಣ ಉಳ್ಳದ್ದು. ಭೂಲೋಕ ಸಂಬಂಧ 
ವಾದದ್ದು ಕ್ರಿಯಾಶಕ್ತಿ ವಿಶಿಷ್ಟವಾದದ್ದು. ವ್ರಾತಸ್ಸವನ ಮಹೇಶ್ವರ ದೇವತಾ 
ಇವರಿಂದ ಕೂಡಲ್ಪಟ್ಟಿದೆ. 


ದ್ವಿತಿಯಾ ರೇಖೆಯು ದಕ್ಷಿಣಾಗ್ನಿ ಸಂಬಂಧವಾದದ್ದು. ಸತ್ವಗುಣ 
ಉಳ್ಳದ್ದು. "ಗ? ಕಾರವರ್ಣದ್ದೂ. ಆಕಾಶೆ ಸಂಬಂಧವಾದದ್ದು. ಇಚ್ಛಾ 
ಶಕ್ತಿ ವಿಶಿಷ್ಟವಾದದ್ದು. ಮಧ್ಯಾಹ್ನ ವಸನ ಸದಾಶಿವ ದೇವತಾ ಇವರಿಂದ 
ಕೂಡಲ್ಪಟ್ಟದೆ. 


೧೫೨ ಶಿವಾನುಭನ 


ಮೂರನೇ ರೇಖೆಯು ಅಹೆನನೀಯ ಸಂಬಂಧವಾದದ್ದು “ಮ ಕಾರ 
ವರ್ಣ ಉಳ್ಳದ್ದು. ತಮೋಗುಣ ಉಳ್ಳದ್ದು, ಅಥೋಲೊಕ ಸಂಬಂಧವಾದದ್ದು. 
ಜ್ಞಾನಶಕ್ತಿ ವಿಶಿಷ್ಟವಾದದ್ದು. ಸಾಯಂಸವನ-ಮಹಾದೇವ ದೇವತಾ ಇವ 
ರಿಂದ ಕೂಡಲ್ಪಟ್ಟದೆ. 
ರುದ್ರಾಕ್ಷಿಗಳ ಮಹತ್ವ. 
ಪುರಾತ್ರಿಸುರ ವಧಾಯೋನ್ಮ್ಮೀಲಿತಾ ಕೇನಹೆಂತೆಟೊಚ್ಛೇ ಜಲಬಿಂದ | 
ವೋಭೂ ಮೌ ಸತಿತಾಃ! ತೇರುದ್ರಾಕ್ಟಾ ಜಾತಾಃ ಸರ್ವಾನು 
ಗ್ರಹಾರ್ಥಾಯ | 
ತೇಷಾಂ ನಾಮೋಚ್ಚಾರಣೇನ ದಶಶತ ಗೋದಾನ ಫಲಂ ಭವತಿ ! 
ದರ್ಶನ ಸ್ಪರ್ಶನಾಭ್ಯಾಂ ದ್ವಿಗುಣಂ ಫಲಂ ಭವತಿ ಅಥ ಊರ್ಧ್ವಂ 
ವಕ್ತುಂನ ಶಕ್ಯಂ ॥ 
(ಬೃಹೆಜ್ಞಾ ಲೋಪಸಿಷತ್‌) 
ಇದರ ಭಾವ: ಪರಮೇಶ್ವರನು ತ್ರಿಪುರ ಸಂಹಾರ ಕಾಲದಲ್ಲಿ ತನ್ನ 
ಅಗ್ನಿ ನೇತ್ರವನ್ನು ತೆರೆಯಲು ಅದರಿಂದ ಜಲಬಿಂದುಗಳು ಹೊರಟು 
ಭೂಮಿಯ ಮೇಲೆ ಬಿದ್ದು ಲೋಕ ಹಿತಕ್ಕಾಗಿ ಅವೇ ರುದ್ರಾಕ್ಷಿಗಳಾದವು. 
ಅವುಗಳ ಹೆಸರನ್ನು ಉಚ್ಚರಿಸಿದಮಾತ್ರಕ್ಕೆ ಸಾನಿರ ಗೋದಾನ ಫಲಸ್ರೂಪ್ತಿ 
ಯಾಗುವದು. ದರ್ಶನ ಸ್ಪರ್ಷನಮಾತ್ರದಿಂದ ಇಮ್ಮಡಿಯಷ್ಟು ಫಲದೊರಕು 
ವದು. ಅವುಗಳ ಧಾರಣದಿಂದ ಇಷ್ಟೇ ಫೆಲಗಳಾಗುನನೆಂದು ಸಂಪೂರ್ಣ 
ವಾಗಿ ಹೇಳಲಿಕ್ಕೆ ಸಾಧ್ಯವಿಲ್ಲ. ರೋಗಾದಿಗಳು ಕೂಡಲೇ ಪರಿಹಾರವಾಗಿ 
ಆರೋಗ್ಯಾಭಿನೃದ್ಧಿ ಯಾಗುವದು. ಈ ರುದ್ರಾಕ್ಷಿಗಳಲ್ಲಿ ಮೂವತ್ತೆರಡು ಪ್ರಕಾರ 
ಗಳುಂಟು. 
ಪಾದೋದಕ ಮಹತ್ವ 
“ಭಗವತಃ ಪಾಡೌ ಪ್ರಕ್ಸಾಳ್ಯ ಶಂಖಂ ಪ್ರಪೂರ್ವ ಗಂಧ ಪುಷ್ಬಾ | 
ಕೃತಾದಿಭಿರಭ್ಯರ್ಚ್ಯಚರುಂಗಿನೇದ್ಯ! ಇಮಂಮೇ ಗಂಗೇ 
ಯಮುನೇತ್ಯಭಿ | 
ಮಂತ್ರ್ಯಕದ್ರುದಾಯೇತಿ ಸನ್ಮಾರ್ಜನಂ ಕೃತ್ವಾಖುತಗ್‌ಸತ್ಯಂ 
ಪರಬ್ರಹ್ಮೇತಿ ಪ್ರಾಶಯೇತ್‌ ॥ 
(ಜಾಬಾಲ ಶಾಖಾ) 


ಹಿಡಿದ ವ್ರತ ಬಿಡದವಂಗೆ ದೆಯತೋರುವನು ನಮ್ಮ ಈಶ ೧೫೩ 


ಟೀಕಾ ಭಗವತ್ಸ್ವರೂಪಿಯಾದ ಜಂಗಮನ ಪಾದವನ್ನು ತೊಳೆದು 
ಶಂಖದ್ವಾನ ಘಂಟಾನಾದ ಪೂರ್ವಕವಾಗಿ ಗಂಧಾಕ್ಷತಾ ಸುಪ್ಪೆಗಳಿಂದ 
ಪೂಜಿಸಿ “ಇಮಂಮೆ ಗಂಗೆ” ಎಂಬ ಮಂತ್ರದಿಂದ ಅಭಿನುಂತ್ರಿಸಿ “ ತದ್ರು 
ದ್ರಯ” ಎಂಬ ಮಂತ್ರವನ್ನು ಸ್ಮರಿಸಿ “ರುದ್ರ ಎಂಬ ಮಂತ್ರದಿಂದ ವರಿಸಿ 
«ಯತಿ ಸಂಸತ್ಯಂ ಸರಬ್ರಹ್ಮೆ? ಎಂಬ ಮತದಿಂದ ಆ ಜಂಗಮ ಮೂರ್ತಿಯ 
ಪಾದೋದಕವನ್ನು ಸ್ವೀಕರಿಸಬೇಕು. 


ನಿರ್ಮಲವಾಗಿಯೂ ಇಹೆಸರ. ಭೋಗಂಗಳನ್ನು ಕೊಡುವಂಥದ್ದೂ 
ಭವಪಾಕಹೆರವಾದದ್ದೂ ಆದ ಜಂಗಮನ ಪಾಡೋದಕವು ಸರ್ವಕಾಲದಲ್ಲಿಯೂ 
ಮುಕ್ತಿಯನ್ನು ಕೊಡತಕ್ಕದ್ದಾಗಿದೆ. ಗಣೋಚ್ಛಿಷ್ಟವು ಯಾನಾತನಿಂದ ಕುಡಿದು 
ಲೃಡುತ್ತದೆಯೋ ಆತನು ಮಾಯೆಯನ್ನು ದಾಟುತ್ತಾನೆ. 


ಪ್ರಸಾದದ ಮಹತ್ವ 
ವೈರಾಗ್ಯಸಂಪದೋ ಮೂಲಂ ಮಹಾನಂದ ಪ್ರವರ್ಧನಂ | 
ದುರ್ಲಭಂ ಪಾಪಚಿತ್ತಾನಾಂ ಸುಲಭಂ ಶುದ್ದ ಕರ್ಮಣಾಂ | 
ಪತ್ರಂ ಸುಷ್ಪುಂ ಫಲಂ ತೋಯಂ ಯಚ್ಚಿವಾಯನಿವೇದಿತಂ | 
ತತ್ತತ್‌ ಸ್ವೀಕಾರ ಯೋಗೇನ ಸರ್ವ ಪಾಸ ಕ್ಷಯೋ ಭವೇತ್‌ ॥ 


ಇದರ ಅರ್ಥ. ಪ್ರಸಾದವು ವೈರಾಗ್ಯಸಂಸತ್ತನ್ನೀಯಲು ಮೂಲಭೂತ 
ವಾದುದು. ಮತ್ತೂ ನಿತ್ಯಾನಂದ ಪ್ರಕಾಶವಾದುದು. ಪಾಸಿಷ್ಕರಿಗೆ ದುರ್ಲ 
ಭವೂ ಸುಣ್ಯಾತ್ಮರಿಗೆ ಸುಲಭವೂ ಆಗಿರುವದು, ಶಿವನಿಗೆ ಪತ್ರಿ, ಹೂವು, 
ಹೆಣ್ಣು, ನೀರು ಮೊದಲಾದ ಯಾವ ಯಾನ ವಸ್ತುಗಳು ಅರ್ನಿಸಲ್ಪಡು 
ನನೋ ಅಂತಹೆ ಪ್ರಸಾದ ದ್ರವ್ಯವನ್ನೆಲ್ಲಾ ಭಕ್ತನು ಸ್ವೀಕರಿಸುವದರಿಂದ 
ಅವನ ಸಕಲ ಪಾಪಗಳು ನಾಶಹೊಂದುವವು. 


ಮಂತ್ರದ ಮಹತ್ವ 
ವಿದ್ಯೆಗಳಲ್ಲಿ ಶ್ರುತಿಯೇ ಶ್ರೀಸ್ಠವು. ಆ ಶ್ರುತಿಯಲ್ಲಿ ಏಕಾದಶ ರುದ್ರವೇ 
ಕ್ರೇಷ್ಠವು. . ಅದೆಕೊಳಗೆ ಪಂಚಾಕ್ಷರಿ ಮಂತ್ರದೊಳಗೆ ಶಿವನೆಂಬ ಎರಡು 
ಅಕ್ಷರಗಳೇ ಶ್ರೇಷ್ಠವು. ಖಯಕ್‌, ಯಜ್ಮು ಸಾಮ ವೇದಗಳೊಳಗೆ ಶತರುದ್ರೀ 
ಯವು ಕ್ರೀಷ್ಠವಾದದ್ದು. ಆ ಶತರುದ್ರೀಯದಲ್ಲಿ ಎಂಟಿನೇ ಅನುವಾಕವು 
ಶ್ರೀಷ್ಠವು. ಆ ಇಂಟಿನೇ ಅನುವಾಕದಲ್ಲಿದ್ದ " ಪಂಚಾಕ್ಷರಿ” ಮಂತ್ರವೇ 


೧೫೪ ಶಿವಾನುಭವ 


ಶ್ರೇಷ್ಠವು. ಆ ಪಂಚಾಕ್ಷರಿ ಮಂತ್ರದಲ್ಲಿ ಮಹಾದೇವನು ಯಾವಾಗಲೂ 
ಪ್ರತಿಷ್ಠಿತನಾಗಿರುತ್ತಾನೆ. 

ಈ ಪ್ರಕಾರವಾಗಿ ಬಸವಕುಮಾರನು ಅಷ್ಟಾನರಣದ ಮಹೆತ್ವವನ್ನು 
ಅರಿತವನಾಗಿದ್ದನು. ಹೀಗಿರಲಾಗಿ ಒಂದಾನೊಂದು ದಿವಸ ಅದೇ ಗ್ರಾಮದ 
ನಾಲ್ಕು ಜನ ಕಳ್ಳರು ಒಂದು ಗುಪ್ತ ಸ್ಥಳದಲ್ಲಿ ಕುಳಿತುಕೊಂಡು ಮಾತ 
ನಾಡುತ್ತಿದ್ದರು. ಏನೆಂದರೆ: " ಈ ದಿವಸ ಈ ಗ್ರಾಮದ" ಧನವಂತನ 
ಮನೆಗೆ ಕನ್ನವನ್ನು ಇಟ್ಟು ಈ ನಮ್ಮ ಶಿವಭಕ್ತ ಸಾ ಬಸನಕುಮಾರನ 
ಮನೆಗೆ ಹೋಗಿ ನಮ್ಮ ಕೂಡ ಕನ್ನ ಕಾರ್ಯಕ್ಕೆ ಬರಬೇಕು ಎಂದು ಹೇಳಿ 
ಕರೆದುಕೊಂಡು ಬರೋಣ. ಆವನು ಒಪ್ಪಿಗೆ ಕೆಪಡದಿದ್ದರೆ ಪ್ರತಿನಿತ್ಯ ಲಿಂಗ 
ಪೂಜೆಯಿಲ್ಲದೇ ಊಟ ಮಾಡುವದಿಲ್ಲ. ಕಾರಣ ಅವನನ್ನು ಲಿಂಗ ಕೊಡ್ತು 
ಎಂದು ಕೇಳೋಣ. ಅವನು ಲಿಂಗ ಕೊಡಲಾರದೆ ನಮ್ಮನ್ನು ಹಿಂಬಾಲಿಸು 
ವನು. ಆ ಮೇಲೆ ಕನ್ನವಿಕ್ಟಿದ ಮನೆಯಲ್ಲಿ ಅವನನ್ನು ಕಳಿಸೋಣ. ಮನೆ 
ಯವರ ಕೈಯಲ್ಲಿ ಸಿಕ್ಕರೆ ಅವನೇ ಸಿಗುವನು ಎಂದು ಮಾತನಾಡಿಕೊಂಡು 
ಶಿವಭಕ್ತನಾದ ಬಸವಕುಮಾರನ ಮನೆಗೆ ನಾಲ್ವರೂ ಧಾವಿಸಿ. ನಡೆದರು. 
ಮನೆಗೆ ಹೋಗಿ ಬಸವಾ ಏನು ಚಾಡ್‌ ಎಂದು ಕೂಗಿ ಒಳನುಗ್ಗಿ 
ದರು. ಶಿವಭಕ್ತನು ಯಾವದನ್ನೂ ಅರಿಯದೆ ಬನ್ನಿರಿ ಎಂದು ಮರ್ಯಾದೆ 
ಯಿಂದ ಅವರನ್ನು ಆದರಿಸಿದನು. ಕಳ್ಳ ರು ಕುಳಿತು ಬಸವಾ ನೀನು ನಿತ್ಯ 
ದೂಜೆ ಗೈಯುವ ಇಷ್ಟಲಿಂಗವನ್ನು ಕೊಡುವೆಯೋ ಅಥವಾ ನಾವು ಆ 
ದಂತೆ ಕೇಳಿ ಕನ್ನದ ಕಾರ್ಯಕ್ಕೆ ಬರುವಿಯೋ ? ಎಂದು ಕೇಳಿದರು, 
ಆಗ BLN ಹೌಹಾರಿ :ಏನಯ್ಯ ಅಣ್ಣಗಳಿರಾ ಇದು ಹಡು 
ಗಾಟವೋ ಹೇಗೆ? ಎಂದು ಘಾಬರಿಯಿಂದ ಕೇಳಿದನು. ಕಳ್ಳರು ಏನಯ್ಯಾ 
ಶಿವಭಕ್ತಾ ಇದು ಹುಡುಗಾಟವಲ್ಲ. ಸತ್ಯವಾಗಿ ಇಂದು ನೀನು ನಮ್ಮ ಸಂಗಡ 
ಕಳವಿಗೆ ಬರಲಿಕ್ಕೇಬೇಕು. ಇಲ್ಲವಾದರೆ ನಿನ್ನ ಇಷ್ಟಲಿಂಗವನ್ನು ಕಸಿದು 
ಕೊಂಡು ಹೋಗುತ್ತೇವೆ ಎಂದು ಲಿಂಗದ ಗಡಿಗೆಗೆ ಕೈಹಾಕಿದರು. ಆಗ ಶಿವ 
ಭಕ್ತನು ಘಾಬರಿಯಾಗಿ ಬಾಂಧವರೇ ನನ್ನ ಇಷ್ಟಲಿಂಗವನ್ನು ಮುಟ್ಟಿ ಬೇಡಿರಿ 
ನಿಮ್ಮ ಮಾತನ್ನು ಪಾಲಿಸುವೆನು. ಎಂದು ಚಿಂತಿಸತೊಡಗಿದನು. ದೇವಾ 
ದಯಾಘನಾ ಇಂದು ಎಂಥ ಪ್ರಸಂಗವನ್ನು ತಂದೊಡ್ಡಿ ದಿ ಇಂದು ಶಿವರಾತ್ರಿ 
ಶಿವಯೋಗ ಆನಂದದಿಂದ ನಿನ್ನ ನಾಮಸ್ಮರಣೆ, ನಿನ್ನ ಪೂಜೆ, ಜಾಗರಣೆ 
ಭಜನಾ ಮಾಡುವ ಇದು ಶುಭತಿನ ಇದನ್ನು ಬಿ ಬಿಟ್ಟು ಕನ್ನವನ್ನಿಡಲು ಹೋಗೆ 


ಹಿಡಿದ 'ವ್ರತ ಬಿಡದವಂಗೆ ದಯತೋರುವನು ನಮ್ಮ ಈಶ ೧೫೫ 


ಬೇಕಾಯಿತೆ ಹೇ ದೇವಾ ಎಂಥ ಪಾಸಿಯು ನಾನು. ನಿನ್ನ ಪೂಜೆ 
ಜಾಗರಣೆ ಇಂದು ನನಗೆ ಇಲ್ಲವಾದಂತಾಯಿತಲ್ಲಾ ದೇವಾ ಹೇಗೆಮಾಡಲಿ 
ಒಲ್ಲೆನೆಂದರೆ ನನ್ನ ಒಡೆಯನಾದ ಸಕಲೈಶ್ವರ್ಯನಾದ ಲಿಂಗಮೂರ್ತಿ 
ಯನ್ನು ಕಸಿದುಕೊಂಡು ಹೋಗುವರಂತೆ. ಹೇ ದೇವಾ ದೀನ ರಕ್ಷಕಾ 
ಹೇಗೆ ಮಾಡಲಿ ಯಂದು ನಾನಾ ವಿಧವಾಗಿ ಹೆಂಬಲಿಸಿದನು. ಕಳ್ಳರು 
ಮತ್ತೆ ಗದ್ದರಿಸಿದರು. ಬಸವಕುಮಾರನು ದೈರ್ಯತಾಳಿ ಕಳವಿಗೆ ಹೋದರೂ 
ಅಜ್ಜೆಯಿಲ್ಲಾ ನನ್ನ ಒಡೆಯನನ್ನು ಸರ್ವಧಾ ಅವರ ಕೈಗೆ ಮುಟ್ಟಿ ಸಬಾರದು 
ಎಂದು ಆ ಭಗವಂತನನ್ನು ಮನದಲಿ ಧ್ಯಾನಿಸಿ ಬಂಧುಗಳಿರಾ ನಡೆಯಿರಿ. 
ನಿಮ್ಮು ಸಂಗಡ ಬರುವೆನು ಎಂದು ಕಿರುಧ್ವನಿಯಲ್ಲಿ ಉಸುರಿಸಿ ಅವರ ಹಿಂದೆ 
ನಡೆಯುತ್ತಾ ಹೇ ದೇವನೆ ಎಲ್ಲವೂ ನಿನ್ನನ್ನೆ ಕೂಡಿದೆ ಯಂದು ದುಃಖಿ 
ಸುತ್ತ ಮನೆಬಿಟ್ಟಿನು. ಬಾಗಿಲು ; ದಾಟಿದಾಕ್ಷಣನೇ ಶ್ರೀ ಬಸವೇಶ್ವರ ದೇವ 
ಸ್ಥಾನದಲ್ಲಿ ಶಿವಯೋಗದ ಜಾಗರಣೆಯು ಒಳ್ಳೇ ವೈಭವದಿಂದ ಸಾಂಗವಾಗಿತ್ತು. 
ಶಿವ ಶಿವಾ ಎಂಬ ಶಿನನಾಮ ಕುಮಾರನ ಕಿವಿಯಲ್ಲಿ ಬಿದ್ದಿತು. ಕುಮಾರನು 
ಜೀವಾ ನಿನ್ನ ಪಾದದಡಿಗೆ ಇಂದು ನನ್ನನ್ನು ಬರಮಾಡಿಕೊಳ್ಳ ಲಿಲ್ಲವೇ? ಎಂದು 
ದುಃಖಿಸುತ್ತ ಕೈಮುಗಿದು ಕಳ್ಳರಕೂಡ ಸಾಗಿದ. 


ಕಳ್ಳರು ಕುಮಾರನನ್ನು ಹಿಂಬಾಲಿಸಿಕೊಂಡು ಬಂದು. ಅದೇ ಗ್ರಾಮದ 
ಶ್ರೀಮಂತನಾದ ಶಿವಭಕ್ತನ ಮನೆಗೆ ಕನ್ನವಿತ್ತರು. ಗುಮಾರನನ್ನು ಕರೆದು 
ನೀನು ಈ ಮನೆಯನ್ನು ಪ್ರವೇಶಿಸಿ ಖಜಾನೆಯ ಗೃಹವನ್ನು ಹುಡುಕಿ 
ಅಲ್ಲಿಯ ದ್ರವ್ಯವನ್ನು ತೆಗೆದುಕೊಂಡು ಬೇಗನೇ ಬಾ ಎಂದು ಹೇಳಿ ಗ್ರಹೆ 
ವನ್ನು ಪ್ರವೇಶಿಸಿದರು. ಎಂದೂ ಅರಿಯದ ಕುಮಾರನು ಮೆಲ್ಲಮೆಲ್ಲನೆ ತಿವ 
ನಾಮ ಸ್ಮರಣೆಯನ್ನು ಮಾಡುತ್ತಾ ಅತ್ತಿತ್ತ ತಿರುಗಾಡುವಷ್ಟರಲ್ಲಿ ದೇವರ 
ಮನೆಯು ಸಿಕ್ಕಿತು. ಒಳಗೆ ಹೋಗಿ ನೋಡುತ್ತಾನೆ ವಂಚಮುಖ 
ಸ್ಥಾಪಿತವಾದ ಶಿವಲಿಂಗ, ಆನಂದಭರಿತನಾಗಿ ಲಿಂಗ ಮೂರ್ತಿಯಾದ ಪರ 
ಶಿವನನ್ನು ಅಪ್ಪಿಕೊಂಡು ನಮಸ್ಕರಿಸಿ ಹೇ ದೇವಾ ಈ ಪಾಪಿಯನ್ನು ಪಾನನ 
ಗೊಳಿಸುವದಕ್ಟೋಸ್ಟರ ಇಲ್ಲಿ ಎನಗೆ ದರ್ಶನ ಕೊಟ್ಟಿಯಾ ಎಂದು ನೆನೆ 
ನೆನೆದು ಹೆಂಬಲಿಸಿ ಸುತ್ತು ಮುತ್ತು ನೋಡುವಷ್ಟರಲ್ಲಿ ತಂಬಿಗೆ ತುಂಬಿದ 
ಮಡಿ ವಸ್ತ್ರ ಹೊದಿಸಿದ ಉತ್ತಮ ಉದಕ, ವಿಭೂತಿ, ಹೊವು, ಪತ್ರಿ, ರುದ್ರಾಕ್ಷಿ 


೧೫೬ ಶಿವಾನುಭವ 


ಇವೆಲ್ಲವೂ ಸಿದ್ದವಾಗಿದ್ದವು. ಇವೆಲ್ಲವುಗಳನ್ನು ಕುಮಾರನು ನೋಡಿ ನನ್ನ 
ಭಾಗ್ಯಕ್ಕೆ ಎಣೆಯಿಲ್ಲ ಪರಮಾತ್ಮನ ಪೂಜೆ ದೊರೆಯಿತೆಂದು ಆನಂದ 
ಭರಿತನಾಗಿ ಭಸ್ಮಸ್ನಾನಮಾಡಿ ಪರಮೇಶ್ವರನ ಪೂಜೆಗೆ ಕುಳಿತನು. 


ಇತ್ತ ಹೊರಗೆ ಕಳ್ಳರು ಏನು ಇದು ಎಷ್ಟು ಹೊತ್ತಾಯಿತು ಬಸವ ಇನ್ನು 
ಬರಲಿಲ್ಲವಲ್ಲ ಎಂದರು. ಒಬ್ಬನು ಬಸವ ಎಲ್ಲಾದ್ರವ್ಯವನ್ನು ಒಮ್ಮೆಲೆ ತರು 
ವಂತೆ ತೋರುತ್ತದೆ ಎಂದನು ಹೀಗೆ ನುಡಿಯುತ್ತಾ ಕುಳಿತರು. 

ಅತ್ತ ಕುಮಾರನು ಲಿಂಗ ಪೂಜೆಗೆ ಮಜ್ಜನಮಾಡಿ, ವಿಭೂತಿ, ಗಂಧು 
ಕ್ರಿಧಳ, ಪುಪ್ಪಗಳನ್ನು ಧರಿಸಿ ಧೂಪ ದೀಪಾದಿಗಳನ್ನು ಸಮರ್ಪಿಸಿ ಆದೇವಾಧಿ 
ದೇವರ ಧ್ಯಾನದಲ್ಲಿ ಕಣ್ಣು ಮುಚ್ಚಿಕೊಂಡು ಕುಳಿತು ಬಿಟ್ಟನು. 


ಇತ್ತ ಕಳ್ಳರು ಈ ಮಗನು ಇನ್ನೂ ವರೆಗೂ ಬರಲಿಲ್ಲ, ಇನ್ನೂ ಬೆಳ 
ಗಾಗುವದಕ್ಕೆ ನಾಲ್ಕು ತಾಸು ಮಾತ್ರ ರಾತ್ರಿ ಉಳಿಯಿತ್ತು ಎಂದು ಕೋಸ 
ಗೊಂಡು ಒಳನುಗ್ಗಿ ನೋಡುತ್ತಾರೆ ಕಣ್ಣು ಮುಚ್ಚಿ ಕೊಂಡು ದೇವರ ಮುಂದೆ 
ಕುಳಿತು ಕೊಂಡಿದ್ದಾನೆ. ಕಳ್ಳರು ಕೋಪಗೊಂಡು ಅಳಿಗೊಂದೇಟು ಹೊಡೆ 
ಯಹೆತ್ತಿದರು ಕುಮಾರನು ಪೆಟ್ಟಿನ ನೋವು ತಾಳಲಾರದೆ ಮಗ್ಗಲಲ್ಲಿ ಇದ್ದ 
ನಗಾರಿಯ ಮೇಲೆ ಹೋಗಿ ಬಿದ್ದು ಬಿಟ್ಟನು. ಆ ನಗಾರಿಯ ಶಬ್ದಕ್ಕೆ ಮನೆಯ 
ಯಜಮಾನನು ಕಪ್ಪರಿಸಿ ಎದ್ದು ದೇವರ ಮನೆಯಲ್ಲಿ ನೋಡುತ್ತಾನೆ. ಓರ್ವ 
ಭಕ್ತ ಲಿಂಗ ಮೂರ್ತಿಯನ್ನು ನೋಡುತ್ತಾನೆ ಹೊಸ ಪುಜೆ ನಿನಾಶ್ಚರ್ಯವೆಂದನು. 
ಮತ್ತೆ ಯೋಚಿಸಿ ಈತನು ಕಳ್ಳತನಕ್ಕೆ ಬಂದ ಕಳ್ಳನೆಂದು ಭಾವನೆಮಾಡಿ 
ಕೊಡಲಿಯೊಂದನ್ನು ತಂದು ಕುಮಾರನನ್ನು ಕಡಿಯುವಷ್ಟರಲ್ಲಿ ದಯಾಮ 
ಯನಾದ ಪರಮಾತ್ಮನು ಲಿಂಗನಿಬ್ಬಾಗವಾಗಿ ನಿಜರೂಸದಿಂದ ತೋರಿ ಮನೆಯ 
ಯಜಮಾನನ ಕ್ಸ ಹಿಡಿದನು. ಆಗ ಯಜಮಾನನು ಫಾಬರಿಯಾಗಿ 
ಕರಮುಗಿದು ನಿಂತುಕೊಂಡನು. ಆಗ ನಿಲಕಂಠನು ಏನಯ್ಯ ಕುಮಾರಾ 
ನಿನ್ನ ನಿಜವಾದ ಭಕ್ತಿಗೆ ಮೆಚ್ಚಿದೆನು ನರವನ್ನು ಕೇಳಿಕೋ, ಶೀಘ್ರದಲಿ 
ದಯಪಾಲಿಸುವೆನು ಎಂದು ಪ್ರೇಮದಿಂದ ನುಡಿದ ನುಡಿಯನ್ನು ಕುಮಾ 
ರನು ಕೇಳಿ ಆನಂದ ಭರಿತನಾಗಿ ದೇವಾ ನನಗೆ ಯಾವ ವರವು ಬೇಡ ಸದಾವ 
ಕಾಲದಲ್ಲಿ ಸದಾ ನಿನ್ನನ್ನು ಭಯ. ಭಕ್ತಿಯಿಂದ ಸೇವೆ ಗೈಯ್ಯುವ ಈ ಮನೆಯ 
ಒಡೆಯನಿಗೆ ಮೋಕ್ಷ ಸದನಿಯನ್ನು ದಯಪಾಲಿಸು ಮತ್ತೂ ನಿನ್ನ ಸನ್ನಿಧಿಗೆ 


ಹಿಡಿದ ವ್ರತ ಬಿಡಿದವಂಗೆ ದಯತೋರುನನು ನಮ್ಮ ಈಶ, ೧೫೭ 


ಕಳುಹಿದ ಆ ಮಹಾ ಪುಣ್ಯಾತ್ಮರಾದ ಕಳ್ಳರಿಗೆ ಸಾಯುಜ್ಯ ಪದವಿಯನ್ನು 
ದಯಪಾಲಿಸು. ಆ ಮೇಲೆ ಈ ದೀನನನ್ನು ತಮ್ಮ ಸನ್ನಿಧಿಯಲ್ಲಿ ಬರಮಾಡಿಕೋ 
ಎಂದು ಭಯಭಕ್ತಿಯಿಂದ ಕರಜೋಡಿಸಿ ಅನನ್ಯ ಭಾವದಿಂದ ಅರಿಕೆ ಮಾಡ 
ಲಾಗಿ ದಯಸಾಗರನು. ಕುಮಾರನ ಏಕ ಭಾವನೆಗೆ ಮೆಚ್ಚಿ ಸರ್ವರಿಗೂ ಮೋಕ್ಷ 
ಪದವಿಯನ್ನು ದಯಪಾಲಿಸಿ ಮಾಯವಾದನು. 


ಈ ಪ್ರಕಾರ ಕುಮಾರನು ಹಿಡಿದ ನೇಮಾದಿಗಳನ್ನು ಕಡೆತನಕ 
ಕಡೆಗಾಣಿಸಿ ಕಡೆಗೊಂದುದಿನ ಈಶ್ವರನ ಪಾದವನು ಹೊಂದಿದನು. ಮಾನವನು 
ನಂಬಿ ನಡೆದರೆ ಯಾವದಕ್ಕೂ ಕುಂದು ಕೊರತೆಯಿಲ್ಲ, ಕುಂದು ಕೊರತೆ 
ಗಳು ಬಂದರೂ ಪರಿಹರಿಸುವ ಧೀರನಿರುವನು. ಕಾರಣ--ಹಿಡಿದ ವ್ರತವನು 
ಬಿಡದಾತನೇ ಶರಣ 


— — ತಾವ ವಾ, 


ಭಕ್ತಿಯೋಗ 


( ಲೇಖಕೆರುಃ- ಥೀಯುತ ಮ. ಮಲ್ಲಪ್ಪ ಜ್ಞಾನಮಂದಿರ ಹೆಲಗೊರು. ) 





ಈ ನಶ್ವರ ಜಗತ್ತಿ ನಲ್ಲಿ ಜನ್ಮವೆತ್ತಿದೆ ಮನುಷ್ಯರೆಲ್ಲರೂ ಜನನ ಮರಣದ 
ರಾಟಾಳೆಯಿಂದ ಬಿಡುಗಡೆಯಾಗಿ ಮೋಕ್ಷನನ್ನು ಹೊಂದಲು ಪ್ರಯತ್ನಿಸು 
ತ್ತಾರೆ. ಜನಸಾಮಾನ್ಯರಿಗೆ ತಮ್ಮ ತನ್ಮು ಉದ್ಧಾರವನ್ನು ಆತ್ಮೋದ್ಧಾರದ 
ಮೂಲಕ ಮಾಡಿಕೊಳ್ಳಲು ಭಕ್ತಿಯಲ್ಲದೆ ಮತ್ತೆ ಬೇರೆ ಹಾದಿಯಿಲ್ಲವು. 


ಮಾಂಹಿ ಪಾರ್ಥ ವ್ಯಪಾಶ್ರಿತ್ಯಯೇಪಿಸ್ಯುಃ ಪಾಸಯೋ ನಮಃ | 
ಸ್ತ್ರೀಯೋ ವೈಶ್ಯಾ ಸ್ತಥಾ ಶೂದ್ರಾಸ್ಕೇಪಿಯಾಂತಿ ಪರಾಂಗತಿಂ॥ 
ಗೀತೆ. 


ಅಲ್ಪರಿಗ್ಗೆ ಅಜ್ಞಾ ನಿಗಳಿಗೆ, ದಲಿತರಿಗೆ, ದರಿದ್ರರಿಗ್ಗೆ ದೀನರಿಗೆ ಭಕ್ತಿಯು 
ಸುಲಭವಾಗಿ ಜನಿಸುತ್ತದೆ. ತಮಗೆ ಭಗವಂತನೇ ಗತಿಯೆಂದು ಅರಿಯದೆ 
ಅವರಿಗೆ ಬೇರೆ ಮಾರ್ಗವಿಲ್ಲ. 


ke ಸಾಧ್ಯವಿದ್ದ ಯಾವ ಕರ್ಮವೂ ಜೀವನ ಕಷ್ಟವನ್ನು ಪರಿಹರಿಸಿ 
ದಾಗಲೂ, ಗೊತ್ತಿದ್ದ ಯಾವ ಜ್ಞಾನವೂ ದಿನಚರಿಯ ಸುಖದು:ಖಗಳನ್ನು 
ಕಳೆಯದಾಗಲೂ, ನಿಶ್ಶಕ್ತರು ಮತ್ತು ಅಲ್ಪಮತಿಗಳು ಪ್ರಸಂಚನನ್ನು ನಡೆ 
ಯಿಸುತ್ತಿರುವ ಮಹಾಶಕ್ತಿಗೆ ಮರೆಬೀಳುವರು. ಆತನೇ ಪರಮೇಶ್ವರ. ಜೀವ 
ನದಲ್ಲಿ ಸಂಕಟವು ಒದಗಿದ ವೇಳೆಯಲ್ಲಿ ಆಳುವರ ಮೇಲೆ ಆಳುವನೊಬ್ಬನು 
ಇರಲೇಬೇಕೆಂದು ಸ್ವಭಾವವಾಗಿ ಸಂಕಲ್ಪವು ಸಾವರಿಸಿ ಆ ಮಹಾ ಯಜ 
ಮಾನನನ್ನು ನೆನೆದು ಅತ್ತಿತ್ತ ತೂಗಾಡುವ ಮನಸ್ಸನ್ನು ಒಂದೆಡೆಗೆ ತಂದ್ಳು 
ನಿಲ್ಲಿಸುತ್ತಾನೆ. ತನ್ನನ್ನೂ, ತನ್ನ ಸರ್ವಸ್ವವನ್ನೂ ಭಗವಂತನಿಗಾಗಿ ಸಮರ್ಪಿಸಿ 
ಗಳಿಗೆಯನ್ನು ಕಳೆಯತಕ್ಕವನೇ ಶರಣ. ಭಕ್ತ, ದಾಸನು ಈ ಬಗೆಯ 
ನೆನಪೂ ಅನುಭವವೂ ಸಂತತವಾಗಿರಬೇಕಾದಕಿ ಮಾನವನ ಚಿತ್ರವೂ ಆಚ 
ರಣೆಯೂ ಪರಿಶುದ್ಧವಾಗಿರಬೇಕಾಗುತ್ತದೆ. ಈ ಅನುಭವದಲ್ಲಿ ಆತನು ಅರಿ 
ತಿಡ್ಜೇ ಜ್ಞಾನ. ಈ ವೇಳೆಯಲ್ಲಿ ಆತನು ಆಚರಿಸಿದ್ದೇ ಕರ್ಮ. ಇದರಲ್ಲಿ 


ಭಕ್ತಿಯೋಗ, ೧೫೯ 


ಆತನು ಅನುಭವಿಸಿದ ಸುಖದುಃಖ ಭಾವನಾ ಜಗತ್ತೆಲ್ಲವೂ ಭಕ್ತಿ ಆಗುತ್ತದೆ. 
ಈ ಹಾದಿಯಲ್ಲಿ ಪೌರುಷದ ಮಸೆದಾಟವಾಗಲೀ, ತರ್ಕದ ಎಳೆದಾಟವಾಗಲೀ 
ಇರುವದಿಲ್ಲ. ಅದು ಸಾಮಾನ್ಯ ರಿಗೆ ಸಾಧ್ಯವೂ ಆಗುವದಿಲ್ಲ. ಹೈದಯದಲ್ಲಿ 


ಬೇರು ಬಿಡುವ ಈಶ್ವರ ಭಾವತಯ ಭಕ್ತರ ಜ್ಞಾನದಲ್ಲಿ ಹೊನಾಗಿ ಅವರ 
ಕರ್ಮದಲ್ಲಿ ಹೆಣ್ಣೂ ಗುತ್ತದೆ. 


ಚತುರ್ವಿಧ ಪುರುಷಾರ್ಥಗಳಿಗಿಂತಲೂ ಅತ್ಯಂತ ಶ್ರೇಷ್ಠವಾದ ಪಂಚಮ 
ಪುರುಷಾರ್ಥವು ಭಕ್ತಿಯು ಎಂದು ಶಾಸ್ತ್ರಕಾರರು ಎತ್ತಿ ಹಿಡಿದಿದ್ದಾರೆ. 


ಧರ್ಮಾದಿ ಪುರುಷಾರ್ಥಾಣಾಂ ಚತುರ್ಣಾಂ ಸರತಃ ಪರಾ | 
ಪಂಚಮಃ ಪುರುಷಾರ್ಥೊ ಹಿ ಭಕ್ತಿ ತೈನೀ ಸನಾತನೀ | 
—ಅನುಭವನ ಸೂತ್ರ 


ಭಕ್ತಿಚೈತನ್ಯದಿಂದ ಒಡಗೂಡಿದ ಕರ್ಮದಿಂದ ಶಿವಶರಣರೂ ಹೆರಿದಾ 
ಸರೂ ಸಂತರೂ, ಸಾಧುಗಳೂ, ಭಾಗನತರೂ ಮೋಕ್ಷವನ್ನು ಹೊಂದಿ 
ದ್ದಾರೆ. ಪಾಪಿಗಳಿಗೆ ಕಲ್ಮಶ ಹೃದಯಿಗಳಿಗೆ ಭಕ್ತಿಯು ದುರ್ಲಭವಾಗಿದೆ. 
ಪರಿಪಕ್ಟಾಂತಃಕರಣ ಶೀಲಂಗೆ ಭಕ್ತಿ ಯು ಬೇಗನೆ ಅಳವಡುತ್ತದೆ. ಭಕ್ತಿಯಿ 
ಲ್ಲದ ಕರ್ಮ ಧರ್ಮ, ದಾನ ಎಲ್ಲವೂ ವ್ಯರ್ಥ. ಭಕ್ತಿ ಯೊಂದು ಇಲ್ಲದಿ 
ದ್ದರೆ ಸಕಲ ಸದ್ಗುಣಗಳೂ ಬತ್ತಿದ ಕೊಳದಂತೆ ನಿಷ್ಟ) ಯೋಜನ. ಸಂಸಾ 
ರಿಕ ನಿಷಯಗಳಲ್ಲಿ ಪ್ರ ಪ್ರವಹಿಸುತ್ತಿ ರುವ ಪ್ರೇಮಧಾರೆಯನ್ನು ಪರಮಾತ್ಮನಲ್ಲಿ 
ನೆಲೆಗೊಳಿಸಿದರೆ ಭಕ್ತರಿಗೆ ಜಗತ್ತಿನಲ್ಲಿ ಅಸಾಧ್ಯವಾದುದು ಯಾವುದೂ ಇಲ್ಲ. 
ಸತಿಯರಾದಡೇನು ಸುತರಾಗಿ ಫಲವೇನು | 
ಶತಕೋಟಿ ಧನನ ಗಳಿಸೇನು ಭಕ್ತಿಯ | 
ಸ್ಥಿ ತಿಯಿಲ್ಲದನಕ ಸರ್ವಜ್ಞ ॥ 


ಹೆಂಡತಿಯ ಮೇಲಿಟ್ಟ ಪ್ರೇಮವೇ ಮೋಹೆ. ಮನೆ ದನ-ಕರು 

ಗಳ ಮೇಲಿಟ್ಟರೆ ಮನುಕಾರ, ಮಕ್ಕಳ ಮೇಲಾದಕೆ ವಾತ ತೃಲ್ಯ ದೀನ ದಲಿ 
ತರ ಮೇಲಾಜಕೆ ದಯೆ, ತನ್ನ ದೊಡ್ಡಸ್ತಿಕೆಯ ಮೇಲಾದರೆ ಅಹೆಂಕಾರ್ಕ 
ಧನದ ವಿಷಯದಲ್ಲಾದರೆ ಲೋಭ, ಧೂಮ್ರ ಪಾನ ಮತ್ತು ಕಾಫೀ ಟೀ 
ನಶ್ಯಗಳ ಮೇಲಾದಕಿ ಚಟಿ, ಪರಮಾತ್ಮನ “ಮೀಲಾದಕೆ ಆದು ಭಕ್ತಿ ಎಂದು 
ಪ್ರೇಮವು ಕರೆಯಿಸಿಕೊಳ್ಳುತ್ತದೆ, ಜಗದೀಶ್ವರನನ್ನು ಮನಃಪೂರ್ವಕವಾಗಿ 


೧೬೦ ಶಿವಾನುಭವ 
[ 

ಪರಿಶೋಭಿಸುವುದು. ಪ್ರೇಮದಲ್ಲಿ ಪ್ರಾರಂಭವಾಗಿ ಪ್ರೇಮದಲ್ಲಿಯೇ ವರ್ಧಿಸಿ, 
ಪ್ರೇಮದಲ್ಲಿಯೇ ಮುಕ್ತಾಯವಾಗುವುದು ಭಕ್ತಿಯೋಗ. ಪ್ರಸಂಚವು ಪ್ರೇಮದ 
ಆಕರ್ಷಣ ಶಕ್ತಿ. 

ಪ್ರೇಮ ವಿಶ್ವಾಸ ನಂಬಿಕೆಗಳಿಂದ ಪರಮಾತ್ಮನಿಗೆ ಸರ್ವ ಸಮರ್ಪಣ 
ಮಾಡಿ ಆತನಿಗೆ ಶರಣು ಹೋಗುವುದೇ ಭಕ್ತಿಯೋಗವು. ಪಿಪೀಲಿಕೆಯಿಂದ 
ಬೆಳೆಯುತ್ತ ಏರುತ್ತ ಪ್ರನೃದ್ಧಿ ಪಡೆಯುತ್ತಾ ಕ್ರಾಂತಿ ಉತ್ಕ್ರ್ರಾಂತಿಯುತನಾ 
ಗುತ್ತಾ ಸರಿಸೂರ್ಣನಾಗುತ್ತಾ ಮನುಜನಾಗಿ ದೇವಮಾನವನಾಗುವದೇ ಈ 
ಬಾಳಿನ ಗುರಿಯಾಗಿದೆ. ದೇವನ ದರ್ಶನವು ದೃಢಭಕ್ತಿಯಿಂದಲೇ ಸಾಧ್ಯ 
ದೃಢಭಕ್ತಿಗೆ ಧ್ಯಾನ ಬಲಿಯಬೇಕು. ಧ್ಯಾನ ಬಲಿಯಬೇಕಾದರೆ ಇಂದ್ರಿಯ 
ಗಳೆಲ್ಲವೂ ಪರಮಾತ್ಮನ ಸಂಬಂಧ ಕ್ರಿಯೆಗೆ ವಿನಿಯೋಗವಾಗಬೇಕು. ಮನು 
ಷ್ಯನು ಭಕ್ತಿಯನ್ನು ವ್ಯಯ ಮಾಡಬೇಕಾದರೆ ಯಾವ ಧನವೂ ಬೇಕಿಲ್ಲ. 
ತನ್ನ ಚನಲ ಚಿತ್ತವನ್ನು ಹತೋಟಯಲ್ಲಿಟ್ಟು ಹಿಡಿದು ತನ್ನ ಮನಸ್ಸನ್ನು 
ಪರಿಶುದ್ಧವಾಗಿರಿಸಿಕೊಳ್ಳ ಬೇಕು. ಮನಸ್ಸನ್ನು ಶುದ್ಧಿ ಪಡಿಸಿದರೆ ಆತ್ಮವು ಶುದ 
ವಾದಂತೆಯೇ. ಭಕ್ತಿಗೆ ಮೂಲ ಕಾರಣವಾದ ಮನಸ್ಸು ಸವಿತ್ರವಾಗಿದ್ದುನ 
ಸರಮಾತ್ಮನನ್ನು ಧ್ಯಾನಿಸಿದರೆ ಸಂಕಲ್ಪಗಳು ನೆರವೇರುವದರಲ್ಲಿ ಯಾವ 
ಸಂಶಯವೂ ಇಲ್ಲವು. ವಿಶ್ವದ ಸಕಲ ಕಾರ್ಯ ಕಲಾಪಗಳನ್ನು ನಿರ್ವಹಿಸುವ 
ಸಾಮರ್ಥ್ಯವಿರುವ ಶಕ್ತಿಯೊಂದು ವಿಶ್ವಕ್ಕೆ ಆಧಾರವಾಗಿರುತ್ತದೆ. « ಈಶಾ 
ವಾಸ್ಯಮಿದಂ ಸರ್ವಂ' ಎಂಬ ಈಶಾವಾಸ್ಯೋಪನಿಷತ್ತಿನ ಮಂತ್ರದಂತೆ ಪ್ರಸಂಚ 
ದಲ್ಲಿನ ಸ್ಥಾವರ ಜಂಗು ಪದಾರ್ಥಗಳಲ್ಲಿಯೂ ಆ ಶಕ್ತಿಯು ತನ್ನ ಕರ್ತವ್ಯ 
ಲೀಲೆಯಿಂದ ಧಾರಣಿ ಮಾಡಿರುವ ಬಗೆಬಗೆಯ ರೂಪಗಳಾಗಿರುತ್ತವೆ. ಅದರ 
ಪ್ರೇರಣೆಯಿಂದಲೇ ಜಗತ್ತಿನ ಸಕಲ ಕಾರ್ಯ ಕಲಾಪಗಳು ನಡೆದಿರುತ್ತವೆ. 
ಈ ಅತರ್ಕ್ಯ ಶಕ್ತಿಯನ್ನೇ ಭಗವಂತ, ಈಶ್ವರ, ಲಿಂಗ್ಯ ಪರಮಾತ್ಮ ಎನ್ನು 
ತ್ತಾರೆ. ಒಂದು ತೃಣವೂ ಸಹ ಈ ಅತರ್ಕ್ಯ ಶಕ್ತಿಯ ಪ್ರೇರೇಷಣೆಯಿ ಸದೆ 
ಚಲಿಸುವದಿಲ್ಲ ಎಂಬ ಅರಿವು ಮಾನನನ ಬುದ್ಧಿಯಲ್ಲಿ ಸ್ಥಿ ರವಾಗಿದ್ದರೆ ಆಗ 
ಆತನ ಮನಸ್ಸಿನಲ್ಲಿ ಯಾವ ಭಾವನೆಯು ಥಿರ್ಮಾಣವಾಗುವದೋ ಅದೇ 
ಭಕ್ತಿಭಾವವು. ಉನ್ನತಿಯ ವೇಳೆಯಲ್ಲಿ ಉನ್ಮ ತ್ತನಾಗದಂತೆ ಆಪತ್ತಿನ ಸಮ 
ಯದಲ್ಲಿ ಅಳುಕಿನ ಎದೆಯವನಾಗದಂತೆ ಮಾಡಿ ಧೈರ್ಯ ಸ್ಥೈರ್ಯ ಶಾಂತ್ಯಾದಿ 
ಗಳನ್ನು ಕೊಟ್ಟು ಮನುಜನ ಉತ್ಸಾಹೆವನ್ನು ಹೆಚ್ಚಿಸುವುದರಲ್ಲಿ ಭಕ್ತಿಭಾವ 
ದಂತಹೆ ಸುಲಭಾಂಜನವು ಮತ್ತೊಂದಿಲ್ಲ. 


ಭಕ್ತಿಯೋಗ, ೧೬೧ 


ನಂಬುನಂಬೆಲೆ ಮನವೆ | ಹಂಬಲಿಸದಿರು ಬರಿದೆ | 
ನಂಬಿಗೆಯೆ ಕಾರಣವು | ಸಾಂಬನೊಲಿವುದಕೆ ॥ 
ಎ ಸರ್ನಭೂಷಣಶಿವಯೋಗಿ. 


ಮನುಷ್ಯನು ಮಾಯಾಬಂಧನದಿಂದ ಮುಕ್ತನಾಗಲು ಹಾಗೂ ಸತ್ಯವೂ, 
ಶಾಶ್ವತವೊ ಆದ ಸುಖಶಾಂತಿ ಸಮಾಧಾನಗಳನ್ನು ಪಡೆಯಲು ಹಿಂದೂ 
ಧರ್ಮದಲ್ಲಿ ಮಾರ್ಗತ್ರಯಗಳೇ ಪ್ರಧಾನವಾದವುಗಳೆಂದು ಶ್ರುತಿಯ ನಿಯಮ 
ವಿಜೆ. ಕಮ್ಮ, ಭಕ್ತಿ, ಜ್ಞಾನಯೋಗ-ಇವುಗಳಲ್ಲಿ ಭಕ್ತಿಯೋಗವು ಸುಲಭವೂ 
ಸರಳವೂ ಆಗಿರುವುದಲ್ಲದೆ ಮನುಜನು ಅಂತ್ಯಕ್ಕೆ ಯಾವ ಗುರಿಯನ್ನು 
ಮುಟ್ಟ ಬೇಕಾಗಿರುವುದೋ ಅಂತಹ ಸರಂಧಾನಮಕ್ಕೆ ಕರವಿಡಿದು ಕರೆದು 
ಒಯ್ಯುವ ಸಹೆಜ ಹಾದಿಯು. 


ಕಿಂಕುರ್ನಾಣ ಮಂಬಲಿದು ಗುರುಲಿಂಗ ಮುಖಂಚರಲಿಂಗ 
ವೆಂದುನಿಃ 1 
ಶ್ಯಂಕತೆಯಿಂ ಸುವರ್ಣ ವಸನಾನ್ನ ಪರಸ್ಪರ ವಸ್ತುವಾಹನಾ॥|' 
ಲಂಕರಣಗಳಂ ಸತಿ ಸಮರ್ಪಿಸಿ ವೀರ ಶಿವಾಗನೋಕ್ತಚಿ | 
ಹ್ಲಾಂಕಿತರ್ಗೆ ಮಣುವಂತುಟಿ ಭಕ್ತಿ ಪದವಂಶಿ ವಾಧವಾ || 
ಮತ್ತೊಬ್ಬರ ಮನಸ್ಸನ್ನು ಪ್ರಸನ್ನಗೊಳಿಸಲು ಮಾಡುವ ಸೇವೆಯೇ 
ಭಕ್ತಿಯು ನಾರದರು ಇಂತು ವಿವರಣೆಮಾಡಿದ್ದಾರೆ. 


“ ಸ ಈಶ್ವರಂಃ ಅನಿರ್ವ ಚನೀಯ ಪ್ರೇಮಸ್ವರೂಸಃ ll” 


ಭಕ್ತಿಯ ಶಕ್ತಿಯು ಭಗವಂತನಿಗೆ ಶರಣಾಗುವುದು. ಅನುರಕ್ತಿಯೇ ಭಕ್ತಿ 
ಯಾಗುವದು. ತನ್ನನ್ನು ತಾನು ಮರೆತು ಪರಮನನ್ಲಿ ಬೆರೆಯುವಿಕೆಯು 
ಅಸಾಧ್ಯವನ್ನು ಸಾಧ್ಯಮಾಡುತ್ತವೆ, ಸುಖ ದುಃಖಗಳ ತಾರತಮ್ಯವನ್ನು ಶೂನ್ಯ 
ವಾಗಿರಿಸುತ್ತವೆ. ವಿನೆಯ ವಿವೇಕವು ಚೈತನ್ಯ ಯಜಮಾನನ ಶುನಕನು. 
ಈ ಶುನಕನ ಅನುರಾಗವೇ ಭಕ್ತೆ ಎಂಬುದನ್ನು ನಿಜಗುಣರು ವಿವರಿಸಿದ್ದಾರೆ. 
ಆವಕಾಲ ದೊಳು ಬಳಿಕಾವ ದೇಶದೊಳು ಬೇ | 
ರಾವ ವಸ್ತುನಿನೊಳೆಡೆ ವೆರೆಯದತಿ ಮಮತೆ | 
ಆವ ಪರಿಯೊಳು ತನ್ನ ಮೇಲಿರ್ಪು ಡಂತೆ ಗುರು 
ದೇವತೆ ಯೊಳನು ರಾಗ ವಿಹುದೆ ನಿಜಭಕ್ತ | 


೧೬೨ ಶಿವಾನುಭವ 


ಇದರ ಪ್ರಧಾನ ಧ್ಯೇಯವು ಈ ಜಗತ್ತಿನ ಭೋಗವಲ್ಲ; ಶಾಶ್ವತ 
ವಾದ ಮುಕ್ತಿ. ಅನುರಕ್ತಿ, ಶಕ್ತಿ ಇವೆರಡೂ ಪ್ರಧಾನವಾಗಿರಬೇಕು. ಭಗ 
ವಂತನಲ್ಲಿನ ಅನನ್ಯವಾದ ಪ್ರೀತಿಯೇ ಅನುರಕ್ತಿಯು. 

« ಸಾಪರಾನುಕ್ತಿರೀಶ್ವರ ' ಶಾಂಡಿಲ್ಯ ಮಹರ್ಷಿ. 

ಈ ಅನುಕ್ರಿಯನ್ನು ಅನುವರಿತು ಅಳವಡಿಸಿಕೊಂಡು ಪರಿಸಸ್ವ ಮಾಡಿ 
ಕೊಳ್ಳಲು ನಿನಿಯೋಗಿಸುವ ಯತ್ನವೇ ಶಕ್ತಿಯು. ಮಾನವ ಹೃದಯವು 
ಸತತವೂ ತನ್ನ ಭೋಗದಲ್ಲಿ ಸಹೆಯೋಗ ನೀಡಬಹುದಾದಕ್ಷಿಹಾಗೂ ದುಃಖ 
ದಿಂದ ತನ್ನನ್ನು ಬಿಡುಗಡೆ ಮಾಡಬಹುದಾದ ಒಂದು ಮಹತ್ತರವಾದ ಶಕ್ತಿ 
ಯನ್ನು ಹುಡುಕುತ್ತಿರುತ್ತದೆ. ಯಾವ ಕಾರ್ಯವನ್ನು ಮಾಡಿದರೂ ಭಗ 
ವಂತನಿಗಾಗಿ ಎನ್ನುತ್ತಾ, ಏನು ಬಂದರೂ ಅವೆಲ್ಲ ಭಗವಂತನ ದಯೆಯಿಂದ 
ಎಂದು ತಿಳಯುತ್ತಾ, ಸಂಕಟಿ ಬಂದರೂ ಆತನ ಇಚ್ಛೆ ಎಂದೇ ಆರಿತು 
ಅನುಭವಿಸುತ್ತಾ ಬದುಕಿರುವುದು ಆತನಿಗಾಗಿ, ಆತನ ಸೇವೆಗಾಗಿ ಎಂದು 
ಹೇಳುತ್ತಾ, ಸರ್ವೋತ್ತಮನಾದ, ಜಗದ್ಭರ್ತೃವಾದ ಆಸದ್ಟುಂಧವನಾದ 
ಭಗವಂತನನ್ನು ಭಜಿಸಬೇಕು. ಸ್ವಾರ್ಥನಾದ ಭಕ್ತನಿಗೆ ನೋಕ್ಷವನ್ನು 
ಹೊಂದುವ ಯೋಗ್ಯತೆ ಇಲ್ಲ. ಆತನು ಕೈಕೊಳ್ಳುವ ಯತ್ನವು ಹೊಳೆಯಲ್ಲಿ 
ಹುಣಿಸೆಹೆಣ್ಣು ಹರಡಿದ ಹಾಗೆ ಆತನು ಪಡೆಯುವ ಪ್ರಯೋಜನವು ಇದ್ದೂ 
ಇರದ ಬಿಸಿಲ್ಲುದುರೆಯ ಹಾಗೆ. 

ಭಕ್ತಿಯ ಬಲ್ಲವರು ನಚ್ಚಿ ಮಚ್ಚಿ ಮನವನೊಚ್ಚತಗೊಡುನರು 
ಭಕ್ತಿಯನರಿಯದ ಬಲುಪಾಪ ಜೀವಿಗಳು ಕಚ್ಚುವರು 
ಬಗಳುವರು ರಾಮನಾಥಾ. 

ಮನುಷ್ಯನ ದೃಷ್ಟಿಯು ವ್ಯಕ್ತವಾದ ಲೌಕಿಕಡ ಅನೇಕ ಹಾದಿಗಳನು 
ಬಿಟ್ಟು, ಅವ್ಯಕ್ತನಾದ ಈಶ್ವರನ ಕಡೆಗೆ ಹೊರಳಿ ಆ ಮಹಾಮಹಿಮನ 
ಸಾನಿಧ್ಯವನ್ನು ಸೇರಿ ಅಲ್ಲಿ ನೆಲಸಿ ಜನ್ಮಸಾರ್ಥಕ್ಕನನ್ನು ಪಡೆಯಲು ಸಹ 
ಕಾರಿಯಾಗಿರುವಂತೆ ಪುರಾತನ ಪುಂಗವರು ಒಂದು ಹಂತದ ಹೆದ್ದುಬಸ್ತನ್ನು 
ಸಿದ ಮಾಡಿರುವುದೇ ಭಕ್ತಿಯು. ಇದರಲ್ಲಿ ಒಂಬತ್ತು ಮೆಟ್ಟಿಲುಗಳಿವೆ. 

| ಶ್ರವಣಂ ಕೀರ್ತನಂ ಶಂಭೋ ಸ್ಮರಣಂ ಪಾದಸೇವನಂ | 

ಅರ್ಚರಂ ವಂದನಂ ದಾಸ್ಯಂ ಸಖ್ಯಮಾತ್ಮ ರಿವೇದನಂ | 
ಕ್ರಮಕ್ರಮವಾಗಿ ಒಂದರ ಅನಂತರ ಒಂದಾಗಿ ಅವುಗಳನ್ನು ದಾಟ 
ಹೋದರೆ ಮಾತ್ರ ಸ್ವಾಮಿಯ ಸಾನ್ನಿಧ್ಯವು ಸಿಗುತ್ತದೆ. ವೇದಶಾಸ್ತ್ರಸುರಾಣ 


ಭಕ್ತಿಯೋಗ. ೧೬೩ 


ಕಥೆ ಪ್ರಸಂಗಗಳ ಮೂಲಕ ಭಗವಂತನ ಸೃಷ್ಟಿ ಚಮತ್ಕಾರಗಳನ್ನೂ ಅಗಾಧ 
ಕಾರ್ಯಗಳನ್ನೂ ದಿವ್ಯ ಸಂಗತಿಗಳನ್ನೂ ಕೇಳುವುದು ಶ್ರವಣ. ಅನಂತರ 
ಶ್ರವಣ ಮಾಡಿದುದನ್ನು ಯಾವಾಗಲೂ ಮನಸ್ಸಿನ ಇದುರಿನಲ್ಲಿ ಇರಿಸಿಕೊಂಡು 
ಆ ಆಲೋಚನೆಯಲ್ಲಿಯೇ ಪಂಚೇಂದ್ರಿಯಗಳೂ ಒಂದುಗೂಡುವಂತೆ ಸ್ತೋತ್ರ 
ಮಾಡುವದು ಕೀರ್ತನೆಯು. ಶ್ರವಣ ಕೀರ್ತನೆಗಳ ಸರಿಸಾಕನಾದ ಪರಮಾ 
ತ್ಮನ ವಿಚಾರಗಳು ಚಿತ್ತಕಾಸಾರದಲ್ಲಿ ಬೇರುಬಿಡುವಂತೆ ಮಾಡಲು ಅವ್ರೆಗಳನ್ನೇ 
ಯಾವಾಗಲೂ ಧ್ಯಾನ ಮಾಡುತ್ತಿರುವುದೇ ಸ್ಮರಣವು. ಸತತ ಸ್ಮರಣೆಯಿಂದ 
ಸರಮಾತ್ಮಕೆ ವಿಚಾರವನ್ನು ಆರ್ಜಿಸಿದ ಮನಸ್ಸಿನಲ್ಲಿ ನಿನಯ ವಿಧೇಯ 
ತಾದಿಗುಣಗಳು ಅಭ್ಯಾಸವಾಗುವಂತೆ ಎಡೆಬಿಡದೆ ಆಭಿಷೇಕಾದಿಗಳಿಂದಲೂ 
ಪುಣ್ಯ ಕ್ಷೇತ್ರಾದಿಗಳ ಯಾತ್ರೆಯಿಂದ ಸ್ವಾಮಿಯ ಸೇವೆ ಮಾಡುವುದು 
ಪಾದ ಸೇವೆನೆ. ನಿಯಮ ನಿಸ್ಮೆಗಳು ತುಂಬಿದ ಪದಾರ್ಥದಲ್ಲಿ ಮನೋ 
ದಾರ್ಡ್ಯವೂ ಏಕಾಗ್ರತೆಯೂ ಉಂಟಾಗುವಂತೆ ತ್ರೆ ಪುಷ್ಪಾದಿಗಳನ್ನು 
ಸ್ವಾಮಿಗೆ ಸಮರ್ಪಿಸಿ ಪೂಜೆ ಮಾಡುವುದೇ ಅರ್ಚನೆ. ಇಂದು ಪೂಜಸಿದುದಕ್ಕೆ 
ನಾಳೆಯೇ ಪ್ರಯೋಜನವು ಸಿಗದಿದ್ದರೆ ಬೇಜಾರಾಗಿ ದಿನ ದಿನಕ್ಕೆ ಒಂದೊಂದು 
ಧ್ಯೇಯ ಮೂರ್ತಿಗಳನ್ನು ಕೈ ಗೊಳ್ಳದಂತೆ ತನ್ನ ಮನೋ ದೇವರನ್ನೇ 
ಬಿಟ್ಟರೆ ಬೇಕೆ ಹಾದಿ ಕಾಣನೆಂಬ ಮನೋಭಾವದಿಂದ ನಮಸ್ಕರಿಸುವುದೇ 
ನಮಸ್ಕಾರವು. ಮುಂದೆ ಅಭಿಮಾನವು ಅಳಿದು ದಂಭ ದರ್ನಗಳ ಸೊಲ್ಲು 
ಅಡಗಿ ಅಹೆಂ ಅಳಿದು ಸರ್ವೇಶ್ವರನ ಸಕಲ ಸ್ವಾತಂತ್ರ್ಯವನ್ನು ಸ್ಥಾಪಿಸುವಂತೆ 
ಉಚ್ಛನೀಚ ಭಾವನೆಗಳನ್ನು ಮರೆತು ವಿನಮ್ರನಾಗಿ ಒಡೆಯನಿಗೆ ಕಿಂಕರರ 
ಕಿಂಕರನನ್ನಾಗಿಯೋ ಎಂಬಂತೆ ಸಕಲ ಬಗೆಯ ಸೇವೆಗಳನ್ನು ಸಲ್ಲಿಸುವುದೇ 
ದಾಸ್ಯ. ತನ್ನ ಮನೋ ದೈವವನ್ನು ಕಂಡರೆ ಮಾತ್ರ ಉಳಿಯುದೆ, ಇಲ್ಲ 
ದಿದ್ದರೆ ನಾಶವಾಗುದೆ ಎಂಬಷ್ಟರ ಮಟ್ಟಿನ ಅಕೃತ್ರಿಮ ಮನೋಭಾವದಿಂದ 
ಜನನಿ ಮಕ್ಕಳಲ್ಲಿ ನಾಯಕ ನಾಯಕಿಯರಲ್ಲಿ, ತಂದೆ ಮಕ್ಕಳಲ್ಲಿ ಕಾಣ 
ಬರುವಂತಹ ದರ್ಶನಾಭಿಲಾಷೆಯಿಂದ ಮನೋದೈವ ಸಂದರ್ಶನವನ್ನು ಆಶಿಸು 
ವುದೇ ಸಖ್ಯ. ತನ್ನ ಹೈದಯೇಶನಿಗೆ ಸ್ವಕೀಯವಾದ ಸರ್ವಸ್ವವನ್ನೂ ಸಮರ್ಪಿ 
ಸಲು ಸತತವೂ ಸಿದ್ಧನಾಗಿರುವುದೇ ಆತ್ಮನಿವೇದನ. 

ದೈವಶಕ್ತಿಯು ಉತ್ತಮೋತ್ತಮವೆಂದು ಮಹಾವಿಭೂತಿಗಳೆಲ್ಲರೂ ಒಪ್ಪಿ 
ದ್ದಾರೆ. ಭಗವದ್ಭ ಕ್ತೈಯಿಂದ ಮನಸ್ಸಿನ ಅಂಧಕಾರವು ದೂರವಾಗುತ್ತದೆ. 
ಮನುಜ ಹೃದಯವು ಭಗವಂತನ ಧ್ಯಾನದಲ್ಲಿ ಪ್ರವೃತ್ತವಾಗಿ ಸಂಸಾರ ಯಾತನೆ 


೧೬೪ ಶಿವಾನ:ಭನ 


ಯನ್ನು ಮರೆತು ಬಿಡುತ್ತದೆ. ಮನಸ್ಸಿನಲ್ಲಿ ಸಹೈದಯತೆಯು ಉಂಟಾಗಿ 
ಕೊಳೆಯು ಕಳೆದು ಹೋಗುತ್ತದೆ. ಒಂದು ಬಗೆಯ ಆನಂದದ ಅನುಭವವು 
ಆಗುತ್ತದೆ. ಪರಮಾತ್ಮನ ನಾಮಸ್ಮರಣೆಯಿಂದ ಹೈದಯರಲ್ಲಿ ಆನಂದದ 
ಆಲೆಗಳೆದ್ದು ವಿಶ್ವದ ರಚನೆಯೆಲ್ಲವೂ ಮರೆತು ಹೋಗುತ್ತದೆ. ಇದೇ ಭಗವ 
ದೃಕ್ಲಿಯ ಮಹಿಮೆಯು. ಪರನಾತ್ಮನ ಪ್ರೀತಿಗೆ ಪ್ರಧಾನವಾದ್ಕ ಸುಲಭವಾದ 
ಸಾಧನವು, ಭಕ್ತಿಯು. 

ಯೋಗ ವಿಚಾರ ವಿರಾಗ ವಿದ್ಯಾ ಕರ್ಮ | 

ಪೊಗಾವಿ ಬಹು ಕೋಟಲೆ ಗಳನು | 

ನೀಗಿ ನಿರ್ಮಳ ಶಿವಭಕ್ತಿ ಯೊಂದಿದೆ ಮುಕ್ತ | 

ನಾಗುವ ನಿದು ಪರಮಾರ್ಥ | 

ಮೋಕ್ಷ ಸಾಧನ ಸಾಮಗ್ಯಾಂ ಭಕ್ತಿದೇವ ಗರೀಯಸಿ | 

ನಿಜಗುಣಶಿನಯೋಗಿ ಸಾಮಾನ್ಯರಾದವರು ಕಷ್ಟವೇಳೆಯಲ್ಲಿ ಏನು 

ಮಾಡುವುದು ಎಂದು ಕುಳಿತಾಗ ಭಕ್ತಿಮಾರ್ಗವು ಅವರ ಸಹಾಯಕ್ಕೆ ಬರು 
ತ್ತದೆ. ಸೃಷ್ಟಿಯಲ್ಲಿ ಭಯಂಕರ ವಸ್ತುಗಳನ್ನು ನೋಡಿದಾಗ ಉಂಟಾದ 
ಭೀತಿಯ ಮೂಲಕ ಜನಿಸಿದ ಭಕ್ತಿಯು ವೇದ, ಉಪನಿಷತ್ತು ಮತ್ತು ಭಗ 
ವದ್ಗೀತೆಯ ಕಾಲದಲ್ಲಿ ಪ್ರವಹಿಸಿ ಬಂದು ಎಲ್ಲೆಡೆಯಲ್ಲಿಯೂ ಹೆರಿದು ತಾನೇ 
ತಾನಾಗಿ ನಲಿದಾಡಿ ಇತಿಹಾಸದಲ್ಲಿಯೂ ಸಹ ಒಂದು ಬಗೆಯ ಬೆಳಕನ್ನು 
ಹರಡಿದೆ. ಭಾರತದಲ್ಲಿ ಜೈನ ಬೌದ ಧರ್ಮಗಳ ಅನಂತರ ಮುಸಲ್ಮಾನ 
ಧರ್ಮದ ಪ್ರಾಬಲ್ಯವೂ ಹೆಚ್ಚಿ ಕೊನೆಗೆ ಜನರ ಕಣ್ಣು ತೆರೆಯುವಂತಾಗಿ 
ಭಕ್ತಿಯ ಬಾಗಿನವನ್ನು ಅಜನ್ಮ ಸೊತ್ತನ್ನಾಗಿ ಮಾಡಿಕೊಂಡರು. ಹೆದಿನೈದೃ 
ಹದಿನಾರನೆ ಶತಮಾನಗಳು ಧಾರ್ಮಿಕ ಅಶಾಂತಿಯ ಕಾಲವು. ಹಿಂದೂ 
ಧರ್ಮದ ವಿಚಾರಗಳು ಕಾಲಚಕ್ರಕ್ಕೆ ಸಿಕ್ಕ ಬಹೆಳನಾಗಿ ಸಂಕುಚಿತವಾಗು 
ತ್ತಿದ್ದವು. ತಿಳಿವಳಿಕೆ ಇಲ್ಲದ ಯಾವ ಹಿಂದೂವಾದರೂ ಕೊಂಚ ತಪ್ಪು 
ಮಾಡಿದನು ಎಂದರೆ ಪತಿತನೆಂದು ಬಹಿಷ್ಕರಿಸಲ್ಪಡುತ್ತಿದ್ದನು. ಹಿಂದೂ 
ಗಳು ತಮ್ಮ ಮುಂದೆಯೇ ತಮ್ಮ ಸೋದರ ಸೋದರಿಯರು ಮುಸಲ್ಮಾನ 
ರಾಗುತ್ತಿರುವುದನ್ನು ನೋಡುತ್ತಿದ್ದರು. ಆದರೆ ಅವರಿಗೆ ಪ್ರಾಯಶ್ಚಿತ್ತ ಮಾಡಿಸಿ 
ತಮ್ಮಲ್ಲಿ ಸೇರಿಸಿಕೊಳ್ಳುವ ಸಹೆನೆಯು ಇರಲಿಲ್ಲ. ಈ ವೇಳೆಯಲ್ಲಿ ಉದಾರ 
ಭಾವನೆಯ ಹೃದಯಕ್ಕೆ ಅವಕಾಶವಾಗಿ ನೀಚರಿಗ ಪತಿತರಿಗೆ ಮತ್ತು ಅಧರ್ಮಿ 
ಗಳಿಗೆ ಪ್ರೀತಿಯ ಪರಮಾನ್ನವನ್ನು ಬಡಿಸ್ತಿ ಭಕ್ತಿಯ ಬೆಳೆಯ ಹುಲುಸಿಗೆ 


ಭಕ್ತಿಯೋಗ. ೧೬೫ 


ಹಾದಿಹಾಕಿಕೊಟ್ಟಿರು. ಕುರುಬನಾದ ಕನಕ, ಚಮ್ಮಾರನಾದ ದೈದಾಸ, 
ಮುಸಿಲ್ಮಾನನಾದ ಕಬೀರ ಅಸ್ಪೃಶ್ಯನಾದ ತಿರುಪಾಣಿ ಮುಂತಾದವರನ್ನು 
ಭಗವಂತನಲ್ಲಿ ಭಕ್ತಿಪ್ರದರ್ಶಿಸುವ ಅಧಿಕಾರಿಗಳೆಂದು ಸಾರಿತು. ಈ ಭಕ್ತಿಭಾವನೆ 
ಯಿಂದ ಅಕ್ಬರನಂತಹೆ ಗುಣಗ್ರಾಹಿ ಮುಸಲ್ಮಾನನೂ ಹಿಂದುಗಳ ಭಕ್ತಿಗೆ 
ಬೆರಗಾದುದಲ್ಲದೆ ಅನೇಕ ವಖುಸಲ್ಮಾನರು ರಾಧಾಕೃಷ್ಣ ಪ್ರೇಮಿಗಳಾದರು. 
ಅನಂತರ ರಾಮಕೃಷ್ಣ ಪರಮ ಹೆಂಸರ ಪ್ರಭಾವದಿಂದ ಭಾರತದಲ್ಲಿ ಭಕ್ತಿಯು 
ಭದ್ರವಾಗುವಂತಾಯಿತು. ಭಕ್ತಿಯು ಇತಿಹಾಸದ ಮಾತಾಗಿದೆ. ಇಂದಿನ 
ಜೀವನದ ಕಥೆಯಾಗಿ ಕರ್ನಾಟಕವು ಭಕ್ತಿಯ ತವರು ಎನ್ನುವಂತೆ ಕರ್ನಾಟಕದ 
ಭಕ್ತಿ ಪಂಥವು ಮಾಡಿತು. ಕರ್ನಾಟಕದ ಶಿವ ಶರಣರು ತಮ್ಮ ಭಕ್ತಿಯ ಯುಕ್ತಿ 
ಯಿಂದ ಕೈಲಾಸವನ್ನೇ ಕಲ್ಯಾಣಕ್ಕೆ ತರಲು ಮಾಡಿದ ಅದ್ಭತ ಸಾಧನೆಯು 
ಕರ್ನಾಟಕದ ಭಾರತದ ಅಷ್ಟೇಕೆ ಇಡೀ ಜಗತ್ತಿನಲ್ಲಿ ಹಿರಿದಾಗಿ ನಿಂತಿತು. 
ಶಿವಭಕ್ತಿಯ ಭಂಡಾರವನ್ನು ಕಲ್ಯಾಣದಲ್ಲೊಡೆದು ಕರ್ನಾಟಕಡ ತುಂಬೆಲ್ಲ 
ಆದನ್ನು ಸೂರೆ ಮಾಡಿದವರು ಬಸವೇಶ್ವರರು. ಸ್ವಕೀಯ ಸಂಸಾರದೊಳಗಿನ 
ಕಾರ್ಯಗಳೆಲ್ಲವನ್ನೂ ಈಶ್ವರಾರ್ಪಣ ಭಾವದಿಂದಲೇ ಮಾಡಿದರೆ ಮಾತ್ರ ಭಕ್ತಿ 
ಭಾವದ ಬೆಳಕು ಎಂಬುದನ್ನು ಭಗವದ್ಗೀತೆಯು ಆಡಿ ತೋರಿಸಿದಂತೆಯೇ 
ಬಸವ ಗೀತೆಯು ಮಾಡಿ ತೋರಿಸಿತು. ಹೊಲೆ ಹೆದಿನೆಂಟು ಜಾತಿಯವರು 
ಬಲ್ಲಿದ ಬಡನರು, ಪತಿತ ಪಾವನರು, ಹೆಂಗಸು ಗಂಡಸರೂ ಸಕಲರೂ 
ಶಿವಭಕ್ತಿಯ ಮಹಾಪೂರದಲ್ಲಿ ಮುಳುಗಿ ಮುಕ್ತರಾದನರ ಇತಿಹಾಸವು 
ಅದ್ಭುತವೂ, ಮನ ಮೋಹೆಕವೂ ಆಗಿದೆ. ಹರಿಯ ಮಹಿಮೆಯನ್ನು ಕಂಡು 
ಆನಂದಿಸಿ ನಲಿದು ಅದನ್ನು ಪರರಿಗೆ ತಿಳಿಸಲು ಊರಿಂದ ಊರಿಗೆ ಹೋಗಿ 
ಸುತ್ತಿ ಸುಳಿದಾಡಿ ಪರಮಾತ್ಮನ ಕರುಣೆ ಪಡೆಯುವ ಬಗೆಯನ್ನು ತೋರಿಸುವುದರ 
ಮೂಲಕ ಜಾತಿ ಕುಲಗಳ ಭೇದವಿಲ್ಲದೆ ಉದ್ದಾರ ಮಾರ್ಗಕ್ಕೆ ಕೈಹಾಕಿ, ಜನರ 
ಸಂಸ್ಕ್ರತಿಯನ್ನು ಮೇಲ್ಮಟ್ಟಕ್ಕೆ ಕರುವುದಕ್ಕಾಗಿ ಕಾರ್ಯಗೈದ ಹರಿದಾಸರು 
ಸಫಲರಾದರು, ಇಂದಿನ ಯುಗದಲ್ಲಿ ಗಾಂಧಿ, ರವೀಂದ್ರ, ರಮಣಖಯಸಷಿ, 
ಅರವಿಂದ ಮಹರ್ಷಿ ಇವರೆಲ್ಲರೂ ಇಡೀ ಭಾರತದಲ್ಲಿ ಭಕ್ತಿಯ ಬೆಳೆಸನು 
ಜನತೆಗೆ ಕೊಟ್ಟರು. / 4 
ಮಯ್ಯೇವ ಮನ ಆಧತ್ಸ್ವ ಮಯಿಬುದ್ಧಿಂ ನಿನೇಶಯ | 
ನಿವಸಿಕ್ಸ್ಯಿಸಿ ಮಯ್ಯೇವ ಅತಊರ್ಧ್ವಂ ನಸಂಶಯಃ ॥| 
ಜಸವು —ಭಗವದ್ದೀತೆ. 


ಲಿಂಗಾಷ್ಟ್ರಕಂ. 


(ಸಂಗ್ರಾಹೆಕ$-- ಬಸವನ ಬಳಗ- ಗೋಕಾಕ) 





ಬ್ರಹ್ಮ ಮುರಾರಿ ಸುರಾರ್ಚಿತ ಲಿಂಗಂ | 
ನಿರ್ಮಲ ಭಾಷಿತ ಶೋಭಿತ ಲಿಂಗಂ ॥ 


ಜನ್ಮಜ ದುಃಖ ವಿನಾಶಿತ ಲಿಂಗಂ | 
ತತ್ಸ್ಪ್ರ್ರಣಮಾಮಿ ಸದಾಶಿವ ಲಿಂಗಂ ॥ 


ದೇವ ಮುನಿ ಪ್ರವರಾರ್ಚಿತ ಲಿಂಗಂ | 
ಕಾಮದಹನ ಕರುಣಾಕರ ಲಿಂಗಂ | 


ರಾನಣದರ್ಸ ವಿನಾಶಿತ ಲಿಂಗಂ | 
ತ್ಸ )ಣಮಾನಿ ಸದಾಶಿವ ಲಿಂಗಂ $8 


ಸರ್ವ ಸುಗಂಧ ಸುಲೇಪಿತ ಲಿಂಗಂ | 
ಬುದ್ಧಿ ವಿವರ್ಧನ ಕಾರಣಲಿಂಗಂ || 


ಶಿದ್ದಸುರಾಸುರ ವಂದಿತ ಲಿಂಗಂ | 
ಕನಕ ಮಹಾಮಣಿ ಭೂಷಿತ ಲಿಂಗಂ | 


ಫಣಿಪತಿವೇಸ್ಟಿತ ಶೋಭಿತ ಲಿಂಗಂ | 
ದಕ್ಷ ಸುಯಜ್ಞ ನಿನಾಶಿತ ಲಿಂಗಂ ॥ 


ತತ್ಸ )ಣಮಾಮಿ ಸದಾಶಿವಲಿಂಗಂ | 
ಕುಂಕುಮ ಚಂದನಲೇಪಿತ ಲಿಂಗಂ | 


ಪಂಕಜಹಾರ ಸುಶೋಭಿತ ಲಿಂಗಂ | 
ಸಂಚಿತಪಾಪ ವಿನಾಶಿತ ಲಿಂಗಂ ॥ 


ತತ್ಪ್ರಣಮಾನಿ ಸದಾಶಿವ ಲಿಂಗಂ | 
ದೇವ ಗಣಾರ್ಚಿತೆ ಶೋಭಿತ ಲಿಂಗಂ ॥ 


ಲಿಂಗಾಪ್ಟಕಂ. ೧೬೭ 
ಭಾವೈಕ ಭಕ್ತಿ ಭಿರೇವಚನ ಲಿಂಗಂ | 
ದಿನಕರ ಕೋಟ ಪ್ರಭಾಕರ ಲಿಂಗಂ ॥ 


ತತ್ಸ Jಣಮಾನಿ ಸದಾಶಿವ ಲಿಂಗಂ | 
ಅಷ್ಟದಳೋಪರಿವೇಷ್ಟಿತ ಲಿಂಗಂ ॥ 
ಸರ್ವಸಮುದ್ರಾ ಕಾರಣ ಲಿಂಗಂ | 
ಅಷ್ಟದರಿದ್ರ ನಿನಾಶಿತ ಲಿಂಗಂ ॥ 


ತತ್ಸ್ರ್ರಣಮಾಮಿ ಸದಾಶಿವ ಲಿಂಗಂ | 
ಸುರ ಗುರು ಸುರವರ ಪೂಜಿತ ಲಿಂಗಂ ॥ 


ಸುರವನ ಪುಷ್ಟ ಸದಾರ್ಚಿತ ಲಿಂಗಂ | 
ಪರಂಪರಂ ಪರಮಾತ್ಮಕ ಲಿಂಗೆಂ ॥ 


ತಕ್ಸ್ಪ್ರಣಮಾಮಿ ಸದಾಶಿನಲಿಂಗಂ | 
ನೇಮ ಹೋಮ ಧೂಮ ಕಾಮಿತ ಲಿಂಗಂ | 


ನಾಮರೂಪ ಕ್ರಿಯಾ ರಹಿತೆದ ಲಿಂಗಂ 1 
ಕೇಮ ಪ್ರೇಮರವಿ ನೇಯುವ ಲಿಂಗಂ | 


ತತ್ಸ್ರ್ರಣಮಾಮಿ. ಸದಾಶಿವ ಲಿಂಗಂ | 
ಧರ್ಮ ಪರಿತ್ರಾಯ ಧರಿಸಿದ ಲಿಂಗಂ | 


ಕರ್ಮ ಕನಾತ್ರಯ ಕರಸಿದ ಲಿಂಗಂ | 
ಕೂರ್ಮವರ ನರಸಿಂಹೆ ಹರಿಸಿದ ಲಿಂಗಂ | 


ತತ್ಸಣಮಾಮಿ ಸದಾಶಿವ ಲಿಂಗಂ | 
ಏಕಮೇವ ನಿಜಾಂಶು ಲೋಕದ ಲಿಂಗಂ | 


ಏಕಮೇವ ವಿಶ್ವಾರೂಪದ ಲಿಂಗಂ | 
ತತ್ಸ )ಣಮಾನಿ ಸದಾಶಿವಲಿಂಗಂ | 


ಅಕಾರ ನಿರಾಕಾರ ಏಕದ ಲಿಂಗಂ | 
ಶಿವಶಕ್ತಿ ದ್ವಂದ್ವದ ಸುಂದರ ಲಿಂಗಂ | 


೧೬೮ 


ಶಿವಾನುಭವ 
ದ್ವೈತಾದ್ವೈತದ ಮುಖ್ಯದ ಲಿಂಗಂ | 
ತತ್ಸ ಪ್ರಣಮಾಮಿ ಸದಾಶಿವಲಿಂಗಂ ॥ 


ಮೂರು ಕಾಲದಿ ಸೇರಿದ ಲಿಂಗಂ ॥ 
ಮೂರು ಲೋಕದಿ ತೋರಿದ ಲಿಂಗಂ | 


ಮೂರು ಮೂರ್ತಿಯ ಮೀರಿದ ಲಿಂಗಂ | 
ತತ್ಸ್ರ್ರಣಮಾಮಿ ಸದಾಶಿವ ಲಿಂಗಂ ॥ 


ನಾಲ್ಕು ದಿಕ್ಕಿನೊಳು ತೋರಿದ ಲಿಂಗಂ | 
ನಾಲ್ಕು ಅಕಾರ ಮೀರಿದ ಲಿಂಗಂ ॥ 


ತತ್ಸ್ರೈಣಮಾನಿ ಸದಾಶಿವ ಲಿಂಗಂ | 
ಪಂಚಭೂತದಿ ಸೇರಿದ ಲಿಂಗಂ | 


ಪಂಚಕೋಶದಿ ತೋರಿದ ಲಿಂಗಂ | 
ಸಂಚ ಬ್ರಹ್ಮನ ಮೀರಿದ ಲಿಂಗಂ ॥ 


ತತ್ಪ್ರ್ರಣಮಾಮಿ ಸದಾಶಿವಲಿಂಗಂ | 
ಆರು ಮೂರುಗುಣ ಊರಿದ ಲಿಂಗಂ ॥ 


ಆರು ಮೂರು ಮುಖ ತೋರಿದ ಲಿಂಗಂ | 
ಆರು ಮೂರು ಗೃಹ ದ್ವಾರದ ಲಿಂಗಂ ॥ 


ತತ್ಸ್ರ್ರಣಮಾಮಿ ಸದಾಶಿವಲಿಂಗಂ | 
ಸಪ್ತ ಸಾಗರದೊಳಗಿರುತಿರುವ ಲಿಂಗಂ | 


ಸಪ್ತಪಾತಾಳಕ್ಕೆಳದಿಹೆರು ಲಿಂಗಂ | 
ಸಪ್ತಸ್ವರ ತಾಳಮೇಳದ ಲಿಂಗಂ ॥ 


ಶತ್ರ್ರಣಮಾಮಿ ಸದಾ ಶಿವಲಿಂಗಂ | 
ಅಷ್ಟೈಶ್ವರ್ಯದ ವೃಷ್ಟಿಯಲಿಂಗಂ Il 


ಅಷ್ಟಾವರಣ ದೃಷ್ಟಿಯ ಲಿಂಗಂ । 


ತ್ರಣಮಾಮಿ ಸದಾ ಶಿವಲಿಂಗಂ ॥ 


WW 


ಲಿಂಗಾಷ್ಟೆಕೆಂ 


ನವರತ್ನ ಮಣಿಗಳ ಕೆತ್ತಿದ ಲಿಂಗಂ! 
ನವಖಂಡ ಪೃಥ್ವಿಯ ಸುತ್ತಿಡ ಲಿಂಗಂ 4 


ತತ್ರಣಮಾಮಿ ಸದಾ ಶಿವಲಿಂಗಂ | 
ದೇಶದಿಬ್ಲಾದಿ ಬೆಳಗುವ ಲಿಂಗಂ ॥ 


ದೇಶವಿಧ ನೌಭತ್‌ ನಾದದ ಲಿಂಗಂ | 
ದಶಕಂಠ ಕಾಶೀ ಈಶ್ವರ ಲಿಂಗಂ ॥ 


ತತ್ಪ್ರಣಮಾಮಿ ಸದಾ ಶಿವಲಿಂಗಂ 1 
ಸ್ತೋತ್ರ ಧ್ಯಾನದ ಸೊತ್ತದ ಲಿಂಗಂ ॥ 


ಕ್ಷೇತ್ರ ಯಾತ್ರೆಯ ಗಾತ್ರದ ಲಿಂಗಂ | 
ಅರ್ಚನೆ ಯಾರುತಿ ನೇತ್ರದ ಲಿಂಗಂ ॥ 


ತತ್ಪ್ರಣಮಾಮಿ ಸದಾ ಶಿವಲಿಂಗಂ | 
ಸಿಂಧುಮ ತಾನು ಶಿವ ಸಿದ್ಧ ಲಿಂಗಂ ॥ 


ಚಂದ್ರಮೌಳಿ ಕಂದು ಗೊರಳದ ಲಿಂಗೆಂ ॥ 
ಮಂದರ ವಾಸದ ಮಹಾಲಿಂಗಂ | 


ತತ್ರಣಮಾನಿ ಸದಾ ಶಿವಲಿಂಗಂ | 


ಅಂತು ಗೈಪ ಕ್ರಾಂತಿ ಕಾಂತಿಯಲಿಂಗಂ || 


ಅಂತಕ ನಂತರ ಶಾಂತಿಯ ಲಿಂಗಂ 1 
ಅನಂತೆ ರೂಸದ ಆದಿಯ ಲಿಂಗಂ ॥ 


ತತ್ರಣಮಾಮಿ ಸದಾ ಶಿವ ಲಿಂಗಂ | 
ಆದಿ ಅನಾದಿ ಭೇದದ ಲಿಂಗಂ ॥ 


ವೇದಾಗಮಗ ಮೋಹೆದ ಲಿಂಗಂ | 
ಅನುಭವ ಗೊಂದಿಹ ಅಮೃತ ಲಿಂಗಂ ॥ 


ತತ್ರ್ರಣಮಾನಿ ಸದಾಶಿವ ಲಿಂಗಂ | 
ಲಿಂಗ ಸೊತ್ತಿದ ಅರ್ಥಿಯ ಲಿಂಗಂ | 


೧೬೯ 


೧೭೦ 


ತಿವಾನುಭನ 


ಸಂಗಮೋಕ್ಷ ವದ ಥೀಯುವ ಲಿಂಗಂ 1 
ಮಂಗಲಾಂಗ ಮಹಾ ಮಹಿಮದ ಲಿಂಗಂ ॥ 


ತತ್ಪ್ರೃಣಮಾಮಿ ಸದಾಶಿವ ಲಿಂಗಂ | 
ಸರಸಿಜಾ ಪುಷ್ಪ ಸಾಮರ್ವತ ಲಿಂಗಂ Il 


ಸೃಷ್ಟಿಯಲ್ಲಿಯ ಸಿತಿ ಕಾರಣ ಲಿಂಗಂ | 
ದುಷ್ಟವ್ಯಾಧಿ ವಿನಾಶಿತ ಲಿಂಗ ॥ 


ತತ್ರ್ರಣಮಾಮಿ ಸದಾಶಿವ ಲಿಂಗಂ ॥ 


ಪ್ರಸಾದ ಸಹಸ್ರ 


( ಸಂಗ್ರಾಹಕಃ- ಕೈ. ವಾ. ಸಿ. ಚ. ಪುರಾಣಿಕಮಠ,) 





“ ಧರ್ಮವಿನಹೆತೋ ಹೆಂತ ಭಮೊ೯ ರಕ್ಷತಿ ರಕ್ಷತಂಃ 


--ಶ್ರುತಿ. 


ವೀರಶೈವ ಧಾರ್ಮಿಕ ಗ್ರಂಥಗಳ ಸಂಶೋಧನ ಹಾಗು ಪ್ರಚಾರ ಈ 
ಕಾರ್ಯಗಳ ಜಾಗ್ರತೆಯು ಇತ್ತೀಚೆಗೆ ಆಗ ಹತ್ತಿದೆ. ರಾ. ಬಾ. ಮಲ್ಲಪ್ಪ 
ನನರು ವಾರದ ಸೊಲ್ಲಾಪುರ, ಶ್ರೀಯುತ ವಾಯ. ವೀರಸಂಗಸ್ಪ್‌ನವರು 
ಮೈಸೂರ ಇವರು ಪ್ರಥಮದಲ್ಲಿ ಕೈಕೊಂಡು ಬಹಳ ಕೆಲಸಗಳನ್ನು ಮಾಡಿದರು. 
ಇವರು ಅಚ್ಚು ಹಾಕಿಸಿದ ಗ್ರಂಥಗಳೇ ಎಲ್ಲರ ಕೈಗಳಲ್ಲಿ ಓಡಾಡುತ್ತಿರುವವು. 
ಇನರಂತೆ ರಾವಸಾಹೇಬ ಪಿ. ಜಿ. ಹಳಕಟ್ಟಿಯವರು 4 ಶಿವಾನುಭವ” ವೆಂಬ 
ಮಾಸ ಪತ್ರಿಕೆಯ ಮುಖಾಂತರ ಅನೇಕ ವೀರಶೈವ ಧಾರ್ಮಿಕ ಗ್ರಂಥಗಳನ್ನು 
ಪ್ರಸಿದ್ಧಿಸಿರುವರು. ಇದು ಒಳ್ಳೇಸ್ತುತ್ಯವಾದ ಕೆಲ ಕವು, 


ನಮ್ಮ ಈ ವೀರಶೈವ ಧರ್ಮವು ಅನಾದಿ ಸಂಸಿದ್ದುವಾದೆ ಧರ್ಮವಾಗಿದೆ. 
ಇದರ ಅನಾದಿ ಕಾಲದ ಸಂಸ್ಕೃತಿಗಳನ್ನು ತಿಳಿದುಕೊಳ್ಳ ಲಿಕ್ಕೆ ಹಲವು ಸಾಧನ 
ಇಧನಗಳಿದ್ದರೂ ಅವೆಲ್ಲವುಗಳಲ್ಲಿ ಗ್ರಂಥಗಳು ಬಹು ಮಿಗಿಲಾದವುಗಳಾಗಿವೆ. 
ವಿದ್ವಾಂಸರು ಈ ಕಾರ್ಯ ಗೌರವವನ್ನು ಅನುಲಕ್ಷಿಸಿ ಧಾರವಾಡ, ಬೆಂಗಳೂರ, 
ಮೈ ಸೂರ ಮುಂತಾದ ಸ್ಥಳಗಳಲ್ಲಿ 'ಪ್ರಯತ್ನಿಸಹತ್ತಿದ್ದಾರೆ. ಪ್ರತಿಯೊಬ್ಬರೂ 
ತಂತಮ್ಮ ಎಡಬಲಗಳಲ್ಲಿರುವ ,ಗುರುಸ್ಥಲ ಆಥವಾ ಷಟಸ್ಥಲ, ಮಠಗಳಲ್ಲಿ 
ಇಲ್ಲವೆ ಭಕ್ತರಲ್ಲಿ ದೊರೆಯುತ್ತಿರುವ್ಮಪೂರ್ವ ಕಾಲದ ಹೊತ್ತಿಗೆಗಳನ್ನು ಶೋಧಿಸಿ 
ಹೊರಗೆ ತೆಗೆಯಿಸಲಿಕ್ಕೆ. ಪ್ರಯತ್ನಿಸಿದರೆ ಬಹಳ ಕೆಲಸಗಳಾಗ ಬಹುದೆಂದು 
ನಂಬಿಗೆಯದೆ. 


ನಮ್ಯ ಪೂರ್ವಜರು ನಿವೃತ್ತಿ ಮಾರ್ಗಾವಲಂಬಿಗಳಾಗಿದ್ದರೆಂದೂ ಅವರು 
ಗಳು ರಚಿಸಿದ ವಿವಿಧ ಗ್ರಂಥಗಳು , ಅಲ್ಲಲ್ಲಿ ಹುಳಹೆತ್ತಿ , ಹೋಗುತ್ತಿರುವ 
ವೆಂದೂ ವಾಡಿಕೆಯಲ್ಲಿ ರೂಢವಾಗಿಜಿ. ಇದು ಕೆಲನಂಶದಿಂದ ನಿಜವಾಗಿ 


೧೭೨ ಶಿವಾನು-ವ 


ಈ ದುಃಸ್ತಿತಿಯು ಇನ್ನೂ ಕೆಲವು ಕಾಲ ನಮ್ಮ ಧರ್ಮ ದಲ್ಲುಳಿದರೆ ಓಡು 
ತ್ತಿರುವ ಜಗತ್ತಿನಲ್ಲಿ ನಾವು ಬಹುದೂರು ಹಿಂದೆ ಉಳಿಯ ಬೇಕಾಗುನದು. 
ಆದ್ದರಿಂದ ಅಧುನಿಕ ಪ್ರಾಜ್ಞರು ಈ ದುರ್ದೋಷನನ್ನು ಕಿತ್ತೊಗೆಯಲು 
ಪ್ರಯತ್ನಿಸುವದು ಸ್ತುತ್ಯವಾಗಿದೆ. 


ಈ ಪ್ರಸಾದ ಸಹಕ್ರವೆಂಬ ಗ್ರಂಥವು ಇಲ್ಲಿಯ ಶಿ| ಸಂಗಯ್ಯನದರು 
ಸಾರಂಗಮಠ ( ಹಿರೇಮಠ) ಎಂಬನರ ಸಂಗ್ರಹೆದಲ್ಲಿತ್ತು. ಇದನ್ನು ಇವರ 
ಅಳಿಯಂದಿರಾದ ಶಿ. ಶಿವಸಂಗಯ್ಯಾನವರು ಅರಳೆಲೆಮಠ ಚಳಿಗೇರಿ. ಎಂಬನ 
ರಿಂದ ದೊರೆಯಿತು. ಇದು ಶಿವ ಸಹೆಸ್ರ, ಗಣಸಹೆಸ್ರ. ದೇವಿಸಹೆಸ್ತ್ರ ಮೊದ 
ಲಾದ ಗ್ರಂಥಗಳಂತೆ ನಾಮಾವಳಿಯಿಂದ ತುಂಬಿಕೊಂಡಿರುನದಿಲ್ಲ. ನೀರ 
ಶೈವ ಧರ್ಮದ ಬಹು ಗಟ್ಟಿಮುಟ್ಟಾದ ತಳಹದಿರೂಪ ಷಟ್‌ಸ್ಟಳ ಕ್ರಮದಲ್ಲಿ 


ವಿವರಿಸಲ್ಪಟ್ಟಿದೆ. ಓದುವದರಿಂದ ಆಯಾಸ್ಥಲಗಳ ಮಹತ್ವವೂ ತತ್ವಗಳ 
ವಿವರಣೆಯೂ ಕ್ರಮವೂ ಸಂಕ್ಷೇಪವಾಗಿ ಬಹುಬೇಗ ತಿಳಿಯುತ್ತದೆ. 


ಈ ಗ್ರಂಥವನ್ನು ಆಮೂಲಾಗ್ರವಾಗಿ ತಿರಿನಿ ಹಾಕಿದರೂ ಗ್ರಂಥ ಕರ್ತರ 
ಹೆಸರು ದೊರೆಯಲಿಲ್ಲ. ಆದರೂ ಈ ಗ್ರಂಥದ ಕಡೆಯ ಭಾಗದಲ್ಲಿದ್ದ ಕಂದ 
ಪದ್ಯದ ೬ಬಂದೊದಗುನದು ನೈಜದಿಂ। ದಾಮಹಾಂತ ಚನ್ನ ಬಸವನದಯದಿಂ॥” 
ಎಂಬ ಅಂಶದಿಂದ (ಕ್ರಿ.ಶ.೧೨) ಚನ್ನಬಸವೇಶ್ವರರ ಕಾಲಕ್ಕೆ ಈ ಗ್ರಂಥವು 
ರಚಿಸಲ್ಪಟ್ಟರಬೇಕೆಂದು ತಿಳಿಯ ಬರುತ್ತದೆ. ಇದರಲ್ಲಿಯ ೭೨ದ್ದಿದ ೧೧೦, 
೩೯೧ದಿಂದ ೪೩೦, ೬೭೧ದಿಂದ ೬೭೩. ೬೮೯ದಿಂದ ೭೧೦ ಈ ಕ್ರಮಾಂಕಿಗಳ 
ಪುಟಿಗಳು ಎಷ್ಟು ಪರಿಶ್ರಮ ಪಟ್ಟರೂ ಇವರ ಸಂಗ್ರಹದಲ್ಲಿ ದೊರೆಯಲಿಲ್ಲ, 
ಆದ್ದರಿಂದ ಅವನ್ನು ಕೊಟ್ಟಿಲ್ಲ. ಈ ಗ್ರಂಥದ ಪ್ರತಿಯು ಯಾರಲ್ಲಾದರೂ 
ಇದ್ದರೆ ಆದನ್ನು ಶಿವಾನುಭವ ಆಫೀಸಿಗೆ ಕಳಿಸಬೇಕು. ಅದನ್ನು ಅವರು 
ನೋಡಿಕೊಂಡು ಪರತ ಕಳಿಸುವರು ಹಾಗು ಮುಂದಿನ ಸಂಚಿಕೆಯಲ್ಲಿ ಅವನ್ನು 
ಪ್ರಸಿದ್ಧಿ ಸುವದಲ್ಲದೆ ಈ ಗ್ರಂಥವೂ ಸೂರ್ತಿಯಾಗುನದು. 


ನಮ್ಮ ಪೂರ್ವಜರು ಅಷ್ಟಾವರಣ ಷಟ್‌ಸ್ಥಳ ಇವುಗಳ ಮರ್ಮ 
ಗಳನ್ನರಿತು ಒಳ್ಳೇ ಬಂಧುರವಾಗಿ ಆಚರಿಸಿದ್ದಾರೆ. ಒಂದೊಂದು ಸ್ಥಳದಲ್ಲಿ 
ಒಂದೊಂದು ಪವಾಡಮಾಡಿ ತೋರಿಸಿದ್ದಾರೆ. ಅಂಥ ಐತಿಹಾಸಿಕ ಸ್ಥಳಗಳು 
ಬಹಳ ಕಡೆಯಲ್ಲಿರುತ್ತನೆ. ಅದರಂತೆ ಪೂರ್ವಕಾಲದ ಯಾವನೊಬ್ಬ ವೀರ 


ಶೈವ ಮಹಾತ್ಮನು ಪ್ರಸಾದ ಮಹಿಮೆಯನ್ನು ಮಾಡಿ ತೋರಿಸಿ ಈ ಗ್ರಂಥ 


ಪ್ರಸಾದ ಸಹಸ್ರ ೧೭೩ 


ನನ್ನು ರಚಿಸಿದಂತೆ ಮಾತ್ರ ಭಾಸವಾಗುತ್ತದೆ. ವಾಚಕರೆ! ಈ ಭಾಸವು 
ಸಟಿಇರಲಿ. ದಿಟಿವಿರಲಿ ಯಾವತ್ತು ವೀರಶೈವರು ಮೇಲಿನ ಶ್ರುತಿ ವಾಕ್ಯದಂತೆ 
ತತ್ವಗಳನ್ನು ಅರಿತುಕೊಂಡು ಅಚ್ಚು ಕಟ್ಟಾಗಿ ಆಚರಿಸಿ ಪುನೀತರಾಗಬೇಕೆಲ್ಲವೆ? 
ಈ ಗ್ರಂಥವನ್ನು ಒದಗಿಸಿಕೊಟ್ಟಿವರನ್ನೂ ಪ್ರಸಿದ್ಧ ಪಡಿಸಲಿಚ್ಛಿಸಿದ 
ಶಿನಾನುಭವ ಚಾಲಕರನ್ನೂ ಪುನಃ ಸರಮಾತ್ಮನನ್ನೂ ಸ್ಮರಿಸಿ ಪರಿಕೋಧಕನು 
ಪ್ರಸ್ತಾವನೆಯನ್ನು ಮುಗಿ ಸುವನು. 
ಶ್ರೀಗುರು ದಕ್ಷಿಣಾಮೂರ್ತಯೇನಮಃ 


ಷಟ್‌-ಸ್ಮಲ ಮಾಲಿಕಾ. 
ಕಂದ: ಶ್ರೀಮದ್ವೀರಶೈನ ಧರ್ಮದ 
ಭೂಮಿಕೆ ಸುವಿಚಾರ ಸಾರ ಸಟ್‌ಸ್ಥಲ ಕ್ರಮಮುಂ ॥| 
ಕಾಮಿಪ ಪ್ರಸಾದ ಫಲಮುಂ | 
ನೇಮದಿ ಚಿಂತಿಪುದು ಮುದದಿ ಪ್ರಸಾದ ಸಹಸ್ರಂ ॥೧॥ 
ಭಕ್ತಸ್ಥಲ 
ಕಂದಃೇ--: ಜಗದೀಶ ನಾಶ ರಹಿತಂ! 
ಸೊಗಯಿಪ ಪರಮಾರ್ಥ ರೂಪಕಾರಣ ಕರ್ತಂ॥ 
ಮಿಗಿಲಾದ ಭಾವತೆರದಿಂ | 
ಸಗುಣಾನ್ವಿತ ಬರುತ ಧ್ಯಾನ ಧಾರಣ ಭಕ್ತಿಂ llsll 


ಮಹೇಶ್ವರ ಸ್ಥಲ 
ಕಂದಃ_. ಮುಂದಿನ ವಿನುತ ಮಹೇಶ್ವರ | 
ಬಂಧುರ ಸ್ಥಲವರಿತು ಧರಿಸಿ ಚರಿಸಲ್‌ನಿರುತಂ 
ವಂದಿತ ಸನ್ನುತ ಹೆರುಷಂ | 
ಬಂದುದು ಮಿಗೆಭಾವ ಜನಿತ ನಿರ್ಮಲಸೌಖ್ಯಂ lal 
ಪ್ರಸಾದಿ ಸ್ಥಲ. 
ಕಂದ್ಯ_. ಮರೆಯದು ಮುಂದಿನ ವಿವರಂ | 
ತೊರೆಯದು ಘನ ಮಹಿಮೆ ಸತ್ರ ಸಾದಸ್ಸಲಮುಂ | 
ಚರಿಸುದು ನಿರುತಂಮನದಿಂ | 
ಬರುವಡು ಶಂಕರನ ಸೌಖ್ಯ ಸಂಪದಸಾರಂ ॥೪॥ 


೧೭೪ 


ಕಂದ; 


ತಂದೆ: 


ಕಂದ: 


ಕಂದ 


ಓಂ 
ಓಂ 
ಓಂ 
ಓಂ 
ಓಂ 
ಓಂ 


ಶಿವಾನುಭವ 


ಪ್ರಾಣಲಿಂಗಿ ಸಲ. 
ಟು 


ಪ್ರಣನು ಡೊಳಡಗಿದ ಲಿಂಗಂ | 
ತೃಣಗಿರಿಯೂಕಾಶ ತೇಜ ಭೂತಳ ಭರಿತ: ॥ 
ತಣಿಯದೆ ತಿಳಿಯಲು ಮನದಿಂ | 


ಗುಣ ಸಂಪ್ರಾಪ್ತಿ ಪ್ರಾಣಲಿಂಗಿಗೆ ಸರ್ವೆಂ ॥೫॥ 

ಶರಣ ಸಲ 
ಯ 

ಮಿಗಿಲಾದ ನಲ್ಮೆ ಭಾವದಿ | 

ಸೊಗಯಿಪ ಮನದಂತರಂಗ ನಿರ್ಮಲ ಮೂತ್ರಂ || 

ಜಗದೀಶತತ್ವ ಗುಣಿಗಂ | 

ಬಗೆಸಲ್ಪುದು ವಿನುತ ಕರಣ ಸಂಸದ ಸ್ಥಾನಂ [೬ 
ಐಕ್ಯಸ್ಥಲ 

ಮಹಿಮರಿಗತಿ ಪಿರಿದೆನಿಸಿದ | 

ಬಹುವಿಧದಾನಂದ ಜ್ಯೋತಿ ಸೂಜ್ಯದ ಸ್ಥಾನಂ Il 

ಗುಹೆ ಜನಕವಾಸ ವೈಕ್ಯಂ | 

ವಿಹಿತರಿಗನುಕೂಲತತ್ವ ಜೀವನ್ಮುಕ್ತಿಂ || lel 

“ ಮಾನುರೇಶ ? 


ಪ್ರಸಾದ ಸಹಸ್ರ 

ಮಹಾಘನ ಪ್ರಸಾದ ಸಹೆಸ್ರನಾಮ | 

ಇಹ ಪ್ರಸಾದ ಭಾಗದೊಳ್‌ ಸ್ಮರಿಸಲ್‌ | 

ಬಹ ನಿಜಿಸದಾದಿ ಸೆಕಲ್ಫೆಶ್ವರ್ಯ ಸಂಪ್ರಾಪ್ತಿಃ | 
ಘನ ಮಹೆದೈಶ್ವರ್ಯ ಪ್ರಕಾಶ ಪ್ರಸಾದವೇನಮ : 
ನಿಜಾನಂದ ಪರಿಪೂರ್ಣೈಶ್ವರ್ಯ ಪ್ರಸೂದವೇನಮ ॥ 
ನಿತ್ಯಾನಂದ ನಿಜೈೆಶ್ಚರ್ಯ ಪರಮ ಪ್ರಸಾದವೇನಮ ಃ 
ನಿತ್ಯಾನಂದ ಸದಮಲ ಸುಖ ಪ್ರಸಾದವೇನಮ : 
ಅನಾದಿ ಸಂಸಿದ್ಧ ಸರ್ವೈಶ್ಚರ್ಯ ಪ್ರಸಾದವೇನನು : 
ಸಹಜ ಬ್ರಹ್ಮಾನಂದ ಪರಿಪೂರ್ಣ ಪ್ರಸಾದವೇನನು : 


ಪ್ರಸಾದ ಸಹಸ್ರ. ೧೭೫ 


ನಿರುಪಮ ಬ್ರಹ್ಮಾನಂದ ಸಿಜಿ ಪ್ರಸಾದವೇನಮ 8 
ನಿರವಯ ಜ್ಞಾನಾನಂದ ಪೂರ್ಣ ಪ್ರಸಾದನೇನಮ $ 
ಸರಿಸೂರ್ಣ ಜ್ಞಾನಾನಂದ ಮಯ ಪ್ರಸಾದವೇನಮ : 
ಪರಮಜ್ಞಾನ ಪರಿಪೂರ್ಣ ಪ್ರಸಾದವೇನನು $ 

ಪರಮ ನಿರಂಜನ ಸ್ರಸಾದನೇನಮ : 

ಮಹಾಶೂನ್ಯ ತೇಜೋಮಯ ಪ್ರಸಾದವೇನಮ ; 
ನಿಷ್ಟಲಾನಂದ ತೇಜೋಮಯಾತ್ಮಕ ಪ್ರಸಾದವೇನಮ : 
ನಿಜಕ್ಷಿಚಿಚ್ಚೈತಾಂ ನ್ಯಾತ್ಮಕ ಪ್ರಸಾದವೇನಮು 
ಚಿತ್ಸರನು ಚೈತನ್ಯ ಪ್ರಸಾದವೇನಮ 8 

ಚಿನ್ನಯ ಮೂರ್ತಿ ಚಿರಪ್ರಸಾದವೇನಮ 8 
ಚಿನ್ನಾದನುಯ ಪ್ರಸಾದವೇನಮ : 

ಚಿದ್ಬಿಂದು ಮೂರ್ತಿ ಪ್ರಸಾದವೇನಮ ॥ 

ಚಿತ್ಕಲಾನ್ವಿತ ಪ್ರಸಾದವೇನನು : 

ಚತುರ್ನಿಧಾತ್ವಕ ಪ್ರಶಾದವೇನನು : 

ಪರಶಕ್ತಿ ಪ್ರಸನ್ನ ಪ್ರಸಾದವೇನಮ : 

ಪರನಾದಮಯ ಪ್ರಸಾದನೇನನು : 

ಪರಬಿಂದು ಮಯ ಪ್ರಸಾದವೇನನು : 

ಪರ ಕಳಾ ಮಯ ಪ್ರಸಾದವೇನನು 8 
ತ್ರಿವಿಥೆಕಮುಯ ಮೂರ್ತಿ ಮಹಾಲಿಂಗ ಸ್ರಸಾದನೇನನು: 
ಚಿಚ್ಛಕ್ತಿ ಮಯ ಪ್ರಸಾದನೇನಮ: 

ಶಿವಶಕ್ತಿ ಸಂಧಾನ ಮುಖ ಪ್ರಸಾದನೇನಮ : 

ಶಿವ ಸಕಲಾತ್ಮಕ ಪ್ರಸಾದವೇನಮ : 

ಶಿವಸರ್ವ ಸೃಷ್ಟಾರ್ಥ ಪ್ರಸಾದವೇನಮ : 

ಶಿವಸರ್ವ ಜಗತ್ರಭಾ ಪ್ರಸಾದವೇನನು : 

ಸಕಲ ನಿಸ್ಕಲ ಸಂಬಂಧ ಪ್ರಸಾದವೇನನು: 
ಸಚರಾಚರಾತ್ಮಕ ಪ್ರಸನ್ನ ಪ್ರನಾದನೇನಮ ; 

ನಿಜ ನಿಂಡಸ್ಟಲಾನ್ವಿತ ಪ್ರಸಾದನೇನಮ : 

ಮಹಾ ನಿಂಡಸ್ಥಲಾಕೃತ ಪ್ರಸಾದವೇನಮ : 

ಶಿವ ಪಿಂಡಮಯ ಪ್ರಸಾದವೇನನು: 


೧೭೬ ಶಿವಾನುಭವ 


ಓಂ ಚಿತ್ರಿಂಡತನು ಥಿಂಡಸ್ತ ಪ್ರಸಾದವೇನಮ: 

ಓಂ ಘನಪಿಂಡ ಪಿಂಡಸ್ತಮಯ ಪ್ರಸಾದವೇನಮ : 
ಓಂ ಮಹಾಪಿಂಡ ಪಿಂಡಸ್ಮಮಯ ಪ್ರಸಾದವೇ ನಮ: 
ಓಂ ಘನ ಮಹಾಪಿಂಡ ಪಿಂಡಸ್ತಮಯ ಪ್ರಸಾದವೇ ನಮ: 
ಓಂ ಮಹಾಮನ ರೋಪಾನ್ವಿತ ಪ್ರಸಾದವೇ ನನು: 
ಓಂ ಘನಭಾವ ಲೋಪಾನ್ಕಿತ ಪ್ರಸಾದವೇ ನಮ: 
ಓಂ ಶಿವಶಿನ ಲೋಪಾಯತ ಪ್ರಸಾದವೇ ನಮಃ; 

ಓಂ ಶಿವ ಜ್ಞಾನೋದಯಾತ್ಮಕ ಪ್ರಸಾದವೇ ನಮ: 
ಓಂ ಸುಜ್ಞಾನ ಮಯಾಸ್ವಿತ ಪ್ರಸಾದವೇ ನಮ: 

ಓಂ ಶಿವ ಸಂಸ್ಕಾರ ಮಯ ಪ್ರಸಾಡವೇ ನನು: 

ಓಂ ಸ್ವೇಚ್ಛಾಗಮನಾಂಕಿತ ಪ್ರಸಾದವೇ ನಮ: 

ಓಂ ಅಮಳ ಭಾವಿತ ಪ್ರಸಾದವೇ ನನು : 

ಓಂ ನಿರ್ಮಳ ಪ್ರಕಾಶಾಂತ ಪ್ರಸಾದವೇ ನಮ : 

ಓಂ ನಿಜ ಪ್ರಸನ್ನಾಹ್ವಾಹನ ಪ್ರಸಾದವೇ ನಮ: 

ಒಂ ಚಿದೋದಿತ ಚಿದ್ಭುವಿ ಪ್ರಸಾದವೇ ನಮಃ 

ಓಂ ಜ್ಞಾನಾಂಗ ವಿಖ್ಯಾತ ಪ್ರಸಾದವೇ ನಮ: 

ಓಂ ಜ್ಞಾನ ಕಲಾತ್ಮಮಯ ಪ್ರಸಾದವೇ ನನು : 

ಓಂ ಅಜ್ಞಾನ ಖಂಡಣ ಪ್ರಸಾದವೇ ನಮ: 

ಓಂ ಅವಿದ್ಯಗಮನ ನಿಭಂಗ ಪ್ರಸಾದವೇ ನಮ: 

ಓಂ ಮಾಯೂ ವಿಡಂಬನ ಪ್ರಸಾದವೇ ನಮಃ 

ಓಂ ಅಂತಸ್ತಾಮಸ ವಿನಾಶ ಪ್ರಸಾದವೇ ನಮ: 

ಓಂ ಸಂಸಾರ ದೂರ ನಾರಾಯ ಪ್ರಸಾದವೇ ನನು: 
ಓಂ ಮಿಥ್ಯಸಾರ ಖಂಡಣ ಪ್ರಸಾದವೇ ನಮ ಃ 

ಓಂ ಅತಥ್ಯ ಕಳಾಭಾವ ನಾಶ ಪ್ರಸಾದವೇ ನಮ: 

ಓಂ ಅನೃತಾದಿ ಕಳಂಕಗತಿ ವಿನಾಶ ಪ್ರಸಾದವೇ ನಮ: 
ಓಂ ತ್ರಿಮಲ ರತಿ ಬದ್ಧ ಭಂಗ ಪ್ರಸಾದವೇ ನಮ: 

ಓಂ ಪಂಚಾದಶ ಮಾಯಾಸಟಿಲಿ ರತಿ ವಿರಹಿತ ಪ್ರಸಾದವೇ ನಮ: 


ಓಂ ಸದ್ಗುರು ಕೃಷಾಧಾರಾತ್ಮಕ ಪ್ರಸಾದವೇ ನಮ ॥ 


ಪ್ರಸಾದ ಸಹೆಸ್ರ ೧೭೭ 


ಗುರು ಕಾರುಣ್ಯ ಪ್ರಸನ್ನಮುಖ ಸಾದನೇನನು: 
ನಿಜಾವ್ವಾಹೆನ ವಿರಳ ವ ಪ್ರಸಾದವೇ ನಮ : 
ವೇದದೀಕ್ಷಾ, ಯತ ಪ್ರ ಸಾದವೇ ನಮ: 

ಮಂತ ತ್ರದೀಕ್ಷ ಸ್ವಾ Pe ಪ್ರಸಾದನೇ ನಮ: 

ಕ್ರೀಯಾ ದೀಕ್ಷೆ ಸನ್ನಿಹಿ ಹ್ಯೆ ಪ್ರಸಾದವೇ ನಮ: 

ಸರ್ವ ಕಲಾಭಿಜ್ಞತೆ ಮುಖ ) ಪ್ರಸಾದವೇ ನಮಃ 
ವಿದ್ಯಾವಿನಯ ಸಂಪನ್ನತೆ ವಕ್ರಿಪ್ರಸಾದವೇ ನಮ: 
ವೀರಶ್ಸೈವವೋತ್ತು ಮತೆ ನದನ ಪ್ರಸಾದನೇ ನಮ: 
ಅಷ್ಟಾವರಣಾಂಗ ಪ್ರಭಾ ಪ್ರಸಾದವೇ ನಮ 8 
ಪಂಚಾಚಾರ ಪ್ರಾಣ ಪ್ರಕಾಶ ಪ್ರಸಾದವೇ ನಮಃ 
ಸತ್ಯಾಚಾರ ನಿತ್ಯಾನಂದ ಮಯ ಪ್ರಸಾದವೇ ನಮ £ 
ಭವಿಗತಿ ವಿನಾಶ ಪ್ರಸಾದವೇ ನಮ: 

ಅಂಗಭವಿ ರಾರ ಕ ಪ್ರಸಾದವೇ ನಮ: 
ಮನಭನಿನಸ ಷ್ಟ ಪ್ರಸಾದವೇ! ನಮ: 

ಪ್ರಾಣಭವಿ ದಗ್ಧ ಪ್ರಸಾದವೇ ನಮ : 

ಅತ್ಮಭವಿ ಭಂಗೆ ಪ್ರಸಾದನೇ ನಮ 8 

ಸತ್ಯರ್ಮ ಕಾಯ ಪ್ರಸಾದವೇ ನಮ : 

ಸುಜ್ಜ್ವಾ ನಮನ ಪ್ರ ಸಾದವೇ ನನು: 

ಸದ್ದ ರ್ಮೆಪ್ರಾ ಣ ಪ್ರಸಾದವೇ ನಮ 8 

ಸದಭಕ್ತಿ ಸಂಪತ್ತು. ಸುಖ ಪ್ರಸಾದವೇ ನಮ: 
ಆಚಾರ ವಿಚಾರ ವಿನೋದ ಪ ಪ್ರಸಾದವೇ ನಮಃ 
ಅಂಗ ಲಿಂಗ ಪ್ರಾಣ ಜಗತ ಪ್ರಸಾದವೇ ನಮಃ 
ಉಭಯಾನಂದ `ನಿನೋಡ ಪ್ರ ನ ನಮಃ 
ಗುಡಿಲಿಂಗ ಗಡಿಜಂಗಮ ಪ್ರಸಾದವೇ ನಮ: 

ಕಾಯ ಮಾಟಿಕಂಗಳನೋಟ ಸಂವಿತ್ಯಟ ಪ್ರಸಾದವೇ ನಮಃ 
ಉಭಯ ಶೀಲಾ ಮೋದಾತ್ಮ! ಕ ಪ್ರಸಾದವೇ ನಮಃ 
ಲಿಂಗ ಜಂಗಮ ಪ್ರಸಾನ ಸಂಸತ್ತು ಸಹೆಜ ಪ್ರಸಾದವೇ ನಮಃ 
ಕ್ರಿನಿಧೇಕ ಸುಖಮಯ ಪ್ರ ಸಾದಸೇ ನಮಃ: 
ಕ್ರಿಯಾನಂದ ಶಾಂತ ಪ್ರಸಾದವೇ ನಮಃ: 


ಪ್ರಸಾ 
ಸಾ 


೧೭೮ ಶಿವಾನುಭವ 


ಓಂ ಜ್ಞಾನಾನಂದ ಸುಶಾಂತ ಪ್ರಸಾದವೇ ನಮ: 

ಓಂ ಭಾವಾನಂದ ಪರಿಪೂರ್ಣಶಾಂತ ಪ್ರಸಾದವೇ ನಮಃ 
ಓಂ ಸತ್ಯ ನೀರಸಮಯಾತ್ಮಕ ಪ್ರಸಾದವೇ ನಮ: 

ಓಂ ನಿತ್ಯ ನಿರ್ಮಳ ನಿರುಪಮ ಪ್ರಸಾದವೇ ನಮಃ 

ಓಂ ಸಾರಾಯಚತುರ್ವಿಧಾಯತ: ಪ್ರಸಾದವೇನಮು: 

ಓಂ ಅಂಗಮನ ಪ್ರಾಣಭಾವ ಗ:ಣವಿರಹೆತ ಪ್ರಸಾದವೇ ನಮಃ 
ಓಂ ಪರಿಪೂರ್ಣ ಗುರುಲಿಂಗ ಜಂಗಮ ಪ್ರಸಾದವೇ ನಮ: 
ಓಂ ಶುದ್ಧ ಸಿದ್ಧೆ ಪ್ರಸಿದ್ಧ ಪರಮಾನಂದ ಪ್ರಸಾದವೇ ನಮಃ 
ಓಂ ಪರವಧು ಗಮನವಿರಹಿತ ಪ್ರಸಾದವೇ ನಮಃ 

ಓಂ ಪರಧನ ವಪಾಹರಣಭಂಗ ಪ್ರಸಾದವೇ ನನು: 

ಓಂ ಅಭಕ್ಷ ಭಕ್ಷಣ ವಿಹೀನ ಪ್ರಸಾದವೇ ನಮಃ 

ಓಂ ಪರಹಿಂಸಾ ವಿನಾಶ ಪ್ರಸಾದವೇ ನಮಃ 

ಓಂ ಅಶುದ್ಧಕಾಯ ದಹೆನ ಪ್ರಸಾದವೇ ನಮಃ 

ಓಂ ಪರಿಶುದ್ಧ ಕಾಯ ಪ್ರಸನ್ನ ಪ್ರಸಾದನೇ ನಮಃ 

ಓಂ ಲೋಕಪಾವನ ಪ್ರಕಾಶ ಪ್ರಸಾದವೇ ನಮಃ 

ಓಂ ಧರ್ಮೊೋಪಕಾರ ಕಳಾನಂದ ಪ್ರಸಾದವೇ ನಮಃ 

ಓಂ ಶರಣಾಗತ ರಕ್ಸಾಮಣಿ ಪ್ರಸಾದವೇ ನಮಃ 

ಓಂ ಭಕ್ತ ವತ್ಸಲಾಸ್ವಿತ ಪ್ರಸಾದವೇ ನಮಃ 

ಓಂ ಅಪಕಾರ ವಿನಾಶಗತಿ ಪ್ರಸಾದವೇ ನಮಃ 

ಒಂ ಕೃಪಾನಲೋಕನ ಪ್ರಸಾದವೇ ನಮಃ 

ಓಂ ದಯಮುಖನಿಧಿ ಪ್ರಸಾದವೇ ನಮಃ 

ಓಂ ನಿರ್ದಯ ವಿರಹಿತಾಂತ ಪ್ರಸಾದವೇ ನಮಃ 

ಓಂ ತಪ್ಪಿಗಜನ ರೊಪ್ಪಿಗ ಘನ ಪ್ರಸಾದವೇ ನಮ: 

ಓಂ ಒಪ್ಪುರಹಿತಾಂತ ಪ್ರಭಾಮಯ ಪ್ರಸಾದವೇ ನಮ: 
ಓಂ ನಿರೂಪಾಧಿ ನಿಜ ಪ್ರಸಾದವೇ ನಮ; 

ಓಂ ಉಪಾಧಿ ಖಂಡಣ ನಿರುತಾಂತ[ಪ್ರಸಾದವೇ ನಮಃ 
ಓಂ ಡಂಭಕತ್ವ ಗತಿವಿದಗ್ಧ ಪ್ರಸಾದವೇ ನಮಃ 

ಓಂ ಅಟಮಟ ನಟನಿ ವಿನಾಶ ಪ್ರಸಾದವೇ ನಮ: 

ಓಂ ಸ್ವಯ ಸೋಷಣ ಭಾನದಹೆನ ಪ್ರಸಾದವೇ ನಮ: 


ಪ್ರಸಾದ ಸಹಸ್ರ. 


ಹಂ ವೀರತೈವಾಚಾರಘನ ಪ್ರಸಾದವೆ ನಮಃ 

ಓಂ ಸರಮ ವೀರಶೈವ ಪ್ರಕಾಶ ಪ್ರಸಾದವೇ ನಮಃ 

ಓಂ ಘನವೀರಶೈವ ವಿಫಿಯಾತ್ಮಕ ಪ್ರಸಾದನೇ ನಮ: 
ಓಂ ಅನುಪಮ ಚಾರಿತ್ರ ಪ್ರಭಾ ಪ್ರಸಾದವೇ ನಮಃ 
ಓಂ ಉಪಮಾತೀತ ಗಮನಾನಂದ ಪ್ರಸಾದವೇ ನಮಃ 
ಓಂ ಸಹೆಜಸುಖ ಸುಲಲಿತಾಂತ ಪ್ರಸಾದವೇ ನಮ: 

ಓಂ ಸ್ವಯ ಸಮ್ಮುಖ ನಿರಹಿತ ಪ್ರಸಾದವೇ ನಮಃ 

ಓಂ ಭಾವಾ ಭಾವ ವಿನಾಶ ವಿನೋದ ಪ್ರಸಾದವೇ ನಮ: 
ಓಂ ನೋಟಾ ನೋಟ ಕೂಟ ವಿಲಕ್ಷ ಪ್ರಸಾದವೇ ನಮಃ 
ಓಂ ಮಾಟಸುಖ ವಿಳಂಬ ವಿನೋದಿ ಪ್ರಸಾದವೇ ನಮ: 
ಓಂ ಮಾಟಿರತಿ ವಿರತಿ ಗತ ಪ್ರಸಾದವೇ ನನು: 

ಓಂ ನೋಟಿರತಿಹಿತ ವಿದೂರ ಪ್ರಸಾದವೇ ನಮಃ 

ಒಂ ಕೂಟರತಿ ಕೂರ್ಮೆಗತ ಪ್ರಸಾದವೇ ನಮಃ 

ಓಂ ಥಿಜಮಾಟ ನಿರುತಾನಂದ ಪ್ರಸಾದವೇ ನಮಃ: 

ಓಂ ಸಮರಸ ಭಕ್ತಿ ಅನಹತ ಪ್ರಸಾದವೇ ನಮಃ 


ಕಂದ! ಇಂತಮಳ ಭಕ್ತಿ ಪ್ರಕಾಶಮೂಲಪ್ರ | 
ಶಾಂತ ಪ್ರಸಾದ ಪರಿನಾಮವಳಿಯಂ 
ಅಂತಶುದ್ಧ ವಿರಳಾನಂದ ಮುಖನೂರೆಂಬತ್ತೆರಿಂ 


ದಿ 


[ಈ 


೧೭೬೯ 


ಖಿ ವೆ ು 
ಸಂತಸ ಸೇವಿಸಲನುಪಮೈ ಶ್ವರ್ಯ ಸಂಪ್ರಾಪ್ತಿ ಸಸ್ಸುಖಮಕ್ಕುಂ 


ಮಹೇಶ್ವರಸ್ಥಳ 
ಕಂದ! ಮುಂದಣ ಮಹೇಶ್ವರಸ್ಥ ಲನಿರ್ಮ | 
ಳಂದವನರಿದರಿದವ ಧರಿಸಿ ಶರಣಜನ! 
ವೃಂದ ಮುಖ ಹೆರುಷದೊಲಿದುಲ್ಲಾ ಸದಿ | 
ಸಂದಪ್ರಸಾದ ಸವಿಸವಿದುರುತರ ಸುಖಮಂ 
ಪಡೆವುದು ನಿತ್ಯಂ ॥ 


೧೮೦ ಶಿವಾನುಭವ 


ಕ ದ ಆ ಮಹಾಮಹೇಶ್ವ ರಸ್ಹಲಜೋಳ್‌ | 
ಕ್ಷೇಮನಿಧಿ ಪ ಪ್ರಸಾದಾಖ್ಯ ಸುರಾಮ | 
ದ್ವೀಶತದೆಪ್ಸತ್ತರಿಂ ಪರಮಾಮ್ಯತವ | 
ಸ್ತ್ರಿ (ಕರಿಸಲ್‌ ಇಷ್ಟಾರ್ಥ ಸಿದ್ಧಿಯಕ್ಕುಂ Il 

ಶ್ರೀಮದ್ವೀರ "ಮಾಹೇಶ್ವರ ಸ ಸ ಲಾಂಕ ಪ್ರಸಾದವೇನಮಃ 

ಓಂ ನಿಷ್ಕಾಭಕ್ತಿ ಎನುತ ಪ್ರಸಾದವೇನಮಃ 
ಓಂ ತಾಮಸ ಮಹೇಶ್ವರಾಚಾರ ನಿರಸನ ಪ್ರಸಾದವೇನಮಃ 
ಓಂ ಪರದೈವ ಭಜೆ ಭಾವಭಂಗ ಪ್ರಸಾದನೇ ನಮಃ 
ಓಂ ಬ ಬಟ 3 ವಿನಾಶ ಪ್ರಸಾದವೇ ನಮಃ 

ಓಂ ಪರಧನದಾಸೆ ವಿಹೀನ ಪ್ರಸಾದವೇ ನಮಃ 

ಓಂ ಪರಸ್ತ್ರೀಕಾಂಕ್ಷೆ ನಿಲಕ್ಷ ಪ್ರಸಾದವೇ ನಮಃ 

ಓಂ ಪರನಿಂದಾ ಲಕ್ಷಮುಖ ಪ್ರಸಾದವೇ ನಮಃ 

ಓಂ ಸರಹಿಂಸೆ ಭಾವದಗ್ಗ ಪ್ರಸಾದನೇೊನಮಃ 

ಓಂ ಪರಮವೈರಾಗ್ಯ ವಿರಾಜ ಪ್ರಸಾದವೇ ನಮಃ 

ಓಂ ಶಿವನಿಸ್ಠೆ ಸನುಮತ ಪದಾತ್ಮಕ ಪ್ರಸಾದವೇ ನಮಃ 

ಓಂ ಪಂಚಾಚಾರ ಮುಖಸ್ರಕಾಶ ಪ್ರಸಾದವೇ ನಮಃ 

ಓಂ ಭಕ್ತಿಜ್ಞಾನ ವಿರಾಗತಿ| ವಿಶೇಷ ಪ್ರಸಾದವೇ ನಮಃ 
ಓಂ ನಿರ್ವಾಣ ಭರಿತಾಂತ ಜೊ ಸ್ಯಾತಿ ಪ್ರಸ ಸಾದವೇ ನಮಃ 
ಓಂ ಷಡ್ರತ ಪ್ರತಾಪಾಯತ ಪ್ರಸಾದ ನಮಃ 

ಓಂ ಷಟ್ಟೀಲ ಗುಣ ಶೌರನ ಪ್ರಸಾದವೇ ನಮಃ 

ಓಂ ಷಟ್ಟೀಲ ಗುಣ ಶೌರವ ಪ್ರಸಾದವೇ ನಮಃ 

ಓಂ ಷಟ್ಸ್ಟಿಲಾಚಾರ ಪ್ರ ಪ್ರಮುಖ] ಪ್ರಸಾದವೇ ನಮಃ 

ಓಂ ಸಡ್ಲುಣೈಶ್ಚರ್ಯ ನಿಖ್ಯಾತ ಪ್ರಸಾದನೇ ನಮಃ 

ಓಂ ಷಡಕ್ಷರ ಬೂ ಸುಖನುಯ ಪ್ರಸಾದವೇ ನಮ; 

ಓಂ ಪೂರ್ವಭಾವ ದಹನ ಪ್ರಸಾದವೇ ನಮಃ: 

ಓಂ ಷಡ್ಡ ರ್ಗ ಗಮನ ವಿಭಂಗ ಪ್ರಸಾದವೇ ನಮಃ 

ಓಂ ಪಡೊರ್ಪೆ ಭಾವ ವಿಡಂಬನ” ಪ್ರಸಾದವೇ ನಮ: 

ಓಂ ಷಡ್ಸಾನ ವಿಕಾರ ವಿನಾಶ Ei ನಮಃ: 
ಓಂ ಷಟ್ಟನುಯ ಗಮನಾತೀತ , ಪ್ರಸಾದವೇ ನಮ: 


ಸ್‌ು ಕ 
ಪ್ರಸಾದ ಸಹೆಸ್ರ ೧೮೧ 


ಕ್ರಿನಿಧಾರ್ಪಂತ ಪ್ರಕಾಶ ಪ್ರ ಸಾದವೇ ನನುಃ 
ಷಡ್ತಿಧಾರ್ಪಣ ಸುಖಪ್ರಸನ್ನ ಪ್ರಸಾದವೇ ನಮಃ 
ನವವಿಧಾರ್ಪಣ ನಿರುತಾನಂದ ಪ್ರಸಾದವೇ ನಮಃ 
ದ್ರಾ ದಶ ಆರ್ಷಣವಿತಥಾನ್ವಿ ತಪ ಪ್ರಸಾದವೇ ನಮಃ 
ನಿಷ್ಕಾಕಾರ್ಯ ಕಾರಣಾತ್ಮರ 'ಪ್ರಸಾದನೇ ನಮ: 
ಶಬ್ದಾಡಂಬರಾಂತ RP. ಪ್ರಸಾದವೇ ನಮಃ 
ಅನುಚಿತ ನಿಚಯಗುಣನಷ್ಟ ಪ್ರ ಪ್ರಸಾದವೇ ನಮಃ 
ಪ್ರೇಶೂಲ ವಾಕ್ತೂರ್ಯ pre ಪ್ರಸಾದವೇ ನಮಃ 
ನಿಷ್ಟುರ ನುಡಿ ವಿಡಂಬನ ಪ್ರಸಾದವೇ ನಮಃ 
ವಾಕ್ಸುಟ ವಿನಾಶ ಪ್ರಸಾದವೇ ನಮಃ 

ನಿಃಶಬ್ದನಿಧಿ ಮುಖಾಮೋದ ಪ್ರಸಾದವೇ ನಮಃ 


ಸಿದ್ಧಾಂತಿಗತಿ ವಿಭಂಗ ಪ್ರಸ ಸಾಲೇ 
ವೇದೊಂತಿಗಮನ ನಿಲಕ್ಷ ಪ್ರ ಪ್ರಸಾದವೇನಮ : 


ಯೋಗಿ ಯೋಗಿತ ಗಮನ ಭಂಗ ಪ್ರಸಾದವೇನಮ : 
ಭಿನ್ನ ಭಾವ ಭಜನಾವಿರಹಿತ ಪ್ರಸಾದವೇನಮ: 


ಅಹಂಭಾವ ದನುವಿಹೀನ ಪ್ರಸಾದವೇನಮ : 
ದೆ ಸೈತಚರಿ ಖಂಡಣ ಪ್ರಸಾದವೇನಮ : 


ಆಪಿ ಸೈತ ಚರಿಯಲಕ್ಷ ಪ್ರಸಾದವೇನಮ: 
ಜಾ ಭನ ದುಸ್ಸಾರಾಯ ದೂರ ಪ್ರಸಾದವೇನನು: 
ಜೀವಭಾವದನು ವಿದಗ್ಬ ಪ್ರಸಾದವೇನಮ : 

ಸತಿ ಯಾ ಮೋದಾಕ್ವಿ ತಃ ಪ್ರಸಾದನೇನಮ : 
ಸಮ್ಯ ಜ್ಞಾ ನ ಕಳಾಭರಿತಾಂತ ಪ್ರ ಪ್ರಸಾದವೇನಮ; 
ಮಹಾಜ್ಞ್‌ ನ ಪ್ರಭಾಮೂರ್ತಿ `ಪ್ರಸಾ ದವೇನಮ: 
ಅಂಗಲಿಂಗ sn ಪ್ರಸಾದವೇನಮ: 
ಆಹ್ವಾಹನ ವಿಸರ್ಜನ ವಭೇದ ಪ್ರಸಾದನೇನನು : 


ಪೃಥ್ವಿದೆರೆ ಭಾವನಾಸ್ತಿ ಪ್ರಸಾದವೇನನು : 


ಆಪಪೆ ರ್ಭಾವನಾಶ ಪ್ರಸಾದವೇ ನಮ: 
ಪಾವಕ ಘನಭಾವ ಹ ಪ್ರಸಾದವೇ ನನು: 
ಸನನ ಕರ್ತುರತಿ ದಹನ ಪ್ರಸಾದವೇ ನಮಃ: 


೧೮೨ ಶಿವಾನುಭವ 


ಓಂ ಅಂಬರ ದೇವತ್ವ ಗುಣ ಖಂಡಣ ಪ್ರಸಾದವೇ ನಮ: 
ಓಂ ಆತ್ಮದೊರೆಭಾವ ದೆಗ್ಗ ಪ್ರಸಾದವೇ ನಮ: 

ಓಂ ದಿವಾಕರ ಘನನೋಟ ರಹಿತೆ ಪ್ರಸಾದವೇ ನಮ: 
ಓಂ ನಿಶಾಕರ ನಿರುತಾಂತ ಭಗ್ನ ಪ್ರಸಾದವೇ ನಮ: 

ಓಂ ಅಸ್ಟತನು ಮೂರ್ತಿ ತಧ್ಯವಕಥ್ಯ ಪ್ರಸಾದವೇ ನನು 
ಓಂ ಸರ್ವ ಶಿವಮಯ ಕಾರ್ಯ ತಥ್ಯ ಪ್ರಸಾದವೇ ನಮ 
ಓಂ ಅಣೋರಣೀಯಾನ್ಮ ಹತೋಮಹೀಯಾನ್‌ ಪ್ರಸಾದವೇ ನನು 8 
ಓಂ ಕಾರ್ಯ ಕಾರಣ ಭಾವ ವಿರಹಿತ ಪ್ರಸಾದವೇ ನಮ: 
ಓಂ ಕತೃಶಿನರೂಪ ಪ್ರಸಾದವೇ ನಮಃ 

ಓಂ ಭೃತ್ಯ ಶಿವಾನ್ವಿತ ಪ್ರಸಾದವೇನನು : 

ಓಂ ಕತೃಭೃತ್ಯ ಸ್ವಯಾನಂದ ಪ್ರಸಾದವೇನಮ $ 

ಓಂ ದೃನ್ಮಯಾನಂದ ಶಿವ ಪ್ರಸಾದವೇನಮ : 

ಓಂ ದೃಶ್ಯಮಯಾತ್ಮಕ ಶಿವ ಪ್ರಸಾದವೇನಮ 8 

ಓಂ ನಶ್ಶಿವಸ್ತಲಂ ನಾಸ್ತಿ ಪ್ರಸಾದವೇನಮ : 

ಓಂ ಸಶ್ಕಿವಾನಂದ ಲೀಲಾಂಕ ಪ್ರಸಾದನೇನಮ 8 

ಓಂ ಸರ್ವಗತ ವಿಸರ್ಜನ ಪ್ರಸಾದವೇನಮ : 

ಓಂ ಅನಾಚಾರ ನಶ್ಶಿವ ಪ್ರಸಾದವೇನನು 8 

ಓಂ ದುರಾಚಾರ ಭುವವ ಲಿಂಗ ಪ್ರಸಾದವೇನನು 

ಓಂ ನಿಯತಾಚಾರಂಗ ಪೂರ್ಣಲಿಂಗ ಪ್ರಸಾದಮೇನನು : 
ಓಂ ಜಡಾತ್ಮಾಂಗಲಿಂಗ ನಾಸ್ತಿ ಪ್ರಸಾದವೇನಮ : 

ಓಂ ಅಜಡಾನಂದಂಗ ಪರಿಪೂರ್ಣಲಿಂಗ ಪ್ರಸಾದವೇನಮ : 
ಓಂ ಅಸಹೆಜ ನಿಲುಲಿಂಗ ವಿಹೀನ ಪ್ರಸಾದವೇನಮ : 

ಓಂ ಸಹೆಜನಿಲುಲಿಂಗ ಮಯ ಪ್ರಸಾದವೇನಮ ಃ 

ಶ್ಚ ದ್ವಂದ್ವ ಕರ್ಮ ನಿಲುನಿರಹಿತ ಶಿನ ಪ್ರಸಾದವೇನಮ : 


ಪ್ರಸಾದಿ ಸ್ಥಳ 
ಕಂದ! ಮುಂದೆಸೆವ ಪ್ರಸಾದಿಸ್ಥಲದೊಳ್‌ | 
ಬಂದೊಸರಿ ಸುಖದೋರ್ಪ ಪ್ರಸಾದ ಸಂದಾನ | 
ಸೌಖ್ಯ ಶರಧಿಯೊಳು ಮಿಂದು ಪಡೆವುದಿಹ್ಟಾರ್ಥ ಸಿದ್ಧಿ ಸಿರಿಯಂ ॥ 


ಪ್ರಸಾದ ಸಹಸ್ರ 


ಕಂದ! ಘನಮಹಾ ಪ್ರಸಾದಿಯ ಸ್ಥಲದೋ | 
ಳೆನುಸಮ ಷಡಾಚಾರ ಮಹಾತ್ಮೆಯ | 
ಮನದುಂಬಿಪತ್ತು ಬಗೆನಾಮಶುದ್ದಿ | 


ವಿನಯದಿ ಸ್ವೀಕರಿಸಲಘೆಹೆರಸ ಸುಖಮಕ್ಕುಂ ॥ 


ಓಂ ಭಕ್ತ ದೇಹಿಕ ದೇವ ಪ್ರಸಾದವೇ ನಮಃ 

ಓಂ ಕಾಯಲಿಂಗ ಪಾ ್ರಾಣಭಕ್ತ್ಮ ಪ್ರ ಪ್ರಸಾದವೇ ನಮಃ 

ಓಂ ಪ್ರಾಣಲಿಂಗ ಕಾಯಭಕ್ತ ಪ್ರ ಸಸ ಸಾದನೇ ನಮಃ 

ಓಂ At ಜಂಗಮ ಚೆ, ೈತನ್ಯಭಕ್ತ ಪ್ರಸಾಡನೇ ನಮಃ 
ಓಂ ಅಂಗಶ್ರದ್ಧೆ ಆತ್ಮ Hy ಪ್ರಸಾದವೇ ನಮ: 

ಓಂ ಆತ್ಮಶ್ರ ಡೌ ಅಂಗನಿ್ಟ "ಪ್ರಸಾದವೇ ದಮಃ 

ಓಂ ಭಕ್ತ ಜ್ಞಾನ ಗರ್ಭ ಪ್ರಸಾದವೇ ನಮಃ 

ಓಂ ಜ್ಞಾನ ಭಕ್ತಿ ಗರ್ಭ ಪ್ರಸಾದವೇ ನಮಃ 

ಓಂ ಭಕ್ತಿಜ್ಞಾನ ವೆ ರಾಗ ಗರ್ಭ ಪ ಪ್ರಸಾದವೇ ನಮಃ 

ಓಂ ಪರಿಪೂರ್ಣ ಪರಮ ಸ ಪ್ರಸಾದಿ ಪ್ರ ಪ್ರಸಾದವೇ ನಮಃ 

ಓಂ ತಾಮಸ ಗುಣಗಣ “ಕ ಪ್ರ eR ನಮಃ 

ಓಂ ಸಂಕಲ್ಪ ವಿಕಲ್ಪ ದಹನ ಪ್ರಸಾದನೇ ನಮ; 

ಓಂ ಅರಿವು ಮರಿವು ಉಚ್ಚಾದನ ಪ್ರಸಾದವೇ ನಮಃ 

ಓಂ ಶೋಕ ಮೋಹ ನಾಸ್ತಿ ಪ್ರಸಾದವೇ ನಮ: 

ಓಂ ವಿಧಿ ನಿಷೇಧ ವಿಭಂಗ ಪ್ರಸಾದವೇ ನಮಃ 

ಓಂ ಪುಣ್ಯಪಾಪ ನಿರಹಿತ ಪ್ರಸಾದವೇ ನಮಃ 

ಓಂ ಲಿಂಗಾರ್ಪಿತ ಪ್ರಕಾಶ ಪ್ರಸಾದವೇ ನಮಃ 

ಓಂ ಸಾವಧಾನ ಸನ್ಮಿಹಿತ ಪ್ರಸಾದವೇ ನನು: 

ಓಂ ಸುಯಿದಾನ ಸುಲಲಿತ ಪ್ರಸಾದನೇ ನಮಃ 

ಓಂ ಸದ್ದುರು ಕಾರುಣ್ಯ ನಿಧಿ ಸುಖನುಯ ಪ್ರಸಾದವೇ ನಮಃ 
ಓಂ ೬ ಅಂತ; ಕರುಣ ಕಟಾಕ್ಷ ಮೂಲಗುರು ಪ್ರಸಾದವೇ ನಮಃ 
ಓಂ ಶಾಂತಮಯ ದೀಪ್ತಿದೇಶಿಕ ಪ್ರಸಾದವೇ ನಮಃ 

ಓಂ ಅವಿರಳ ಶಿವಜ್ಞಾನ ಕೃಪಾರ್ಯ ಪ್ರಸಾ ವೇ ನಮಃ 
ಓಂ ಥಿಜನೋಕ್ಸಾಂಬುಧಿ ದೇಶಿಕೇಂದ್ರ ಪ್ರಸಾದನೇ ನಮಃ 


0೪ 


ತಿವಾನುಭವ 


ಸಕಲಗುಣ ಶಿವಾರ್ಷಿತ ಮೂಲ ಪ್ರಸಾದವೇ ನಮಃ 
ಸತ್ಯಸದ ಮಲಮುಖ ಪ್ರಸಾದವೈ ನಮಃ 

ಅತ್ಯಂತ ದಯಮುಖ್ಯ ಮಣಿ ಪ ಪ್ರಸಾದವೇ ನಮಃ 
ಶರಣಾಗತ ರಕ್ಟಾಮಣಿ ಜೀಶಕ ಪ ಪ್ರಸಾದವೇ ನನುಃ 
ಸಾಕ್ಸಾತ್‌ ಶಿವಗುರು ಪ್ರಸಾದವೇ ನಮಃ 
ನಾದಬಿಂದು ತಳಾ ತತ ಪ್ರ ಸಾದನೇ: ನಮ: 
ಸಫ್ಕ್ರಿಯಾನಂದ ಕಳಾಶಿಪ ಪ್ರಸಾಡವೇ ನಮಃ 
ಭಕ್ತಾಂಗಸಂಗ ಸೌಖ್ಯಾ ತ್ಸ ಪ್ರಸಾದವೇ ನಮ 
ಸರ್ವೇಂದ್ರಯ ಸಂಗ ತವೆ ಪ್ರಸಾದವೇ | 
ಕರಣ ನಿಳಯಾನಂದ ಮೂರ್ತಿ ಪ್ರಸಾದವೇ ನಮಃ 
ಸಕಳನಿಃ ಕಳಾನಂದ ಸತ್ಯ ಶಿವ ಪ್ರಸಾದವೇ ನಮಃ 
ಸಕಳನಿಃ ಕಳಾ ಶೀತ ತ ಪ್ರಸಾದವೇ ನಮಃ 
ಅತ್ಯ ತ್ರಿ ಸ್ಮರ್ದ್ದ್ವಶಾಂಗುಲ ಶಿವ ಪ ಪ್ರಸಾದವೇ ನಮ: 
ಕ ತೋ ಯೂತ್‌ ಪ್ರಸಾದವೇ ನಮಃ 
ಅನುಪಮ ಸುವಿಲಾಸ ಶುದ್ಧ ಪ್ರಸಾದವೇ ನಮಃ 
ಅವಿರಳ ತೇಜ8ಪುಂಜ ಪ್ರಸಾದವೇ ನಮಃ 
ನಸ್ವಯ ಜಂಗಮವೇಷ ರಹಿತ ಪ್ರಸಾದನೇ ನಮಃ 
ನಚರ ಜಂಗಮವೇಷ ನಿರಹಿತ ಪ್ರಸಾದವೇ ನಮಃ 


ನಪರ ಜಂಗಮವೇಷ ನಾಸ್ತಿ ಪ್ರಸಾದವ ನಮ: 
ಜಡೆ ಜಂಗಮ ಸ್ಥಲ ವಿನೋದ ನ ಸ್ರಸಾದವೇ ನಮಃ 


ಮುಡಿ ಜಂಗಮಸ್ಥಲ ವಿಶಾಲ ಪ್ರಸಾದವೇ ನಮಃ 
ತುರುಬು ಜಂಗಮಸ್ತ ಸ್ಥಲ ಗುಣಾಢ್ಯ ಪ್ರಸಾದವೇ ನಮಃ 
ಲೋಚು ಜಂಗಮಸ್ಥಲ ಸೆ ಸೌಖ್ಯ ಪ್ರಸ ನವಿ ನಮ: 
ಬಾಳುಜಂಗಮಸ್ಥಲ ವನಾರ್ಗೆ 'ಪ್ರಸಾಡವೇ ನಮ: 
ದಿಗಂಬರ ಜಂಗಮಸ್ಥಲ ಮೋದ ಪ್ರಸಾದವೇ ನಮಃ 
ಗುರುವಂಚನೆ ಭಾವನಷ್ಟ ಭಕ್ತಿ ಪ್ರಕಾಶ ಪ್ರಸಾದವೇ ನಮಃ 
ಲಿಂಗವಂಚನೆ ಭಾವನಾಶ ಭಕ್ತಿಸ್ರ ೪೬ ಪ್ರಸಾದಿನೇ ನಮಃ 
ಚರವಂಚನೆ ಭಾವನಾಶ He ಪ್ರತಾಶ ಪ್ರ ಪ್ರ ಸಾದವೇ ನನು: 
ಸದ್ದು ರುಕ ಕೈಪಾನಂದ ಪ್ರ ಪ್ರ ನಾ ನಮ: 


0. 


ಸ ಸಂ ಇಸ್‌ 
ಪ್ರಸಾದ ~ ನು 


ಚಿಲ್ಲಿಂಗ ಸುಖಾನಂದ ಪ್ರಸನ್ನ ಪ್ರಸಾದವೇ ನಮ: 


೧೮೫ 


ಮಹಾನುಭಾವ ಪರಿಣಾಮ ಜಂಗಮ ಪ್ರಸನ್ನ ಪ್ರಸಾದವೇನಮು : 


ಅನಾದಿ ಸಂಸಿದ್ಧ ನಿರಂಜನಭಕ್ಕೆ ಪ್ರಸಾದವೇ ನಮ: 
ಆದಿಗಾಧಾರ ಅನುಸಮಭಕ್ತಿ ಪ್ರಸಾದವೇ ನಮ: 
ಸರ್ವಾಧಾರ ಸದಭಕ್ತ ಮೂರ್ತಿ ಪ್ರಸಾದವೇ ನಮ: 
ನಿತ್ಯ ಮಹೆತ್ವಾತಿಶಯ ಭಕ್ತ :ಪ್ರಸಾದವೇ ನಮ: 
ಶರಣ ಮಹಾತ್ಮೆ ನಿತ್ಯನಿರ್ಮಲ ಪ್ರಸಾದವೇ ನಮಃ 
ಶರಣಾಂಗ ಕಲ್ಪವೃಕ್ಷ ಪ್ರಸಾದವೇ ನಮ: 

ಶರಣಾಂತ ಕಾಮಧೇನು ಪ್ರಸಾದವೇ ನಮಃ 
ಶರಣಾತ್ಮಕ ಚಿಂತಾಮಣಿ ಪ್ರಸಾದವೇ ನಮಃ 

ಶರಣ ಚಾರಿತ್ರ ಸಕಲ್ಫೈಶ್ಚರ್ಯಸಮೃದ್ಧಿ ಪ್ರಸಾದವೇ ನಮ: 
ಶರಣ ಕೃಪಾಪ್ರಸನ್ನ ಸೌಭಾಗ್ಯನಿಥಿ ಪ್ರಸಾದವೇ ನಮ: 
ನಿಶ್ಚಿಂತ ಶರಣ ನಿರ್ಮಲಾನಂದ ಪ್ರಸಾದನೇ ನಮ: 
ಶರಣ ಮಹಾಘನ ಗಂಭೀರ ಪ್ರಸಾದವೇ ನಮ; 
ಪರಮ ಪರಿಣಾಮಿ ಶರಣ ಪ್ರಸಾದವೇ ನಮಃ 

ನಿತ್ಯ ಪರಮಸುಖ ಪ್ರಸನ್ನಶರಣ ಪ್ರಸಾದವೇ ನಮ: 
ನಿತ್ಯಾನಂದ ನಿಜಸುಖ ಪ್ರಸಾದವೇ ನಮ: 
ಸತ್ಯಾನಂದ ಸದಮಲ ಪ್ರಸಾದವೇ ನಮ: 

ಸಕಾಲ ನಿಃಕಲ ಸಂಸತ್ತು ಪ್ರಸಾದೆನೇ ನಮ 8 
ಸಕಲಗುಣ ಶಿವಾನಂದ ಪ್ರಸಾದವೇ ನಮ: 

ಸತ್ರ್ರಿಯ ಪ್ರಸನ್ನ ಪ್ರಸಾದವೇ ನಮ: 

ಸುಜ್ಞಾನ ಪ್ರಸನ್ನ ಪ್ರಸಾದವೇ ನಮ € 

ಮಹಾಜ್ವಾನ ಪ್ರಸನ್ನ ಪ್ರಸಾದವೇ ನಮ: 

ಗುರು ದಯಾದಿ ಪ್ರಸಾದನೇ ನಮ: 

ಶಿವಪ್ರಸನ್ನಾದಿ ಪ್ರಸಾದವೇ ನಮ ॥ 

ಜಂಗಮಾನು ಭಾವಮೂಲ ಪ್ರಸಾದವೇ ನಮ: 


ಕಂದ! 


ಕಂದ॥ 


ಶಿವಾನುಭವ 


ಪ್ರಾಣಲಿಂಗಿ ಸ್ಥಳೆ. 
ಮುಂದೆಸೆವಸು ಪ್ರಾಣಲಿಂಗಿಯ ಸ್ಥಲ | 
ವೃಂದ ನಿಜಚಾರಿತ್ರ ಸಾರಾಯಮೋ | 
ದಂದವನು ಚಿದ್ಪೃದಯದೊಳಿಂಬಿಡ | 
ಲಂದವರಿಗೈಶ್ವರ್ಯ ಪ್ರಾಪ್ತಿಯಕ್ಕುಂ ॥| 


ಇಂತಪ್ಪ ಪ್ರಾಣಲಿಂಗಿಯ ಸ್ಥ ೪! 


ದಂತ 'ಪ್ರಭಾಕೇಜಃ ಪುಂಜಸ್ಸು ಖ | 
ಶಾಂತಿನುಣಿ ಐನತ ತ್ರರನುಡಿವ ಗ್ಯ 
ಸಂತಸದಿ ಸವಿದರ್ಗೈಸ್ಪೆಶ್ಚ ಶರ್ಯ ಸಂಪ್ರಾ ಪ್ರಿ: [| 


ಪ್ರಾಣಲಿಂಗಿಯ ಸ್ಥಲಾತ್ಮಕ ಪ್ರ ಪಸಾದವೇನಮ ₹ 

ಜತ ಪ್ರಕಾಶ ಜ್ಞಾನ ಪ್ರ ಸಾದವೇನನು 8 

ಜ್ಞಾ ನ ಪ್ರಕಾಶ ವೆ ೈರಾಗ್ಯ ಪ್ರ ಪೃಸಾದವೇನವು ₹ 

ವೈರಾಗ್ಯ ಪ್ರಕಾಶ ತೀ ಪ್ರ ಸಾದವೇನಮ: 

ಗುರು ಪ್ರಕಾಶಲಿಂಗ ಪ್ರಶಾದವೇನಮ : 

ಲಿಂಗ ಪ್ರಕಾಶ ಜಂಗಮ ಪ್ರಸಾದವೇನಮ : 

ಜಂಗಮ ಪ್ರಕಾಶ ಮಹಾನುಭಾವ ಪ್ರಸಾದವೇನನು: 
ಮಹಾನುಭಾವ ಪ್ರಕಾಶ ಸರತ ಪ್ರಸಾದವೇನನು: 
ಪರಮಾನಂದ ಪ್ರ Hp ಪರಿಪೂರ್ಣ ಪ್ರನಾದವೇನಮ: 
ಸರಿಪೂರ್ಣ ಪ್ರಕಾಶ ನಿಜ ಪ್ರಸಾದನೇ ನಮಃ 

ಪ್ರಾ ಇಲಿಂಗಾರ್ಚನೆಯಾನಂದ ಪ್ರಸಾದವೇನಮಃ 
ಭಿನ್ನಕ್ರಿಯಾ ತೀತಗುರು ಪ್ರಸಾದವೇನಮ: 

ಭಿನ್ನಭಾನ ವಿನಾಶ ಚರ ಪ್ರಸಾದವೇ ನಮಃ 

ಅಭಿನ್ನ ಕ್ರಿಯಾನುಭಾವ ಲೀಲಾ ಪ್ರ ಪ್ರಸಾದನೇನಮಃ: 

ಅತ್ಯಂತ ಜ್ಞಾನಾನುಭಾವ ಫಲ ಪ್ರಸಾದವೇ ನನು: 
ಸಾಮರಸ್ಯ ಜ್ಞಾನಾನುಭಾವ ಲೀಲಾ ಪ್ರಸಾದವೇ ನಮಃ 
ಹೈದಯಾರ್ಚನೆ ಸುಖ ಪ್ರಸನ್ನ ಪ್ರಸಾದನೇ ನಮಃ 

ತ್ರಿ ೂಟಾರ್ಚನೆ ಪರಿಣಾಮ ಪ್ರಸನ್ನ ಪ್ರಸಾದವೇ ನಮಃ 
ಬ್ರಹ್ಮರಂಧ್ರ ಅರ್ಚನೆ ಸಮರಸ ಸುಖಸ್ರ ಸನ್ನ ವ್ರಸಾದವೇನನುಃ 


ಓಂ 


ಪ್ರಸಾದ ಸಹಸ್ರ 


ಸಿದ್ಧಾ ತಿ ಯೋಗ ವಿಯೋಗ ಪ ಪ್ರಸಾದವೇನಮ : 


ಇಷ್ಟ ಬಗ್ಗ ಸಂಬಂಧ ಸುಖಾನಂದ ಪ್ರಸಾದವೇನಮಃ 
ವೇಲಾಂತಿ ಯೋಗ ವಿಯೋಗ ಪ್ರ ಸೌದನೇನಮ : 


ಪ್ರಾಣಲಿಂಗ ಪ್ರ ಸನ್ನ ಪ A: ಪ್ರಸಾದವೇನನು 
A ವಿಹೀನ ಪ್ರಸಾದವೇ ನಮಃ 
ಭಾವಲಿಂಗ ಸಂಯೋಗ ಸಂಪತ್ತು 'ಪ್ರಸಾದವೇ ನಮಃ 
ಷಡುದರ್ಶನ ಯೋಗ ಭಂಗ ಪ್ರಸಾದವೇ ನಮಃ 

ಷಟಸ್ಕಲ ಸಂಬಂಧ ಸೌಖ್ಯ ಪ್ರಸಾದವೇ ನಮಃ 

ಷಟ್‌ 'ಶಿನ ಸಂಯೋಗ ವಿಯೋಗ ಪ್ರಸಾದವೇ ನಮಃ: 
ಷಟ್‌ಲಿಂಗ ಸಂಗ ಸಮರಸಾನಂದ ಪ್ರಸಾದವೇ ನಮಃ 
ತ್ಯಾಗಾಂಗ ನಿಳಯ ಪ್ರ ಭಾಮೂರ್ತಿ 'ಪ್ರಸಾದವೇ ನಮಃ 
ಭಾಗಾಂಗ ಲಯಾನಂದ ಮೂರ್ತಿ ಪ್ರಸಾದವೇ ನಮ: 


ಯೋಗಾಂಗ ಧಾಮ ಪರಿಣಾಮ ಮೂರ್ತಿ ಪ್ರಸಾದವೇ ನಮ: 


ಹೈದಯ ಪ್ರಕಾಶ ಪೀಠ ಮೂರ್ತಿ ಪ್ರಸಾದವೇ ನಮಃ 
ಭೃ ಮಧ್ಯ ಕಳಾಪೀಠ ಮೂರ್ತಿ ಪ್ರಸಾದವೇ ನಮಃ 
ಬ್ರಹ್ಮ ರಂದ್ರ ತೇಜ8ಪುಂಜ ಪ್ರಸಾದವೇ ನಮಃ 
ಸೂರ್ಯೆಮುಂಡಲ ಮುಖದ ಪ್ರಸಾದವೇ ನಮಃ 

ಚಂದ್ರ ಮಂಡಲ ಬಿಂಬ ಪ್ರ ಸಾದವೇ ನಮಃ: 
ಅಗ್ನಿಮಂಡಲ ಮಣಿ ಪ್ರಸಾದವೇ ನಮ: 

ಸರ್ವೇಂದ್ರಿಯ ಮುಖ ಪ್ರಕಾಶ ಪ್ರಸಾದವೇ ನಮ: 
ಘ್ರಾಣ ಮುಖ ಆಚಾರ `ರಿಂಗಾರ್ಪಿತ ನ ಪ್ರಸಾದವೇ ನಮಃ 
ಜಿಂಹ್ವೈಮುಖ ಗುರುಲಿಂಗಾರ್ಪಿತ ಪ ಸ್ರ ಸಾಡವೇ ನಮಃ 
ನೇತ್ರಮುಖ ಶಿವಲ್ಲಿಂಗಾರ್ಸಿತ ಪ್ರಸಾದವೇ ನಮಃ: 
ಸ್ಪರ್ಶಮುಖ ಜಂಗಮಲಿಂಗಾರ್ಪಿತ ಪ್ರಸಾದವೇ ನಮ: 
ಶ್ರೋತ್ರ ಮುಖ ಪ್ರಸಾದಲಿಂಗಾರ್ಪಿತ ಪ್ರಸಾದವೇ ನನು: 


ಹೈದಯಮುಖ ಪುಹಾಲಿಂಗಾರ್ಪಿತ ಪ್ರಸಾದವೇ ನಮಃ 
ರೂಪಾನ್ವಿ ತ ಇಷ್ಟ ಲಿಂಗಾರ್ಪಿತ ಪ್ರ ಸಾದವೇ ನಮಃ 


ರುಚಿಯಾತ್ಮ ಕ ಪ್ರಾ ಇರಿಂಗಾರ್ಪಣ ಪ್ರಸಾದವೇ ನಮ; 
REN PRS ಪ್ರಸಾದನೇನಮ: 
ಪರಿಪೂರ್ಣ ಲಿಂಗಾರ್ಪಣ ಪ್ರಸಾದವೇ ನಮಃ 


೧೮೭ 


೧೮೮ ಶಿವಾನುಭವ 


ಶೆರಣಸ ಳೆ 
ಇ 


ಕಂದ॥ ಶರಣಸ್ಥಲದಂತಃ ಸಾರಾಯದಸ | 
ಚ್ಚಿರ ಪ್ರಸಾದ ಪರಿವಿಡಿಯಿಂದೆಸೆವ | 

ಪರಮ ನಾಲ್ವತ್ತು ಬಗೆ ನಾಮಾಮೃತ | 

ದಿರವ ಸವಿದು ಸದ್ಭಕ್ತ ಜನರಿಗಿಷ್ಟ್ರಾರ್ಥಂ i 


ಕಂದ ಮೇಲಣ ಶರಣಸ್ಥಲದನುಭಾವವು | 
ಕೇಲಿಸಿದ ನಾಮಾಮೃತನನೊಶೆದು ಮಹಾ | 
ಮೇಲದ್ವಾರದಿ ಸವಿದು ಸುಖಿಸಿರಿ ಶರಣರ್‌ | 
ಕಾಲಕರ್ಮಾತೀಶ ಪ್ರಸಾದವನರಿದಂ Il 


ಐಕ್ಯಸ್ಫಲ 
ಕಂದ॥ ಮುಂದಿಸೆವ ಫಿಜೈಕ್ಯಸದದ ಪರಮಾ | 
ನಂದ ಪ್ರಸಾದ ಪರಿಚರಿಯ ಸರ | 


ಸಿಂದರಿದು ಸುಖಿಸಿದ ಮಹಿಮರಿ | 
ಗಿಂದು ನಿತ್ಯತ್ವ ನಿಜನದ ಸಿದ್ಧಿಯಕ್ಕುಂ | 


ಕಂದ ಘನಮಹಾಲಿಂಗೈೈಕೃ ಪದಾನಂದ । 
ದನುಭವ ಪ್ರಸಾದದ ಮಳಸುಖ ಶುದ್ಧಿ । 
ಯನು ಸು ನಾಲ್ವತ್ತು ತೆರದಿಂದರಿ | 
ದನುಭವಿಸಿದವುಲ ಭಕ್ತರ್ಗೆ ಸಂಪದತ್ವಂ Il 


ಓಂ ಮೂರರಾಪ್ಯಾಯನ ವಿಭಂಗ ಪ್ರಸಾದವೇ ನಮಃ 
ಓಂ ಪಂಚ ಬೆಟ್ಟಿ ಭಾವ ಭಗ್ನ ಪ್ರಸಾದವೇ ನಮಃ 

ಓಂ ಅಷ್ಟಾಂಗಯೋಗ ಭೋಗ ನಾಶ ಪ್ರಸಾದವೇ ನಮಃ 
ಓಂ ಅರಿವು ಮರವು ವಿನಾಶ ಪ್ರಸಾದವೇ ನಮ: 

ಓಂ ಮಿಥ್ಯ ಪರವಶ ಭವರಹಿತ ಪ್ರಸಾದವೇ ನಮಃ 
ಓಂ ಭಾವ ಭ್ರಾಂತ ನಾಸ್ತಿ ಪ್ರಸಾದವೇ ನಮಃ 

ಓಂ ಕಾಯಲಿಂಗೈಕ್ಯ ಕರ್ಮನಸ್ಟ ಪ್ರಸಾದವೇ ನಮಃ 
ಓಂ ಪ್ರಾಣಲಿಂಗೈಕ್ಯ ಪ್ರಸಂಚನಪ್ಟ ಪ್ರಸಾದವೇ ನಮಃ 


ಪ್ರಸಾದ ಸಹೆಸ್ರ ೧೮೯ 


ಓಂ ಮನಲಿಂಗೈಕ್ಯ ಮಹಾಂತ ಪ್ರಸಾದವೇ ನಮಃ 

ಓಂ ಆತ ಲಿಂಗೈ ಕೃ ಅಸ ಸಾಧ್ಯ ಪ್ರಸಾದವೇ ನಮಃ 

ಓಂ ನಿಜಲಂೈೈಕ್ಳ ನಿತ್ಯ ಪ್ರಸಾದವೇ ನಮಃ 

ಓಂ ಕಾಯ ಕರ್ಮ ಸಂಪತು. ಪ್ರಸಾದನೇನಮ 

ಓಂ ಮನಜ್ಞಾನ ಸಂಸತ್ತು ಪ್ರಸಾದವೇ ನನು: 

ಓಂ ಪ್ರಾಣಪ್ರಸಾದ ಸಂಪತ್ತು ಸುಖ ಪ್ರಸಾದವೇ ನಮಃ 

ಓಂ ಘ್ರಾಣನಾಚಾರಲಿಂಗ ಪರಿಣಾಮಿ ಪ್ರಸಾದವೇ ನಮ: 

ಓಂ ಜಿಂಹ್ಟೆ ಗುರುಲಿಂಗ ವಿನೋದಿ ಪ್ರಸ ಇದನೇ ನಮಃ 

ಓಂ ನೇತ್ರ: ಶಿವಲಿಂಗ ಸಂಪತ್ತು ಪ್ರಸಾದವೇ ನಮಃ 

ಓಂ ತ್ವಕ್ಳು ಚರಲಿಂಗ ಜಲು ಪ್ರಸಾದವೇ ನಮಃ 

ಓಂ ಶ್ರೋತೃ ಶೇಷಲಿಂಗ ಸೌಖ್ಯಮಯ ಪ್ರಸಾದವೇ ನಸುಃ 
ಓಂ ಹೈದಯ ಮಹಾಲಿಂಗ ಮಯಾನಂದ ಪ್ರಸಾದವೇ ನಮ: 
ಓಂ ಸರ್ವಾಚಾರ ಸಂಬಂಧೆ ವಿಲಾಸ ಪ್ರಸಾದವೇ ನಮಃ 

ಓಂ ಭಕ್ತಲಿಂಗಾರ್ಪಿತ ವಿನೋದ ಘ್ರಾಣ ಪ್ರಸಾದವೇ ನಮಃ 
ಓಂ ಮಹೇಶ್ವರ ಲಿಂಗಾರ್ಪಿತ ಸುಖ ಜಿಂಹ್ವೆ ಪ್ರಸಾದವೇ ನಮ: 
ಓರ: ಪ್ರಾಣಲಿಂಗಿ ಲಿಂಗಾರ್ಪಣ ಪ್ರಭಾತ್ವಕ್ಟು ಪ್ರಸಾದನ ನನು: 
ಓಂ ಶಂಕರಿಂಗಾರ್ಗಣ ಸರಿತೋಷ ಶ್ರೊ (ತೃ ಪ್ರಸಾದವೇ ನಮಃ 
ಓಂ ಐಕ್ಯಲಿಂಗಾರ್ಪಣ ಸೌಖ್ಯ ಹೃದಯ” ಕ ನಮಃ 
ಓಂ ನಿಷ್ಕಲಲಿಂಗಾರೋಗಣಿ ತ್ನ ಫ್ರಿ "ಹ್ಮ ರಂಥ ಪ್ರಸಾದನೇ ನಮಃ 
ಓಂ ನಿಃ ಶೂನ್ಯ ಲಿಂಗಾರೋಗಣಿ ತೃಪ್ತಿಉನ್ಸನಿ ಪ್ರ ಸೂದನೇ ನಮಃ: 
ಓಂ ಇಗೊ ಲಿಂಗಾರೋಗಣಿ ತೃಶ್ತಿಪಶಿಮ ಪ್ರಸಾದನೇ ನನು: 
ಓಂ ಏಕಭಾಜನ ಸುಖಾನಂದ ಮಯ ಪ್ರಸಾದನೇ ನಮಃ 

ಓಂ ಭಕ್ತಲಿಂಗೈಕ್ಯ ಸದಾನಂದ ಪ್ರಸಾದವೇ ನಮಃ 

ಓಂ ಮಹೇಶ್ವರ ಲಿಂಗೈಕ್ಯ ನಿತ್ಯಾನಂದ ಪ್ರಸಾದವೇ ನಮಃ 

ಓಂ ಪ್ರಸಾದಿ ಲಿಂಗೈಕ್ಯ ಸೂರ್ಣಾನಂದ ಪ್ರಸಾದವೇ ನಮಃ 
ಓಂ ಪ್ರಾಣಲಿಂಗಿಯ ಲಿಂಗೈಕ್ಯ ಪರಮಾನಂದ ಪ್ರಸಾದವೇ ನಮಃ 
ಓಂ. ಶರಣಲಿಂಗೆ ಕ್ಕ ನಿಜಾನೆಂದ ಪ್ರಸಾದವೇ ನನುಃ 

ಓಂ ಐಕ್ಯ ಹಗ ಘನಾನಂದ ಪ್ರಸಾದವೇ ನಮಃ 


ಓಂ ತ್ಯಾಗಿ ಲಿಂಗ ಸಂಗ ಸಂಪತ್ತು ಪ್ರಸಾದವೇ ನಮಃ 


ಕಂದ॥ 


ಶಿವಾನುಭವ 
ಭೋಗಿ ಲಿಂಗ ಸಂಯೋಗ ಸುಖ ಪ್ರಸಾದವೇ ನಮಃ 
ಯೋಗಿಲಿಂಗ ಸಮರಸಾನಂದ ಪ್ರಸಾದವೇ ನಮಃ 


ಅಂಗೆಸಲ 
pS 


ಅಂಗಸ್ಥಲ ನಾಲ್ವತ್ತುನಾಲ್ಕು । 
ಲಿಂಗಸ್ಥ ಲೈವತ್ತೇಳರಭಾವದ | 
ಮಂಗಲ ಪ್ರಸಾದನು ಸಾರಾಯ | 


ವಂಗದಿ ಧರಿಸುವದು ಲಿಂಗಶರಣರೊಲಿದಂ | 


ದೀಕ್ಸಾಪ್ರಕಾಶ ಪ್ರಸನ್ನ ಪ್ರಸಾದವೇನಮ: 
ಗುರುಕರುಣ ಕಳಾನಂದ ಪ್ರಸಾದವೇನಮಃ: 
ದೀಕ್ಸಾಗುರು ದಯಾನಂದ ಪ್ರಸಾದನೇನನು: 
ಕ್ರಿಯಾಗುರು ಮೂರ್ತಿ ಪ್ರಸಾದವೇನಮ: 

ಕರುಣ ಕಟಾಕ್ಷ ಮೂರ್ತಿ ಪ್ರಸಾದವೇನಮ: 

ಆದಿ ಪ್ರಸಿದ್ಧ ಪ್ರಭಾಮೂರ್ತಿ ಪ್ರಸಾದವೇನನು: 
ಅಸಾಧ್ಯ ಸಾಧ್ಯ ಕಾರಣ ಪ್ರಸಾದವೇನನು; 
ಅಂತಾಮೋದನ ವನಧಿ ಪ್ರಸಾದವೇನಮ: 
ಅಮೃತನಿಧಿ ಕ್ರೋಶಮುಖ ಪ್ರಸಾದವೇನನು: 
ಅಪ್ರಮಾಣ ದಯಾನಿಧಿ ಪ್ರ ಸಾದವೇನಮು: 
ಶಿಕ್ಸಾಗುರು ಸ್ಥ ಲಕತ್ಮಕ ಪ್ರಸಾದವೇನಮ: 
ಸದ್ಭೋಧಾನಂದ ಮುಖ ಪ್ರಸಾದವೇ ನಮ: 
ಪರಿಜೋಧ ನಿಧಿ ನಿವಾಸ ಪ್ರಸಾದನೇ ನಮ: 
ಸಕಲಗುಣ ಸಂಹಾರಿ ಪ್ರಸಾದವೇ ನಮಃ 
ಸರ್ವಗುಣ ನಿಜಸಂಧಾನ ಕೃಪಾ ಪ್ರಸಾದವೇ ನಮಃ 
ತ್ರಿನಿಧಾಂಗ ಲಿಂಗಸಂಗ ಕೃಪಾ ಪ್ರಸಾದವೇ ನಮಃ: 
ತ್ರಿವಿಧಲಿಂಗ ಸಂಪತ್‌ ಕೃಪಾ ಪ್ರಸಾದವೇ ನಮ: 
ಸರ್ವ ಸಂಪತ್ತು ಹೈದಯನಿಧಿ ಪ್ರಸಾದವೇ ನಮ: 
ನಿತ್ಯಾಂತ8 ಕರಣ ಕೃಪಾ ಪ್ರಸಾದವೇ ನಮಃ 
ಅತ್ಯಂತ ಸುಖಮುಖ ರಮಣ ಪ್ರಸಾದವೇ ನಮಃ 


ಪ್ರಸಾದ ಸಹೆಸ್ರ 


ಮೋಕ್ಬ್ಸಾಗುರು ಸಲಾಂಕೆ ಮೂರ್ತಿ ಪ್ರಸಾದವೇ ನಮಃ 
ಜ್ಞಾನ ದೇಶಿಕ ದಯವಾರಿಧಿ ಪ್ರಸಾದವೇ ನಮಃ 
ನುಹಾಜ್ಞಾನ ಕೃಪಾಕರ ಪ್ರಸಾದವೇ ನಮಃ 
ಮೃತ್ಯುಂಜಯ ಪ್ರಕಾಶ ಪ್ರಸಾದವೇನಮ: 
ಸರ್ವೇಂದ್ರಿಯ ಜಿತು ಪ್ರಸಾದವೇನಮಃ 
ಸರ್ವಕರಣ ಜತು ಪ್ರಸಾದವೇನಮಃ 

ಸಕಲ ವಿಷಯಾತೀತ ಪ್ರಸಾದವೇ ನಮ: 

ಘನ ಹರುಷ ಸರುಷಮುಖ ಪ್ರಸಾದವೇ ನೆಮ: 
ಸಹೆಜ ಘನಾನಂದತೇಜ ಪ್ರಸಾದವೇ ನಮಃ 
ಘೆನಶಾಂತ ನಿಭ್ರಾಂತಮಯ ಪ್ರಸಾದವೇ ನಮ: 
ಘನಲಿಂಗ ಪ್ರಸನ್ನ ಪ್ರಸಾದವೇ ನಮಃ 
ಸಂಚಾಚಾರಲಿಂಗ ಮೂರ್ತಿ ಪ್ರಸಾದವೇ ನಮಃ 
ಅನಿಷ್ಟನಷ್ಟ ಮೂರ್ತಿ ಪ್ರಸಾದವೇ ನಮಃ 
ಆಗಮಗತಿ ನಿಚಕ್ಷಣ ಪ್ರಸಾದವೇ ನಮಃ 

ಅಬದ್ಧ ಗಮನಾತೀತ ಮೂರ್ತಿ ಪ್ರಸಾದವೇ ನಮಃ 
ಸುಬದ ಸಗುಣಾನಂದ ಮುಖ ಪ್ರಸಾದನೇ ನನುಃ 
ಸುಚರಿತ್ರ ಶುಭಮಯು ಪ್ರಸಾದವೇ ನಮಃ 

ಅಮಳ ಶ್ರೀವದಲಿಂಗ ಪ್ರಸಾದವೇ ನಮಃ 
ಸತ್ಕಿ)ಯಾ ಗಂಭೀರ ಪ್ರಭಾ ಪ್ರಸಾದನೇ ನಮಃ 
ಅನಾಚಾರ ವಿನಾಶ ಪ್ರಸನ್ನ ಪ್ರಸಾದವೇ ನಮಃ 
ಅಸಂತಾಸ ಮನೋಮೂರ್ತಿಲಿಂಗ ಪ್ರಸಾದನೇ ನಮಃ 
ಸಂತಾಪ ಸಂಹಾರ ಲಿಂಗ ಪ್ರಸಾದವೇ ನಮಃ 
ದುಃಖದೂರ ವರ್ಜಿತಲಿಂಗ ಪ್ರಸಾದನೇ ನಮಃ 
ತಾಪತ್ರಯ ನಾಶನಲಿಂಗ ಪ್ರಸಾದವೇ ನಮಃ 
ನಿಶ್ಚಿಂತಮಯ ಮೂರ್ತಿ ಪ್ರಸಾದವೇ ನಮಃ 
ಸಕಲಮದ ಸಂಹಾರ ತೇಜ ಪ್ರಸಾದವೇ ನಮ: 
ನಿರ್ಮದ ನಿರಂತರಾತ್ಮಕ ಪ್ರಸಾದವೇ ನಮ: 
ದಶಾವಸ್ತಿವಿನಾಶ ಬ್ರಹ್ಮ ಪ್ರಸಾದವೇ ನಮಃ 
ನಿರ್ಮಲ ಧ್ಯಾನಾಂಂದ ಪ್ರಭಾ ಪ್ರಸಾದವೇ ನಮಃ 


೧೯೧ 


ರ್ಗಿ೨ 


ui ಮುಖ ವಿಕಸನ ಪ್ರಭಾ ಪ್ರಸಾದನೇ ನಮಃ 
ಪೂರ್ಣಾನಂದ ಮುಯಿಗ ಸ ಸ ನಮಃ 
ಇ ಲಿಂಗ ಪ್ರಸಾದನೇ ನಮಃ 
ಅಖಂಡ ಮಯಾನಂದ ಪ he ನಮ; 
ಅಖಂಡ ಪ್ರಕಾಶ ಕ್ಕ ಪ್ರಸಾದವೇ ನಮಃ 
ಭಾವ ಪ್ರಕಾಶ ಪೂರ್ಣಲಿಂಗ ಪ್ರಸಾದನೇ ನಮಃ 
ಜ್ಞಾನಾನಂದ ಪ್ರಭಾಮಯ ಲಿಂಗ ಪ್ರಸಾದವೇ ನಮಃ 
ದಿವ ಜ್ಞ್ಯಾನ ಲಿಂಗಮೂರ್ತಿ ಪ್ರಸಾದವೇ ನಮಃ 
ರಾಜತೇಜಾನಂದ ಅಿಂಗಮೂರ್ತಿ ಪ ಸ್ರ ಸಾದವೇ ನಮಃ 
ಅಹಂಕಾರತ್ರಯ ಭಂಗಮೂರ್ತಿ ಪ್ರಸಾದವೇ ನಮಃ 
ಅತ್ಯಂತ ಸುಖಮಯ ಮೂರ್ತಿ ಪ್ರಸಾದವೇ ನಮಃ 
ಸ್ವಯಾನಂದ ಜಂಗಮನೂರ್ತಿ ಪ್ರಸಾದನೇ ನಮಃ 
ಸದ್ಗ ಹೆ ಭಕ್ತಿ ಪ ಪ್ರಸನ್ನ ಪ್ರ ಸಾದವೇ ನಮಃ 
ಇಚ್‌ ಲೀಲಾನಂದ Ki ಪ್ರಸಾದವೇ ನನು: 
ದುರ್ವರ್ತನ ಖಂಡಣ ಪ್ರಸಾದವೇ ನಮಃ 
ಸಾಕಾರ ಜಂಗಮ ಸ್ಮಲಾತ್ಮಕ ಪ್ರಸಾದವೇ ನಮಃ: 
ಸಾವಧಾನ ಮುಖ ಮಣಿ ಪ್ರಸಾದವೇ ದಮಃ 
ಘನಲಿಂಗ ಜಂಗಮಾ ಮೂರ್ತಿ ಪ್ರಸಾದನೇ ನಮಃ 
ಸ್ವಸ್ಥ ಲ ವಿರಾಜ ಜಂಗಮ ಪ್ರಸಾದವೇ ನಮಃ 
ಸ್ವಧರ್ಮಾಚಾರ ಪ್ರಕಾಶ ಪ್ರಸಾದವೇ ನಮಃ: 
ನಿಜಸ್ಥ ಲ ನಿರ್ಮಾಯ ಜಂಗಮ ಪ್ರಸಾದೆನೇನನು: 
ಚರಜಂಗಮಸ ಲಾನ್ವಿ ತಪ ಪ್ರಸಾದವೇನಮು : $ 
ಚರಪ್ರ ಕಾಶ ನಂ ಪ್ರಸಾದನೇನಮಃ 
ಜೀತ 85 ಪ್ರಭಾನಂದ ಪ್ರ ಪ್ರಸಾದನೇನನು: 
ದೇಶಾ ವಿನೋದಿ ಗ ಪ ಪ್ರಸಾದವೇನಮಃ 
ಸುಬೋಧ ಕರ್ತೃಮುಯ ಪ್ರಸಾದನೇನಮಃ 
ಚಿದ್ಬೋಧ ಭರಿತಾಂತ ಪ್ರಸಾದವೇ ನಮಃ 
ಅಗಮ್ಯ ಚಾರಿತ್ರ ವಿನೋದಿ ಪ್ರಸಾದವೇ ನಮಃ 
ಸಂವಿಶಾಲಕೀರ್ತಿಮಯ ಪ್ರಸಾದವೇ ನಮಃ 


ಓಂಸ 
ಓಂ 
ಓಂ 
ಓಂ 
ಓಂ 
ಓಂ 
ಓಂ 
ಓಂ 
ಓಂ 
ಓಂ 
ಓಂ 
ಓಂ 


ಕಂದ॥ 


ಓಂ 
ಓಂ 
ಓಂ 
ಓಂ 
ಓಂ 
ಓಂ 
ಓಂ 
ಓಂ 
ಓಂ 
ಓಂ 


ಪ್ರಸಾದ ಸಹಸ್ರ. 


ಸತ್ಕೀರ್ತಿ ಶುಭಾನಂದ ಮೂರ್ತಿ ಪ್ರಸಾದವೇ ನಮಃ 
ಅನಿಚಾರಗಮನ ವಿಭಂಗ ಪ್ರಸಾದನೇ ನಮಃ 
ಪರಜಂಗಮ ಸ್ಮಲಾಯತ ಪ್ರಸಾದವೇ ನಮಃ 
ಜ್ಞಾನ ಜಂಗಮ ಪ್ರಭಾಮೂರ್ತಿ ಪ್ರಸಾದವೇ ನಮ: 
ಅಜ್ಞಾನ ವಿಡಂಬನ ಮೂರ್ತಿ ಪ್ರಸಾದವೇ ನಮಃ 
ನಿಜಾಚಾರ ಮುಖ ನಿನೋದಿ ಪ್ರಸಾದವೇ ನಮಃ 
ನಿತ್ಯಾನಂಂದ ಪ್ರಸಾದವೇ ನಮಃ 
ನಿರ್ಭಾವ ತೇಜಾತ್ಮ' ಕ ಪ್ರಸಾದವೇ ನಮಃ 
ಪರಮಾನಂದ ಭಗ ಪ್ರಸಾದನ: ನಮಃ 
ಸುಖಶುದ್ಧ ನಿಧಿನಿನಾಸ. ಪ್ರಸಾದವೇ ನಮಃ 
ಘನ ಗಂಭೀರ ಗತಿ ಮತಿವಿಶಾಲ ಪ್ರಸಾದವೇ ನನುಃ 
ಆನಂತ ಸುಖಸುಯಿಧಾನಿ ಪ್ರಸಾದನೇ ನಮಃ 


ಆಚಾರ ಲಿಂಗಸ್ಥಲ 


ಆಚಾರ ಲಿಂಗಸ್ಥಲ ನನವಿಧದಿಂ | 
ಪ್ರಾಚೀನ ಪ್ರ ಸಾದ ಸಹೆಸ ಸ್ರದೋ | 

ಳೂ ಚಿಸಿದನುಭವ ತೊಂಬತ ತ್ತರಶುಧಿಯ | 
ತೋ ಗ್ರದಿ ಸಿ ಕರಿ ಸಲೈಶ್ಶ ರ್ಯ ಸಿದ್ಧಿಂ ॥ 


ಕ್ರಿಯಾಗಮ ಮೂರ್ತಿ ಪ್ರಕೇರ್ತಿ ಪ್ರಸಾದವೇ ನಮಃ 
ಸತ್ಕಾ ಚಾರ ನಿತ್ಮನಿರ್ಮಲ ಪ್ರಸಾದವೇ ನನು: 

ಶ್ರ ಕೆ 
ಅಸತ್ಯ ಗತಿನಿನಾಶಮಣಿ ಪ್ರಸಾದವೇ ನಮಃ 
ನಿಜ ನಿರ್ಮಲಾನಂದ ಗಮ್ಯ ಪ್ರಸಾದವೇ ನಮ: 
ದುಃಶೇವ ಗಮನ ವಿನಾಶ ಪ ಪ್ರಸಾದವೇ ನಮ: 
ವೀರಶೈವಾಚಾರ ಪ್ರಸಿದ್ಧ ಪ್ಪ ಪ್ರಸಾದವೇ ನಮಃ 
ದುರ್ವಿಷಯ ಗಮನಾತೀತ ಪ್ರಸಾದವೇ ನಮಃ 
ಸದಾಚಾರ ವಿಷಯ ವಿನೋದ] ಪ್ರಸಾದವೇ ನಮಃ 
ಕ್ಷುದ್ರಗಮನ ನಿಲಕ್ಷ ಪ್ರಸಾದವೇ ನಮಃ 
ಸಚ್ಚಿದ್ರಸಂಧಾನ ಪ್ರಸನ್ನ ಪ್ರಸಾದನೇ ನಮಃ 


೧೯೩ 


೧೯೪ 


ಓಂ 
ಓಂ 
Lo 
ಓಂ 
ಓಂ 
ಓಂ 
ಓ 
ಓಂ 
ಓಂ 
ಓಂ 
ಓಂ 


ಓಂ 
ಓಂ 


ಓಂ 
ಓಂ 
ಓಂ 
ಓಂ 


ಓಂ 
ಓಂ 


ಓಂ 
ಓಂ 
ಓಂ 


ಓಂ 
ಓಂ 
ಓಂ 


ಐ 


ಓಂ ಸಕ್ತಿ 


ಓಂ 
ಓಂ 


ಓಂ 
ಓಂ 


ಶಿವಾನುಭವ 


ಸದಾ ಗಂಭೀರಮುಖ ಪ್ರಸಾದವೇ ನಮಃ 
ಜ್ಞಾನಾಗಮ ಪ್ರ ಪಷಕಾಶ ಪ ಪ್ರಸಾದವೇ ನಮಃ 
ವಿದ್ಯಾಗಮನಾನಂದ ಮೂರ್ತಿ ಪ್ರಸಾದವೇ ನಮ: 
ವೀರಗಮನ ನಿಶಾಲ್ಯ ಪ್ರಸಾದವೇ ನಮ: 
ಅಷ್ಟಾಂಗಯೋಗ ವಿರಹಿತ ಪ್ರಸಾದನೇ ನಮಃ: 
ಅನಿತ್ಯ ಕರ್ಮಭಗ್ನ ಪ್ರಸಾದವೇ ನಮಃ 

ಅನಿಷ್ಟ ಭಕ್ತಿಜೆ ಚ್ಛೇದನ ಪ್ರಸಾದವೇ ನಮ: 
ನಿಷ್ಮಾಭಕಿ ನಿಯತ ಪ್ರಸಾದವೇ ನಮಃ: 

ಸದ್ವಿ ಚಾರ ಸಂಪತ್ತ ಪ್ರಸಾದವೇ ನಮಃ 
ಜತ್ತ ಲೀಲಾನಂದ ಪ್ರಸಾದವೇ ನಮಃ 
ಭಾವಾಗವು ಭರಿತ ಪ ಪ್ರಸಾದವೇ, ನಮಃ 

ಚಿನ್ನ ಯಗತಿ Auras ಪ್ರಸಾದವೇ ನಮಃ 
ಪರಕಾದಗತಿ ಗಂಪು ಪ್ರಸಾದವೇ ನಮಃ 
ಪರಬಿಂದು ಗಳು ಪ್ರಸಾದವೇ ನಮ: 
ಪರಕಳಾ ರತಿಯಿಂಪು ಪ ಪ್ರಸಾದವೇ ನಮಃ 
ಸದ್ಭಾವ ವಿರತಿ ವಿಶೇಷ ತ್ರ ಸಾದವೇ ನಮಃ 
ಪರಮರತಿ ವಿಶಾಲಭದ್ರ ಪ್ರಸಾದವೇ ನಮ; 
ವಿಮಲಮತಿ ಸಧೃತಿ ಪ್ರಸಾದವೇ ನಮಃ 
ಅಭಿನ್ನ ವೃತ ಸೌಖ್ಯ ಪ್ರ ಸಾದವೇ. ನಮಃ 
ಅವಿರಳ ಶೀಲಾನಂದಭದ್ರ ಪ ಪ್ರಸಾದವೇ ನಮ: 
ಸಕಾಯ ಸದ್ರುಚಿ ಪ್ರಸಾದವೇ ನಮಃ 

ದುಷ್ಟ ನಿಗ್ರಹೆ ಶಾಂತಾತ್ಮಕ ಪ್ರಸಾದವೇ ನಮಃ 


ಶುದ 'ುನಭದ್ರ ರ್ಕ ಪ್ರಸ ನಾದವೇ ನಮಃ: 
ಕ್ಷುದ್ರ ಕಲ್ಪ ನಂತಾ ಪ್ರಸಾದವೇ ನಮಃ 


ಸರ್ನ್ವಸನುಮತ ಗಮ್ಯ ಪ್ರಸ ಸಸಾದನೇ ನಮಃ 
ಯಾಧಾರ 2 ಪ್ರಸಾದವೇ ನಮ: 
ಭಕ್ತ ಇಷ್ಟಿ ಸಂಧಾನ ಪ್ರಭಾ ಪ್ರಸಾದವೇ ನಮಃ 
ಜಾ ಕಜ ಸುಯಿಧಾನ ಪ್ರಸಾದವೇ ನಮಃ 
ವೈರ ರಾಗ ನಷ್ಟ ವ ೈದ್ಧಾನ ಸರ ಪೃಸಾದವೇ ನಮಃ 


ವ 


Ns) 
ನೇರವಗ್ರಪೆ ವಿನೋದಿ ಪ್ರಸಾದವೇ ನಮ: 


ಅಕಾಯ ಪ್ರಸಿ ಸಿದ್ಧ ಸಾ 
ನಿ:ಕಾಯ ನಜ ಪ್ರಸಾದವೇ ನಮ: 
ಮನೋ ಮಹೆಗಮ್ಮ ಪ್ರಸಾದವೇ ನನು: 

ಸದಾ ನಿಶ್ಚಿ ಂತ ವಿಗ್ರ ಹೆ ಪ್ರ ಸಾದವೇ ನಮ 8 

ಸಶಿ ದೃಢನುಯ ಪ ಪ್ರಸಾದನೇ ನಮಃ 

ಸತ್ತ. ಸ ಶಿನಕಿರಣ ಪ ಪ್ರ ಸಾದವೇ ನಮ: 

| ನ ಪ್ರಭಾನಿಳಯ ನಿತ್ಯ ಪ್ರಸಾದವೇ ನಮಃ 
ಗುರು "ಸ ಸಾಹಿತ್ಯ ಪ್ರಸಾದನೇ ನಮ; 

ಲಿಂಗ ಸಾಹಿತ್ಯ ಪ್ರ ರ ನಮಃ 

ಜಂಗಮ ಸಾಹಿತ್ಯ ಪ್ರಸಾದವೇ ನಮಃ 

ಪರ ಕಾಯ. ಪ್ರಭಾ ಗ ಪ್ರಸಾದವೇ ನಮ: 
ಕಾಯ ಕಲ್ಪಿ ತ ನಾಸ್ತಿ ಪ್ರಸಾದವೇ ನಮಃ: 

ಕಾಯ ಕರ್ಮುದಗ್ಗ ಪ್ರಸಾದವೇ ನಮಃ: 

ಕಾಯ ಮೋದ ವಿಹೀನ ಪ್ರಸಾದವೇ ನಮಃ 
ಸತ್ವಾಯ ಸಮಯ ನಿನೋದಿ ಪ್ರಸಾದವೇ ನಮ: 
ಪರಮಭಾವ ಪ ಪ್ರಸನ್ನ ಪ್ರಸಾವೇ ನಮಃ 

ಅವಿರಳ ಭಾವ ಪ್ರಸನ್ನ ಪ್ರ ಸಾದವೇ ನಮಃ 
ಇಂದ್ರಿಯ ಸಂಚ ಶಿವಸಂಚ ಪ್ರಸಾದವೇ ನಮ: 
ಪ್ರಾಣಸಂಚ ಮಹಾಸಂಚ ಪ್ರಸಾದವೇ ನಮ; 
ಭಾವಸಂಚಸು ಪ್ರಭಾಸಂಚ ಪ್ರಸಾದವೇ ನಮ: 
ಸಧರ್ಮಗತಿ ನಿನೋದಿ ಪ್ರಸಾದವೇ ನಮಃ 

ಏಕಾಗ್ರ ಚಿತ್ತ ಪ ಸ್ರಸನ್ನಸ ಸ್ರತ 

ಇರ್ವ ಹಸಗ ಪ್ರಸಾದವೇ! ನಮಃ 
ಸಕಲಜನ ಮನೋಪ್ರೀತ ಪ್ರಸಾದವೇ ನಮಃ 

ದ್ವ ಂದ ಕರ್ಮ ನಿಜಾಚಾರ ಗರ್ಭ ಪ್ರಸಾದನೆ (ನಮಃ 
ತಾ ಅನುಮಿಷ ಪ್ರಸ ಭಾ ನಮ: 
ಅಂತಃಶಾಂತಮಯ ಯೂ ಪ್ರಸಾದವೇ ನಮಃ 
ಸಕಲ ಗತಿಮತಿ ಶಾಂತಮಯ ಪ್ರ ಸಾದವೇ ನಮ: 
ನಿತ್ಯಾಂತ8ಕರುಣ ನಿರುತ ಪ್ರಸಾದವೇ ನಮ ಃ 


೧೯೫ 


೧೯೬ 


ಕಂದ 


ಶಿವಾನುಭವ 


ಸತ್ಯೋತ್ತಮ ಸ ಸಮತಾನಂದ ಪ ಪ್ರಸಾದವೇ ನಮಃ 
ಜ್ಞಾನಾ ಚಾರಾಯತ. ಪ್ರಸನ್ನ 'ಪ್ರನಾದವೇ ನಮ: 
ವಿನಯಗುಣನಿಧಿ ಪ್ರಸಾದವೇ ನಮಃ 

ಸದ್ದಿನಯ ಸಂಪನ್ನತ್ವ ಪ ಪ್ರಸಾದವೇ। ನವೇ: 
ಚಿದ್ದಿಲಾಸ ಸೌರಭ ಸುಖ ಪ್ರ ಪ್ರಸಾದವೇ ನಮ: 

ದುಃ ಸಂಭ್ರಮದೂರ ಪ್ರಸಾದವೇ ನಮಃ 

ಮೃತಕಾಯ ಗತಿ ವಿಡಂಬನ ಪ್ರಸಾದವೇ ನನು; 
ಚೇಷ್ಟಾಭಾವ ವಿನಾಶ ಪ್ರಜ ನಮಃ 

ವಿಚಕ್ಷಣ ಭಾನ ಶುದಿ ಶಿ ಪ್ರಸ ಸಾದವೇ ನಮಃ 
ಸಮತಾನಂದ ಭಾವ ವಾ ಪ್ರಸಾದವೇ ನಮ: 
ಸಮಯಸುಖ ಸುಲಲಿತ ಪ್ರಸಾದವೇ ನಮಃ 
ಅನುಭಾವಾಚಾರ ಪ ಪ್ರಸನ್ನ ಪ್ರಸಾದವೇ ನಮ; 
ಕ್ರಿಯಾಲಿಂಗ ಸಂಬಂಧ pe ಪ್ರ ಸಾದವೇ ನನುಃ 
ವ.ಹಾಜ್ಞಾನಲಿಂಗ ಸಂಗ ಶುಭಾತ್ಮಕ ಪ್ರಸಾದವೇ ನಮಃ 
ಮನ ಘನ ಮಹಾಂತ ಪ್ರಸಾದವೇ ನಮ: 
ಮಹಿಮಾತಿಶಯ ಪ್ರಸನ್ನ ಪ್ರ ಪೃಸಾದವೇ ನಮಃ 
ಅತಿಶಯ ರತಿ ಸಂಬಂಧ ಪ ಪ್ರಸಾದವೇ ನಮಃ 


ನಿರತಿಶಯಾನಂದ ನಿಧಿ ಪ್ರ po ನಮಃ: 
ಪರಮೈಶ್ವ ರ್ಯಗರ್ಭಪ್ರ ನಭಾ ಪ್ರಸಾದವೇನಮಃ 


ಪರಮಾನಂದ ಪೀಠ ಪ ಪ್ರಸಾದವೇ ನಮಃ 
ಗುರುಲಿಂಗಸ್ಥಲ 
ಮುದದಿ ಮುಂದಿಸೆವ ಗುರುಲಿಂಗಸ್ಥಲದೊ | 
ಳೊದಗುಮಹಾಪ್ರಸಾದದನುಭನ ಶುದಿಯಂ [| 
ಹ್ಲೆದಯಮುಖದಿ ಸೇವಿಸಿದ ಶರಣಜನ | 
ರ್ಗೆದಿರಿಟ್ಟಹೆ ಮಹಾಘನೈಶ್ವರ್ಯಸಿದ್ಧಿಂ ॥ 
ಶ್ರೀಗುರುಲಿಂಗಸ್ಥಲ ನವವಿಧದೊಳ್‌ | 


ಭಾಗಭಾಗನವಿನಾನು ಭಾನಶೇಷ | 
ಭೋಗತೊಂಬತ್ತುತೆರದಿಂದರಿದರಿ | 


ದಾಗಳೆನುಪಮೈ ಶ್ರರ್ಯಪದನಿಧಿಯಕ್ಕುಂ ॥ 


ಸನ್ಯಕಾಯ ತಿಪಾನುಭಾನ ಪಸ 
ನಿತ್ಯಕಾಯ ಜ್ಞಾ ನಭಾ ವ ಪ್ರಸನ್ನ 
ನಿರ್ಮಲಕಾಯ ಿಜಾನುಭಾನ ಪ್ರಸನ್ನ ಪ i ನಮ: 


ಬ ಪ್ರಸ 
ಕ್ರಿಯಾಕಾಯ ಲಿಂಗಾನುಭಾನ ಪ್ರಸನ್ನ ಪ್ರಸಾದವೇ ನಮ 

ಮ ಕಾಯ ನಿತ್ಯಾ ನುಭಾವ ಪ್ರಸನ್ನ ಪ್ರಸಾದನೇ ನಮ: 

ಜ್ಞಾನಕಾಯ ರಾನಿ ಪ್ರಸನ್ನ ಪ್ರಸಾದನೇ ನಮಃ 


ಸ್ಸ ಲ ತ್ಯಾ ಗಾನುಭಾವ ಪ್ರಸನ್ನ ಪ್ರಸಾ: ದವೇ ನಮ: 
ಸೂಕ್ಷ ಧೋಗಾನುಭಾನ ಪ್ರ ಸಾದವೇ ನನು; 
ಚ ಯೋಗಾನುಭಾ ಪ್ರಸಾದವೇ ನಮಃ 
ಶುದ್ಧಾ ದರಾತ್ಮ: ಕ್ರ Me ನಮ: 
RE ಪ್ರಸಾದವೇ ನಮಃ 

ನಿರ್ಗಮನ ಮುಖ ಪ್ರಸಾದವೇ ನಮ: 

ಸದಾದಾನ ಸಂಪತ್ತು. ಪ್ರಸಾದವೇ ನಮಃ 
ಸದಾವಾಕ್‌ ಶುದ್ಧಿ ಮಯ ಪ್ರ ಸಾದವೇ ನಮಃ 
ನಾಸಿಕ ಶಿವಾನುಭಾನ ಪ್ರಸ ಸನ್ನ ಪ್ರ ಪ್ಲಸಾದನೇ ನಮಃ 
ರಸನಿ ಶಿವಭಾವ ಸಸ ಸ್ರಸನ್ನಪ್ರಸ i ನಮಃ: 
ನೇತ್ರಲಿಂಗಭಾವ ಪ್ರಸನ್ನ ಪ್ರಸಾದವೇ ನಮಃ 

ತ್ರ ಕ್‌ ಕ್ರಿಯಾಭಾವ ಪ್ರ ಪ್ರಸನ್ನ ಪ್ರಸಾ ಸಾದವೇ ನಮಃ 


ಶ್ರೋತ್ಯಃ ಜಾ ಸ್ಲಾನಭಾನ ಪ್ರ ಸನ್ನ ಪ್ರಸ್‌ ದನೇ ನಮಃ 


ಉದಾನ ಸಧರ್ಮ ಸಮೇತ ಪ್ರ ಸಾದವೇ ನನು: 
ಸಮಾನ ಸಂನಿತ್‌ ಪ್ರಭಾ ಪ್ರಸಾದವೇ ನಮಃ 
ನಾಗ: ನವಿನ.ಭಾವ ಪ್ರಸನ್ನ ಪ್ರಸಾದವೇ ನಮ: 
ಕರ್ಮಾ ನಿರ್ಮಲಾನಂದ ಪ್ರ ನೇ ನಮಃ 

ಕೃ ಕರ ವಿಕಾರ ವಿನಾಶ ಪ, ಪ್ರಸಾದವೇ ನಮಃ 
ದೇನದತ್ತ ಸಾನಧಾನ ಸಂವಿತ್ತು ಪ್ರಸಾದವೇ ನಮಃ 
ಧನಂಜಯ ಅನುಭಾವಾಂತ ಪ್ರ ಸಾದನೇ ನಮಃ 
ಭೋಜ್ಯ ವಾಚಾರ ರಿಂಗಾರ್ಪಿಕೆ ಪ್ರಸಾದವೇ ನಮ: 
ಪಾನ್ಯ ಗುರುಲಿಂಗಾರ್ಪಿತ ಪ್ರಸಾದವೇ ನಮ: 


೧೯೭ 


ರಲ 


ಓಂ 


ಶಿವಾನುಭವ 


ಭಕ್ಷ ಶಿವಲಿಂಗಾರ್ಪಿತ ಪ್ರಸಾದವೇ ನಮಃ: 
ಜೋಹ್ಯ ಜಂಗಮಲಿಂಗಾರ್ಪಿತ ಪ್ರಸಾದವೇ ನಮಃ 
ತಿಹ್ಯ ಪ್ರಸಾದ ಲಿಂಗಾರೋಗಣಿ ಪ್ರ ಪ್ರಸಾದವೇ ನಮಃ 
ತೃಃ ಫ್ರಿ ಲ ಗಾಳ ಪ್ರಸಾದವೇ ನಮ: 
hy ಇಷ್ಲಲಿಂಗಾರ್ಪಣ ಪ್ರ ETE ನಮ: 
ರುಚಿ]ಪ್ರಾಣಲಿಂಗಾರ್ಪಣ ಪ್ರ ಸಾದವೇ ನಮಃ: 
ಶಿಷ್ಯ ಲೀಲಾತ್ಮಕ ಪ ಪ್ರಸಾದವೇ ನಮಃ 
ಅಂತ್ಯ ವಾಸಿ ಹ ಮ ಪ್ರಸಾದವೇ ನಮಃ 
ಜ್ಞಾನ ಕಲಾತ್ಮಾಯತ ಪ್ರಸಾದವೇ ನಮಃ 
ಟು ಶಂ ಟಾಷ ನಮಃ 
ನಿಜನಿಕಳ ಅವಸ್ಥಾ ತ್ಮ ಕಪ ಪ್ರಸಾದವೇ ನಮ: 
ಸಕಲ ಗುಣಸಾರ pea ಪ್ರಸಾದವೇನನು: 
ಸರ್ವಸಂಸಾರ ವಿಸರ್ಜನ ವ ಪ್ರಸಾದವೇನಮಃ 
ನಿರ್ಮಳ ಮುಖಿ ಪ ತ್ರ ಸಾದವೇನನಃ 
ಊದ್ವ ೯ ಚಿತ ತ್ರಭಾ je ಸ್ರಸಾದವೇನನು: 
Se ಅದ ಪ್ರ ಮಡ 

ರು ದಯಾಂತ ಸುಖಿ `ಪ್ರಸಾದನೇನಮಃ 
ಸತ್ಸೇವಾನಂದ ಮುಖಿ ಪ್ರಸಾದವೇ ನಮಃ 
ಗುರುಸಂದರ್ಶನ ಪ ಪ್ರಭಾ 'ಪ್ರಸಾದನೇ ನಮಃ 
ಗ ನರುಪಾದಸ ಸ್ಪರ್ಶನ ಪ್ರ ಪ್ರಸಾದವೇ ನಮಃ 
ಸದ್ಗುಕೋತ್ತಿ ಸ ಸಂಭಾಷಣಾನ್ವಿ ತ ಪ್ರಸಾದವೇ ನಮಃ 
ನಿಜಾರ್ಯ ಸೇವಾನುಕೂಲಿ ಸುಖಿನ ಪ್ರಸಾದವೇ ನಮಃ 
ಕತ ರ್ಸ್ಯೈಭ್ಛ ತ್ಯ ಸಮಯಾನಂದ ಪ ಕ್ರಸಾದವೇ ನಮಃ 
EE NE ಪ್ರಭಾ ಪ್ರಸಾದವೇ ನಮಃ: 
ರಾಜೋತ್ತುಮ ಮೂರ್ತಿ ಪ್ರಸಾದವೇ ನಮಃ 
ಉತ್ತಮೋತ್ತಮ ರಾಜ ಪ್ರಸಾದವೇ ನಮಃ 


- ಗುರು ಮಹೆತ್ವಗರ್ಭ ಪ್ರಸಾದವೇ ನಮಃ 


ಗುರುಸೊಂಕೆ ಗುರುರೂಪ ಪ್ರಸಾದವೇ ನಮಃ 
ಭ್ರಮರ ಕಾಸುಳನ್ಯಾಯ ಪ್ರಸಾದವೇ ನಮಃ 


ಓಂ 
ಓಂ 
ಓಂ 
ಓಂ 
ಓಂ 
ಓಂ 
ಓಂ 


ಕಂದ/॥ 


ಕಂದ್ಯ 


ಶಿಷ್ಯಗುರು ಸಂಬಂಧ ಪ್ರಸಾದನೇ ನಮಃ 
ಎಂತು ದೇಶಿಕನಂತು ಶಿಷ್ಯ ಪ್ರಸಾದವೇ ನಮಃ 
ಗುರುಶಿಷ್ಯ ಶಿಷ್ಯಗುರು ಭಾವ ಪ್ರಸಾದವೇನಮ: 
ನಿತ್ಯಾರ್ಯ ಸತ್ಯತಿಸ್ಠ ಪ್ರಸಾದವೇ ನಮಃ 
ಸತ್ಯಾರ್ಯ ನಿತೃಶಿಷ್ಯ ಪ್ರಸಾದವೇನಮ: 
ಸೇನ್ಯಗುರುವಂತ ಪ್ರಕಾಶ ಶಿಷ್ಯ ಪ್ರ ಸಾದನೇನಮಃ 


ದ್ವಂದಭಾವವೇಕ ಪ್ರಭಾ ಪ್ರಸಾದವೇ ನಮಃ 
ಶಿನ-ಲಿಂಗಪ್ರಸಾದಸ್ನಲ 
@ 


ಮತ್ತೆ ಸೆವ ಶಿವಲಿಂಗ ಸ್ನಲನನವಿ | 
ಚಿತ್ರ ಭಾವಾಂತ ಪ್ರಸಾದವನರಿ | 
ದುತ್ತಮ ಸುಖ ಪಡೆದು ಬಾಳುವದುಸ | 
ಚಿತ್ತಾನಂದ ಶಿವಭಕ್ತ ಶರಣ ಜನರು ॥ 


ಶಿವಲಿಂಗಕ್ಳಲ ನವವಿಧ ದಂತರ | 
ಸುವಿವೇಕ ಶುದ್ಧ ಪ್ರಸಾದದನಿಲುವಂ | 
ಶಿವಶರಣ ಭಕ್ತಜನರರಿದುಸನಿಯ । 
ಲ್ಕವಿರಳ ಪದಸಂಪತ್ತು ಸಂಪ್ರಾಪ್ತಿ:॥ 


ಜೀವಾತ್ಮ ಸುಪ್ರಕಾಶ ಪ್ರಸಾದವೇನಮ: 
ಸಜ್ಜೀವ ಸದಾತೇಜ ಪ್ರಸಾದವೇ ನಮಃ: 
ವಿಶ್ವ ಇಷ್ಟಲಿಂಗ ಆನಂದ ಪ್ರಸಾದವೇ ನಮಃ 


ತೈಜಸ ಪ್ರಾಣ ಲಿಂಗಾಯತ ಪ್ರಸಾದವೇ ನಮ: 


ಪ್ರಾಗ್ನ ಭಾವಲಿಂಗ ಸಂಪತ್ತು ಪ್ರಸಾದವೇ ನಮ: 


ಗುರುಕೃಪಾ ಪ್ರಸನ್ನ ಜೀವ ಪ್ರಸಾದವೇ ನನುಃ 
ಲಿಂಗ ಲೀಲಾನಂದ ಜೀವ ಪ್ರನಾದವೇನಮ: 
ಜಂಗಮಾನು ಭಾವ ಜೀವ ಪ್ರಸಾದವೇ ನಮಃ 
ಆಚಾರ ಸಂಸತ್‌ ಸದಾಜೀನ ಪ್ರಸಾದವೇ ನನುಃ 
ಸುವಿಚಾರ ಸುಲಲಿತ ಜೀವ ಪ್ರಸಾದನೇ ನಮಃ 
ಅಂತರಾತ್ಮ ಅವಿರಳ ಲೀಲಾ ಪ್ರಸಾದನೇ ನಮಃ 


೧೯೯ 


೨೦೨ 


ಶಿವಾನುಭವ 


ಶುದ್ಧ ಪ್ರಸಾದಿ ಅಂತಃ ಪ್ರಸಾದವೇನಮಃ 

ಅಂತ್ಯ ಪ್ರಸ ಸಾದಿಯಾತ್ಮಕ ರಾ ನಮಃ 

ಸಿದ್ದ ಪ್ರಸಾದಿಯಂಕಾಮೋದ ಪ್ರಸಾದವೇ! ನಮಃ 

ತಿನಲಂಗ ಮ ಇದಿ ಪರಿಣಾಮ ಪ ಪ್ರಸಾದವೇ ನಮಃ 
ಪ್ರಸಾದಿ ಸನ್ನ ಪ್ರಸಾದವೇ ನಮಃ: 

ಭಜ ಪ್ರಸಾ N 

ಚಿತ್‌ ವಿಲಾಸ ಪ್ರಸಾ ನ 


hk 
2 
[9 
[28 
ಚಿ 
UA 
[48 


ಚಿತ್‌ ರುಚಿಕರಾ ಸ ಪ್ರಸನ್ನ ಪ್ರಸಾದವೇ ನಮಃ: 
ಚಿತ್‌ ಲೀಲಾಂಗ ಪ ಪ್ರ ಮೇ ನನು 


ಪ್ರಸನ್ನ 

ವಿಚಿತ್ರ ವಿಶಾಲಮಹು ಪ್ರಸಾ 
ವಿಮಳಾಂಗ ಭರ್‌ ಕ ಪ್ರಸಾದವೇ ನಮಃ 

ಸೇವ್ಯ ಶ್ರಸಾದಿಯತ್ತ ಸ್ರ ಪ್ರ ಪ್ರಸಾದವೇ ನಮ: 
ನಿಜಾಂಗ ಪ್ರ ಪ pe ವ 
ನಿರ್ಮಳ ನಿ pt ಪ್ರಸಾದವೇನಮ: 
ಜ್ಞಾನಾಂಗ ನಿಧಿ ಪ್ರಸನ್ನ ಪ್ರಸಾದವೇನಮಃ 
ಘನ ತೇಜಾಂಗ ಪ್ರಭಾ ಪ್ರಸಾದವೇನಮಃ 
ಸರ್ವಸುಖ ಸ ಗಟ ಪ್ರಸ ನಾದವೇ ನಮ: 
ನಿರ್ವಯಲಾಂಗ ಪ್ರಸಾದವೇ ನಮ: 


ನಿರ್ಭಾವಂಗ ನಿತ ಸ್ರ ಪೃಸಾದವೇಃ ನಮ: 
ಘನ ಗಂಭೀರಂಗ ಪ್ರ ದವೇ ನಮ: 


ಅವಿರಳ ಸ ಸಾದವೇ ನಮಃ 

ದೀಕ್ಷಾ: ಪಾಡೋದಕ ಸ ಸ್ಪಲಾನ್ಸಿ ತ ಪ್ರಸಾದವೇ ನಮಃ 

Het ಜಲನಿನೋದ ಪ ಪ್ರ pa ನಮಃ 

ಕರುಣ ಜಲ ವಿಶಾಲ ಪ್ರಸಾದವೇ ನಮಃ: 

ಸದ್ವೀರ ಪದಾಂಬು ಪ್ರಸ ಸಾದವೇ ನಮಃ 

ಪರಸು ಪದಾಂಬು ಪ್ರಸಾದವೇನಮ: 

ಶು ದ್ಧೊ ದಕ ಸರಮ; ಪ್ರಸಾದವೇನಮ: 

ಅಮ rp ಮಯ ಪ್ರ ಸಾದನೇನಮ: 
ಸಂಸೊರಿತ ಸ ಸುಖೋಪನಿಜ ಪ ಪ್ರಸಾದವೇ ನಮ: 

ತ್ರ ಯಾ ಪಾದೋದಕ ಪ್ರಸನ್ನ ಪ್ರಸಾದವೇ ನಮ: 

ಸಿಕ್ತಾ ಪಾದೋದಕಮಯ ಪ ಪ್ರಸ ಸಾದವೇ ನಮಃ 


mo 


1161118 
ao 
DaDygnuvaiyg 


cep” ಈಡೀ Renn ಇಡ 


ಅಂಣೀಆಣ ದೂ 
Re —cee 


ಈ ಪತ್ರಿಕೆಯನ್ನು ಇದೆರೆ.ಸಂಪಾದೆಕರಾದ ರಾ! ಬ॥ ಪಿ. ಜಿ. ಹಳಕಟ್ಟ' 

ಬಿ. ನಿ. ಎಲ್‌. ಎಲ್‌. ಬಿ. ಇವರು ವಿಜಾಪೂಕೆ ವಾರ್ಡ ನಂ. ೨. ಮನೆ 

೧೩೬೮ ರಲ್ಲಿರುವ ಹಿತಚಿಂತಕ ಪ್ರಿಂಟಿಂಗ್‌ ಪ್ರೆ ಕ್ರೆಸ್ಸಿನಲ್ಲಿ ಮುದ್ರಿಸಿ 
ಅನ್ನೆಯೇ ಪ್ರಸಿದ್ಧಿಸಿದರು. 


ಸ೦ಟಿಳೆ ೫ ಸಂಪುಟ 4೨ 








ಸಂಪಾದಕರು 
ಡಾ.ರಾ ಬ. ಫ.ಗು, ಹಳಕಟ್ಟಿ, 


ಬಿ. ಏ. ಎಲು; ಎಲ್‌. ಬಿ. 
ನಿಜಾಪುರೆ. 


ನೇ ೧೯೫೪೮ 
ವಾರ್ಷಿಕ ಚಂದಾ] [ ೫ರೂ. ೬೫ನ.ಫೈ, 


ನಿಷಯಾನುಕ್ರಮಣಿಕೆ. 





(೧) ಶಿವಶರಣ ಲಿಂಗಪ್ಪನವರ ಚರಿತ್ರೆ ೨೦೭ 
— ಶ್ರೀ ದೊಡ್ಡನಗೌಡ ಪಾಟೀಲ ನಕೀಲ, ಹೆಂಚಿನಾಳ 

(೨) ಬಸವಣ್ಣನವರು ಭಾರತದ ಮಹಾಭಾಗೈ ವಸ್ತು ೨೧೭ 
— ಶ್ರೀ ಸ್ವಾಮಿ ದ ಖಾನಂದಡೇನರು ವಿರಕ್ತಮಠ, ಯರನಾಳ 

(೩) ನೀತಿಶಾಶ್ರ ಸಾರೆ ೨೨೧ 
ಶ್ರೀ ವೀರಪ್ಪ ಯಗಟಿ ಬಿ ಏ. ಎಲ್‌. ಎಲ್‌ ಬಿ. ಹಾವೇರಿ 

(೪) ಶಿನಾನುಭವ ಸಮ್ಮೇಲನೆದ ವರದಿ ೨೨೬ 


ಶ್ರೀ ಎಂ. ಮಹಾಡದೇವಸ್ಟ ಶಿವಪುರ 


(೫) ರಾನಬಹಾದ್ದೂರ ಹಳಕಟ್ಟಿ ಯವರು (ಕನಿತೆ) ೨೩೨ 
—} ತು. ರೆಂ ಕೋಪರಜೆ, 


(೬) ಸಾಮೂಹಿಕ ಪ್ರಾರ್ಥನೆಗಾಗಿ ಆಯ್ಕೆ ಮಾಡಿದ ಸ್ತೋತ್ರಗಳು 3೩೪ 


(೭) ಧೀರ ಇನ್ನಾರು? (ಕವಿತೆ) mee ೨೩೭ 
ಗು. ಹು. ಹನ್ನೆರಡುಮಕಠ್ಕ ಕಾಡಸಿದ್ಧೇಶ್ವರ ಕಾಲೇಜ, ಹುಬ್ಬಳ್ಳಿ 


(೮) ಶಿವೈ ಕೃರಾದ ಹುಬ್ಬಳ್ಳಿ ಮೂರುಸಾವಿರೆ ಮಠದೆ 
ಶ್ರಿ(ಮಚ್ಚಗಡ್ಗರುಗಳು. (ಕವಿತೆ) ೨೩೯ 
-ತು. ರ. ಕೋಪರಡೆ, ಸಾ. ಬನಹಟ್ಟಿ. 


(೯) ಅಕ್ಕನ ಐತಿಹುಸಿಕ ಜೀವನ ದರ್ಶನದ ವಿಮರ್ಶೆ ೨೪೦ 
— ಶ್ರೀ ಶಿವಾನಂದ ಸ್ವಾಮಿಗಳು, ಗವಿಮಠ ತೆಗ್ಗಿ ಹಳ್ಳಿ (ಇಂಡಿ) 
(೧೦) ನಚನ ಸಾಹಿತ್ಯ ೨೬೪ 


— ಶ್ರೀ ನಾ. ಮೆ. ಬಸವರಾಜ, 'ಮುಖೊ ನೀಪಾಧ್ಯಾಯೆ ಚಿಕ್ಕ ಬಳ್ಳಾರಿ 


— Oe — 





ಚಿಕ್ಕಬೆಣಕಲ್ಲು 


(ತಾಲೂಕ- ಗಂಗಾವತಿ ಜಿಲ್ಲಾ- ರಾಯಚೂರ) 


ಶಿವಶರಣ ಲಿಂಗಪ್ಪ ನವರ ಚರಿತ್ರೆ. 


(ಲೆ(- ಈ ದೊಡ್ಡನಗೌಡ ಪಾಟೀಲ ವಕೀಲ್ಕ ಹೆಂಚಿನಾಳ-ಕುಪ್ಪಗಿ) 









ಚೆ 
ಮಂದಿ ಮಹಾತ್ಮರಾಗಿರುವರು. ಆದರೆ. ಆ ಮಹಿಮರ 


ವಿಷಯೆದಲ್ಲಿ 

ಆವ ಮಹಿಮನ ನಾಮಮಾತ್ರದೋಳಾವ ಸೂರ್ಬದಿಗೈದ ದುಷ್ಭೃತ । 
ಮಾವಬಲದಿಂ ಕಾಡುತಿರ್ನೊಡೆಯದರ ಬಲವಡಿಗಿ॥ ಸಾವಕಾಶದಿಸುಕ್ರು 
ತವನುಪಡೆ । ದೀ ವಸುಂಧರೆಯನ್ಲಿ ನಿಜಸುಖ । ಮಾ ವಿಲಾಸೆದಿಪೊಮ್ಮಿ, 
ಶಿವಸದ ಸೇಂಪುಡಂಂದ | 


pe ಸ ಗಳು “ಅಥವಾ ಜಗಜ್ಯೋತಿಗಳಾದ ವಿಭೂತಿಗಳು. ಎನೊ 


೨೦೪ ಶಿವಾನುಭವ. 


ಎಂಬುಕ್ತಿಯಂತೆ ಮಹಾನುಹಿಮರ ದಿವ್ಯ ನಾಮವನ್ನು ಯಾವನು 
ಭಕ್ತಿಯಿಂದ ಪಠಿಸುವನೋ ಅವನಗೆ ಇಹಲೋಕದಲ್ಲಿ ಸೌಖ್ಯವೂ, ಪರಲೋಕ 
ದಲ್ಲಿ ಮೋಕ್ಷವೂ ಲಭಿಸುತ್ತವೆ. ಇದಕ್ಕೆ ನಿಜಗುಣಶಿವಯೋಗಿಗಳು ಪುರಾತನರ 
ತ್ರಿವಿಧಿಯಲ್ಲಿ ಮಿಸುನಿವಡೆವೆನಿಸಿ ಬಹುಸೆಸರುದಳೆದೆಂತೆ ಭಾನಿಸಿನೋಡಲ 
ಭವನಖಳರೆಂದೆನಿನಗಣವಿ 6ರವೆಲ್ಲಕ್ಕೆನತನಪ್ಪೆಯೆಂದು ಉಲ್ಲೇಖಿಸಿರುವದರಿಂದ 
ಭಂ ಗಾರ ಒಂದೇ, ಆಭರಣಗಳು ನಾನಾಪ್ರಕಾರವಾದಂತೆ ಶಿವನು ಒಬ್ಬನೇ 
ಇದ್ದು ಅನಂತ ಲೀಲಾ ಘನದಿಂದ ಪ್ರಮಥನಾಗಿಯೂ ಆಚಾರ್ಯನಾಗಿಯೂ 
ಶಿವಯೋಗಿಯಾಗಿಯೂ, ಪರಬ್ರಹ್ಮನಾಗಿಯೂ, ದೇಶಿಕನಾಗಿಯೂ, ಆರೂ 
ಢನಾಗಿಯೂ, ಗುರುವಾಗಿಯೂ, pO ಆಗಿರುವಂತೆಯೇ ಈ 
ನಮ್ಮ ಚಿಕ್ಕ ಬೆಣ ಕಲ್ಲ) ಶಿವಶರಣ ಶೇಷ್ಠ ಲಿಂಗಪ್ಪನವರ ಜೀವನ ಚರಿತ್ರೆ ಮಹಿ 
ಮೆಯನ್ನು ನಾವು ಯಥಾಮತಿಗೆ ಯೋಗ್ಯಮಾಗಿ ಚರಿತ್ರನಾಯಕನ ವರ್ಣನೆ 
ಯನ್ನು ಬಲ್ಲನುಭನಿಗಳಿಂ ತಿಳಿದು ಸದ್ಯ ಬರೆಯಲೆತ್ತಿ ಸಿದ್ದೇನೆ. ಈ ಮಹಃತ್ಮರ 
ಚಂತ್ರೆಯನ್ನು ಯರು ಸದ್ಭಕ್ಷಿಯಿಂದ ಶುಶ್ರೂಷೆ ಮಾಡಿಕೊಳ್ಳುವರೋ 
ಯಾರು ವಿಶ್ವಾ ಸದಿಂದೆ ಪಾರಾಯಣರೂಪ ಪಠಿಸಿ SES ಅವರ 
ವರಿಷ್ಕಾ ನು “ದಂತೆ ಕಾಮಿತಾರ್ಥಗಳು ಸತ್ಯವಾಗಿಯೂ ಸಿದ್ಧಿ ಸುವದ 
ರಲ್ಲಿ ಸಂದೇಹವಿಲ್ಲ. ಯಾತಕ್ಕೈಂದಕಿ, 


ಅಂದಿಂದು ಮುಂಡೆ ಫಲ ಒಂದಾಚರಣೆಯೇ ನಿಂದು ಶೇಖಕನ ಗಣಾ 
ವಳಿಯ | ನೆಂದೆಂದುಪಾಡಿದವ ಮುಕ್ತನು | 


ಎಂತೆಂಬ ಶ್ರೀನಿಜಗುಣರುಕ್ತಿಯಂತೆ ನಡೆನುಡಿಯಿಂ ಶುಧನಾದ ಮಹಿ 
ಮರ ನಾಮಸ್ಮರಣೆಯಿಂದ ಲಾಭವಾಗದೆ ಎಂದೂ ಇರಲಾರದು. ಅಂತೇ 
ಶಿವಶರಣ ಶ್ರೇಷ್ಠ ಲಿಂಗಜ್ಜನ ಚರಿತ್ರೆಯನ್ನು ಬರೆದು ಶರಣ ಕೃಪೆಯನ್ನು ನಡೆ 
ಯಬೇಕೆಂದೆನಗೆ ಹಿಂದುಮುಂದು ನಿಂದಿಸುವ ಸೂಕರರಿಂದ ನನಗಾಗುವ 
ಅನರ್ಥವೇನು; ದಯಾಘನನಾದ ಸ್ವಾಮಿ ಕೃಪೆಯು ನನಗಿರುತ್ತಿರಲು ಅಲ್ಪ 
ಜ್ಞರಾದ ಪಾಮರರು ಪಳಿದರೆ ಸುಜ್ಜು ನಿಗೆ ಚ್ಯುತಿಯೇ? ಜ್ಞಾನಿಗಳು ಮೂತ್ರ 
ನನ್ನೀ ಚರಿತ್ರೆಯನ್ನು ನೋಡಿ ಆನಂದಿಸದೆ ಇರರು. ತಸ್ಮಾರ್ತಃ ಜಗಜ್ಯೋತಿಗ 
ಳಾದ ನಮ್ಮೀ ಶರಣರ ಪೂರ್ವವೃತ್ತಾಂತದೆಕಡೆಗೆ ನಿರೀಕ್ಷಿಸುವಸದ್ಯಃ ಈ ನಮ್ಮ 
ಚರಿತ್ರನಾಯಕನು ದಕ್ಷಿಣ ಹಿಂದುಸ್ಥಾನ ತುಂಗಭದ್ರಾ ತೀರದುತ್ತರದಿಶೆಯ 
ಲ್ಲಿರುವ ರೋಡಕುಂದಿಯೆಂಬ ಹಳ್ಳಿಯೇ ಇವರ ಪೂರ್ವ ವಾಸಸ್ಮಾನ. 


ಶಿವಶರಣ ಲಿಂಗಪ್ಪನವರ ಚತ್ರೆ ೨೦೫ 


ಆದರೆ ಇತ್ತೀಚೆಗೆ ಇವರ ತಂಡಿಯಾದ (ಕುಂಬಾರ) ಗುಂಡಪ್ಪನೆಂ ಬಾತನು 
ಸಹಧರ್ಮಿಣಿಯಾದ ಸಂಗಮ್ಮನೆಂಬ ಕುಟುಂಬಿಯೊಡನೆ ಕಾಲಗತಿಗೆ ಸರಿ 
ಯಾಗಿ ಹಂಪಫೀ ಕ್ಷೇತ್ರಕ್ಕೆ ಸಮನಿಸಿದ ಆ ನಾಗುಂದಿ ನರಶ್ರೇಷ್ಠ ಪಂಪಾಪತಿ 
ರಾಜೇಂದ್ರ ಒಡೆಯರ್‌ ಇವರ ಸ್ಥಳಕ್ಕೆ ಬಂದು ಹೊಲಮನೆಗಳನ್ನು ಸಂಪಾ 
ದಿಸಿಕೊಂಡರು. ಇವರೆ ಮಕ್ಕಳೇ ನಮ್ಮ ಚರಿಶ್ರನಾಯಕರು. ಇವರು 
ಬಾಲ್ಯದಲ್ಲಿಯೇ ಶಿವಸೂಜೆ, ಶಿವಧ್ಯಾನ ಮಾಡುತ್ತ ಜನರಿಗೆ ಚಿತ್ತಾಕರ್ಷಕ 
ಪ್ರೇಮವನ್ನು ಬೀರುತ್ತಿದ್ದರು. ಹೀಗೆ ಕೆಲವು ವರ್ಷಗಳು ಗತಶಿಸಲಾಗಿ 
ಇವರ ಎರಾತಾ- ಪಿತೃಗಳು ಶಿವಾಧೀನರಾದರು. ಆಗ ಇವರಿಗೆ ಅಣ್ಣತಮ್ಮಂದಿರು 
ಸಣ್ಣ ಪವಾಡೆನ್ರ ಹಾಗು ಹಿರೇ ಫವಾಡೆಪ್ರ ಈ ಉಭಯಖಯತರು ತಮ್ಮ ಪಾಲಿನ 
ಭಾಗವನ್ನು ಕೇಳಲು ಪ್ರಾಮುಖ್ಯವಾಗಿ ವಿಭಾಗ ಮಾಡಿಸಿಕೊಟ್ಟಿರು. ನಂತರ 
ತನ್ನ ಕುಲಕಸಬು ಅಂದರೆ ಕುಂಬಾರಕಿಯ - ಉದ್ಯೋಗದಿಂದಲೇ ಬಂದ 
ಉತ್ಪನ್ನದಿಂದ ಗುರುಲಿಂಗಜಂಗರು ಸೇವೆಯನ್ನು ಉಪಚರಿಸುತ್ತಿದ್ದ ರು. 
ಹೀಗೆ ವೈರಾಗ್ಯದಿಂದ ಆಚರಿಸುತ್ತಿರುವ ಇವರಿಗೆ ಮಹಾರಾಜರ ಕಡೆಯಿಂದ 
ದಾಸೋಹ ಸರಿತಿಗಾಗಿ ವರುಷಾಸನವು ದೊರೆಯುತ್ತಿತ್ತು. ಇನರು ಒಮ್ಮೊನೆೆ 
ಗಂಗಾವತಿ ಹಣವಾಳ ಮಠದ ದಾಸೋಹ ಮೂರ್ತಿ ಶರಭಪ್ಪನವರ ಸನ್ನಿ 
ಧಿಗೆ ಬರಹೋಗುವ ಪರಿಪಾಠವಿತ್ತು. ಶರಬಪ್ಪನನರಾದರೂ ಹಂಪಿಯಲ್ಲಿ 
ಪ್ರತಿವರ್ಷ ದಾಸೋಹವನಿಟ್ಟು ದಿಗಂತ ಕೀರ್ತಿಶಾಲಿಗಳಾಗಿದ್ದರಸ್ಟೈ. ಇವಂಗೆ 
ಎಲಿಗಾರ ವೀರಪ್ಪಾ, ಜವಳಿ ಲಿಂಗೆಸ್ತ ಹಾಗೂ ದೊಡ್ಡ ಬಸಯ್ಯ ಮುಂತಾ 
ದವರು ಮಕ್ಕಳಾಗಿದ್ದರು "ಅಲ್ಲದೆ ಸದ್ವರ್ಶನದಿಂದ ಲಿಂಗಾಂಗ ಸಮರಸ 
ಭಾವದಿಂದಿಕುವ ಇವರ ವಿಷಯವನ್ನು ಕಂಡು ನಮ್ಮ ಲಿಂಗಪ್ಪನವರು ಅವರ 
ಸೇವೆಯನ್ನು ಮಾಡುತ್ತ ತತ್‌ ಕೃಪೆಗೆ ಪಾತ್ರರಾದಲ್ಲಿ ಇವಂಗೆ ಇಂಥ ಅಮೋಘ 
ವಾದ ಮಹಿಮೆಯು ವ್ಯಾಸಕವಾಯಿತೆಂದು ಊಹಿಸುವಲ್ಲಿ ನಿಶ್ಸಂಶಯವ 
ಲ್ಲಡಿ ಬೇಕಿಯೇ? ಈ ಪ್ರಕಾರ ಇರುತ್ತಿಕುತ್ತ ನಮ್ಮ ಚರಿತ್ರನಾಯಕನು 
ಸದರಿ ಆನೆಗುಂದಿಯನ್ನು ಬಿಟ್ಟು ಸ್ವಸ್ಥ ಲವಾದ ಕಾಡಕುಂದಿಯನ್ನು ಸೇರಿ 
ದನು. ಅಲ್ಲಿ ಅವರ ಬಂಧುವರ್ಗದವರೂ ಇದ್ದರು. ಅವರ ಜೊತೆಯ 
ಲ್ಲಿಯೇ ಇದ್ದುಕೊಂಡು ಸ್ವ ಕುಲೋಡ್ಯೋಗದಿಂದಲೆ ಸದೆರಿ ಜನರ ಪಾಲನ 
ಸೋಷಣವನ್ನು ಮಾಡುತ್ತ ಅದೇ ಗ್ರಾಮದ ಮಠಾಧಿಕಾರಿಗಳಾದ ಅಡವೆಯ್ಯ 
ನವರೆ ಸನ್ನಿಧಿಗೆ ಹೋಗಿ ಪ್ರತಿದಿನದಲ್ಲೂ ಅವರ ಸೇವೆಯನ್ನು ಮಾಡುತ್ತ 
ಶಿವಶುಶ್ರೊಸೆಯಲ್ಲಿ ತತ್ಸರರಾಗಿದ್ದರು. ಹೀಗೆ ಮೂರು `ನಾಲ್ಕು ವರ್ಷ 


೨೦೬ ತಿವಾನುಭವೆ 


ಗತಿಸಲಾಗಿ ಆಗ ಅಡಿವೆಸ್ಪನವರು ಈತನ ಗುಣಕ್ಕೂ ಸದ್ವರ್ತನಕ್ಕೂ ನಲಿ 
ನಲಿದು ತಲೆದೂಗಿದರು. ಪ್ರೇಕ್ಷಕರೇ, ಸ್ವಭಾವಸಿದ್ಧವಾಗಿ ಜನ್ಯ ಸಂಸ್ಕಾರವು 
ವೈರಾಗ್ಯ ಸ್ಥಿತಿಯಲ್ಲಿ ಲೀನ ನವಾಗಲು ಪ್ರಾಕ್ಠ ಕೃತವಲ್ಲದೆ ಬೇರಿಹುದೆ ? ಈ 
ಲಿಂಗಪ್ಪ ನವರು ಅಡವೀಶನನ್ನ ನವ dae ಸಿದ್ಧ ರಾದಾಗ ಲಿಂಗಣ್ಣ 
ನನ್ನು ಕುರಿತು ಮಗುವೇ; “ನಿನ್ನ ಸೇವೆಗೆ ಸರಿಯಾದ ಪ್ರ ತಿಫ ೬ವು ನಾಳಿನ 
ದಿನ ಕೈಗೂಡುವದೆಂದು ತಿಳಿಸಿದರು. ಆಗ ಈ ಲಿಂಗಪ್ಪನು ಪ್ರಫುಲ್ಲಿತೆ 
ವದನಾರವಿಂದವುಳ್ಳ ವನಾದನು. ಮಾರನೆಯ ದಿನ ಬ್ರಾಹ್ಮೀ ಮುಹೂರ್ತ 
ದಲ್ಲಿ ದರ್ಶನಾನಂತರ ಮಂಗಲ ಸ್ನಾನ ಗೈದು ಸಕಲ ಪೂಜಾ ಕಾರ್ಯಗ 
೪ಗೆ ಶಾಸ್ತ್ರೋಕ್ತ ವಿಧಿವತಿ್‌ ವಾಂತ್ರೋನದೇಶವನ್ನು ಪಡೆದುಕೊಂಡನು. 
ಆಗಿನ ಅನ ವನ್ನು ಬಣ್ಣಿ ಸಲು ಸಾಧ್ಯವೇ ೪ ನಂತರ ನಮ ಶ್ರ ಚರಿತ್ರ 


ನಾಯಕನು ಸ್ವಬಾಂಧವ್ಯಕೊಡನಿದ್ದರೂ ತನ್ನ en ಗೃಹ 
ಕೃತ್ಯಕ್ಕೂ, ಶಗಮನಿಪೆಗೂ ಸೊಕು "ಧನವನ್ನು ನಿನಿಯೋಗಿಸು ತ್ತ 


ಇದ್ದರು. ಇದರಂತೆ ನಾಲ್ಕಾರು ವರ್ಷಗಳು ಗತಿಸಲಾಗಿ ಇನರ ಕುಟುಂಬಿ 
ಯಾದ ಶೀಗಮ್ಮನೇಟಸಕಿಯು ಕೈ ಲಾಸವಾಸಿಯಾದಳು. ಆಗ್ಗೆ ಇವರು 
ಲೌಕಿಕರಂತೆ ದುಃಖೋದ್ಧಾರದಲ್ಲಿ ಬೀಳೆಸಿ ಹರ್ಷಾನಂದ ತುಂದಿಲರಾದರು. 
ಅಸ್ತು. ಇವರ ಹೃದಯದಲ್ಲಿ ಹೆಂಪನ್ವನೆಂಬ ಹೆಣ್ಣು ಮಗುವು ಮಾತ್ರ ೭.೮ 
ವರ್ಷದ್ಧಿತ್ತು. ಅದು ಮುಗ್ಧೆ ಯೂ, ಶಾಂತ ಗುಣದ್ದೂ ಇತ್ತಂತೆ. ಹೀಗೆ 
ವರ್ತಿಸುತ್ತ ಇವರು ಮಗಳನ್ನು ಕರೆದುಕೊಂಡು ಗಂಗಾವತಿಯ ಶರಭಸ್ಪನ 
ವರ ಮಠಕ್ಕೆ ಬಂದರು. ಆಗ್ಗೆ ಪ್ರಮಥರನ್ನು ನಮಸ್ಕರಿಸಿ, ಕುಳಿತ ಲಿಂಗಸ್ಪ 
ನವರ ಮುಖವನ್ನು ನಿರೀಕ್ಷಿಸಿ "ಇವರ ಲಕ್ಷಣವನ್ನು ಕಂಡು. “ ಲಿಂಗಣ್ಣಾ, 
ಇಂದಿಗೆ ನೀನು ಧನ್ಯನಾದೆ. ಇನ್ನು ಮೇಲೆ ನಿನ್ನ ಕೀರ್ತಿಯು ದಿಗಂತರ 
ಪ್ರಸಾರವಾಗತಳ್ಕದ್ದಿದೆ. ಆದರೆ ದಾಸೋಹೆತೆಯನ್ನು ಮಾತ್ರ ಮರೆಯಲಾ 
ಗದು. ಹೊಂ ತಿಳಿಯಿತೆ?” ಎಂದು ಉಲಿಯಲು ನ್ನು ಚರಿತ್ರಸುಂಗೆ 
ವನು, ಒಳ್ಳೇದು ಸ್ವಾಮಿ ಹಾಗಾದರೆ ನಾನು ಚಿಕ್ಕ ಬೆಣಕಲಿಗೆ ಹೋಗಲೊೋ 
ಎಂದು ಪ್ರಶ್ನೆ ಮಾಡಿದನು. ಅದಕ್ಕವರು ಆಗಲಿ. ನಿನ್ನ ಲಿಂಗಾನಂದನಿ 
ದ್ದರೆ ಅಲ್ಲಿಯೇ ವಾಸಿಸಬಹುದು. 'ಅಲ್ಲದೇ ಅಲ್ಲಿಯೂ ದಿಗ್ವಿಜಯವಿಜೆ ಎಂದು 
ಹೇಳಿ ಮನಾನಂದಪಡಿಸಿದರು. ಇತ್ತ ಲಿಂಗಪ್ಪ ನವರಾದರೂ ಜಂಗಮಮುಖ 
ದಿಂದ ಶುಭವಾಯಿತೆಂದು ಫಲಾಶೀರ್ವಾದವ ಗ್ರಹಿಸಿ ತನ್ನೆ ಪುತ್ರಿಯನ್ನು 


ಕರೆದುಕೊಂಡು ಚಿಕ್ಕ ಬೆಣಕಲ್ಲು ಗ್ರಾಮಕ್ಕೆ RA ಆಗ್ಗೆ 


ಶಿವಶರಣ ಲಿಂಗಪ್ಪನವರ ಚಂತ್ರೆ ೨೦೭ 


ಇವರ ವಯಸ್ಸು ಬಹುತೇಕ ೩೦೨೩೧ ವರ್ಷಗಳು ಅಂದಾಜು ಮಾತ್ರ 
ಇರಬಹದು. ವಾಚಕರೇ, ನಮ್ಮ ಚರಿತ್ರೆ ಪುಂಗನರು ಈ ಗ್ರಾಮಕ್ಕೆ 
ಬಂದಃಗ್ಗ ಮಠಮಾನ್ಯಗಳಿದ್ದಿಲ್ಲ. ಸಣ್ಣದೊಂದು ಕಟ್ಟೆಯ ಮೇಲೆ ಈಶ್ವರ 
ಮೂರ್ತಿ ಮಾತ್ರ ಇತ್ತಂತೆ. ಅದರ ಉತ್ತರಕ್ಕೆ ಹೊಂದಿದೆ ೧೦೦ ಮೊಳ 
ಚಚ್ಚ್‌ಕಿನಿಂದ ಶೋಭಿ ಸುವ ಬಯಲಿನಲ್ಲಿ ಇವರು ಸಣ್ಣದೊಂದು 'ಕುಟೀರ 
ವನ್ನು ನಿರ್ಮಿಸಿ ಅದರಲ್ಲಿ ತಮ್ಮ ಕುಲದುದ್ಯಮ (ಕುಂಬಾರ ಕಸಬ, ದಿಂದ 
ಗಡಗಿ ಮಡಿಕೆಗಳ ಮಾಡಿ ಮಾರಿ ಬಂದ ಹಣದಿಂದಲೇ ದಾಸೋಹ ವ್ರತ 
ವನ್ನು ನೇಮಕ ಮಾಡಿಕೊಂಡಿದ್ದರು. ಒಂದು ಸಾರೆ ಈ ನಿಯಮಿತ ವ್ರಸ 
ಸಹಾಯಕ್ಕಾಗಿ ಅಡಿಗೆ ಮಾಡಲು ಇದೇ ಗ್ರಾಮದಲ್ಲಿ ಇರುವ ವೀರಶೆಟ್ಟಿ 
ಅಯ್ಯ ಮ್ಮನನ್ನು ಬರಮಾಡಿಕೊಂಡು ಅವ್ವಾ, ನಿನಗೂ ಈ ಸೇವೆಯಿಂದ 
ಸುಖವಿದೆ ಕೇಳು. ಅತಿಥಿಸತ್ಯಾರಕ್ಕೆಂತಲೂ ಹೆಚ್ಚಿನ ಸೌಕರ್ಯವು ಜಗತ್ತಿ 
ನಲ್ಲುಟೀ ? ಇದಕ್ಕಾಗಿ - *ನಹಿ ನಹಿ ನಹಿ ತುಲ್ಲ್ಯಂ ಅನ್ನದಾನ 
ಸಮಾನಂ? ಎಂಬಂತೆ ನೀನೇ ಸ್ವತಃ ದೇಹವಂ ದಂಡಿಸಿ, ಪಾಕನಂ ಸಿದ್ಧ 
ಗೊಳಿಸಿ ನೀಡಲಾಗಿ ಪರಮೇಶ್ವರನು ನಿನಗೆ ಕಲ್ಯಾಣವನ್ನುಂಟುಮಾಡುವನು. 
ಎಂದು ಹೇಳಿದರು. ಆಗ ಅವಳು ಸ್ವಾಮೀ ನನಗೋರ್ನ ಮಗನಿದ್ದಾನೆ. 
ಈ ಹುಡುಗನ ಪಾಲನಪೋಷಣ ಒಂದಲ್ಲದೆ ಬೇಕಿ ಏನೂ ಇಲ್ಲ. ನಾನೋ 
ವರ೯ಳೇ ಇದ್ದರೆ ಶನ್ಮಿಸ್ಟದ:ತೆ ವರ್ತಿಸಲು ಸೇನ್ಯವಾಗಿಯೇ ಇದ್ದೆ. ಆದರೆ 
ಮಾಡಬೇಕೇನು 1 ಎನ್ನುವದಕೊಳಗಾಗಿ ಶರಣರು ಆಗಲಿ ಸಂತೋಷ. 
ನನಗೋರ್ವ ಮಗಳಿದ್ದಾಳೆ. ಆ ಮಗಳ ಕೂಡ ನಿನ್ನ ಮಗನನ್ನು ಜೋಪಾನ 
ಮಾಡಿ ಶರಣಸೇವೆಯನ್ನು ಮಾಡುತ್ತ ಬಾ ಎಂದು ನುಡಿದರು. ಆಗ 
ಅವಳು ಪ್ರೀತಿಯಿಂದ ಲಿಂಗಜ್ಜನ ಸೇವೆಯಲ್ಲಿ ನಿರತಳಾದಳು. 


ಈ ಲಿಂಗಸ್ಸನವಂ೦ಾಡರು ಬಡವರಲ್ಲಿಯೂ ಶ್ರೀಮಂತರಲ್ಲಿಯೂ ಸಮ 
ತೋಲನ ಬುದ್ಧಿಯಿಂದ ಅವರವರ ಹಿಶಚಿಂತನವನ್ನು ಬಯಸುತ್ತಿದ್ದರು. 
ಅಂತೆಯೇ ಜನಾಂಗವು ಇವರಲ್ಲಿ ವಿಶ್ವಾಸದಿಂದಲೂ ನಂಬಿಗೆಯಿಂದಲೂ 
ನಡೆದುಕೊಳ್ಳ ಹತ್ತಿದರು. ಹೀಗಾಗುವದರೂಳಗಾಗಿ ಜನರ ವಸತಿಯು ಬರ 
ಬರುತ್ತ ಹೆಚ್ಚು ಗಹತ್ತಿತು. ಆಗ ಇವರು ತಮ್ಮ ಮನಸ್ಸಿನಲ್ಲಿ ಬಯೆಸಿಸ 
ಕೊಂಡ ಬಯಕೆಯು ಕೈಗೂಡಿತೆಂದರೆ ಬೀಡಿಕೊಂಡ ಹರಕೆಗಳನ್ನು ಮುಟ್ಟಿ 
ಸುತ್ತಿದ್ದರು. ಹೀಗೆ: ೩-೪ ನರ್ಷಗಳನ್ನಿಯೇ ೨೦-೨೫ ಆಕಳಗಳು, ಎರಡು 


೨೦೮ ಶಿವಾನುಭವ 


ಎಮ್ಮೆ, ೭-೮ ಕರಗಳು ಒಂದು ಕುದುರೆ, ಎರಡು ಎತ್ತುಗಳು ಹೀಗಿ 
ಜಗತ್ಕುಟುಂಬಿಗನ ಪ್ರಪಂಚವು ಊರ್ಜಿಶನಾಯಿತು. ಈ ಎಲ್ಲ ದನಕರು 
ಗಳನ್ನು ಮೇಯಿಸುವ ವ್ಯವಸ್ಥೆ ಯನ್ನು ಇದೇ ಗ್ರಾಮದ ಗೊಲ್ಲರ ತಿರ್ಲ್ಯಪ್ಪನು 
ಮಾಡುತ್ತಿದ್ದನು. ಈ ಆಕಳ ಹಾಲನ್ನು ಅವನಾದರೂ ಮಠಕ್ಕೆ ನು.ಟ್ವಿಶು 
ತ್ತಿದ್ದನು ಎಂದಬಳಿಕ ಅಕಿಥಿಸತ್ಯಾರದ ಉಪಚಾರಕ್ಕೆ ಕೊರತೆಯುಂಟಾಡೀತೆ:? 
ನಮ್ಮ ಶರಣರಿಗೆ ರಾಗಿಯ ಮುದ್ದೆ, ಕಾರದ ಬೇಕೆ ತುಪ್ಪ ಇಷ್ಟಾದರೇನೆ 
ಅವರಿಗೆ ಸವಿಯೂಟು. ನಿತ್ಯಕೃತದ ಊಟವೆಂದರೆ ರಂಜಳಿಗಿ ಶಿನದಾನ ಇದ 
ಕ್ಕಿಂತಲೂ ಹೆಚ್ಚಿನ ವಸ್ತುವಾವುದಯ್ಯಾ ಎಂದೆನ್ನುತ್ತಿದ್ದರು. ಇದಲ್ಲದೇ 
ಭಕ್ಷಭೋಜ್ಯ ಚೋಹ್ಯಲೇಹ್ಯ ಮೊದಲಾದ ಷಡ್ರಸ ಆಹಾರಗಳನ್ನು ಮಾಡಿಸಿ 
ನೀಡಿದರೂ ಅದರ ಮೇಲೆ ನಿಂಪೇಕ್ಷೆಯಿತ್ತು. ಹೀಗೆ ಕೆಲವರ್ಷಗಳು ಗತಿಸ 
ಲಾಗಿ ತೋಟ ದಡ್ಡಿಗಳನ್ನು ಮಾಡಿಕೊಂಡು ಒಂದು ಹೊಲವನ್ನು ಹಿಡಿದು 
ಕೊಂಡರು. ಇವುಗಳಿಂದ ಉತ್ಪನ್ನವು ಹೆಚ್ಚಾಗಹತ್ತಿತು. ಜನವನತಿಗೂ 
ಪುರಾಣ ಶ್ರವಣಕ್ಕೂ ಜಾಗವು ಸ್ರಶಕಸ್ತವಾಗುನದ3 ಮೂಲಕ ಐದು 
ಅಂಕಣದ ಗೃಹನನ್ನೂ ಒಂದು ಪಾಕ ಶಾಲೆಯನ್ನೂ ವಿರಚಿಸಿ ಐದು ಬಲ 
ಸಸಿಗಳನ್ನು ಸ್ಥಾಪಿಸಿದರು. ಅದರಲ್ಲಿ ಈಗ ಎರಡೇ ಉಳಿದಿವೆ. ಹೀಗೆ ಇವರ 
ನಾಮವೂ ನಾಲ್ಕುನಿಟ್ಟಿನ ಕಡೆಗೆ ಹಬ್ಬುಕ್ತಿರಲಾಗಿ ಕಿನ್ನಾಳು ಉಪ್ಪರ 
ಕೊರಪ್ಪು ಹಾಗೂ ಬಿಳೆಮುಖದ ಚಿನ್ನಪ್ಪ ಎಂಬುಭಯರು ಈತನಲ್ಲಿ ಬಂದು 
ಅನುಗ್ರ ಹಹೊಂದಿದರು. ಆಗಂತೂ ಶರಣರ ಪ್ರಭೆಯು ದಿಕ್ಷಟನನ್ನು ವ್ಯಾಪಿ 
ಸಿತು. ಇಷ್ಟೇ ಅಲ್ಲ, ಇವರು ನಾಲ್ಕೆಂಟು ಜನರು ಕೂತೂಗ್ಗೆ ಇಂತಿಂಥ ಈ 
ಜನರೇ ನಾಳಿಗೆ ಬರುತ್ತಾರೆಂದು ಭನಿಷ್ಯವನ್ನು ಹೇಳುತ್ತಿದ್ದರಂತೆ. ಅದರಂತೆ 
ಅವರಾದರೂ ಬಂದೇಬರುತ್ತಿದ್ದ ರು, ಎಂದಬಳಿಕ ಈ ಲಿಂಗಪ್ಪನವರಲ್ಲಿ ಜನರು' 
ಶ್ರದ್ಧೆ ಯನ್ನು ತೋರಿಸಿ ಅದರಂತೆ ವರ್ತಿಸುತ್ತಿದ್ದರು. ಒಂದುಸಾರಿ ಲಿಂಗಪ್ಪ 
ನವರು ಅಯ್ದಮ್ಮನ ಮಗನಾದ ಮುಕ್ತುಂದೆಸನ ಲಗ್ರದ ಬಗ್ಗೆ ಸಮತಿ 
ಯನ್ನು 0 ಕೇಳದ ದನು. ಕಗ ಅವರನ್ನು ಕುರಿತು ಸದೆ 
ಮುಕ್ಕುಂದಪ್ಪನು ನಿನಯೆದಿಂದ ಕೈ ಜೋಡಿಸಿ ಸ್ವಾಮಿ ನಾನು ದೇಸಿಕನಾ 
ಗುತ್ತೇನೆ. ಕಾರಣ ಲಗ್ನವೇ ಬೇಡೆಂದನು. ಒಳ್ಳೇದು ಹೀಗೆಯೇ ಕೇಳು, 
ಮಾಯೆಯಂ ಜಯಸುತ್ತೈ(ನೆಂದು ನಾರದನು ಹರಿರೂಪನಂ ಬೇಡಿ ಕೋತಿ 
ಯಾದನು. ಸ್ತ್ರೀ ಎಂಬದೇ ನನಗಾಗಬಾರದೆಂದ ಉದ್ದಾಲಕನು ಮೊದಲು 
ಪುತ್ರಸಂತಾನವಂ ಪಡೆದನಂತರ ವಿವಾಹವಂ ಮಾಡಿಕೊಂಡನು. ಭವಾಂಬು 


ಶಿವಶರಣ ಲಿಂಗಪ್ಪನ ಚರಿತ್ರೆ. ೨೦೯ 


ಧಿಯೆಂಬ ಸಮುದ್ರಕ್ಕೆ ಬಡಬಾಲನಂತೆ ಕೋಲಾಹಲ ಬ್ರಹ್ಮನೆಂದೆನಿಸಿಕೊ 
ಳೃಬೇಕೆಂದು ನಿರ್ಧರಿಸಿದ ವಶಿಷ್ಕನು ಚಾಂಡಾಲನಿಯನ್ನು ಲಗ್ನವಾದನು- 
ಆಕೆಯೇ ಅರುಂಧತಿಯಲ್ಲವೇ ಬಾಳಾ ಉದ್ದುಲಕನಿಂದೊಗೆದ ಸುತ್ರನೇ 
ನಶಿಕೇತನು. ಆತನ ಮಗನೇ ಸಾನಂದಗಣೇಶನು. ಹೀಗೆ ಹೀಗೆ ತ್ರಿಪುಟ 
ಯಾದೀ ಜಗತ್ತಿನಲ್ಲಿ ಮಾನವಗೆ ಸಾಧ್ಯವೇ? ಇದಲ್ಲದೆ ನಿಶ್ವಾಮಿತ್ರನು 
ರಾಜ್ಯವನ್ನೇ ತ್ಯಜಿಸಿ ತನಶ್ಚರ್ಯದಿಂದ ತೇಜಃಸುಂಜನಾದರೂ ಊರ್ವಸಿ 
ಯನ್ನು ಮೋಹಿಸಿ ಸತಿತ್ರಿಯಾದ ಶಕುಂತಲೆಯಿಂ ಸಡೆದು ದುಷ್ಯಂತ ಚಕ್ರ 
ವರ್ರಿಗೆ ಧಾರೆಯನ್ನೆ ರಿಸಿ ಕೊಡಿಸಿದನು. ಪುತ್ರಾ ನೀನು ಇನ್ನೂ ಚಿಕ್ಕ 
ವನು. ಕಾರಣ ವಿಚಾರಿಸಿ ನೋಡು? ಸದ್ಯಕ್ಕೆ ಆನಂದವನ್ನುಂಟು ಮಾಡಿ 
ದರೂ ನಡೆನುಡಿಗಳಲ್ಲಿ ಒಂದಾದ ಮನೋನಿಗ್ರಹವೇ ಮುಖ್ಯವು. ಇದಕ್ಕಾಗಿ 
ಮನುಷ್ಯ ಣಾಂ ಕಾರಣಂ ಬಂಧಮೋಕ್ಷಯೋಃ) ಎಂಬ ಮನುಸ್ಮೃತಿ 
ಯಂತೆ ಮನಸ್ಸನ್ನು ಸ್ಥಿರಪಡಿಸಿದರೆ. ಸದ್ಗತಿಯ ಸೀಮೆಯದ್ದು ಮುಟ್ಟ 
ಮುಕ್ತಾಂಗನೆಯ ಕೈಹಿಡಿದು ನಲಿದುಡಳು ಸಮಕೃನಾಗುವಲ್ಲಿ ಸಂಶಯ 
ವಿಲ್ಲೆಂದು ತಿಳಿಸಿದರು. 


ವಾಚಕಕೀ! ಈ ಕಡೆ ಲಕ್ಷಿಸಿರಿ? ದ್ವಾಪರಾಂತ್ಯದನ್ಲಿ ಪಾಕ್ಚನ ಶಿರ 
ವರಿದು ಹೋದಾಗ್ಗೆ ಇದೇ ಶ್ರೀಕೃಷ್ಣನು ತನ್ನ ಚಕ್ರಕ್ಕೆ ಅಪ್ಪಣೆಯನ್ನು 
ಇತ್ತುದೇನಂದರೆ ನಾನು ನಿತ್ಯ ಬ್ರ ಹೈಚಾರಿಯಾದರೆ ಅರ್ಜುನನ ಶಿರ ಬರಲಿ. 
ಇಲ್ಲವಾದರೆ ಇಲ್ಲವೆಂದಿದ್ದ ನಷ್ಟೇ ಪ್ರೇಕ್ಷಕಕೇ ಎಂಟುಮಂದಿ ಪಟ್ಟದ ಭಾರೆ 
ಯರು ಹೆದಿನಾರು ಸಹಸ್ರ ಗೋಪಿಕಾಸ್ತ್ರೀಯರಲ್ಲಿ ರಮಿಸಿದರಿಂದ ಜನಿತರಾದ 
೬೦ ಸಹೆಸ್ತ್ರ ಸುತರು ಅಲ್ಲದೇ ಸಾಂಬಾದಿ ಮನ್ಮಥರೊ ಮುಂತಾದ ಮಕ್ಕ 
ಳೊಂದಿಗತಾನಿದ್ದು ಹೀಗೆ ಹೇಳಲು ಅವನೆ ಮನಸ್ಸು ಹೇಗೆ ಆಚಲಿತ 
ಭಾವದಿಂದಿತ್ತೋ ಅಂಕೆಯೇ ನಿಮ್ಮ ಮನನಾದರೂ ಮೇಲುದಹೆರಿಸಿದಂತೆ 
ವ್ಯಕ್ತವಾಗಲು ಚತುರ್ವಿಧ ಪುರುಷಾರ್ಥಗಳನ್ನು ಧಿಕ್ಕರಿಸಿ ನಿತ್ಯಾನಂದ ಪರ 
ಬ್ರಹ್ಮ ಪದವಿಯಂ ಪಡೆಯಲು ಇನ್ನನುಮಾನವೇ ? ವಸ್ತುಶಃ ಶ್ರದ್ಧಾದಿ 
ನಿಗ್ರಹನೇ ಕಾರಣವು. ಹೀಗೆಂದು ಸಾರ್ವಜನಿಕರಿಗೆ ಬೋಧಾಶಕ್ತಿಯಿಂದಲೇ 
ಧನ್ಯರನ್ನಾಗಿ ಇವರು ಮಾಡುತ್ತಿದ್ದರು. 


ಒಮ್ಮೆ ಇವರಿದ್ದೆಡೆಗೆ ಭರ್ಮಸಾಗರದ ಶಿದ್ದ ಯ್ಯನೆಂಬುವನು ಅಲ್ಪ ಸ್ವಲ್ಪ 
ಜೋತಿಷ್ಯವನ್ನು ಕಲಿತು ಅಲ್ಲಲ್ಲಿ ಹೇಳಿ ಉಜಜೀವಿಕೆಯನ್ನು ಸಾಗಿಸಿಕೊಳ್ಳ 


೨೧೦ ಶಿವಾನುಭವ 


ಹತ್ತಿದನು. ಅವನು ಇಲ್ಲಿಗೆ ಬಂದು ಇನನಲ್ಲೇನಡೆ ? ಮೊದಲೇ ಜನ್ಮತಃ 
ಕುಂಬಾರನು ಎಂದಲ್ಲಿ ಕೇಳುವಡೇನು? ಹೋಗಲಿ. ನನ್ನಲ್ಲಿ ಬೇಕಾದ 
ದ್ದನ್ನು ಕೇಳಿಕೊಳ್ಳಲಿ. ಗ್ರಹಣೆಸೆ, ಅಂತರ್ದಶ, ದಿನಚರಿ, ಅಯುಃರರಿ 
ಜ್ಞಾನ, ಶಾಂತಿ ದೂದಲಾದವುಗಳನ್ನು ಮಾಡಿಸಿ, ಹೇಳಿ ಧನ್ಯರಂ ಮಾಡು 
ತ್ತೇನೆ. ಜಗತ್ತಿನಲ್ಲಿ ಸಕಲಶಾಸ್ತ್ರ ಸುಳ್ಳಾದರೂ ಜೋತಿಷ್ಯ ಭಾಗವು 
ಎಂದೆಂದಿಗೂ ಸಟಿ ಸಾಗಲಾರದು. ಇದಕ್ಕೆ ಗತಗ್ರಹಣಾದಿಗಳೇ ಸಾಕ್ಷಿ 
ಎಂದು ಹೇಳುವದರೊಳಗಾಗಿ ಕಂಪ್ಲಿಕೋರಿ ದೊಡ್ಡ ಬಸಸ್ಪ ನೆಂಬಾತನು 
ಅಲ್ಲಿಯೇ ನಿಂತಿದ್ದನಷ್ಟೇ. ಆಗ ಅವನು ಏನು ಸ್ವಾಮೀ? ನೀನೋರ್ವನೆ 
ಭವಿಷ್ಯ ಹೇಳುವವನೋ ? ಹಾಗೆಂದು ತಿಳಿಯಬಾರದು. ಯಾಕೆಂದರೆ 
ಇವರು ಜ್ಯೋತಿಷ್ಯದ ಬಲವತ್ತರವಿಲ್ಲದ ಕ್ರಿಯಾಸಿದ್ಧಿಯ ಚೈತನೃದಿಎದ 
ಹೇಳುತ್ತಾರೆ, ಎನ್ನುವಷ್ಟರನ್ಲಿಯೇ ಹತಭಾಗ್ಯನಾದ ಶಿದ್ದ ಯ್ಯನೆಂಬ ಕಡು 
ಮೂರ್ಬನು, ಆಗಲಿ! ಹಾಗಾದಕೆ ನಾನೆಂದು ಸಾಯುತ್ತೇನೆ ಎಂಬುದರ 
ಭವಿಷ್ಯವನ್ನು ಹೇಳಲಿ ? ಎಂದುಚ್ಚರಿಸಿದರೊಳಗಾಗಿಯೇ ಶರಣರು ಸಮೀ 


ಪಕ್ಕೆ ಬಂದಿದ್ದರಿಂದ, ಆಗದು ಇವರ ಕಿವಿಗೆ ಬಿದ್ದಿತು. ಆಗ ಇವನನ್ನು 
ಕುರಿತು ಅಯ್ಯೋ ನಿನಗೆ ಭವಿಷ್ಯ ಬೇಕೆ? ನಿನ್ನ ಮರೆಣವು ಈ ದಿನವೇ 
ಸಿದ್ದವಾಗಿದೆ ಎಂದು ಹೇಳಿ ಹೊರಟು ಹೋದರು. ಇವನುದರೂ ಹಟ 
ಹಿಡಿದು ಕೂತನು. ಆಗ ಮಧ್ಯಾನ್ಹ ೬ ತುಸು ಆಗಿರಬಹುದು. ಅಷ್ಟರಲ್ಲಿ 
ಗುಡ್ಡಕ್ಕೆ ಹೋದ ದನಕರುಗಳು ನೀರು ಕುಡಿಯಲಿಕ್ಕೆ ಧಾನಿಸುತ್ತ ಬಂದವು. 
ಆಗಿವನನ್ನು ಅವು ಸುತ್ತುಗಟ್ಟುವ ಪ್ರಸಂಗವು ಇದೆ ಎಂಡು ಬೆದರಿ ಜಾಗವಂ 
ಬಿಟ್ಟು ಕದಲಬೇಕೆಂದು ಹೋಗುವಷ್ಟರಲ್ಲಿಯೇ ಒಂದಕ್ಕೊಂದು ಕಾದಾಡಲು 
ಪಾದತಪ್ಪಿ ಕಾಲೊಳಗೆ ಬಿದ್ದು ಪ್ರಾಣವಂ ಕೊಟ್ಟನು. ನೆರೆದ ಜನರು ಭೀತ 
ರಾಗುವದಲ್ಲದೇ ನೋಡಿ ಸರಮಾಶ್ಚರ್ಯಬಟ್ಟು ಶವಸಂಸ್ಥಾರವ ಮಾಡಿ 
ಸಿದರು. ಇರಲಿ. ವಾಚಕರೇ, ಶರಣರಂ ಪರಿಕೆನುವ ಬುದ್ಧಿ ಯಾಡರೂ 
ಈ ಮಂದ ಜ್ಞಾನಿಗಳಿಗೆ ಸಾಧ್ಯವೇ? ಒಮ್ಮೆ ಇದೇ ಗ್ರಾಮದಲ್ಲಿರುವ 
ನಾಡಿಗರ ಹನುಮಪ್ಪನೆಂಬ ತಳವಾರನ ಮನೆಗೆ ಬರಗಾಲದಲ್ಲಿ ಬದುಕಲಿ 
ಕ್ಕಾಗಿ ನರಸಪ್ಪನೆಂಬವನು ಬಂದಿದ್ದನು. ಆಗ ನೆಕೆದ ಜನಂಲ್ಲಿಯೂ ಇನ 
ನಿದ್ಧನು. ಆದರೆ ಅವರಿಗೆ ಎರಡೂ ಕಣ್ಣು ಹೋಗಿ ೩-೪ ವರ್ಷಗಳಾಗಿತ್ತು. 
ಇವನು ಆ ಜನನನ್ನು ಕುರಿತು ಇವರೇ ಮಹಾತ್ಮರಾದರೆ ಕಣ್ಣುಗಳನ್ನು 


ಶಿವಶರಣ ಲಿಂಗಪ್ಪ ನವರ ಚಃತ್ರೆ ೨೧೧ 


ಕೊಡುತ್ತಾಕಿಯೋ ? ಕೊಡಲಿ, ಅಂದರೆ ಲೀಲಾ ವಿಗ್ರಹಧಾರೆಕಕಿಂದೇ ತಿಳಿ 
ಯುತ್ತೇನೆ, ಎಂಡೆನ್ನುವಷ್ಟರಲ್ಲಿಯೇ ಶರಣರು ಅಲ್ಲಿಯೇ ಇದ್ದರು. ಪಾಸ! 
ಕುಣಬನಿಗೆ ತಿಳಿಯುವ ಬಗೆಯಾದರೂ ಹೇಗೆ? ಆಗ ಶಂಣರು ಮುಂದಿ 
ಬಂದು ಓರ್ವ ಭಕ್ತನನ್ನು ಕರೆದು ಈ ಅಧಾರವನ್ನ್ನ ಅಡನೀಶ್ವರನ ಹೆಸರಿ 
ನಿಂದ ಇಎನ ಒಲಗಣ್ಣಿಗೊಂದೇ ಲೇಪಿಸೆಂ ದಾಜ್ದೆ ಮಾಡಲು ಅವನು ಅದ 
ರಂತೆಯೇ ಲೇಹಿಸಿದನು. ಆಗ ಅದು ಮೊದಲಿನಂತೆಯೇ ಆಯಿತು. ಅವನು 
ಶಂಣರನ್ನು ಕುರಿತು ವಿಧವಿಧವಾಗಿ ಬೇಡಿಕೊಂಡು ಶರಣುಹೋದನು. ಅದ 
ಕ್ಲಿವರು ಈ ಮೂಳನಲ್ಲೇನದೆ ಇದಕ್ಕೆ ಅಡನೀಶನೇ ಸಾಕ್ಷಿಯು. ಯಾಕಂದರೆ 
ಸತ್ತವನ್ನುಳಿಸಬೇಕೆಂದು ಬಂದಿರುವ ನಿನ್ನ ಪರೀಕ್ಷೆಗಾಗಿ ಒಂದೇ ಕಣ್ಣು 
ಪ್ರಾಶ್ತವಾಯಿತು. ನೀನು ಭಕ್ತಿಯಿಂದಾತನಿಗೆ ಶರಣು ಬಂದಿದ್ದರೆ ನಿನಗ 
ಎರಡೂ ನೇತ್ರಗಳು ದಯಪಾಲಿಸುತ್ತಿದ್ದನಲ್ಲನೇ ಎಂದು ಹಲವು ಬಗೆಯಿಂದ 
ಛೀ ಹಾಕಿದರು. ಇತ್ತ ಅವನ ಕಣ್ಣು ಹಾಗೆಯೇ ಉಳಿದು ಕಡೆತನಕ 
ನೆನಸಿ ಬಾಳುವೆ ಮಾಡುತ್ತ ಕಾಲಾಂತರ ಮಡಿದನು. 


ದೈವಜ್ಞರಾದ ಶರಣರಲ್ಲಿಯೂ ಕೂಡ ಈಗಿನ ಆಧುನಿಕ ದುರ್ಜನರ 
ಅಟ ಹೂಸ ಉ-ಟು. ಇವರ ಸ್ಥಾ ನಕ್ಕೆ ಪ್ರತಿ ಸೋಮವಾರ ಅರಹಾಳ್ಳು 
ಸ್ವಾಮಿ, ಮುಕುಂಪಿ ರಂಗನಗೌಡರು, ಲಿಂಗದಳ್ಳಿ ಸರಶುರಾಮಪ್ಪ, 


ಬಾಲಪ್ಪ ಮುಂತಾದ ಶರಣ ಸಂತತಿಯವರು ಕೂಡುತ್ತಿದ್ದರು. ಹೀಗೆ ಶಿವ್ಲೋ 


ಸುಕೃತದ ಮುಂದೆ ಸುಕೃತವೇ ಇಲ್ಲ. ಇವರೇ ಧನ್ಯ ಧನ್ಯರು. ಹೀಗಿ 
ದ್ದಾಗ ಒಮ್ಮೆ ದರೋಜ ಶೇಷಯ್ಯನೆಂಬ ವೈಶ್ಯನು ಗೇಗಾವತಿಯಿಂದ 
ಕೊಪ್ಪಳಕ್ಕೆ ಹೋಗಿ ಬರ:ವಾಗ್ಗೆ ರಾತ್ರಿವೇಳೆಯಾದ್ದ ರಿಂದ ಸದರೀ ಗ್ರಾಮ 
ದಲ್ಲಿ ವಸತಿ ಮಾಡುವ ಪ್ರಸಂಗ ಬಂದಿತಷ್ಟೆ. ಲಿಂಗಪ್ಪನವರು ಕಟ್ಟಿಸಿದ 
ಚೌಕಿಯ ಬಾವಿಯ ಹಕ್ತಿರವೇ ಇಳಿದುಕೊಂಡರು. ಆಗಿವರ ಕಿವಿಗೆ ಭಜ 
ನೆಯ ಶಬ್ದವು. ಇಂಪಾಗಿ ಬಿದ್ದದ್ದರಿಂದ ಆ ಕ್ಷಣವೇ ಶರಣರ ಬಳಿಗೆ 
ಹೋದನು. ಕನಕನಗೌಡನು ಕುಳಿತಿದ್ದನು. ಆಶನು ಈತನಿಗೆ ನರಿಚಯಸ್ತ್ಯ 
ನಾದುದರಿಂದ ಸ್ವಲ್ಪು ಹೊತ್ತು ಕೂತು ಕೇಳಿ, ನಂತರ ಸ್ವಾಮಿಯ ಸುದ್ದಿ 
ಯನ್ನು ಆ ಮೂಕ ಕಿಳಿದುಕೊಂಡನು. ಆಗ ವೇಳೆಯಾಗಿರುವ ಕಾರಣ 
ಸ್ವಸ್ಥಾನಕ್ಕೆ ತೆರಳಿದರು. ಕೆಲನರು ಅಲ್ಲಿಯೇ ಮಲಗಿದರು. ಮಾರನೆಯ' 


೨೧೨ ಶಿವಾನುಭವ, 


ದಿನ ಉದಯಕ್ಕೆ ಈ ಶೇಷಪ್ಪನು ಮುಖಮಜ್ಜನ ಗೈದು ತೆಂಗಿನ ಫಲವನ್ನು 
ಕೊಂಡು ಸ್ವಾಮಿಯ ಮುಂದಿಟ್ಟು ನಮಸ್ಕರಿಸಿ, ಪೂಜ್ಯರೇ ನನಗೆ ಹನುಮಂತ 
ನೆಂಬೋರ್ವ ಮಗನಿದ್ದಾನೆ. ಅವನಿಗೆ ರೋಗವು ದಿನೇ ದಿನೇ ಅಭಿನೃದ್ಧಿ 
ಯಾಗುತ್ತಾ ಬಂದು ಕ್ಷೀಣಿಸಹತ್ತಿದ್ದಾನೆ. ದೊಡ್ಡ ದೊಡ್ಡ ವೈದ್ಯರ ಸತ್ವವು 
ನಿಂತು ಹೋದಿತು. ಅನ್ನೋದ ವಿಲ್ಲದೆ ಇಂದಿಗೆ ಎಂಟು ಕಿಂಗಳುಗಳಾಡವು. 
ಇನ್ನು ನಾನು ಮಾಡಿದ ವ್ಯಾದಾರದಲ್ಲಿ ಒಂದು ಸಹೆಸ್ತ್ರ ರೂಪಾಯಿಗಳು 
ನಪ್ಟವಾಗುತ್ತಲಿವೆ. ಪ್ರಯುಕ್ತ ಉಭಯ ಸಂಕಟ ಚಿಂತಾಹರವು ತಮ್ಮಿಂ 
ದಜೆ ಗುಣಹೊಂದಿದರೆ ನಿಮ್ಮ ದಾಸೋಹಕ್ಕೆ ಐದುಗೂಡಿ ನೆಲ್ಲು, ಒಂದು 
ಹೇರು ಬೆಲ್ಲವನ್ನು ಮುಟ್ಟಿಸುತ್ತೇನೆ. ಬಡವನ ಭಕ್ತಿಯು ತಮ್ಮ ಪಾದಕ್ಕೆ 
ಸಲ್ಲಲೆಂದು ಬೇಡಿಕೊಂಡನು. ಆಗ ಲಿಂಗಜ್ಜನು ಒಳ್ಳೆ ಯದು, ನಿನ್ನ ಮಗನು 
ಆರೊಗ್ಯವಂತನಾಗುವನು. ನಿನ್ನ ವ್ಯಾಪಾರದಲ್ಲೂ ಅದರ ಇಮ್ಮಡಿ ಧನ 
ಸಂಗ್ರಹೆವು ದೊರೆಯುತ್ತದೆ. ಇವೆರಡಕ್ಕೂ ಕ್ಷೇಮ ಬಯಸುವ ಅಡವೀಶ 
ರನು ಸಮರ್ಥನಿರುತನು ನಡೆ. ಎಂದು ಆಶೀರ್ವದೆಸಿ ಕಳುಹಿಕೊಟ್ಟಿ ರು. 
ಆಗ ಸ್ವ ಗ್ರುಮಕ್ಕೆ ಮುಟ್ಟಿದ ಶೇಷಶ್ಪನು ತನ್ನ ಕುಟುಂಬಿಯೆ 
ಮುಂದೆ ಸಕಲ ಸಮಾಚಾರ ತಿಳಿಸಿದನು. ಆಗ ಸಾಧ್ವಿಯಾದರೂ ಕೇವಲ 
ಆನಂದ ಭರಿತಳಾದಳು. ಮಗನಾದರೂ ದಿನ ಕ್ರಮೇಣ ಅಲ್ಪುಸ್ಟಲ್ಪು ಆಹಾರ 
ತೆಗೆದುಕೊಳ್ಳುತ್ತಾ ಸಧೃಡ ಶರೀರಿಯಾದನು. ಇತ್ತ ಶೇಷಪ್ಪನ ಅಂಗಡಿಗೆ 
ರಾಯಚೂರವರು ನೆಲ್ಲು ಬೆಲ್ಲದ ವ್ಯಾಪಾರಕ್ಕೆ ಬಂದಾಗ ೪ ಸಹಸ್ರ ರೂ, 
ಗಳ ಲಾಭವಾಯಿತಂತೆ. ಇದೆಲ್ಲ ಒಂದು ಮಾಸಡೊಳಗಾಗಿಯೇ ಆಯಿತು. 
ಆಗ ಅವನೂ ಬೇಡಿಕೊಂಡಂತೆ ಸ್ವಾಮಿಯ ಮಠಕ್ಕೆ ಸಮರ್ಪಿಸಿದರು. 
ವಾಚಕರೇ, “ ಶ್ರದ್ಧ ವಾನ್‌ ಲಭತೇ ಫಲಂ ” ಎಂಬ ಉಕ್ತಿಯಂತೆ ಶ್ರದ್ಧಾದಿಗೆ 
ಅಂಕುರಿಸಿ ಯಾವ ಮಾತಿನಲ್ಲಿ ನಿಜವಾಗಿ ಬೇರೂರುವದೋ ಅಲ್ಲಿಯೇ 
ಸರ್ವಾರ್ಥ ಸಿದ್ಧಿಯು ಮುಖ್ಯವಾಗಿ ಭಕ್ತಿಯೇ ಕಾರಣವೆಂದು ಭಾವವು. 
ವಾಚಕರೇ, ಹೊಸೂರಲ್ಲಿರುವ ಮಾಳಗಿ ಕರಿಬಸಪ್ಪನೆಂಬಾತನು ದೇವಾಂಗ 
ಮತದವನಿದ್ದು ಇವರ ದರುಶನಕ್ಕೆ ಬಂದಾಗ್ಗೆ ತನ್ನೆ ಬಡತನವನು 
ಸ್ವಾಮಿಯ ಮುಂದೆ ಬಿನ್ನನಿಸಿಕೊಂಡನಂತೆ. ಆಗ ಇವರು ತೆಂಗಿನ ಫಲ 
ವನ್ನು ದಯಪಾಲಿಸಿ, ಇಗೋ | ನಿನ್ನ ಗರ್ಭಸಂಜಾತನಿಗೆ ದಶವಂತನೆಂದು 


ನಾಮದಾಶೀರ್ವದಿಸಿ ಕಳುಹಿದರು. ಅಗ ಅವನು ಸ್ವಗ್ರಾಮ ಸೇರಿದ 


ಶಿವಶರಣ ಲಿಂಗಪ್ಪನ ಚಂಕ್ರಿ. ೨-೩ 


ವರ:ಷಾವಧಿಯ ಯೇ ಪುತ್ರೋಶ್ಪತ್ತಿಯಾಗಲು ದಶವಂತನೆಂದೇ ನಾಮವ 
ನ್ಲಿಟ್ಟನು. ಅಂದಿನಿಂದ ಸಕಲ ಸಂಸನದವನ್ನು ಪಡೆದು ಯಶಸ್ವಿಯಾದನು. 
ಈಗ ಅವರ ಮನೆತನವು ಸಾಧಾರಣ ಸ್ಥಿತಿಯಲ್ಲಿ ಇದೆಯಂತೆ. ವಾಚಕರೇ? 
ನಮ್ಮ ಶರಣರಿರುವ ಗ್ರಾಮಕ್ಕೆ ಕಾಲರಾ, ಪ್ಲೇಗು, ಇನ್‌ಫ್ಲೇಂಜ ಮೊದ 
ಲಾದ ದುಸ್ಕಾರಿಷ್ಟ ಪೀಡೆಗಳು ಮೇಲಿಂದ ಮೇಲೆ ಬಾಧಿಸಹತ್ತಿದರಿ ೧೧ 
ದಿನಗಳ ವರೆಗೆ ದೀಪೋತ್ಸವವನ್ನು ಮಾಡಿಸಿ, ಪ್ರತಿದಿನ ಶಿವಭಜನೆಯನ್ನು 
ನಡೆಸುತ್ತಿದ್ದರು, ಹೀಗೆ ನಿಶ್ಚಯಿಸಿದ ದಿನಗಳ ವರಿಗೆ ಮಾಡಿ ಕಡೆಗೆ ಭಾರೀ 
ಸಮಾರಾಧನೆಯನ್ನು ಮಾಡಿಸುತ್ತಿದ್ದರು. ಇಷ್ಟಕ್ಕೆ ತಾನೇ ಗ್ರಾಮಕ್ಕೆ ಕ್ಷೇಂತಿ 
ವಾಗುತ್ತಿತ್ತು. ದರ್ಶಕರೇ, ಅವರು ನಡಸಿದ. ವ್ರತವನ್ನು ಈಗಿನವರಾದರೂ 
ಎಂಥ ಇಕ್ಕಟ್ಟಿನ ಪ್ರಸಂಗದಲ್ಲಿಯೂ ನಂದಾದೀಪವನ್ನು ಹೂಗು ಶಿವಭಜನೆ 
ಯನ್ನು ಕ್ರಮವಾಗಿ ಮಾಡಿ ಗಣಾರಾಧನೆಯನ್ನು ಮಾಡುತ್ತಾರಿ ಇಸ್ಮೃ 
ಕ್ಟೇನೆ ಗ್ರಾಮಕ್ಕೆ ಸುಖಸಂತೋಷಗಳು ಕೊಡುವವು. ಇದಲ್ಲದೇ ಮಹಾತ್ಮ 
ರಿರುವ ಗ್ರಾಮದಲ್ಲಿ ಇಂದಿನ ವರೆಗೂ ಯಾವ ಕಷ್ಟಾತಿಶಯಗಳನ್ನು ಬ 
ಗೊಡದೆ ಸುಖರೂಸದಿಂದ ನಿರೀಕ್ಷಿಸುತ್ತಿಹೆನು. ಒಂದು ಸಾರೆ ಡೋಣೆ 
ವೆಂಕಟಾಹುರದ ಬಸಸಪ್ಪನೆಂಟಾತನು ತೀರ್ಥಯಾತ್ರೆ ಗಳನ್ನು ಮಾಡುತ್ತ ಹಂಪೆ 
ಮೊದಲಾದ ಪುಣ್ಯಕ್ಷೇತ್ರಗಳನ್ನು ನೋಡಿ ಇನ್ನು ಮುಂಡೆ ಕನಕಗಿರಿಯಿಂದ 
ಕಾಲಕಾಲೇಶ್ವರನ ದರ್ಶನ ಪಡೆದು ತನ್ನ ಸ್ವಗ್ರಾಮಕ್ಕೆ ಹೋಗುಪವನಿದ್ದನ್ನು 
ಇವನಾದರೂ ವಿಶೇಷತಃ ಬಡತನದಿಂದಲೇ ಜೀವನೋಪಾಯವನ್ನು ಸಾಗಿಸಿ 
ಕೊಳ್ಳು ತ್ತ ಬಂದಿದ್ದರೂ ಇವನಿಗೆ ನಾಲ್ಕಾರು ಮಕ್ಕ ಳಿದ್ದರಂತೆ. ಇವನು 
ಈ ಗ್ರಾಮಕ್ಕೆ ಬಂದಾಗ ಲಿಂಗಜ್ಜನನ್ನು ನಮಸ್ಕರಿಸಿ, ಅಲ್ಲಿಯೇ 
ಒಂದೆಡೆಯ ಮೂಲೆಯಲ್ಲಿ ಕುಳಿತುಕೊಂಡನು. ಆಗ ಶರಣರು ಕೆಲ ಜನರೊ 
ಡನೆ ಮಾತಾಡುತ್ತ ಕುಳಿತಾಗ ಸದ ಮರಿಬಸಪ್ಪನನ್ನು ಕಂಡು ತಮ್ಮಾ 
ಏನು ವ್ಯಸನವನ್ನು ಮಾಡುತ್ತಿರುವಿ ಎಂದು ಕೇಳಿದರು. ಆದಕ್ಕೆ ಅವನು 
ಸ್ವಾಮಿ ಡರಿದ್ರ ವಿಮೋಚನೆಯಲ್ಲದೇ ಬೇರಿಲ್ಲವೆಂದು ನುಡಿದನು. ಒಳ್ಳೇದು 
ಹಾಗಾದರೆ ನಾಳಿಗೆ ಹೊರಡು. ನಿಮ್ಮ ದೊಡ್ಡಪ್ಪುನು ಮಾರೀಬೇನೆಯಿ:ಂದ 
ಸತ್ತದ್ದಕ್ಕೆ ನೀನು ವಾರಸದಾರನು ಇದ್ದದ್ದಕ್ಕೆ ಮಾಮಲೇದಾರರಿಂದ ೫ ಕೂರಿಗೆ 
ಭೂದಿಯು ಖಾತೆಯಾಗಿಡಿ ಇನ್ನು ನಿನ್ನ ದರಿದ್ರ ವಿಮೋಚನೆಯಾಯಿಶು. 
ಎಂದೊಡನೆಯೇ ಶರಣರಿಗೆ ನಮಿಸಿ ಸ್ವಸ್ಥಲಕೈದಿದನು. ಅನ್ಲಿಯಾದ ಊ ಶರ 
ಇರು ನುಡಿದಂತೆಯೇ ಇತ್ತು. ಅವನು ಸಂಪದ್ಯುಕ್ತನಾದ ಬಳಿಕ ಒಂದು 


೨೧೪ ಶಿವಾನ ಭವ 


ಖಂಡಗ ಧಾನ್ಯ ಸಂಗ್ರಹವನ್ನು ಶರಣರ ಮಠಕ್ಕೆ ಮುಟ್ಟಿಸಿ ತದ:ಶೀರ್ವಾ 
ದಕ್ಕೆ ಪಾತ್ರನಾದನು. ಸಂಸರು ಯಾರ ಹೊಲಕ್ಕು a ಹೋದಾಗೆ 
ಮಾರ್ಗಸ್ಥರು ಹೊಲದನವರಿಗೆ ನೀರು ಬೇಡಿದರೆ ಬರಿಯ ಕೊಡವಿಡಿಯೆಸಂದು 
ತಿಳಿಸಲು ಶರಣರು ಬೆದರಿಸಿ ಅವೇ ಹಣಿಸಿರೆಂದು ಹೇಳಲು, ಆ ಬರಿಯ 
ಕೊಡದಲ್ಲಿ ನೋಡಲಾಗಿ ನೀರು ಇರುತ್ತಿದ್ದವಂತೆ? ಒಮ್ಮೆ ಕಿರ್ಲ್ಯಸ್ಪನಿಗೆ 
ಮೋತಿ ಬಡಿಗೆ ತರಹೇಳಿದರು. ಡೊಂಕವಿದ್ದದ್ದು ತಂದಿದ್ದನು. ಆಗ ಇವರು 
ನಿನ್ನ ಅಂಗವು ಡೊಂಕಾಗುತ್ತ ದೆಂದು ಹೇಳಿದರು. ಕಡೆತನಕ ದೊಂಕಾಗಿಯೇ 
ಹೋಯಿತು. ಒಂದು ದಿನ ನಾಗಲಾಪೂರ ವೈಶ್ಯರ ವೆಂಕಣ್ಣನು ಇಲ್ಲಿಗೆ 
ಬಂದು ಪುತ್ರಸಂತಾನ ಇಲ್ಲೆಂದು ಬೇಡಿಕೊಂಡದ ಕೈ ತೀರ್ಥವನ್ನು ಕೊಡ 
ಹೋದರು. ಸ್ವಾಮಿ ನಾವು ವೈಶೃ ರೆಂದು ಹಂಡೆ ಸರಿದನು. ವೆಂಕಣ್ಣ 
ನೀನು ಬರಬಾರದಿತ್ತು. ಬಂದರೂ ಉದಾಸೀನವೇ ನಿನಗೆ ಲಿಂ ಗಾಂಗಿಗಳು 
ನಿನಗೆ ಯೋಗ್ಯರಾದವರು ಸ್ಮಾರ್ತ ಶ್ರೇಷ್ಠ ಅಸ್ಪಯ್ಯದೀಕ್ಷಿತ ಪಂಡಿತರು. 
ಶಿವಾಧಿಕ್ಯವನ್ನು ಮಾಡಿಲ್ಲವೇ 1 ಸದ್ಯಃ ಶೃಂಗೇರಿಯಲ್ಲಿ ಚಂದ್ರಮೌಳಿ 
ಈಶ್ವರ ಲಿಂಗ ಹಂಪೀ ವಿರೂಪಾಕ್ಷನ ಸೂಜಿ ಈ ಎರಡು ಸದರಿ 
ಜಗದ್ಗುರುಗಳ ವತಿಯಿಂದಲ್ಲವೇ? ಶ್ರೀರಾಮನು ಬ್ರ ಹ್ಮಹತ್ಯ ನಿವಾರಣೆಗೆ 
ರಾಮೇಶ್ವರ ಲಿಂಗ ಒರ್ಮಿಸಲಿಲ್ಲವೇ ? ನಿನ್ನಧಿದೈವವು “ಗರೇಶ್ವ ರನು 
ಈರೀತಿ ಮಾಡಬಾರದಿತ್ತು. ದುರ್ದೈವಕ್ಕೆ ಯಾರೇನು ಮಾಡುವದೆ, 
ಎನ್ನಲು ಕ್ಷಮೆ ಬೇೆ:ಡಿದನು. ಆದರೂ ವ್ಯರ್ಥವಾಗಿ ಕಡೆಗೆ ಪುತ್ರ 
ಸಂತಾನವಾಗದೆ ಸಂಪದಕ್ಕೂ ಚ್ಯುತಿ ಬಂದಿತು. ಈ ಊರ ಜನರು ಸ್ವಾಮಿಯೆ 
ಡೆಗೆ ಬಂದು ಮಳೆ ಕೇಳಿದರೆ ಆಗ ಇನರು ನಾನೇನು ವರುಣನೇ ಅಥವಾ 
ದೇವೇಂದ್ರನೇ ? ನಿಮ್ಮ ಭಕ್ತಿಯಿದ್ದರೆ ಬಂದೆನೆಂದುಲಿಯಲು ಆಗಲಿ ಬರುವ 
ಹೊತ್ತಾಗಿದೆ. ನಿಮ್ಮ ನಿಮ್ಮ ಸ್ಫಲಕ್ಕೆ ಹೋಗಿರಿ ಎಂದಾಗ್ಗೆ ಆ 
ಕ್ಷಣವೇ ಭಯಂಕರವಾದ ಮಳೆಗರಿದು ಎಲ್ಲಕಡೆಗೂ ನೀರೇ ನೀರಾಗಿ 
ಜನಾಂಗಕ್ಕೆ ಪ್ರೇಮೋದ್ಗಾಕವನ್ನು ಬೀರಿತು. ಸದ್ಯದ ವಾತಾವರಣದಲ್ಲಿ 
ಪ್ರತ್ಯಕ್ಷವನ್ನೇ ಅಂಗೀಕೃತ ಮಾಡುವ ಮುಂಜಾಗ್ರತರು ವಿಫಲರಾಗುವರು. 
ಇವರೆಡೆಗೆ ಗುರುಗಳಾದ ಅಡಿವೆಪ್ಸನನರು ವರ್ಷಕ್ಕೊಂದೆರಡು ಸಲ 
ಬರುತ್ತಿದ್ದರು. ಅವರು ಬಂದಾಗ್ಗೆ ಜನಜಾತ್ರೆಯೇ ಕೂಡುತ್ತಿತ್ತು. ಇವರ 
ಕಡೆಯಿಂದ ಸದರಿ ಗ್ರಾಮದ ಬಸವನಗೌಡ, ಮರೆಮ್ಮ, ಬೀಳೂರ ಬಾಲಣ್ಣ, 
ಓಹೆನುಮವ್ವ ಈ a ERE ಮಕ್ಕಳಾಗಿದ್ದರು. ಹೆನುಮವ್ವನು ಇವರ 


ಶಿವಶರಣ ಲಿಂಗಪ್ಪನವಠ ಚರಿತ್ರೆ ೨೧೫ 


ದರ್ಶನಕ್ಕೆ ಬಂದಾಗ್ಗೆ ಮಧ್ಯದಲ್ಲಿ ಕಳ್ಳರು ಸಾಮಾನಗಳನ್ನು ಕಸಿದುಕೊಂಡ 
ದ್ವಕ್ಕೆ ಲಿಂಗಜ್ಜಾ ಎಂದು ಉಸುರ್ಗರಿಯೇ ಕಳ್ಳರಕಣ್ಣು ಕಾಣದಾದವು. 
ಆಗ ಅವರು ಕ್ಷೆಮೆ ಬೇಡಲು ಆನ್ಪಣೆಕೊಟ್ಟು ಮುಂದೆ ಸಾಗಿದಳು. ಆಗೆ 
ಶರಣರಿಕೆಯಂ ಕಂಡು ಮುಂಚೆಯೇ ಕಳವಿನ ಸುದ್ದಿ ಹೇಳಿದರು. ಆಕೆಯ 
ಕೆಲವು ದಿನವಿದ್ದು ಹೊರಟುಹೋದಳು. ಅಂದಿನಿಂದ ಕಡೆತನಕ ಒಡನೆಗ 
ಳನ್ನಿಡಲಿಲ್ಲವಂತೆ. ಸದರಿ ಬೆಣಕಲ್ಲಗೌಡರು ಕಳುವು ಮಾಡುತ್ತಾರೆಂದು 
ಜೇಲಿನಿಟ್ಟಾಗ್ಗೆ ಲಿಂಗಜ್ಜನನ್ನು ಧ್ಯಾನಿಸಲು ಕಠಿಣ ಶಿಕ್ಷೆಯನ್ನು ಜಜ್ಜರು 
ಬರೆದಿದ್ದರೂ ವರಾರನೇ ದಿನ ಬೆಳಿಗ್ಗೆ ಸದರಿ ಡೈರಿಯಲ್ಲಿ ಖಾರೀಜ್‌ ಕಂಡ 
ದ್ಹಕ್ಕೆ ಇವರನ್ನು ಬಿಡುಗಡೆ ಮಾಡಿದರಂತೆ. ಇವರ ಸ್ಫಲಕ್ಕೆ ಬೆಟ್ಟಿ ದಪ್ಪನೆಂಬ 
ವರೆಂಬ ಪ್ರಮಥರು ಇಲ್ಲಿಗಾಗಮಿಸಿದರು. ಲಿಂಗಜ್ಜನು ಅನರನ್ನು ಕ್ರಿಯಾ 
ಮೂರ್ತಿಯನ್ನಾಗಿ ಮಾಡಿಕೊಂಡನು. ಇವರೇ ಕಲ್ಯಾಣದ ರೇಚಣ್ಣರಿದ್ದು 
ಅಡವೇಶನೆಂದು ಬೆಟ್ಟ ದೇಶನೆಂದು ದಿಗ್ರಜಯವಂತರು ಇವರಲ್ಲಿಗೆ ೧೯ ಸಮಾ 
ಧಿಗಳನ್ನು ಕಳೆದು ಇನ್ನುಮೇಲೆ ಬೆಣಕಲ್ಲೂ ಹಾಗೂ ಗೋವಿಂದ, ಹೊಸ 
ಹಳ್ಳಿ ಎಂಬೆಗಡು ಗ್ರಾಮಗಳಲ್ಲಿ ಗದ್ದುಗೆಗಳಾದರಿ ೨೧ ಕೈ ಜನ್ಮಸಂವತ್‌ 
೮೫ ವರುಷಗಳಾಗುವವೆಂದು ಹೇಳಿದರಂತೆ. ಅಂದಿನಿಂದ ಗ್ರಾಮದಲ್ಲಿ ಮಹಿಮೆ 
ಗಳು ಒಂದಿಲ್ಲೊಂದು ಜರುಗುತ್ತಿದ್ದವು. ಇವರು ಬಂದಬಳಿಕ ಲಿಂಗಜ್ಜನು 
ಖಾಡಕುಂದಿಗೆ ಹೋಗಿ ಒಂದೆರಡು ದಿನ ತಡವಾದರೆ ಪ್ರಮಥರು ಲಿಂಗಾ 
ಎಂದು ಕರೆದರೆ ಪ್ರತಿಧ್ವನಿಯಾಗುತ್ತಿ ತ್ತು. ನಂತರ ಅದರು ಮಾರನೆಯ 
ನಿನ ಬರುತ್ತಿದ್ದರು. ಕ್ರಿಯಾಸಿದ್ಧಿಯ ಬಲವೇ ಬಲವು. ಈ ನಮ್ಮ ಚರಿತ್ರೆ 
ನಾಯಕರು ಸರ್ವರನ್ನು ಬರಿಸಿ ಶಕೆ ೧೮೧೩ನೇ ಫಾಲ್ಗುಣ ಬಹುಳ ೮ ರಲ್ಲಿ 
ಹೇಳಿಕೇಳಿ ಸದರೀ ಪ್ರಮಥರಿಂದ ಶತೀರ್ಥಾಂಬುವಂ ಸೇವಿಸಿ ಪತ್ರಿಗಿಡದ 
ಮುಂಬದಿಯೇ ಗದ್ದುಗೆಯನ್ನು ರಚಿಸಿರೆಂದು ಆಜ್ಞೆ ನೀಯಲು ಸರ್ವರು ಜಯ 
ನಾದಗೈ ದರು. ನಂತರ ಇವರು ಸೋಹಂಭಾವದುನ್ಮನಿಯನ್ನು ಸೇರಿ 
ಸಮಾಧಿಗ್ರಸ್ಥ ರಾದರು. ಸಂತರ ಮಂಗಲವಾದ್ಯಾದಿ ಭಜನಾಸಂಘದಿಂದ 
ಉತ್ಸವ ಮಾಡಿ ಸಮಾಧಿಕ್ರಿಯೆಗೈದು ಗಣತೃಪ್ರಿಪಡಿಸಿದರು. ಇದೇ ದಿನಕ್ಕೆ 
ರಥೋತ್ಸವವಂ ಮಾಡುತ್ತಾರೆ. ಈ ರಥವನ್ನು ಕೆನ್ನಾಳೆ ಸದ್ಭಕ್ತರೇ ಮಾಡಿಸಿ 
ಪುಣ್ಯವ್ಯಕ್ತಿಗಳಾದರು. ಈ ಜಾತ್ರೆಯ ಜನನೆಲ್ಲಕ್ಕೆ ಇಡೀ ಮೂರೂ ದಿನ 
ಪಂಚ ಸಕ್ಟಾನ್ನವನ್ನು ಕೊಡುತ್ತಾರೆ. ಈ ತರದ ಆಶೀರ್ವಾದಕ್ಕೆ ಪಾತ್ರ 


೨೧೬ ಶಿವಾನುಭವ 


ರಾದವಕೀೇ ಧನ್ಯ ಧನ್ಯರು. ಇತ್ತ ಬೆಟ್ಟಿ ದಪ್ಪನವರು ಅಮಾನುಷ ಕಾರ್ಯ 
ಗಳನ್ನು ಮಾಡಿ ಭಕ್ತರನ್ನು ರಕ್ಷಿಸಲು ಭರ್ಮನಗೌಡ, ಗೌಡರ ಮರೆಮ್ಮು 
ಬಸಯ್ಯ, ಕನಕಗೌಡ ಮುಂತಾದವರು ಮಕ್ಕಳಾಗಿದ್ದರು. ಇದರಂತೆ 
ಅವರು ಕೆಲವು ಕಾಲನಿದ್ದು ಸಕಲರನ್ನು ಬರಮಾಡಿ, ಶಕೆ ೧೮೨೬ ನೇ 
ಪೌಷ್ಯ ಬಹುಳ ದ್ವಾದಶಿಯಲ್ಲಿ ಶಿವೈಕ್ಯರಾದರು. ಇವರ ಗುಡಿಗೋಪ:ರ 
ವನ್ನು ಹಾಗೂ ರಥೋತ್ಸವವನ್ನೂ ಯಾಲಾಜುಗಳೇದ ಆದಿಮನಿ ಬಸಯ್ಯ 
ನವಕೆ ಇವರ ಮಕ್ಕಳಾದುದರಿಂದ ಪೂಜಾದಿ ವೈಭವಕ್ಕೆ ದರ್ಶಕರಾದರು. 
ಲಿಂಗಪ್ಪನವರ ಮಠನನ್ನಾದರೂ ಕೊಂಪ್ಪ, ಕನಕಗೌಡ ಈ ಉಭಯತರಿಂದ 
ನಿರ್ಮಿಸಲ್ಪಟ್ಟಿತು. ಹೀಗೆ ಈ ಉಭಯ ಶರಣಶ್ರೇಷ್ಕರ ಗದ್ದುಗೆಯ ಮಹಿ 
ಮೆಗಳು ನಡೆದು ಇನ್ನೂ ನಡೆಯುತ್ತಲಿರುವವು. ಅಂತೆಯೇ ನರಸ್ತೋತ್ರ 
ಕಿಂತ ಶರಣ ಸ್ತೋತ್ರ ಅತ್ಯಧಿಕವೆಂದೇ ನನ್ನ ಈ ಜನ್ಮವ ಸಫಲಗೊಳಿಸ 
ಬೋಸುಗ ಜಗದ್ವಿ ಭೂತಿಗಳಾದ ಮಹಿಮರ ಚರಿತ ಪ್ರಬಂಧವನ್ನು ಲೋಕೋ 
ಪಕಾರಾಥಳ ವಾಗಿ ವಿರಚಿರಿ. ಶಿವಶರಣ ಸೇನೆಯನ್ನು ಕೈಕೊಂಡು ಗುರುನಾಮ 
ಸಂಕೀರ್ತನದಿಂದ ಪೂರ್ತಿಗೊಳಿಸಲ್ಪಟ್ಟಿದೆ. 


ಈಗಲೂ ಇವರ ಜಾತ್ರೆಯು ಪ್ರತಿವರುಷ ಫಾಲ್ಗುಣ ಬಹುಳ ೮ ಕೈ 
ಬಹಳ ದೊಡ್ಡ ಪ್ರಮಾಣದಲ್ಲಿ ಜರಗುತ್ತಾ ಅಡೆ. ಎರಡು ಮೂರು ಸಾವಿರ 
ಬರೆ ಚಕ್ಕಡಿ ಗಾಡಿಗಳು ಬರುತ್ತವೆ. ಹತ್ತು ಎಂಟು ಸಾವಿರ ಜನರು 
ಕೂಡುವರು. ಎಲ್ಲರಿಗೂ ಭೂರೀ ಭೋಜನದ ದಾಸೋಹ ಆಗುವದು. 
ಮತ್ತು ದರ ತಿಂಗಳ ಅಮಾವಾಸಿಗೆ ಈಗ್ಯೂ ಜನರು ಪ್ರಸ್ತ, ಹರಕೆ 


ಮಂ) 


ಮುಂತಾದುದನ್ನು ಮುಟ್ಟಿ ಸಲು ಘನವಾಗಿ ಕೂಡುತ್ತಲಿರುವರು. 


ಬಸವಣ್ಣನವರು ಭಾರತದ ಮಹಾಭಾಗ್ಯ ವಸ್ತು 
(ಹಿಂದಿನ ಸಂಚಿಕೆಯಿಂದ) 
(ಲೇಖಕರು8-.- ಶ್ರೀ ಸ್ವಾಮಿ ದಯಾನಂದ ದೇವರು ವಿರಕ್ತಮಠ ಯರನಾಳ) 





ಮಾನವನ ಮುಕ್ತಿಮಾರ್ಗ ಧ್ಯೇಯದಲ್ಲಿ 
ಶರಣರ ಸಾಂಪ್ರತ ಜೀವನ. 


ಮಾನವ ಜನಾಂಗವನ್ನೆಲ್ಲ ತನ್ನ ಕುಟುಂಬವೆಂದು ತಿಳಿದು, ಲೋಕವೇ 
ತನ್ನ ಮನೆಯಾಗಿ ತಿರುಗುವ ಜಂಗಮರು, ಲೋಕೋಪಕಾರಕ್ಕಾಗಿ ಯಾವ 
ಪರಮಾತ್ಮನ ಚೆರಿಸುವ ಸಾಕ್ಸಾತ್‌ ಶಿವಸ್ತರೂಪಿಗಳಾಗಿದ್ದಾರೆ. ಅದಕ್ಕಾಗಿ 
ಶಿವಶರಣರಲ್ಲಿ ಜಂಗಮರು ಅತ್ಯಧಿಕರಾಗಿದ್ದಾರೆ. ಜಂಗಮನು ಜಾತಿ, 
ಸೂತಕ್ಕ ಲಿಂಗ ವಯೋಬೇಧಗಳಿಂದ ರಹಿತನೂ, ಸಂಸಾರದಲ್ಲಿರದಿದ್ದರೂ 
ಸಂಸಾರ ಜಂಜಡವನ್ನು ಕಳೆಯುವನೂ ಆಗಿದ್ದಾನೆ. ಮಾನವನ ನಿಜವಾದ 
ಧ್ಯೇಯವಾದ ಶಾಂತಿ ಸುಗಮ ವಿಲೋಕಿತ ಮುಕ್ತಿಯನ್ನು ಅನುಸರಿಸುವದ 
ರಲ್ಲಿದೆ. ಶಿವಶರಣರಿಗೆ ದೇವಲೋಕ ಮರ್ತ್ಯಲೋಕನೆಂಬವು ಬೇರಿಲ್ಲ. 
ಅವರು ಅವುಗಳನ್ನೆಲ್ಲ ನಂಬುವದಿಲ್ಲ. ಆಧುನಿಕ ಯುಗದಲ್ಲಿ ಕೂಡ ಸ್ವರ್ಗ 
ಲೋಕವು ಬೇಕೆ ಅಡಿಯೆಂದರೆ ಯಾರೂ ನಂಬುವದಿಲ್ಲ. ಇದೇ ಮೂಢಶ 
ವನ್ನು ತೊಲಗಿಸಲು ೮೦೦ ವರುಷಗಳಿಂದ ಶರಣರು ನಿಜತತ್ವವನ್ನು ಜಗ 
ದ್ಲ್ಲಿ ಪಸರಿಸಲು ಹೆಣಗಿದರು. ಇಂತಹ ಮೂಢತತ್ವಗಳನ್ನೇ ಸತ್ಯವ ನುಡಿ 
ಯುವದು ಸ್ವರ್ಗಲೋಕ, ಮಿಥ್ಯವ ನುಡಿಯುವದು. ಮರ್ತ್ಯಲೋಕವೆಂದು 
ಸಾರಿದರು. ಜಗದಲ್ಲಿ ಬಂದಬಳಿಕ ನೆಮ್ಮದಿಯಿಂದ ನೆರೆದ ನರಕೊಡನೆ 
ಕರಿಯಿಂದ ಮನವುಳ್ಳವನಾಗಿ, ಹಿರಿಯಿಂದ ನಡೆಯುಳ್ಳ ವನಾಗಿ ಬಾಳುವದೇ 
ಶರಣರ ಜೀವನ. 

ಇದೇ ಜ್ವೇಯವನ್ನಿಟ್ಟು ೭೭೦ ಅಮರಗಣಂಗಳಾದಿ ಶಿವಶರಣಕೆಲ್ಲರೂ 
ಜಾಗತಿಕ ಆಂದೋಲನದಲ್ಲಿ ಹೋರಾಡಿದರು. ಅವರೆಲ್ಲರೂ ಜಾಗತಿಕ 
ಶಾಂತಿಯ ನಕಮ ಮಂತ್ರದ ಕಾಳಗವನ್ನು ಊದಿ ಮುಂದಿನಪರಿಗೂ ಆದ 


೨೧೮ ಶಿವಾನುಭವ 


ರ್ಶವನ್ನಿಟ್ಟುಕೊಂಡು ಸಾಗಲು ಶರಣರು ಸಾಂಪ್ರತ ಜೀವನವನ್ನು ಸಾಗಿ 
ಸಿದರು. ದೇವರದಾಸಿಮಯ್ಯ, ಶಂಕರದಾಸಿಮಯ್ಯ, ರೇವಣೇಶ್ವರ ಬಸವೇ 
ಶ್ವರ, ಹಂಪೆಯ ನೂರೊಂದು ವಿರಕ್ತರು, ತೋಂಟದ ಸಿದ್ಧಲಿಂಗ ಯತಿ 
ವಕ್ಕಲು, ಷಣ್ಮೂಖ ಶಿವಯೋಗಿಗಳು, ಸರ್ಪಭೂಷಣ ಶಿವಯೋಗಿಗಳು, 
ಕಲಬುರ್ಗಿಯ ಕರಣಬಸಸ್ಪ ನವರು, ದೇವನೂರದ ಗುರುಮಲ್ಲೇಶ್ವರ, ಅಥಣಿ 
ಯ ಮುರುಗೇಂದ್ರ ಶಿವಯೋಗಿಗಳು, ಇಂದಿನ ಧಾಂವಾಡದ ಶ್ರೀ. ಮ. ನಿ.ಪ್ರ. 
ಮೃತ್ಯುಂಜಯ ಮಹಾಸ್ವಾಮಿಗಳು, ಬಂಥನಾಳದ ಶ್ರೀ. ಮ. ನಿ. ಪ್ರ. 
ಸಂಗನಬಸವೇಶ್ವರ ಶಿವಯೋಗಿಗಳು ಸಿದ್ಧಗಂಗಾಕ್ಷೇತ್ರದ ಶಿವಕುಮಾರ 
ಸ್ವಾಮಿಗಳು, ಸುತ್ತೂರ ಮಠದ ಶ್ರೀ ಶಿವರಾತ್ರಿ ರಾಜೇಂದ್ರ ಮಹಾಸ್ವಾಮಿ 
ಗಳು ಶ್ರೀಶೈಲ ಪೀಠದ ಶ್ರೀವಾಗೀಶ ಶಿವಾಚಾರ್ಯ ಪಂಡಿತರು ಮೊದಲಾದ 
ಇನ್ನೂ ಅನೇಕ ಮಹಾಯೋಗಿಯವರೇಷ್ಯರಲ್ಲದೆ ಸೊಲ್ಲಾ ಸೂರಿನ ಶಿವಶಂಣಿ 
ರುದ್ರಾಂಬೆಕಾತೆ, ಸಜ್ವಲಗುಡ್ಡಲದ ಶಿವಶರಣೆಯರು, ಆನೆಗುಂದಿಯ 
ಮಾಣಿಕ್ಯಮ್ಮ ಶರಣೆಯರು ಮೊದಲಾದ ಮಾತೆಯ ಮಂದಿನ ಅಕ್ಕ 
"ಮಹಾದೇವಿ, ನಾಗಮ್ಮ , ನೀಲಾಂಬಿಕೆ, ಮುಕ್ತಾಯಿ ಮೊದಲಾದ ಶಿನ 
ಶರಣಿಯರೆಲ್ಲರೂ ಸಾಂಪ್ರತ ಜೀವನದ ಹೆದ್ದುರಿಯಾಗಿದ್ದಾರೆ. 


ಬಸವಣ್ಣನವರು ಭಾರತದ ದೇದೀಪ್ಯ ವಸ್ತು. 


ಈ ಎಲ್ಲ ಸಂಘಟನೆಗೆ ತಳಭದ್ರ ಶಿಲೆಯಾಗಿ ಅಜರಾಮರವಾದ ಮಹಾ 
ವ್ಯಕ್ತಿಯೋರ್ವನು ಕಾರಣನಾಗಿದ್ದಾನೆ. ಆತನೇ ಬಸವಣ್ಣನು. ಸಾಂಪ್ರತ 
ಸನಾತನವೆಂದು ಕರೆಯಲ್ಪಡುತ್ತಿರುವ ಧರ್ಮದ ಹೆಸರಿನಲ್ಲಿರುವ ಅನೇಕ 
ಜಟಿಲ ಸಮಸ್ಯೆಗಳನ್ನು ತತ್‌ಕ್ಷಣದಲ್ಲಿ ಬಗೆಹಂಸಿ ಲಕ್ಷದಮೇಲೆ ತೊಂಭ 
ತ್ರಾರುಸಾವಿರ ಜಂಗಮರನ್ನು ಸಿದ್ಧ ನಡಿಸಿ ಲೋಕೋತ್ತರವಾದ ಉನ್ನತ 
ಧರ್ಮದ ಬೆಳಕನ್ನು ನಾಡಿಗೆ ಪ್ರತಿಯೊಂದು ಮೂಲೆಮೂಲೆಯಲ್ಲಿ ಹೆರ 
ಡಲು ಪ್ರಯತ್ನಪಟ್ಟ ವ್ಯಕ್ತಿ ಬಸವಣ್ಣ; ಭಾರತ ಸರಕಾರದವರು ಇಂದು 
ಭಾರತದ ಉದ್ಭಠಣೆಗಾಗಿ ಅನೇಕ ಕಾರ್ಯಕ್ರಮಗಳನ್ನು ನೆರವೇರಿಸಿಕೊಂಡಿ 
ದ್ದಾರೆ. ಅವೆಲ್ಲ ೧೨ನೆಯ ಶತಮಾನದಲ್ಲಿ ಆದ ಕಲ್ಯಾಣ ಕ್ರಾಂತಿಯ 
ಪ್ರತೀಕಗಳೆಂದರೇನೂ ತಪ್ಪಿಲ್ಲ. ಸ್ತ್ರೀ ಸ್ವಾತಂತ್ರ್ಯ, ಸತ್ಯ, ಅಹಿಂಸೆ, ಶಾಂತಿ, 
ಪಾನಪ್ರಕಿಬಂಧ, ಉದ್ಯೋಗ, ಶಿಕ್ಷಣ, ಸಂಘಟನೆ ನೆಣದಲಾದನ್ರುಗಳು ಶರ 
ಇರು ನಿರ್ವಹಿಸಿ ನೀಡಿದ ಫಲಗಳು. ಅಕ್ಕೆ ಮಹಾದೇವಿ, ನಾಗಲಾಂಬಿಕೆ, 


ವಣ್ಣ ನವರು ಭಾರತದ ಮಹಾಭಾಗ್ಯ ವಸ್ತು 5೧೯ 


ನೀಲಾಂಬಿಕೆ, ಮುಕ್ತಾಯಿ ಮೊದಲಾದವರು ಸ್ತ್ರೀಸ್ವಾತಂಶ್ರ್ಯದ ಹೋರಾ 
ಟದ ಪ್ರತೀಕಗಳು. ಸತ್ಯಧರ್ಮಕ್ಕಾಗಿ, ಶಃಂತಿಗಾಗಿ, ನೆಮ್ಮದಿಗಾಗಿ 
ಬಾಳಿದ ಬಸವಣ್ಣ, ಕಾಯಕವೇ ಕೈಲಾಸವೆಂದ ಮಾರಯ್ಯೆ ತಂದೆಗಳು, 
ಈ ಮೊದಲಾದವು ಇಂದಿನ ಪ್ರಗತಿಗೆ ಅವು ಆಧಾರವೆಂದಕೀನೂ ಅಡ್ನಿ 
ಇಲ್ಲ. ಕೆಲವೇ ದಿನಗಳಲ್ಲಿ ಬಲವಾದ, ವೈಶಿಕ್ಟಸೂರ್ವವಾದ ಕ್ರಾಂತಿಗೆ 
ಬಸವಣ್ಣನವರು ಮಹತಿಸೇವೆ ಸಲ್ಲಿಸಿದ್ದಾರೆ. ಮಹಾತ್ಮಾ ಗಾಂಧೀಜಿಯ 
ವರು ಹೆರಿಜನೋದ್ದಾರ ಮಾಡಲು ಹವಣಿಸಿದರು. ಅದೂ ಕೂಡ ಹಿಂದಿ 
ನಿಂದ ಸರಕಾರದ ಒಕ್ತ್ಯಾಯಕೂಡ ಸೇರಿತು. ಸರಕಾರದ ಭೀತಿಯ ಒತ್ತಾಯ 
ವಿಲ್ಲದೆ ಆಚಾರ ವಿಚಾರಗಳಿಗೆ ಮಹತ್ಛವನ್ನಿಟ್ಟು, ಹೊಲೆತನನನ್ನು ಹೊರಗಟ್ಟಿ, 
ಅಮೂಲ್ಯವಾದ ಅವರೆ ನಡೆನುಡಿಗೆ ಬೆಲೆಯನ್ನಿಟ್ಟು ಎತ್ತಿಕೊಂಡವರಲ್ಲಿ ಶಿವ 
ಶರಣರು. ಅದರಲ್ಲಿ ಬಸವಣ್ಣನವರು ಪ್ರಮುಖರಾಗಿದ್ದುರೆ. 


ಸರಕಾರದ ರೀತಿ ಸ್ವರೂಪ 


ಜಾತಿವಾದದ ಮೇಲೆ ನೀರು ಚೆನ್ಲಿದ ಮಹಾತ್ಮಾ ಗಾಂಧಿಯೆ ಜಯೆಂತಿ, 
ಪುಣ್ಯತಿಥಿಗಳಿಗಾಗಿ ಆನೇಕ ಹಣವನ್ನು ಸೂರೆಯಾಗಿ ಚಲ್ಲುವ ಸರಕಾರವು 
ಜಾತ್ಯತೀತನಾಗಿ ಉಚ್ಚೆ ಕುಲದ ಬ್ರಾಹೆ ಓಣ ಮಧುನಯ್ಯನ ಮಗಳನ್ನು 
ಅತಿ ನೀಚವೆಂದರಸುವ ( ಕುಲದಿಂದ ಮಾತ್ರ ) ಹೆರಳಯ್ಯನ ಮಗನಿಗೆ 
ಮದುವೆ ಮಾಡಿ, ಅದೇ ಕ್ರಾಂತಿಯಿಂದೆ. ತನ್ನ ಪ್ರಧಾನ ಮಂತ್ರಿಯ 
ಸ್ಥಾನಕ್ಕೆ ತಿಲಾಂಜಲಿಯನ್ನಿತ್ತು, ಕೊನೆಗೆ ಅದಕ್ಕಾಗಿ ಪ್ರಾಣವನ್ನೇ ತೆತ್ತ 
ಬಸವಣ್ಣನವರ ಸ್ಮಾರಕವಾಗಿ ಇಂದಿಗೂ ನಡೆ ಯಂತ, ರುವ ಆ ಬಹುತ 
ಯನ್ನು ra ಬಿಡುವನ್ನು ಜಾರಿಯಲ್ಲಿ ತರಲು ಎಷ್ಟು ಹಿಂದು 
ಜಾ ನೋಡುತ್ತಿದ್ದಾರೆ ? ನಿಜವಾಗಿ ಇದು ಪಕ್ಷಪಾತ ಸೋರಣೆಯ್ಯ 
ಮಾತು ಎಂದಿಲ್ಲಿ ನಿಷ್ಕುರವಾಗಿ ಹೇಳಬಲ್ಲೆ. ನಿಜವಾಗಿ ಭಾರತ ಸರಕಾ 
ರವು ಕೃಷ್ಣಜಯಂತಿ, ರಾಮನವಮಿ ಮೊದಲಾದ ಏಕ ಪಕ್ಷೀಯ ಬಿಡುವು 
ಗಳನ್ನು ಸಾರ್ವತ್ರಿಕ ದಿನಾಚರಣೆ ಮಾಡವಲ್ಲಿ ಪಕ್ಷಪಾತ ಧೋರಣೆಯೇ 
ಹೊರತು ಮತ್ತೇನಿಲ್ಲ. ಈ ಹೊತ್ತು ಬಸವಣ್ಣನವರು ೨ ಕೋಟ ಜನಾಂ 
ಗಕ್ಕೆ ಪ್ರಾಣಸ್ವ ಕೂಪರಾಗಿದ್ದರೂ 0 ಮೂಲೆ ಮೂಲೆಗಳಲ್ಲಿ ಕಾಶ್ಮೀರ, 
ಆಡ ಬನಾರಸ, ಕೇದಾರ ಶ್ರೀಶೈಲ, ( ಆಂಧ್ರ) ಗುಜರಾಥ, 


೨.೨೦ ಶಿವಾನುಭವ 


ಮೈ ಸೂರ, ಮಹಾರಾಷ್ಟ್ರ, ಮದ್ರಾಸ ಮೊದಲಾದ ಭಾಗಗಳಲ್ಲಿ ಬಸವಣ್ಣ 
ನವರ ಸಾಂಪ್ರದಾಯ ಜನವಿದೆ. ಅಂದ ಮೇಲೆ ಇಡೀ ಭಾರತದ ತುಂಬಿಲ್ಲ 
ಅವರ ಪ್ರಭಾವವಿಡಿಯೆಂದ ಮೇಲೆ ಆ ಬಗ್ಗೆ ಜನತೆಗೆ ಅಭಿಮಾನಗಳಿಲ್ಲವೆ? 
ನಿಜವಾಗಿ ವಿಚಾರಸರವಾದ ಸರಕಾರವಿದ್ದರೆ ಬಸವಜಯೆಂ ತಿಯನ್ನು ಕೆಲವೇ 
ದಿನಗಳಲ್ಲಿ ಸಾರ್ವತ್ರಿಕ ದಿನಾಚರಣೆಯನ್ನು ಸಾರಲಾ ಅದು ಹಿಂಜರಿ 
ಯುತ್ತಿದ್ದರೆ ನಿಜವಾಗಿ ಅದು ಮಹಾತ್ಮಾಗಾಂಧಿಯ, ಬಸವಣ್ಣನವರ ಅತ 
ಏವ ಭಾರತಸರಕಾರದ ಮೂಲ ತತ್ವಗಳ ಪ್ರಗತಿಗೆ ಕಾರಣವಾಗುತ್ತದೆ, 
ಎಂದು ಹೇಳಬಹುದಾಗಿದೆ. ಏಕೆಂದರೆ ನಿಜವಾಗಿ ಬಸವಣ್ಣನವರು ಭಾರ 
ತದ ಮಹಾಭಾಗ್ಯ ವಸ್ತುವಾಗಿದ್ದಾರೆ. 


ನೀತಿಶಾಸ್ತ್ರ ಸಾರ 
[ಲೇ ಶ್ರೀ ವೀಂಪ್ಪ ಯಗಟಿ, ಬಿ. ಎ. ಎಲ್‌. ಎಲ್‌. ಬಿ, ಹಾವೇರಿ. ] 





೧. ನೀತಿಶಾಸ್ತ್ರದ ಧ್ಯೇಯ 


ನೀತಿಯು ಮಾನವ ವರ್ಶನದ ಧ್ಯೇಯ ಸಾಧನೆಯ ಶಾಸ್ತ್ರವು. ನೀತಿಯು 
ಮನುಷ್ಯನ ಚಟುವಟಿಕೆಗಳ ಒಪ್ಪು ತಪ್ಪುಗಳ ಮತ್ತು ಅವುಗಳಿಂದ ಪರಿ 
ಣನಿಸುವ ಒಳಿತು ಕೇಡುಗಳ ವಿಷಯವಾಗಿ ವಿಚಾರಿಸುವದು. ಮನುಷ್ಯನ 
ಪರಿಪಾಠ್ಕ ಚಟಿ ಅಥವಾ ರೂಢಿ ಮತ್ತು ಪರಂಪರಾಗತ ಪದ್ಧತಿಗಳನ್ನು 
ತಾಕು ಅನುಸರಿಸಿ ನಡೆಯುವ ತತ್ವಗಳ ಅನ್ವಯ ಸದಾಕಾಲ ವರ್ತಿಸುವ 
ಕಾರ್ಯಗಳು ನ್ಯಾಯಸಮ್ಮತವಾಗಿವೆಯೋ ಅಥವಾ ಪುಣ್ಯಪಾಸಮಯವಾ 
ಗಿನೆಯೋ ಎಂಬುದನ್ನು ಪರಿಶೀಲಿಸುತ್ತದೆ. ನೀತಿಯು ಮನುಷ್ಯನ ಅಂತ 
ರಂಗದ ಸದುಗ್ಜೇಶವನ್ನು ಸದ್ಭಾವವನ್ನು (ಲಿ1೧10101) ಪರಿಗಣಿಸುವದು 
ಒಂದು ಕಾರ್ಯವು ಹಿತ ಅಥವಾ ಒಳಿತಾದದ್ದೆಂದು (6006) ತಿಳಿಯ 
ಬೇಕಾದಲ್ಲಿ ಅದು ಒಂದು ಧ್ಯೇಯವನ್ನು ಸಾಧಿಸುವಲ್ಲಿ ಸರಿಯಾದ ಸಾಧನ 
ವಾಗಿರಬೇಕು. ಎಲ್ಲರ ಧ್ಯೇಯಗಳು ಒಂದೇ ವಿಧವಾಗಿರುವದಿಲ್ಲ. ಕೆಲ 
ವರು ಸಂಪತ್ತನ್ನು ದೊರಕಿಸುವಲ್ಲಿ, ಕೆಲವರು ಸ್ವಾತಂತ್ರ ವನ್ನು, ಕೆಲವರು 
ಅಧಿಕಾರವನ್ನು ಹಲವರು ಕೀರ್ತಿಯನ್ನು, ಹಲವರು ಜ್ಞಾನವನ್ನು, ಕೆಲವರು 
ಪ್ರೇಮವನ್ನು, ಇತರರು ಸಾಮಾಜಿಕ ಸೇವೆಯನ್ನು ಮತ್ತೆ ಕೆಲವರು ಇವೆಲ್ಲ 
ದರಲ್ಲಿ ಹುರುಳಿಲ್ಲವೆಂದು ಭಾವಿಸಿ ಆತ್ಮಜ್ಞಾನದ ಮೂಲಕ ಪರಮಾತ್ಮನ 
ಸಾಕ್ಲಾತ್ಯಾರೆ ಒಂದೇ ಥ್ಯೇಯವೆಂದು ನಂಬುತ್ತಾರೆ. 

ನೀತಿಶಾಸ್ತ್ರ ವು ಸರಿಯಾದ ವರ್ತನವನ್ನು ಸಾಧಿಸಲು ಒಂದು ಓರೆ 
ಗಲ್ಲನ್ನು ರಚಿಸಲು ಪ್ರಯತ್ನಿಸುತ್ತದೆ. ಆದರೆ ದೇಶ, ಕಾಲ, ಪರಿಸ್ಥಿ ತಿಗ 
ಳಿಗನುಸಾರೆವಾಗಿ ನೀಕಿಯ ಮಟ್ಟವು ಮಾರ್ಪಾಡು ಹೊಂದುತ್ತ ಹೋಗುವ 
ದರಿಂದ ಈ ಒರೆಗಲ್ಲು ಅಥವಾ ಪ್ರಮಾಣಸೂತ್ರವು (5೧೫0070) ಹೊಸ 
ಒರೆಗಲ್ಲಿಗೆ ಸ್ಥಾನ ಕೊಡಬೇಕಾಗುವದು. ನೀತಿಶಾಸ್ತ್ರದ ಅಜ್ಞೆಯು ಯಾವಾ 
ಗಲೂ “ ನೀನು ಯೋಗ್ಯವಾಗಿ ವರ್ತಿಸತಕ್ಕದ್ದು ” ಎಂದಿರುತ್ತದೆ. ಉಳಿದ 


೨೨೨ ಶಿವಾನುಭವ 


ಶಾಸ್ತ್ರಗಳು ಕೇವಲ ಸಂಗತಿಗಳ ವರ್ಣನಾತ್ಮಕವಾಗಿದ್ದು ಅವುಗಳ ಪರಿ 
ಣಾಮ ಹಾಗು ಸರಿಪಡಿಸುವ ಉಪಾಯಗಳನ್ನು ಸೂಚಿಸುತ್ತವೆ. ವೈದ್ಯ 
ಶಾಸ್ತ್ರವು ರೋಗಗಳ ಸ್ವರೂಪವನ್ನು ವಿವರಿಸುವದಲ್ಲದೆ ಅನ್ರಗಳ ಉಪಚಾರ 
ಅಥವಾ ಚಿಕಿತ್ಸೆಯನ್ನು ಹೇಳುವದು. ಶರ್ಕಶಾಸ್ತ್ರವು ಸರಿಯಾದ ವಿಚಾರ 
ಸರಣೆ ಹೇಗಿರಬೇಕೆಂಬುದಕ್ಕೆ ಕೆಲವು ಸೂತ್ರಗಳನ್ನು ಹಾಕುವದು. ಭೂ 
ಗರ್ಭ ಶಾಸ್ತ್ರವು ಭೂಮಿಯ ಸ್ವರೂಪವನ್ನು ಭೂಗುಣಗಳ ಭೇದ ಮೂಲಕ 
ವಿವರಿಸುವದು. ಸಾಮಾಜಿಕ ಶಾಶ್ರವು ಬೇರೆ ಬೇಕೆ ಪಂಗಡಗಳ ಸ್ಥಿತಿ, 
ಗತಿ ಹಾಗು ಪದ್ಧತಿಗಳ ಆಧಾರದಿಂದ ಅವುಗಳ ಹುಟ್ಟು ಬೆಳವಣಿಗೆ 
ಮತ್ತು ಸಂಸ್ಕೃತಿಗಳ ಕಾರಣವನ್ನು ವಿನರಿಸುವದು. ಇವೆಲ್ಲ ಶಾಸ್ತ್ರಗಳು 
ಸ್ವಾಭಾವಿಕ ವಿಷಯಗಳ ವರ್ಣನಾತ್ಮಕವಿದ್ಳು ವ್ಯವಹಾರಿಕ ಶಾಸ್ತ್ರಗಳಲ್ಲಿ 
(Natural sciences) ಸಮಾವೇಶವಾಗುತ್ತವೆ. ಈ ಶಾಸ್ತ್ರಗಳು ತಮ್ಮ 
ವಿಷಯ ಪ್ರತಿಪಾದನೆಗಾಗಿ ಕೆಲನು ನಿಯಮಗಳನ್ನು ರಚಿಸುವವು. ಆದರೆ 
ನೀತಿಶಾಸ್ತ್ರವು ಪ್ರಮಾಣಶಾಸ್ತ್ರವಿರುವದರಿಂದ (Normative science) 
ಉಳಿದೆ ಶಾಸ್ರ್ರಗಳಂತೆ ನಿಯಮಗಳನ್ನು ರಚಿಸದೆ ಧ್ಯೇಯದ ವ್ಯಾಖ್ಯೆಯನ್ನು 
ರೂಪಿಸುವದು. 


ಶಾಸ್ತ್ರವು ಜ್ಞಾನಬೋಥೆ ಮಾಡುವದು. ಆದರೆ ಶಿಲ್ಪಕಲೆ. ಚಿತ್ರ 
ಇಲೆ, ಸಂಗೀತ್ಯ ನಾಟ್ಯ, ಯಂತ್ರ ನಿರ್ಮಾಣ ಮುಂತಾದೆ ಕಲೆಗಳು ರಚನಾ 
ವಿಧಾನಗಳನ್ನು ಬೋಧಿಸುವವು ನೀತಿಶಿಸ್ತ್ರವು ಮುಖ್ಯವಾಗಿ ಮನುಷ್ಯನ 
ಅಂತರಂಗ ಭಾವನೆಯ ಪ್ರಾ ಧಾನ್ಯ ಮತ್ತು ಅದಕ್ಕನುಸಾರವಾಗಿ ಹೊರಗೆ 
ಪ್ರಕಟವಾದ ವರ್ತನೆಯ ಬೆಲೆಯನ್ನು ಧೇಯದ ಒರೆಗಲ್ಲಿನ ಮೇಲೆ ಪಂಶೀ 
ಲಿಸುತ್ತದೆ. ಸದ್ದುಣವು (Virtue) ಸದಾಚಾಕದಲ್ಲಿಯೇ ಪ್ರಕಟವಾಗು 
ತ್ತದೆ. ಯಾವನು ಸರಿಯಾದ ರೀತಿಯಲ್ಲಿ ವರ್ತಿಸುನನೋ ಅವನು ಸದಾ 
ಚಾರಿ ಅಥವಾ ಸತ್ಯವಂತನು. ಸದ್ಗುಣವು ಬಹಿರಂಗದ ಚಟುವಟಿಕೆಯ 
ಲ್ಲಿಯೇ ಪ್ರ ಇಟಿವಾಗತಕ್ಕದ್ದಾಗಿಡೆ. ಸದ್ಗುಣವು ಗೋಪ್ಯವಾಗಿದ್ದರೆ ಅದರೆ 
ಬೆಲೆಯು ಗೊತ್ತಾಗದು. ಬಹಿರಂಗದ ವರ್ತನೆಯು ಅಂತರಂಗ ಸ್ವಭಾವ 
ವನ್ನು ಪ್ರತಿಬಿಂಬಸುವದು. ನೀತಿಯು ಮಾನವನ ವೈಯಕ್ತಿಕ ಅಭಿವೃದ್ಧಿಗೆ 
ಕಾರಣವು. ಅವನ ಸದ್ವರ್ತನೆಯು ಅವನ ಸಮಾಜದಲ್ಲಿ ಹಾಗು ಜಗ 
ಕ್ರಿನಲ್ಲಿ ಅವನ ಕೀರ್ತಿ, ಗೌರವ ಮತ್ತು ಸಂಪತ್ತನ್ನು ವೃದ್ಧಿಗೊಳಿಸಲು 


ನೀಕಿಶಾಶ್ರ ಸಾರ ೨೨೩ 


ಕಾರಣವಾಗುವದು. ಅಭನವ ಪಂನನು ಸದ್ವರ್ಶನದ ಮೇಲ್ಮೆಯನ್ನು ಹೀಗೆ 
ವರ್ಣಿಸಿದ್ದಾನೆ, 
ಗುಣಹಾನಿಯಿಂದಧೋಗೆತಿ । ಗುಣದಿಂ ಸ್ವರ್ಗಾಸವರ್ಗ ಸುಖಮಪ್ಪು 
ಮೆನಲ್‌ | 
ಗುಣಹೀನನ ಸಿರಿಯಿಂದಂ (ಗುಣಗಳ ಬಡತನಯೆ ನಾಡೆಯು. ಲೇಸಲ್ರೆ॥ 
ಸದ್ವರ್ತನವು ಜೀವನದ ಸರ್ವಸ್ವವು. ಸಾರ್ವತ್ರಿಕ ನೀತಿಗೆ ದೇಶ 
ಕಾಲ, ಸಿರಿತನಃ ಬಡತನಗಳ ಭೇದವೇ ಇರುವದಿಲ್ಲ. ಧೇಯವನ್ನು ಆಯ್ದು 
ಕೂಳ್ಳುವದು ಮತ್ತು ಅದನ್ನು ಸಾಧ್ಯ ಮಾಡಿಕೊಳ್ಳಲು ಸಾಢನಗಳನ್ನು 
ಚುನನಯಿಸಿಕೊಳ್ಳು ವರು, ವರ್ಕನದ ಉದ್ದೇಶವು. ಇಂತಹೆ ಆಯ್ಕೆಯು 
ಚಿತ್ತದ ಕಾರ್ಯವು (ct ೦1 mill) ವರ್ತನವು ಸ್ಟಿರಚಿತ್ತವನ್ನವಲಂಬಿಸಿದೆ. 
ಸ್ಥಿ:ಚಿತ್ತವು ಆತ್ಮಸ್ಫೂರ್ತಿಯುಳ್ಳವ್ಹೇ ಇರಬೇಕು. ಸ್ಥಿರಚಿಕ್ತವು ವರ್ತನೆ 
ಯಲ್ಲಿ ಸರಿಣನಿಸಿದಾಗ ಅದಕ್ಕೆ ಭಾವನೆ ಜ್ಞಾನಗಳ ಸಂದರ್ಶವುಂಬಾಗಿ 
ರಬೇಕು. 
ನೀತಿಶಾಕ್ರದ ಸಮಸ್ಯೆ ಗಳಾವನೆಂದಕಿ (೧) ಮನುಷ್ಯನ ಪರಮಾ 
ರ್ಥವು ಯಾವದು? (೨) ಮನುಷ್ಯನ ನಿಜವಾದ ಆತ್ಮವು ಯಾವುದು? 
ಮನುಷ್ಯನಲ್ಲಿ ಪರಸ್ಪಿರ,ವಿರೋಧವುಳ್ಳ ನೇಕ ಇಂದ್ರಿಯಗಳುಂಟು, ಮನೋ 
ವಿಕಾರಗಳು, ಆಸೆ, ದ್ವೇಷ್ಠ ರಾಗ, ಮನ ಕೋಪ ಅಹೆಂಕಾರ ಲೋಭ 
ಮೋಹೆ ಮೊದಲಾದ ಕಾಯದ ವೃತ್ತಿಗಳು ತಮ್ಮ ಮೇಲ್ಮೆಗಾಗಿ ಹೋರಾ 
ಡುವವು. ಇವುಗಳ ಮೇಲ್ಮೆಯನ್ನು ತಗ್ಗಿಸಿ ದೇಹೆದ್ಲಿ ಒಂದು ಶಾಂತವಾದ 
ಮತ್ತು ಹಿತಕರವಾದ ಆಡಳಿತವನ್ನು ಅಂದರೆ ಬುದ್ಧಿಯಿಂದ ನಿಯಂತ್ರಿತ 
ವಾದ ಜೀವನ ಕ್ರಮವನ್ನು ಸ್ಲಿರಗೊಳಿಸಬೇಕಾಗುವದು. ಮೊದಲು ಮನು 
ಷೃನ ನೀತಿಯು ಪಂಂಪಂಗತವಾದ ಪದ್ಧತಿ ಅಥವಾ ಪೂರ್ವಿಕರ ಆಚಾರ, 
ವಚನಗಳ ಆಧಾರದ ಮೇಲೆ ಅವಲಂಬಿಸಿರುವದು. ಆದಕಿ ಮಾನವನ 
ಜ್ಞಾನ ಹಾಗು ತರ್ಕಶಕ್ತಿಯು ಬೆಳೆಯುತ್ತ ಹೋದಹಾಗೆ ನೀತಿಯ ಕಲ್ಪನೆ 
ಯಲ್ಲಿ ಅಡಕವಾದ ವಿರೋಧಾಭಾಸಗಳನ್ನು ಒಂದೊಂದಾಗಿ ಕಿತ್ತಿಹಾಕಿ 
ಸುಜಾ ನಿಯ ಹಿಂದು ಬುದ್ಧಿ ಸುರಸ್ಸ ರವಾದ ಕೈಕಿಕ ಸಿದ್ಧಾಂತವನ್ನು ರಚಿ 
ಸುವನು. ಸದ್ವರ್ಶನೆಗೆ ಸುಜ್ಞಾನದ ಸ್ಪುರಣೆಬೆಂಕೆಂದು ಸೋಮೇಶ್ವರ, 
ಭರ್ತೃಹರಿ, ಸಾಕ್ರೆಟಿಸ್‌. ಪ್ಲೇಟೋ, ಅರಿಸ್ಟಾಟಲ್‌ ಮೊದಲಾದ ನೈ4ಕ 
ವಿಜ್ಞಾನಿಗಳು ಹೇಳಿದ್ದಾರೆ. 


೨.೨೪ ಶಿವಾನುಭವ 


ಸುಜ್ಞಾನದ (Wisdom) ಕೊರತೆಯೇ ಅನೀತಿ ಅಥವಾ ದುಷ್ಯತಿಗೆ 
ಕಾರಣವು. ಆದುದರಿಂದ ನೈತಿಕ ಜಾಗ್ರತೆಯಾಗುವ ಮುನ್ನ ಸುಜ್ಞಾನದ 
ಜಾಗ್ರತೆಯಾಗುವದು ಅವಶ್ಯವು. ಅಂದರೆ ಮನಸ್ಸಿನಲ್ಲಿ ಪಾಪದ ಆರಿವುಂಬಾಗಿ 
ಪಶ್ಚಾ ತ್ತಾಪವೆನಿಸಬೇಕು. ನೈತಿಕ ಧೇಯದಲ್ಲಿಯ | ನಂಬಿಗೆಯನ್ನು ಸುಜ್ಞಾನ 
ರೂಡಿದಲ್ಲಿ ಪರಿವರ್ತಿಸುವದು ನೀತಿಶಾಶ್ರದ ಪ್ರಯತ್ನವಃಗಿದೆ. ಮನುಷ್ಯನು 
ಸಾಮಾಜಿಕ ಘಟನೆಯಲ್ಲಿ ಒಂದು ಅಂಗವಾಗಿದ್ದಾನೆ. ಆದರೆ ನೈತಿಕ 
ಕ್ಷೇತ್ರದಲ್ಲಿ ಅವನು ತಾನೊಬ್ಬನೇ ಸಮಸ್ಟ್ರಿಯಾಗಿದ್ದುನೆ. ಒಳಿತು ನ್ಯಾಯ 
ವಾದ ಸಂಗತಿಯ ಆಧಾರ ಸ್ತಂಭವು. ಯಾವದು ಒಳಿತು ಅಥವಾ ಹಿತ 
ವಾದುಡೋ ಅದು ನ್ಯಾಯವಾದದ್ದು ಅಥವಾ ಸರಿಯಾದದ್ದು ಇರಲೇಬೇಕು. 
ಒಪ್ಪು ತಪ್ಪುಗಳ ಆರಿವು ನಮಗೆ ಹೇಗೆ ಮತ್ತು ಯಾವಾಗ ಆಗುವದು? 
ಆತ್ಮಸ್ಫೂರ್ತಿವಾದಿಗಳು (1111110115) ಈ ಅರಿವು ಆತ್ಮದ ಸ್ಫುರಣ 
ದಿಂದ ಉಂಟಾಗುವದೆಂದು ಹೇಳುತ್ತಾರೆ. ಆದರೆ ವಿಕಾಸವಾದಿಗಳು 
(evoluti on ists) ಈ ಅರಿವು ನೈತಿಕ ಅನುಭವದ ಪರಿಣಾಮವೆಂದು 


ಹೇಳುತ್ತಾರೆ. ಇವರು ಅಧಿಕ ಸಂಸ್ಕಾರದಿಂದ ಬೆಳೆದ ನೈತಿಕ ವಿಚಾರ 
ಗಳು ಮೊಟ್ಟ ಮೊದಲಿನ ಅಶಿಕ್ಷಿತ ಹಾಗೂ ಅನೂರ್ಣ ವಿಚಾರಗಳಿಂದ 
ಕ್ರಮವಾಗಿ ಹೇಗೆ ರೂಪಾಂತರ ಹೊಂದುತ್ತವೆಂಬುದನ್ನು ವಿವರಿಸುತ್ತಾರೆ. 
ಕಾಳದಾಸ ಕವಿಯು ಸಹ ಆತ್ಮಸ್ಫೂರ್ತಿವಾದಿಯಿದ್ದು ನೆ. ಆತನು ಜ್ಞಾನಿ 


ಗಳಾದ ಸಜ್ಜನರಿಗೆ ಯಾವ ಪ್ರಸಂಗಗಳಲ್ಲಿ ಸಂಶಯ ವುಂಟಾಗುವದೋ 
ನ ಅವರ ಅಂತಃಕರಣ ಪ್ರವೃತ್ತಿಯೇ ಪ್ರಮಾಣವೆಂದು ಹೇಳಿದ್ದಾನೆ. 

ಸತಾಂ ಹಿ ಸಂದೇಹಪ ದೀಹ" ವಸ್ತುಷು ಪ್ರಮಾಣಮಂತಃಕರಣ ಪ್ರವೃ 
ತ್ರಯಃ ” 

ತರ್ಕಶಾಸ್ತ್ರವು ಸಂಯಾದ ವಿಚಾರಮಾರ್ಗ ವನ್ನು ಚರ್ಚಿಸಿ, ನಿಶ್ಚಯ 
ಸುವದು. ನೀತೆಶಾಸ್ತ್ರವು ಸರಿಯಾದ ವರ್ತನವು ಯಾವುದೆಂಬುದನ್ನು "ಕ 
ರಿಸುವದು. ಈ ನಿರ್ಣಯದಲ್ಲಿ ಮಾನಸಶಾಸ್ತ್ರದಂತೆ ನೀತಿಶಾಸ್ತ್ರವು ಜ್ಞಾ ನ 
ಭಾವನೆ ಮತ್ತು ಚಿತ್ತಗಳ ವಿಧಾನ ಕೃತಿಗಳನ್ನು ಅನುಸರಿಸ ಬೇಕಾಗುವನು. 
ಇದರಂತೆ ಮನುಷ್ಯ ನ ಅನೇಕ ತಿಕ ಭಾವನೆಗಳು ಸಮಾಜದ ಸಂಪರ್ಕ 
ರದ ಳ್ಯವಾ ಕಿಸ ತ್ತವೆ. ವ್ಯಕ್ತಿಯು ತನ್ನ ನೈತಿಕ ಗುಣಗಳನ್ನು 
ಸಮಾಜದಲ್ಲಿಯೆ. ಪ್ರ ಕಟಿಪಡಿಸಬಲ್ಲ ಕಜೆ ನಾಂ ಗವಿ ಯಲ್ಲಿದ್ದು. 


ನೀಕಿಶಾಸ್ತ್ರ ಸಾರೆ ೨೨೫ 


ಕೊಂಡು ಪ್ರಕಟಿಸಲಾರನು. ಆದುದರಿಂದ ನೀತಿಶಾಸ್ರ್ರವು ಸಮಾಜಶಾಸ್ತ್ರ 
ಮತ್ತು ಮಾನ ಕಶಾಸ್ತ್ರಗಳೊಂದಿಗೆ ನಿಬಿಡವಾದ ಸಂಬಂಧೆವುಳ್ಳದ್ದಿರುಪದು. 
ವ್ಯಕ್ತಿಯು ಸಂಸ್ಕೃತಿ ಹೊಂದಿದ ಸಮಾಜದ ಸದಸ್ಯನಿರುವಾಗ ಅನನು ರಾಜ 
ಕಾರಣದಲ್ಲಿ ಭಾಗರಹಿಸಬೇಕಾಗುವದು. ಆಗ ರಾಜನೀತಿಯ ಸಂಪರ್ಕವು 
ಅವನಿಗುಂಟಾಗುವದು. ವ್ಯಕ್ತಿಯು ವಾಣಿಜ್ಯ ಮಂತಾದ ವ್ಯನಹಾರಗಳಲ್ಲಿ 
ಪ್ರವೇಶ ಮಾಡುವದರಿಂದ ಆಗ ವಸ್ತುಗಳ ಬೆಲೆ ಹಾಗು ಹೆಣದ ಬೆಲೆಗಳ 
ಬಗ್ಗೆ ನಿನರಣೆ ಮಾಡುವ ಅರ್ಥಶಾಸ್ತ್ರದ ಸಂಪರ್ಕವು ಅನನಿಗೆ ಉಂಟಾ 
ಗುವದು. ಇದರಂತೆ ನೀತಿಶಾಸ್ತವ್ರು ವರ್ತನದ ಬೆಲೆಯನ್ನು ನಿರ್ಧಂ 
ಸುವದು. 

ಶೀಲ ಅಥವಾ ಸದ್ದು ಇವು ಸದ್ಭಾವನೆಯ ಸ್ವಭಾವವು. ಕರ್ತವ್ಯವು 
(Duty) ಬಹಿರಂಗ ವರ್ತನೆಯಲ್ಲಿ ವ್ಯಕ್ತವಾಗುವದು. ಸದ್ಗುಣವು ಕರ್ತಾ 
ರನ ಸ್ವಭಾವಕ್ಕೆ ಅನ್ವಯಿಸುವದು. ಕತ ವ್ಯವು ಆತನ ಚಟುವಟಿಕೆಗೆ 
ಅನ್ವಯಿಸುವದು. ಸದ್ಭಾವನೆ ಮತ್ತು ಸತ್ಕಾರ್ಯಗಳು ಒಂದರಿಂಡೊಂಡು 
ಅಗಲದಂತಿವೆ. ಅವುಗಳನ್ನು ಒಂದುಗೂಡಿಸುವ ತತ್ವವಾದ ಥೇಯವು 
ಒಂದೇ ಆಗಿದೆ. ಆ,ಥೇಯಕ್ಕೆ ಅನುಗುಣವಾಗಿ ವರ್ತಿಸುವದರಲ್ಲಿಯೇ 
ಮಾನವನ ಶ್ರೇಷ್ಠ ತೆಯುಂಟು. ಮನುಷ್ಯನು ನೈತಿಕ ಪ್ರಾಣಿಯಾಗಿದ್ದಾನೆ. 
ಯಾಕೆಂಡಕೆ ಅವನು ವರ್ತನೆಯ ಪರಿಣಾಮದ ಬಗೆಗೆ ತನ್ನ ತರ್ಕದ 
ಮೂಲಕ ಒಳಿತು ಯಾವದು ಕೆಡಕು ಯಾನದು ಎಂಬುದನ್ನು ನಿಶ್ಚಯಿಸು 
ತ್ತಾನೆ. ಈ ವಿಚಾರ ವಿಧಾನದಿಂದ ಅವನು ನೈತಿಕ ಪ್ರಾ ಜೆಯೆಂಬುದು 
ವ್ಯಕ್ತವಾಗುತ್ತದೆ. ನೀತಿಶಾಕ್ರವು ಮನುಷ್ಯಜೀವನದಲ್ಲಿ ಪರಮಾರ್ಥವ್ಯೂನು 
ದೆಂಬುದನ್ನು ಶೋಧಿಸುತ್ತದೆ. ಮನುಷ್ಯನಲ್ಲಿ ಕ್ಷಣಿಕಸುಖಕ್ಕೆಳಿಕುವ ಇಂದ್ರಿ 
ಯಗಳುಂಟು. ಚಂಚಲವಾದ ಇಂದ್ರಿಯಗಳನ್ನು ಹಿಡಿತದಲ್ಲಿ ತರಲು 
ಮಾರ್ಗ ತೋರಿಸುವ ಬುದ್ಧಿ ಯುಂಟು. ಆದರೆ ಇವೆರಡನ್ನು ನಿಯಂತ್ರಣ 
ಮಾಡಲು ಆತ್ಮದ ಪ್ರಭಾವವು ಬೇಕು. ಪಶುಸಕ್ಷಿಗಳಲ್ಲಿ ನಿಚಾರಶಕ್ತಿ ಇಲ್ಲ. 
ಮನುಷ್ಯನಲ್ಲಿ ವಿಚಾರಶಕ್ತಿಯೆರುವದರಿಂದ ಅವನಲ್ಲಿ ನೈತಿಕ ವಿಚಾರವು ಅಂಕು 
ರಿಸುವದು. ಈ ಕಾರಣದಿಂದ ಸಾಕ್ರೆಟಿಸ್‌, ಪ್ಲೇಟೋ, ಅರಿಸ್ಟಾಟಲರು 
ಸ ದ್ಲುಣವಿರುವಲ್ಲಿ ಜ್ಞಾನವಿರಲೇ ಬೇಕೆಂದು ಪ್ರತಿಪಾದಿಸಿದ್ದಾರೆ. 


ಶಿವಾನುಭವ ಸಮ್ಮೇಲದ ವರದಿ, 





ಹೊಳಲ್ಕೆರೆ ತಾಲೂಕು 
ಶಿವಪುರದಲ್ಲಿ ನಡೆದ ಶ್ರೀಶಿನಾನುಭವ ಸಮ್ಮೇಳನದ ಸಂಕ್ಷಿಪ್ತ ನರದಿ. 


ಶ್ರೀಮದ್ದುಜ್ಜಯನಿ ಸಾಧುಸದ್ಧರ್ಮ ಸಿಂಹಾಸನ:ಧೀಶ ಶ್ರೀ ತರಳಬಾಳು 
ಜಗದ್ಗುರು ೧೦೮ ಶ್ರೀ. ಶ್ರೀ. ಶಿವಕುಮಾರ ಶಿವಾಚಾರ್ಯ ದೇಶೀಕೇಂದ್ರ 
ಮಹಾಸ್ವಾಮಿಗಳ ಪಾದಾರವಿಂದಗಳಲ್ಲಿಯೂ, ಶ್ರೀ. ಸಿರಿಗೆರೆ ಶಾಖಾ ಬಿಲ್ಹ ಳ್ಳಿ 
ಮಠಾಧಿಪತಿಗಳಾದ ಶ್ರೀ. ಮ. ನಿ. ಪ್ರ. ಸಂಗಮನಾಥ ಸ್ವಾಮಿಗಳ ಪಾದ 
ಪದ್ಮಂಗಳಲ್ಲಿಯೂ, ಆತ್ಮಜ್ಞಾ ನಿಗಳಾದ ಶ್ರೀ ವೆಂಕಣ್ಣ ಶಾಸ್ತ್ರಿ ಗಳಲ್ಲಿಯೂ, 
ಜ್ಞಾನಜ್ಯೋತಿ ಪ್ರಕಾಶಕರ ಆತ್ಮಜ್ಞಾನಿ ಜಂಗಮರೂ ಆದ ಶ್ರೀ ಬಸವಪ್ಪ 
ಸ್ವಾಮಿಗಳಲ್ಲಿಯೂ, ಆಗೂಪುರದ ಮತ್ತು ಸೋದರ ಗ್ರಾಮಗಳಿಂದ ನಮ್ಮ 
ಜ್ಞೂನ ದಾಸೋಹವನ್ನು ಯಶಸ್ವಿಗೊಳಿಸಲೂ ಶರಣರ ಜ್ಞಾ ನಾಮೃತ ಧಾರೆ 
ಯನ್ನು ಸವಿದು ತೃಪ್ತಿಪಡೆಯಲು ಬಂದಿರತಕ್ಕ ಶರಣ ಶ೭ಣೆಯರಲ್ಲಿಯೂ. 
ಶಿವಪುರದ ಪ್ರಥಮ ಶಿವಾನುಭವ ನುಂಟಿಪ ಸಮ್ಮೇಳನದ ಕಾರ್ಯಮಂಡಳಿಯ 
ಅಧ್ಯಕ್ಷರ ಮತ್ತು ಸದಸ್ಯರ ಹೃತ್ಪೂರ್ವಕ ಪ್ರಣಾಮಗಳು. 


ಪೂಜ್ಯರೇ ಹಾಗೂ ಶರಣ ಶರಣಿಯರೇ, 

ಈ ಗ್ರಾಮದಲ್ಲಿ ಈ ಸಾರೆ ಶಿವಾನುಭವ ಸಮ್ಮೇಳ ವನ್ನು ನಡೆಸಬೇ 
ಕೆಂದು ಗ್ರಾಮದ ಮುಖಂಡರುಗೆಕೊಂದಿಗೆ ನಾನು ಸಮಾಲೋಚನೆ ನಡೆ 
ಹಸಿದಾಗ ಸರ್ವಾನುಮತದಿಂದ ಒಪ್ಪಿಗೆ ದೊರೆಯಿತು. ಈ ವಿಷಯವನ್ನು 
ಉತ್ತಮ ಶಿವಾನುಭವಿಗಳೂ, ಹೆಗಲಿರಳೂ ಶಿವಾನುಭವ ತತ್ವ ಪ್ರಚಾರ 
ಮಾಡುತ್ತ ಸಮಾಜದ ಕಲ್ಯಾಣಕ್ಕೆ ದುಡಿಯುತ್ತಲಿರುವ ಶ್ರೀ. ಶ್ರೀ. 
ಸಂಗಮನಾಥ ಸ್ವಾಮಿಗಳ ಮುಂಡೆ ಇಟ್ಟಾಗ ಅವರು ಬಹು ಆನಂದಪಟ್ಟು 
ನಿಮ್ಮಲ್ಲಿ ನಿಸೈವಂದಿದ್ದರೆ, ಶ್ರೀ. ಗುರುವಿನ ಆಶೀರ್ವಾದದಿಂದ ನಿನ್ಮು ಆಕೆ 
ಆಕಾಂಕ್ಷೆಗಳು ಈಡೇರುವುದರಲ್ಲಿ ಯಾವ ಸಂಶಯವೂ ಇಲ್ಲವೆಂದು ಒಂಜೇ 
ಮಾತಿನಲ್ಲಿ ತಮ್ಮ ಆನಂದದ ಒಪ್ಪಿಗೆಯನ್ನು ತಿಳಿಸಿದ್ದು ಅಲ್ಲದೆ ಕಾರ್ಯದ 


ಶಿವಾನುಭವ ಸಮ್ಮೇಲನದ ವರದಿ ೨೨೭ 


ಏರ್ಪಾಡಿಗೆ ಅಮೋಘವಾದ ಸಲಹೆಗಳನ್ನಿತ್ತರು. ಅವರ ಸಲಹೆಯಂತೆಯೂ 
ಶ್ರೀ. ಶ್ರೀ. ತರಳಬಾಳು ಜಗದ್ಗುರುಗಳನ್ನು ಸಮಾರಂಭಕ್ಕೆ ದಯಮಾಡಿಸಿ 
ವಂತೆ ಕೇಳಿಕೊಂಡಾಗ ಕರುಣಾಳುಗಳೂ, ಲೋಕೋದ್ದಾರಕರೂ, ಜಾತ್ಯಾ 
ಕೀತ ಮನೋಭಾವದನರೂ, ಸರ್ವಧರ್ಮ ಸಮನ್ವಿಗಳೂ ಆದ ಪೂಜ್ಯರು 
ಭಕ್ತರ ಪರಾಧೀನರಾದ ಗುರುವೂ, ಯಾನಾಗಲೂ ಭಕ್ತರ ಇಚ್ಛೆಯನ್ನು 
ನೆರವೇರಿಸುವ ಯೆಇಚನೆಯನ್ಲಿಯೇ ಇರುತ್ತಾನೆಂಬ ಅವ್ಯತದಂತಹ ಮಾತ 
ನ್ನಾಡಿ ಕಡಿಮೆ ಖರ್ಚಿನಲ್ಲಿ ದೊಡ್ಡ ಸಮಾರಂಭವನ್ನು ನಡೆಸಿರಿ ಎಂಬ 
ಅಮೋಘ ಸಲಹೆಯನ್ನಿತ್ತು ತಮ್ಮ ಒಪ್ಪಿಗೆಯನ್ನು ಆನಂದದಿಂದ ವ್ಯಕ್ತ 
ಪಡಿಸಿದರು. ಅಲ್ಲದೆ ಸಮಾರಂಭದ ಮೂರು ದಿನಗಳೂ ಸಭೆಗೆ ದಯ 
ಮಾಡಿಸಲು, ಅನಂತ ತೊಂದರೆಗಳೂ, ಕಾರ್ಯ ಗೌರವಗಳೂ ಇರುವುದ 
ರಿಂದ ಕೊನೆಯ ದಿವಸ ದಯಮಾಡಿಸುತ್ತೇವೆಂದು ತಿಳಿಸಿ ಸಮಾರಂಭವು 
ಏರ್ಪಾಡಾಗಲು ಕೃಷೆದೋರಿದರು. ಅವರ ದಿವ್ಯ ಕೃಸೆಯಿಂದ ತಾ. ೧೨೩೨೫೮ 
ರಿಂದ ೩-೩-೫೮ ರ ವರೆವಿಗೆ ಈ ಶಿವಾನುಭವ ಸಮ್ಮೇಳನದ ಎರ್ಪಾಡಾ 
ಯಿತು. ಸಮ್ಮೇಳನದಲ್ಲಿ ಭಾಗವಹಿಸಲು ಎನ್ನೋ ಜನ ಜ್ಞಾನಿಗಳಿಗೆ 
ನಮ್ಮ ಆದರದ ಆಹ್ವಾನ ಕರೆಯೋಲೆಯದ್ದು ಇತ್ತಿದ್ದೆವು. ಅವರಲ್ಲಿ ಪೂಜ್ಯ 
ರಾದ ಶ್ರೀ. ಮ. ನಿ. ಪ್ರ. ಸಂಗಮನಾಥ ಸ್ವಾಮಿಗಳು ಒಂದು ದಿಎಸ ಮುಂಚಿ 
ತವಾಗಿಯೇ ದಯಮಾಡಿಸಿದರು. ಪೂಜ್ಯರನ್ನು ಬಹು ವಿಜೃಂಭಣೆಯಿಂದ 
ಸ್ವಾಗತಿಸಿದೆವು. ಹೀಗೆಯೇ ಶ್ರೀ ಬಸಪ್ಪ ಸ್ವಾಮಿಗಳು, ಪಾಂಡೋಮಟ್ಟ 
ಅಕ್ಕ ನಬಳಗದ ರರೂ ಇನ್ನೂ ಮಾಡಲಾದ ಶಿವಾನುಧವ ತತ್ವ ನಿಷ್ಠೆಗಳ? 
ಒಂದುದಿನ ಮಂಂಚಿತವಾಗಿಯೇ ದಯಮಾಡಿಸಿ ಸಮಾರಂಭವು ಯಶಸ್ವಿ 
ಯೊಂದಿಗೆ ಪ್ರಾರಂಭವಾಗಲು ಕಾರಣರಾದರು. 


ಶ್ರೀ ಗುರುಗಳ ಕರುಣಕಟಾಕ್ಷೆಯಿಂದಲೂ, ಗ್ರಾಮದ ಹಾಗೂ ಸೋದರೆ 
ಗ್ರಾಮದ ಅನೇಕ ದಾನಿಗಳ ಸಹಾಯದ ನೆರವಿನಿಂದಲೂ ಏರ್ಪಾಡಾದ 
ಈ ಸಮಾರಂಭವು ಈ ಕೆಳಗೆ ಕಂಡಂತೆ ಪ್ರಾರಂಭವಾಗಿ ಇದುವರೆವಿಗೂ 
ಬಹು ಯಶಸ್ವಿಯಾಗಿ ನಡೆದುಬಂದಿದೆ. 


ತಾ. ೧-೩-೫೮ ನೇ ಶನಿವಾರ ಬೆಳಿಗ್ಗೆ ಆ ಗಂಟಿಗೆ ಗ್ರಾಮದ ಷಟೀಲ 
೦ಾದ ಶ್ರೀ ಬಸಪ್ಪನವರು ಧ್ವಜಾರೋಹಣ ಮಾಡಿದರು. ಸಭೆಯು ೮-೩೦ 
ರಿಂದ ಶ್ರೀ ಗೌಡ್ರ ಫಿಂಗಪ್ಪನವಗ ಪ್ರಾರ್ಥನೆಯೊಂದಿಗೆ ಶ್ರೀ ಸಂಗಮನಾಥ 


೨೨೮ ಶಿವಾನುಭವ, 


ಸ್ವಾಮಿಗಳವರ ಘನಂಧ್ಯಕ್ಷತೆಯಲ್ಲಿ ಪ್ರಾರಂಭವಾಯಿತು. ಜೇಅರಮನ್ನ 
ಸಿದ್ದಪ್ಪನವರು ಸಭೆಗೆ ಆಗಮಿಸಿದ ಪ್ರವಚನಕಾರರನ್ನು ಭಾಷಣಕಾರರನ್ನೂ 
ಮಹಾಶಯರನ್ನೂ ಮತ್ತು ಮಹಿಳೆಯರನ್ನು ಆದರದಿಂದ ಸ್ವಾಗತಿಸಿದರು. 
ಪಾಂಡೋಮಟ್ಟಿ ಅಕ್ಕನ ಬಳಗದವರಿಂದ ಮೊದಲು ಭಜನೆ ನಡೆಯಿತು. 
ನಂತರ ಶ್ರೀ ಡಿ. ಶಿವಲಿಂಗಪ್ಪನನರು “ಕ್ಷೇತ್ರ ಕ್ಷೇತ್ರಜ್ಞ ವಿವರ” ಎನ್ನುವ 
ವಿಷಯದಲ್ಲಿ ವಿಚಾರ ಸೂರಿತವಾದ ಭಾಷಣ ಮಾಡಿದರು. ನಂತರೆ ಶ್ರೀ 
ಬಸಪ್ಪ ಸ್ವಾಮಿಗಳವರು “ ಶರಣಸಾಹಿತ್ಯ''ದ ವಿಷಯದಲ್ಲಿ ಸ್ವಾರಸ್ಯವಾದ 
ವ್ಯಾಖ್ಯಾನ ಮಾಡಿದರು. ಕೊನೆಯದಾಗಿ ಶ್ರೀ ಶ್ರೀಗಳನರು ಶಿವಾನುಭವ 
ಸಮ್ಮೇಳನದ ಉಪ್ಜೇಶಕ್ಕೆ ಅದರ ಸಾರ್ಥಕತೆಯ ಬಗ್ಗೆ ಬಹು ಸ್ವಾರಸ್ಯ 
ವಾಗಿ ತಮ್ಮ ಅಧ್ಯಕ್ಷ ಭಾಷಣದಲ್ಲಿ ತಿಳಿಸಿದರು. ಅಕ್ಕನ ಬಳಗದವರಿಂದ 
ಮಂಗಳಾರತಿಯಾದ ಮೇಲೆ ಬೆಳಗಿನ ಕಾರ್ಯಕ್ರಮವು ೧೧-೩೦ಕ್ಕೆ ಮುಕ್ತಾಯ 
ಗೊಂಡಿತು. 

ಸಾಯಂಕಾಲ ೫-೩೦ ರಿಂದ ೬ ಗಂಟೆಯ ವರೆಗೆ ಶ್ರೀ ಬಸಪ್ಪಸ್ವಾಮಿ 
ಗಳ ಅಧ್ಯಕ್ಷಕೆಯಲ್ಲಿ ಸಭೆ ಸಮಾವೇಶಗೊಂಡಿತು. ಆ ಸಭೆಯಲ್ಲಿ ಶಿವಸುರದ 
ಅಕ್ಯನಬಳಗದ ಸದಸ್ಯಣಿಯರಲ್ಲೊಬ್ಬರಾದ ಕುಮಾರಿ ಬಿ. ರತ್ನಮ್ಮನು “ವೀರ 
ಣ್ಲೊಡೆಯನ ಭಕ್ತಿನಿಸೈೆ? ಎಂಬ ವಿಷಯದಲ್ಲಿ ಬಹು ವಿಷದವಾಗಿ ಪ್ರವಚನ 
ಮಾಡಿದರು ಅಲ್ಲದೆ ಶ್ರೀ. ಜಿ. ವೀರಶ್ಸನನರು ತೆಸ್ಪದಹೆಳ್ಳಿ ಇವರು 
“ಮಾನವನ ಗುರಿ” ಎಂಬ ಬಗ್ಗೆ ಭಾಷಣ ಮಾಡಿದರು. ಸಭೆಯ ಅಧ್ಯ 
ಕ್ಷತೆ ವಹಿಸಿದ್ದ ಶ್ರೀ. ಬಸನ್ಬ ಸ್ವಾಮಿಗಳು ಶೂನ್ಯಸಿಂಹಾಸನದ ಬಗ್ಗೆ ಉಸ 
ನ್ಯಾಸ ಮಾಡಿದರು. ಸಾಯಂಕಾಲ ೬-೨೫ ಕೈ ಧೈಜಾನರೋಹಣ 
ಮಾಡಿದರು. 

ರಾತ್ರಿ ೮ ಗಂಟಿಗೆ ಶ್ರೀ. ಶ್ರೀ ಸಂಗಮನಾಥಸ್ವಾವಿಗಳವರ ಘನ ಅಧ್ಯ 
ಕ್ಷತೆಯಲ್ಲಿ ಸಭೆ ಸೇರಿತು. ಕುಮಾರಿ ಕಮುಲಮ್ಮನನರು “ವಚನ ಧರ್ಮ 
ಮತ್ತು ಸ್ತ್ರೀಯರು” ಎಂಬ ವಿಷಯದಲ್ಲಿಯೂ ಡಿ. ಶಿವಲಿಂಗಪ್ಪ ನವರು ಅಧ್ಯಾ 
ತ್ಮದ ವಿಚಾರವಾಗಿ ಭಾಷಣ ಮಾಡಿದರು. 

ನಂತರ ಬಾಲಗಂಗಾಧರದಾಸ್‌ ಮಧುಗಿರಿ ಇವರು. * ಶಿವಶರಣ 
ಹರಳಯ್ಯ”ನ ಚರಿತ್ರೆ ವಿಷಯದಲ್ಲಿ ಕೀರ್ತನೆ ಮಾಡಿದರು. ಅಧ್ಯಕ್ಷರ 
ಸಮಾರೋಪ ಭಾಷಣವಾದ ಮೇಲೆ ರಾಷ್ಟ್ರಗೀತೆಯೊಂದಿಗೆ ಸಭೆ ಮುಕ್ತಾಯ 
ವಾಯಿತು. 


ಶಿವಾನುಭವ ಸಮ್ಮೇಲನದ ವರದಿ ೨೨೯ 


೨-೩-೫೮ ರಂದು ಭಾನುವಾರ ಬೆಳಿಗ್ಗ ಧ್ವಜಾರೋಹಣ ನಡೆಯಿತು. 
ಸಭೆಯು ಶ್ರೀ ಶ್ರೀ ಗಳವರ ಘನ ಅಧ್ಯಕ್ಷತೆಯಲ್ಲಿ ೮ ಗಂಟೆಯಿಂದ ಶ್ರೀ ಎಮ್‌. 
ಮಹದೇವಪ್ಪ ನವರ ಪ್ರಾರ್ಥನೆಯೊಂದಿಗೆ ಪ್ರಾರಂಭವಾಯಿತು. ಶ್ರೀ ಮಾಳೇನ 
ಹಳ್ಳಿ ಬಸಪ್ಪನವರಿಂದ ವಚನಸಂಗೀತ ನಡೆಯಿತು. ನಂತರ ಪ್ರೀ ಜಿ: 
* ಮಾವನ ತತ್ವದ ಸಾರ್ಥಕತೆ » ಯ ಬಗ್ಗೆಯೂ ಶ್ರೀ ಡಿ. ಶಿವಲಿಂಗಪ್ಪನ 
ವರು “ ಮಾನವತ್ವದ ಸಾಧ್ಯಾಸಾಧ್ಯತೆ ಗಯ ಬಗ್ಗೆಯೂ ಶ್ರೀ ಪಾಂಡೋ 
ಮಟ್ಟಿ ಕಲ್ಲಿ ವೀರಪ್ರನವರು. * ಮಾನವ ಗುರಿ? ಎಂಬುದರ ಬಗ್ಗೆ ಯೂ, 
ಕುಮಾರಿ ಕಮಲನಮ್ಮನವರು ಅಷ್ಟಾವರಣದ ಬಗ್ಗೆಯೂ ಪ್ರೀ ಬಸಪ್ಪ ಸ್ವಾಮಿ 
ಗಳವರು “ ಪ್ರಭುಲಿಂಗಲೀಲೆಯ ವಿಮರ್ಶೆ '? ಬಗ್ಗೆಯೂ ವಿಚಾರ ಪೂರಿತ 
ಉಪನ್ಯಾಸ ಮಾಡಿ ಸಭಿಕರ ಮನಕೃನ್ನು ಅನಂದಗೊಳಿಸಿದರು. ಅಧ್ಯಕ್ಷರ 
ಸಮಾರೋಪ ಭಾಷಣದ ನಂತರ ಮಂಗಳದಡೆಣಂದಿಗೆ ೧೨: ಗಂಟಿಗೆ ಸಭೆ 
ಮುಕ್ತಾಯವಾಯಿತು. 


ಮಧ್ಯಾಹ್ನ ೩ ಗಂಟಿಗೆ ಶ್ರೀ ಬಸಪ್ಪ ಸ್ವಾಮಿಗಳ ಅಧ್ಯಕ್ಷತೆಯ ಕ್ಲೆ ಅಕ್ಕನ 
ಬಳಗದವರ ಮುಂದಾಳುಗಳಾದ ಕುಮಾರಿ ಕಮೇಮ್ಮನವರು “ ಆದರ್ಷ 
ಗೃಹಿಣಿ '' ಎಂಬ ವಿಷಯದಲ್ಲಿಯೂ, ಶ್ರೀ ಜಿ. ಬಸಪ್ಪ ಹೊಡಿಗ್ಗೆರೆ ಇವು 
೬ ಮಾನವನ ಕರ್ತವ್ಯ '' ಎಂಬ ಬಗ್ಗೆಯೂ, ಪ್ರೀ ಬಾಲಗಂಗಾಧರ ದಾಸ 
ರವರು * ಶಿವಶರಣ ಕಣ್ಣಪ್ಪ” ನ ವಿಷಯದಲ್ಲಿ ಪ್ರವಚನ ಮಾಡಿದರು. 
ಅಧ್ಯಕ್ಷರ ಹಿತನುಡಿಗಳೊಂದಿಗೆ ಸಭೆ ಮುಕ್ತಾಯವಾಯಿತು. ಸಾಯಂಕಾಲ 
೬-೨೫ ಕೈ ಧ್ವಜಾರೊ(ಹಣವಾಯಿತು. 


ರಾತ್ರಿ ೮ ಗಂಟಿಗೆ ಶ್ರೀ ಶ್ರೀ ಸಂಗಮನಾಥ ಸ್ವಾಮಿಗಳವರ ಘನ 
ಅಧ್ಯಕ್ಷತೆಯಲ್ಲಿ ಸಭೆ ಸೇಂತ್ರು. ಅಕ್ಕನಬಳಗದವರಿಂದ ಪ್ರಾರ್ಥನೆಯಾದ 
ನಂತರ ಸಭೆ ಪ್ರಾರಂಭವಾಯಿತು. ತ್ರೀ ಬಸಪ್ಪ ಸ್ವಾಮಿಗಳವರು “ ಸಿದ್ಧ 
ರಾಮ ಚರತ್ರೆ” ಯ ಬಗ್ಗೆ ವ್ಯಾಖ್ಯಾನ ಮಾಡಿದರು. ಶ್ರೀ ವೆಂಕಣ್ಣಶಾಸ್ತ್ರ 
ಗಳು ಸರ್ವೆ ವಿಷಯ ಸಮನ್ವಯಪೂರಿಶವಾದ ಉಪನ್ಯಾಸ ಮಾಡಿದರು. 
ಶ್ರೀ ಎರೇಸೀಮೆ ಚನ್ನಪ್ಪನವರು "" ಭಕ್ತಿ ಭಂಡಾರಿ ಬಸವಣ್ಣನವರ ವಿಷ 
ಯದಲ್ಲಿ ಕೀರ್ತನೆ ಮಾಡಿದರು. ಅಧ್ಯಕ್ಷರ ಹಿತವಚನವಾದನಂಶರ ನಾನ್ನ 
ಗೀತೆಯೊಂದಿಗೆ ರಾತ್ರಿಯ ಸಭೆ ಮುಕ್ತಾಯವಾಯಿತು. 


೨೩೦ ಶಿವಾನುಭವ 


೩--೩- ೧೯೫೮ನೇ ಸೋವ:ವಾರ ಬೆಳಿಗ್ಗೆ ೮ ಘಂಟಿಗೆ ಶ್ರೀ ಪಟಲ 
ಬಸಪ್ಪನನರಿಂದ ಧ್ವಜಾರೋಹಣವಾಯಿತು. ಶ್ರೀ ಶ್ರೀಗಳವರ ಅಧ್ಯಕ್ಷತೆ 
ಯಲ್ಲಿಯೂ, ಅಕ್ಕನಬಳಗದವರ ಪ್ರಾರ್ಥನೆಯೊಂದಿಗೆ ಸಭೆಯು ಪ್ರಾರಂಭ 
ವಾಯಿತು. ಶ್ರೀ ಎಚ್‌. ಟಿ. ಬಸಪ್ರನವರಿಂದ ವಚನಸಂಗೀಕ ನಡೆಯಿತು. 
ಶಿವಸುರದ ಅಕ್ಕನ ಬಳಗದ ಮುಂದಾಳಾದ ಶ್ರೀಮತಿ ಎಸ್‌. ರತ್ನಮ್ಮನವರು 
* ಆದರ್ಶ ಸತಿ'' ಎಂಬುದರೆ ಬಗ್ಗೆ ಪ್ರವಚನ ಮಾಡಿದರು. ನಂತರ ಡಿ. 
ಶಿವಲಿಂಗಪ್ಪನನರು ಶ್ರೀ ಬಸಪ್ಪಸ್ವಾಮಿಗಳಿಂದ ಪ್ರವಚನ ನಡೆಯಿತು. ಕೊನೆಗೆ 
ಶ್ರೀ ವೆಂ ಕಣ್ಣ ಶಾಸ್ತ್ರಿಗಳಿಂದ ಉಪನ್ಯಾಸವಾದ ಮೇಲೆ ಅಥ್ಯಕ್ಷರ ಸಮಾರೋಪ 
ಭಾಷಣದೊಂದಿಗೆ ಸಭೆಯು ವಂಂಗಳದೊಡೆನೆ ಕೊನೆಗೊಂಡಿತು. 


ಸಾಯಂಕಾಲ ೩ ಗಂಟಿಗೆ ಶ್ರೀ ಶ್ರೀ ತರಳಬಾಳು ಜಗದ್ದು ರುಗಳವರು 
ಗ್ರಾಮಕ್ಕೆ ದಯವತಾಡಿಸಿದರು. ಗ್ರಾಮದವರು ಶ್ರೀ ಶ್ರೀಗಳವರನ್ನು ಬಹು 
ಆನಂದದಿಂದ ಸ್ವಾಗತಿಸಿದರು. ಶ್ರೀ ಶ್ರೀಗಳವರ ಸಲಹೆಯಂತೆ ೪ ಗಂಟಿಗೆ 
ಸಭೆ ಸೇರಿತು. ಶ್ರೀ ಎಸ್‌ ಸಿದ್ದಸ್ಪನವರು ಶ್ರೀ ಶ್ರೀಗಳವರನ್ನೂ, ಬೆಂಗಳೂರಿ 
ನಿಂದ ಬಂದಿದ್ದ ಶ್ರೀ ಮಹಾದೇವ ಶಾಸ್ತ್ರಿಗಳನ್ನೂ ಸಭೆಗೆ ಸ್ವಾಗತಿ 
ಸಿದರು. ಶ್ರೀ ಶ್ರೀಗಳವರು ಸಭೆಯ ಅಧ್ಯಕ್ಷತೆ ವಹಿಸಿದ್ದರು. ಶ್ರೀ ಮಹ 
ದೇವ ಶಾಸ್ತ್ರಿಗಳವಕು “ ಶಿವಶರಣೆ ಅಕ್ಕಮಹಾದೇನಿಯಿ ” ಚಂತ್ರೆ ಬಗ್ಗೆ 
ಕೀರ್ತನೆಮಾಡಿದರು. ೬ ಗಂಟಿಗೆ ಸಭೆ ಮುಕ್ತಾಯವಾಂಯಿ:ತು. 


ಸಾಯಂಕಾಲ ೭ ಗಂಟಿಯೆಂದ ಶ್ರೀ ಶ್ರೀ ಜಗದ್ಗುಗು ತರಳಬಾಳು 
ಸ್ವಾಮಿಗಳವರ ಹೂವಿನ ಅಡ್ಡ ಪಲ್ಲಕ್ಕಿ ಮಹೋತ್ಸವವು ಬಹು ವಿಜೃಂಭಣೆ 
ಯಿಂದ ನಡೆಯಿತು. ಉತ್ಸವ ಕಾಲದಲ್ಲಿ ಬಹುಸಂಖ್ಯೆಯಲ್ಲಿ ಜನರು ಸೇರಿ 
ದ್ದರು. ಬಹು ಶಾಂತ ರೀತಿಯಿಂದ ತಳಿರು ತೋರಣಗಳಿಂದಲಂಕೃ ತವಾದ 
ರಾಜ ಬೀದಿಗಳಲ್ಲಿ ಉತ್ಸವವು ನಡೆಯಿತು. ಎಲ್ಲ ಮನೆಗಳ ಮುಂಡೆ ಭಕ್ತಾ 
ದಿಗಳು ಕಾದಿದ್ದು ಶ್ರೀ ಶ್ರೀಗಳವರಿಗೆ ಹಾರ ತುರಾಯಿಗಳನ್ನು ಅರ್ಪಿಸು 
ವುದರ ಮೂಲಕ ತಮ್ಮ ಭಕ್ತಿಯನ್ನು ವ್ಯಕ್ತ ನಡಿಸಿ ಶ್ರೀಗುರು ಅಶೀರ್ವಾದಕ್ಕೆ 
ಪಾತ್ರರಾದರು. ೯ ಗಂಟಿಗೆ ಉತ್ಸವ ಮುಗಿಯಿತು. ೯-೩ಂ ಕೈ ಪುನಃ 
ಸಭಿಸೇರಿತು. ಶ್ರೀ ಶ್ರೀಗಳವರು ಅಧ್ಯಕ್ಷಕೆ ವಹಿಸಿದ್ದರು. ಶ್ರೀ ಶ್ರೀ ಸಂಗಮ 
ನಾಥ ಸ್ವಾಮಿಗಳವರು ಉಪಾಧ್ಯಕ್ಷತೆಯನ್ನು ವಹಿಸಿದ್ದರು. ಕುಮಾರಿ 
ಕಮಲಮ್ಮನವಂಂದ ಪ್ರಾರ್ಥನೆಯಣಯಿತು. ಶ್ರೀ ಗುರು ಸ್ವಾಮಿ ಚಿಕ್ಕು 


ಶಿವಾನುಭನದ ಸಮ್ಮೇಲನದ ನರದಿ. ೨೩೧ 


ಜಾಜೂರು ಇವರಿಂದ ಇಂಪಾದ ವಚನಸಂಗೀತ ನಡೆಯಿತು. ಶ್ರೀ ಗುರು 
ಕರಜಂತರಾದೆ ಅಷ್ಟಾವರಣ ಶೋಭಿತರಾದ ಶ್ರೀ ಎಸ್‌. ಜಿ. ಮಹೇಶ್ವರಪ್ಪ 
ನವರು ಶ್ರೀ ಶ್ರೀ ತಂಳಬಾಳು ಜಗದ್ಗುರುಗಳವರಿಗೂ ಶ್ರೀ ಶ್ರೀ ಸಂಗಮನಾಥ 
ಸ್ವಾಮಿಗಳವರಿಗೂ ಭಕ್ತಿಪೂರ್ವಕನಾದ ಬಿನ್ನವತ್ತಳೆಗಳನ್ನು ಅರ್ಪಿಸಿದರು. 
ಶ್ರೀ ಬಿ. ರತ್ತ ಮ್ಮುನವರು “ಪತಿವ್ರತೆ'' ಎಂಬ ಬಗ್ಗೆ ಉಪನ್ಯಾಸ ಮಾಡಿದರು. 
ಶ್ರೀ ಮಹಾದೇವ ಶಾಸ್ತ್ರಿಗಳು " ಶಿವನ ಸೋಲು” ಎಂಟ ಚರಿತ್ರೆ ಬಗ್ಗೆ 
ಸ್ವಾರಸ್ಯವಾದ ಕೀರ್ತನೆ ಮಾಡಿದರು. ಅಧ್ಯಕ್ಷರೂ ಅಮೋಘವಾದ ಭಾಷಣ 
ಮಾಡಿದ್ದೂ ಅಲ್ಲದೆ ಸಮಾರಂಭವನ್ನು ಯಶಸ್ವಿಯಾಗಿ ನಡೆಸಿದ ಶಿವಪುರದ 
ಹಾಗೂ ನೆರೆದಿದ್ದ ಭಕ್ತಾದಿಗಳಿಗೆ ಆಶೀರ್ವಾದ ಮಾಡಿದರು. ಶ್ರೀ ಎಚ್‌. 
ಕೇವಸಪ್ಪನವರು ವಂದನಾರ್ನಣಿ ಮಾಡಿದರು. ಶ್ರೀ ಗುರು ಸ್ವಾಮಿಯಿಂದ 
ಮಂಗಳವಾದ ಮೇಲೆ ರಾಷ್ಟ್ರಗೀತೆಯೊಂದಿಗೆ ಸಭೆಯು ರಾತ್ರಿ ೩ ಘಂಟಿಗೆ 
ಮುಕ್ತಾಯವಾಯಿತು. ಈ ರೀತಿಯಾಗಿ ಸಭೆಯು ಇದುವರೆಗೂ ನಡೆದು 
ಕೊಂಡು ಬಂದದ್ದು ಶ್ರೀ ಶ್ರೀಗಳವರ ಕೃನೆಯ ಕಾರಣವಲ್ಲದೆ ನಮ್ಮದೇನೂ 
ಹೆಚ್ಚಳವಿಲ್ಲ. ಆದರೆ ಪ್ರತ್ಯಕ್ಷವಾಗಿಯೋ ಆಪ್ರತೃಕ್ಷವಾಗಿಯೋ ಉಸಕಾರ 
ಮಾಡಿದವರನ್ನು ಸಂಭ್ರಮದ ವೇಳೆಯಲ್ಲಿ ಸ್ಮರಿಸುವದು ಉಚಿ ತವಾದ್ದರಿಂದ 
ನಮ್ಮ ಸಮ್ಮೇಳನಕ್ಕೆ ಸಹಾಯ ಮಾಡಿದವರ ಪಟ್ಟಿಯನ್ನು ಓದಿ, ಸಭೆಯು 
ಇಷ್ಟು ಯಶಸ್ವಿಯಾಗಿ ನಡೆಯಲು ಕಾರಣರಾದ ಕ್ರೀ ಶ್ರೀ ತರಳಬಾಳು 
ಜಗಡ್ಗುರುಗಳನ್ನೂ ಶ್ರೀ ಮ. ನಿ. ಪ್ರ. ಸಂಗಮನಾಥ ಸ್ವಾಮಿಗಳನ್ನೂ 
ಸ್ಮರಿಸಿ, ನಮಗೂ ಕೃತಜ್ಞತೆಗಳನ್ನರ್ಪಿಸಿ ಈ ಸಮ್ಮೇಳನದ ಪುಟ್ಟಿ ವರದಿ 
ಯನ್ನು ಶ್ರೀ ಗುರುಗಳ ಆಶೀವಾಳದಡೊಂದಿಗೆ ಮುಕ್ತಾಯಗೊಳಿಸುವೆ. ಈ 
ವರದಿಯನ್ನು ಓದಲು ವೇಳೆಯನ್ನೊದಗಿಸಿದ ಅಧ್ಯಕ್ಷರಿಗೆ ನನ್ನ ಪ್ರಣನಮಗ 
ಳನ್ನು ಪುನಃ ಅರ್ಪಿಸಿ, ಶಾಂತ ರೀತಿಯಿಂದ ವರದಿಯನ್ನು ಕೇಳಿದ್ದಕ್ಕಾಗಿ 
ಸರ್ವರನ್ನು ವಂದಿಸುವ, 


ಶಿನಾನುಭನ | ತಮ್ಮೆಲ್ಲರ ವಿಧೇಯ 
ಸಂಘ | ಎಂ. ಮಹಾಡೇವಪ್ಪ, ಶಿನಪುರ. 


ರಾವಬಹಾದ್ದೂರ ಹಳಕಟ್ಟಿಯವರು 


ಪದ- ವಾ. ಘು. 


ಜಯವಿರಲಿ ಚಿರಕಾಲ ಪುಣ್ಯಾತ್ಮನೇನಿನಗೆ । 
ನಯದಿಂದ ರಂಜಿತನೆ ಪರಮ ಶಿವಶರಣನೇ | 
ದಯೆಯ ಮೂರ್ತಿಯೆ ವೀರಶೈನ ಮತ ಭೂ 
ಷಣನೆ ಕರ್ಮಯೋಗಿಯೆ ವಿನುತನೇ । 
ಜಯವಿರಲಿ ಜಯವಿರಲಿ ಮಂಗಲಾಕಾರನೇ । 
ಭಯರ ಹಿತ ವೃತ್ತಿಯನೆ ಗಂಭೀರನೇ ಪುಣ್ಯಂ | 
ಮಯತನುನೆ ಹೆಳಕಟ್ಟಿಯುಸನಾನಿಯೇ I 
ಫಕೀರಪ್ಪನೇ ಸನ್ಮಾನ್ಯ 
ಶಿವಶರಣ ವಚನಗಳ ಹೊತ್ತಿಗೆಗಳೆಲ್ಲವೂ | 
ಬುವಿಯಲ್ಲಿ ಮಾಯವಾಗುತ್ತಿರೆಲು ಹುಳುಹತ್ತಿ 
ದಿವಿಜರಂಥವನೆ ನೀ ಸಂಗ್ರಹಿಸಿಯವು 
ಗಳನು ಮುದ್ರಣವ ಸಲೆಮಾಡಿಸಿ ॥ 
ಅವಿರಳಾನಂದದಿಂ ವೀರಶೈವರಕ-ರಕೆ 
ಸುನಿಚಾರಿಯೆ ನೀನು ಕೊಟ್ಟು ಸುಣ್ಯವ ಪಡೆದೆ | 
` ಸವೆಸಿದ ನಿಜತನುವ ಮೇಣ್ಮನವನದಕಾಗಿ 
ಹಗಲಿರುಳು ದುಡಿದು ನೀನು 


ಹೊರಡೆಗೆಡೆ ಶರಣ ಜನವಚನ ನಿಕ್ಷೇಷವನು | 
ಹೊರದೆಗೆದು ಸಕಲರಿಗೆ ಕೊಡುತ್ತಿರುವೆ ಧನವದನು | 
ಹರುಷದಿಂದಂ ಸತತ ನಿಃಸ್ಟಾರ್ಥಿಯೆ 
ಪರಮ ಲೋಕಸೇವಕನೆ ನೀನು ॥ 
ಸರಿಯಿಲ್ಲದು ಪಕೃತಿಯಗೆಯ್ದಿ ಕುವೆನಿಜವಾಗಿ | 
ವರ ವೀಂಶೈವ ಮತಜನರುಗಳಮೇಲೆ ನೀಂ | 
ಮರೆಯಲಾರರು ನಿಜವು ನಿನ್ನೆಯುಸಕಾರ 
ವನು ಶಿವಮತಡ ಜನರೆಂದಿಗೂ॥ 


॥೧। 


"Su 


Nas 


ರಾವಬಹಾದ್ದೂ ರ ಹಳಕಟ್ಟಿ ಯವರು. ೨೩೩ 


ನಿನ್ನಯಾ ಕಾರ್ಯ ಬಹು ಪರಿಣಾಮಮಾಡಿಹುದು | 
ನನ್ನಿಯಿದು' ಕನ್ನಡದ ನಾಡೆಲ್ಲ ಹಾಡುವದು । 
ಸನ್ನುತನೆ ಶರಣಜನ ವಚನಗಳ ನಿತ್ಯ 

ವೂ ಬಿಡಡೆಲ್ಲ ವೂರುಗಳಲಿ ॥ 


ಚಿನ್ನಕೃತ್ಯಡಿ ನಿನ್ನ ಪ್ರೋನ್ನತಿಯ ಪಡೆದಿಹುದು | 
ಮನ್ನಣೆಗೆ ಸತ್ಪಾತ್ರ ವೀರಶೈವರ ಮತವು | 
ಚಿನ್ನದಂತಹ ಗುಣದ ರಾವಬಾಹೆದ್ಧೂರನೇ ಅದು ನಿನ್ನ 
ಸುಕೃತಿಫಲವು ॥ 
ವೀರಶೈವರ ಮಹಾಸಭೆಗೆ ಮೇಣ್‌ ಕರ್ನಾಟಿ । 
ಚಾರುತರ ಸಾಹಿತ್ಯವರ ಸಭೆಗೆ ನೀನಾಗಿ | 
ಧೀರನೇ ಅಧ್ಯಕ್ಷನದರಿಂದ ಬಹುಹಿತವ ಸಾಧಿಸಿದೆ ಕರ್ನಾಟಕದ ॥ 
ಭೂರಿಸಾಫಲ್ಯಗೆಯ್ದಿರುವೆ ನಿನ್ನಯ ಜನ್ಮ | 
ಕಾರುಣ್ಯ ನಿಧಿಯಾದ ಪಾರ್ವತೀಶನು ಕೊಡಲಿ । 
ಸಾರವಿಲ್ಲದ ಸುಖವ ಮತ್ತು ದೀರ್ಥಿಯುವನು ನಿನಗೆ 
ತಾಂ ಹರುಷದಿಂದೆ ॥ 


— ತು. ರಂ. ಕೋಪರಡೆ, 


ಸಾಮೂಹಿಕ ಪ್ರಾರ್ಥನೆಗಾಗಿ ಆಯ್ಕೆ ಮಾಡಿದ 
ಸೋತ್ರಗಳು 





ಪರಮಾತ್ಮನು ತೇಜೋಮಯನು 


ಎಲ್ಲಿ ನೋಡಿದಡಲ್ಲಿ ನೀನೇ ದೇವ, 

ಎಲ್ಲಿ ಮುಟ್ಟಿದಡಲ್ಲಿ ನೀನೇ ದೇವ, 

ಎಲ್ಲಿ ನೆನೆದಡಲ್ಲಿ ನೀನೇ ದೇವ, 

ಎಲ್ಲಿ ಭಾವಿಸಲಲ್ಲಿ ನೀನೇ ದೇವ, 

ಎಲ್ಲೆಡೆ ಯಲ್ಲಿ ನಿಮ್ಮ ಮಹಾಪ್ರಭೆಯೆ: ಮುಸುಕಿತಾಗಿ 
ಅಖಂಡೇಶ್ವರಾ, 

ನಾನು ಫೀನೆಂಬುದಕೆ ತೆರಹಿಲ್ಲ ದೇವಾ. 


ಪರಮಾತ್ಮನು ಪರಿಪೂರ್ಣನು 


ಎನ್ನೆದು ಯಾವುದಯ್ಯ | ಎನ್ನಯ ಡೊಕಿ 
ಅನ್ಯರದಾವುದಯ್ಯಾ ॥ಪಲ್ಲ॥ 


ಎಲ್ಲ ಸೌಭಾಗ್ಯವು ನಿನ್ನ ದಾಗಿರಲಾಗಿ 
ಎನ್ನದು ಯಾವುದಯ್ಯಾ 1ಅ.ಪ.॥ 


ಗಂಗೆಯ ಜಲವೆಲ್ಲಿ ತುಂಗಭದ್ರಿ ಯದಲ್ಲಿ 
ಮಂಗಳಕರಳಹ ಯಮುನೆಯದೆಲ್ಲಿ ॥ 
ತುಂಗ ತರಂಗೆಯ ಸಿಂಧು ನದಿಯದೆಲ್ಲಿ 
ವಿಂಗಡಿಸುವರಾರೊ ಜಲನಿಧಿಯೊಳು ಪೊಕ್ಕು 1೧॥ 


ಚಂಪಕರಜವೆಲ್ಲಿ ಚಂದನರಜನೆಲ್ಲಿ 

ಸೊಂಪಿನ ಪಾಟಲ ರಜವು ಅಡಿಲ್ಲಿ ॥ 

ಪಾರಿಜಾತದ ರಜವೆಂಬುದನ್ನಾರು 

ಪರಿಕಿಸಿ ಪೇಳ್ವರೋ ವನವಾಶದಲಿ ನಿಂದು lou 


ಸ್ತೋತ್ರಗಳು ೨೩೫ 


ಭಿನ್ನಭಾವವ ಬಿಟ್ಟು ನಿನ್ನ ಪೂರ್ಣತೆಯನು 

ಚೆನ್ನಾಗಿ ನೋಳ್ಪ ಕಣ್ಣೆನ್ನ ದಾಗಿರಲಿ ll 

ನಿನ್ನ ಮಹಿಮೆಯನೆನ್ನ ಕಣ್ಣಿಗೆ ತೋರಿಸ 

ಪುಣ್ಯವೆ ಅನ್ಯರದಾಗಿರಲೆಂದಿಗು ॥೩॥ 


ಪರಮಾತ್ಮನು ಕಾರುಣ್ಯಮೂರ್ತಿಯು 


ಪರಮ ಪ ಪ್ರಭುವೆ ನಿಮ್ಮ ಸ್ಮರಣೆಯೊಳೆನ್ನ ಮನ 
ಸ್ಥಿರವಾಗಿ, ನಿಂತು ಧ್ಯಾನಿಸುತಿರಲಿ 
ಕರಿಗ್ಮೆ ಕೇಸರಿ ವೈ ರಿಯಂತೆನ್ನ ದುಂತಕ್ಕೆ 
ಹರ ನಿಮ್ಮ ನಾಸುವು ಫೆರಾ 1೧ 


ದಿನಕರನುದಯಕ್ಕೆ ಮಿನುಗುಚುಕ್ಕೆಗಳೆಲ್ಲ 

ಕ್ಷಣದಲ್ಲಿ ಮಾಯವಾಗುವ ತೆರದಿ 

ಘನಮಹಿಮ ನಿಮ್ಮ ತೇಜದೊಳೆನ್ಸ ದೋಷವು 

ಎನಿತಿಲ್ಲದಂತೆ ಹೋಗಲಿ ಭರದಿ sll 


ಅಸುರತನದಲಿ ಘೋರ ಸಂಸಾರ ಸಾಗರದಿ 
ಜಿಸೆದಿಕ್ಳುಗಾಣದೆ ಮುಳುಗುತಿಹೆನು 

ಶಶಿಮೌಳಿ ನೀಯೆನ್ನ ಶಿಶುವೆಂದು ಕರವಿಡಿದು 

ಒಸೆದು ಸಂಶನಿಸುಶ ಸಲಹೆನ್ನನು 8೩ 


ಇನಿನಲ್ಲಿಯ ಮೋಡ ಮುಸುಕಿ ಮಳೆಯನು ಸುರಿದು 
ಮಾಣದೆ ಜಗದ ರಕ್ಷಿಶುದು ತಾನು 
ಜ್ಞಾನ ನಿಧಿಯೆ ಅಂತಕಿಕರಣವಾರಿಧಿಯಿಂದ 
ದೀನ ತಬ್ಬಲಿಯೆನ್ನ ಪೊರೆಯೊ ನೀನು 1೪1 


ಬಂದು ಪರಿಮಳಕೆಳಸಿ ತುಂಬಿಯೆ ತರುಲತೆಯ 

ಹೊಂದಿ ಕಂಪನು ಸವಿಯುವಂಡದಲಿ 

ತಂಜಿ ಶ್ರೀ ಗುರುಸಿದ್ಧಪ್ರಭು ನಿಮ್ಮ ಚರಣದೊಳ್‌ 
ಕುಂದದೆನ್ನಯ ಮನ ಮೀಸಲಿರಲಿ lel 


೨೩೬ ಶಿವಾನುಭವ 


ಪರಮಾತ್ಮನು ಸಕಲ ಪದಾರ್ಥಗೆಳಲ್ಲಿದ್ದಾನೆ 


ಸ್ವಾಗತ! ಸ್ವಾಗತ ! ಆಹ ಹ್ಥಾರೆ । 
ದರ್ಶನ ದೋ, ನಯೆನೋಂಕೆ ತಾರೆ ॥ 


ಬಾಲಕಕೀ ಮಧುರೀ ಹಾಸೀಮೆ | 
ಮೋಹನಕೀ ಮೀಠೀ ಬಾಸೀಮೆ ॥ 
ಮಿತ್ರೋಂಕೀ ನಿಸ್ವಾರ್ಥ ಶ್ರೀತಿಮೆ । 
ಪ್ರೇಮೀಗಣಕೀ ಮಿಲನ ರೀತಿಮೆ ॥ 
ನಾಂೀಕೆ ಕೋಮಲ ಅಂತರಮೆ | 
ಯೋಗೀಕೆ ಹೃದಯಾಭ್ಯಂತರಮೆ ॥ 
ವೀರೋಂಕೆ ರಣಭೂಮಿ ಮರಣಮೆ, 
ದೀನೋಂಕೆ ಸಂತಾಪ ಹರಣಮೆ ॥ 
ಭಕ್ತೋಂಕೆ ಭಗವಾನ್‌ ಶರಣಮೆ | 
ಜ್ಞಾ ನವಾರ್ನಕೆ ಅತ್ಮ ರಮಣಮೆ ) 
ಸಂತೋಂಕಿ ಶುಚಿ ಸಕಲ ಭಕ್ತಿಮೆ | 
ಅಗ್ನಿ ದೇವಕೀ ದಾಹ ಶಕ್ತಿಮೆ ॥ 
ಗಂಗಾಕೀ ಪುನೀತ ಧಾರಾಮೆ । 
ಪೃಥಿ ಸ್ವ ಸವನ ಯ್ಯೋಮ ತಾರಾಮೆ ॥ 
ಭಾಸ್ಕರಕೆ ಪ್ರಖರ ಪ್ರಕಾಶಮೆ । 
ಶಶಿಧೆರಕೆ ಶೀತಲ ವಿಕಾಶಮೆ ॥ 
ಕೋಕಿಲಕೆ ಕೋಮಲ ಸುಸ್ಪರಮೆ | 
ಮತ್ತ ಮಯೂರೀ ಕೇಕಾ ರವಮೆ ॥ 
ಸಬಮೆ ತುಮ್ಚೆ ದೇಖತೆ ಸಾರೆ | 
ಪರ ನ ಪಕಡ ಪಾತೆ ಮತವಾರೆ ॥ 
ನಿಜ ಸಹಚಾನ ಬತಾ ದೋ ಪ್ಯಾರೆ । 
ಛಿಸನಾ ಛೋಡೋ ಜಗ ಉಜಿಯಾಕೆ ॥ 


ಧೀರ ಇನ್ನಾರು? 
(ಬಸವಜಯಂತಿಯ ಸ್ಮರಣಾರ್ಥವಾಗಿ ಬರೆದ ಕವನ) 


ಸೇ 


ಎಣ್ಣೆ ದೀವಿಗೆ ಹಿಡಿದು ಪಥನನರಸುವ ವೀರ 
ತಿಳಿಯಲಾಕಿಯಾ ಶಿಂಗಳನ ಬೆಳಕು 

ಸವಿಯ ತಂಗಿರಣ ಛಭಾಯೆಗಂಜಿಹುದು ಕಿಮಿರ! 
ಬಾ ಇಲ್ಲಿ ಕಂಡಿಹುದು ನೈಜ ಸೆಳಕು! 


ಭಕ್ತಿವ್ಯೋಮದ ಕಿಲಕ ಚಂದಿರನು ಬಸವಣ್ಣ ! 
ಆ ಶರಣ ಸಾತ್ವಿಕತೆಯ ಸನಿಯ ಬಾ 

ಲಾಸ್ಯ ಲಾವಣ್ಯದ ಲೀಲಾ ಬಲೆಯ ಬಣ್ಣ 
ಬಲಿಯಾಗದೇ ಭಾಗ್ಯವರಸ ಬಾ 


ಮೌಢ್ಯ ಜಾಡ್ಯದ ಜಾಲ ಅವರಿಸಿನಿಂದಾಗ 
ಬಂದರದೋ ಅವತಾರ. ಅಲ್ಲಮರು 

ಕಲ್ಯಾಣ ಮೇಲೆದ್ದು ಶೂನ್ಯಸಿಂಹಾಸನಥಿಂದಾಗ 
ಕ್ರೌರ್ಯ ಶೌರ್ಯದ ಕ್ರಾಂತಿ ಶಾಂತಿ ಮಾಡಿದರು 


ಮಿಂಚಿಬಂದಿಹೆವು ತೂಯಜಾಲದ ಹಕ್ಕಿ ಗಳು 
ಬಣ್ಣಬಲುಚಂದ ನಾದ ಅಂದ 

ಹಿಡಿಯ ಲೆಳಸಿ ಬೆಂಬತ್ತಿದೊಡೆ ಬಾಳು ಹಾಳು 
ಕೇಳಿ ತಿಳಿದೇಳು ಶರಣರಿಂದ 


ಸತ್ಯ ಮಿಥ್ಯದ ಘೋರ ರೌದ್ರರಣವು 
ಬೆಳಕು ಕತ್ತಲೆಯ ವೀರಬಣವು 


ನಮ್ಮ ಶರಣವೈಂದದ ಭಕ್ತಿ ಕಹಳೆ ಕೂಗಿದವು 
ಶರಣರಿಗಿದಿರಾದ ಅಸುರರಿನ್ನಾವು ? 


ಶಿವಾನುಭವ 


ಶಾಮವರ್ಣದ ಮಾಯ ಮುಗಿಲಿನಲಿ ಮಿಂಚಾಗಿ 
ಚಿಮ್ಮಿ ಎದ್ದಳದೋ ಮಹೆಜೀವಿಯಕ್ಕ 
ಕಾರಿರುಳ ಕರಗಿಸಿ ಸಿಡಿವ ಕಡುಸಿಡಿಲಾಗಿ 
ಬಡಿದಳದೋ ಶಾಲೆಗೆ ಎಮ್ಮ ಭಾಗ್ಯದಕ್ಕ 


ಸಾಸಿರಕೂ ಮಿಗಿಲಾದ ಲಿಂಗಡೇವನ ದೂತರು 
ಬಂದು ನಿಂದಾಗ ಬಸವಳಿಪ ನೀನಾರು? 
ದಾರಿಯರಿಯದ ನಿನಗೆ ಕಾದುನಿಂದಾಗ ಶರಣರು 
ಎಣ್ಣೆದೀನಿಗೆ ಹಡಿದ ಧೀರ ಇನ್ನಾರು? 


—ಗು. ಹು. ಹನ್ನೆರಡುಮಠ, 
ಕಾಡಸಿದ್ದೇಶ್ವರ ಕಾಲೇಜ, ಹುಬ್ಬಳ್ಳಿ. 


ಶಿನೈಕ್ಯರಾದ 
ಹುಬ್ಬಳ್ಳಿ ಮೂರುಸಾವಿರ ಮಠದ 
ಶ್ರೀಮಜ್ಜ್ಞಗದು ರುಗಳು. 
1 


ಪದ್ಯ ಕಳೆಕಳೆದ ಹಾಗೆ, ಎಂಬಂತೆ. 


ಹೋದೆಯಾ ಮಹಿಮನೇ ಭೂಲೋಕವನು ತೊರೆದು । 
ಭೋ ದಯಾ ಮೂರ್ತಿಯೇ ಕೈಲಾಸದೊಳಗಿರಲು | 
ಬಾಧಿಪುಿದು ಬಹೆಳೆಮಗೆ ನಿನ್ನಗಲಿಕೆಯ ದುಃಖ । 
ಭೂಧರದ ಹಾಗೆ ಸ್ಥಿರ ಧೃತಿಯುತನೆ ಮಂಗಲನೆ ॥ 
ಹುಬ್ಬಳ್ಳಿ ಯೊಳಗಿಕುವ ಮೂರುಸಾವಿರ ಮಠದ | 
ಹೆಬ್ಬಗೆಯ ಶ್ರೀ ಜಗದ್ದುರುವೆ ಸುಣ್ಯಾತ್ಮನೇ ॥ 
ಹಬ್ಬಿರುವ ತೆವಕೀರ್ತಿ ಹಿಡಿಸದದು ನಾಡಿನ | 
ಲ್ಲುಬ್ಬಿನೊಳು ಮೆರೆದ ಗುರುಸಿದ್ದ ರಾಜೇಂದ್ರನ । 
ನಿನ್ನ ಬಳಿ ಬೇಡಲಿಕೆ ಬಂದಿರುವ ಜನರೆಲ್ಲ । 
ನಿನ್ನಿಂಡೆ ಹಣವಡೆದು ಹಿಗ್ಗಿ ನಿಂ ಹೊ:ಗುಕಿದೆ! 
ನನ್ನಿಯಿದು ಪರಮೋಪಕಾರಿಯೂದವ ನೀನು । 
ಸನ್ನುತನು ಲೋಕಕ್ಕೆ ಪ್ರಿಯನಾದ ವರನರನು | 
ಜನಹಿತದ ಕಾರ್ಯಗಳ ಹೆಲವೆಸಗಿಡಂಥವನು | 
ಜನರ ಕಲ್ಯಾಣನೇ ಗುರಿಯಿಟ್ಟು ನಡೆದವನು । 
ಜನ ಸೇವೆಯಲಿ ನಿನ್ನಯಾಯುಷ್ಯ ಗಳೆದವನು I 
ವಿನಯ ಗುಣಧೂಸಿತನು ಕರುಣಾಂಬು ನಿಧಿನೀನು । 
ಹುಟ್ಟುವರು ತುಸು ಜನರು ಲೋಕದೊಳು ನಿನ್ನಂಥ | 
ಧಿಟ್ಟಿನೇ ಶ್ರೇಷ್ಮರೀ ಮಾನವರ ಕುಲದಲ್ಲಿ । 
ಪಟ್ಟಹೆವು ಬಹುದುಃಖ ನಿನ್ನನ್ನು ಕಳಕೊಂಡು | 
ಗಟ್ಟಿಗನೆ ಸ್ವೀಕರಿಸು ನನ್ನ ವಂದನೆಗಳನು ॥ 

—ತು. ರ. ಕೋಪರಡೆ, 

ಸಾ| ಬನಹಟ್ಟಿ. 


ಅಕ್ಕ ನ ಐತಿಹಾಸಿಕ ಜೀವನ ದರ್ಶನದ ವಿಮರ್ಶೆ 


(ಲೇಃ- ಶ್ರೀ ಶಿಎಾನಂದ ಸ್ವಾಮಿಗಳು, ಗವಿಮಠ, ತೆಗ್ಗಿಹಳ್ಳಿ (ಇಂಡಿ) 
( ನನ್ನ ಎಲ್ಲ ಲೇಖಗಳನ್ನು ಬೇಕಾದನರು ಪ್ರ ಕಟಸಬಹುದು. ) 





ನೋಡುವ ಲೋಚನಗಳು ಎಲ್ಲರಿಗೂ ಒಂದೇ ತರವಿದ್ದರೂ ದೃಷ್ಟಿ 
ಯಲ್ಲಿ ಬಹಳಷ್ಟು ವ್ಯತ್ಯಾಸ ಕಂಡುಬರುವದು. ಕಾದಂಬರಿಕಾರನ ಕಾಮುಕ 
ಕಾಕ ದೃಷ್ಟಿ, ಸ ಕಾಲ್ರನಿಕ ಕನಿಯ ದೃಷ್ಟಿ ಪುರಾಣಿಕನ ಪುರಾತನ 
ನುಸಿದ್ದಸಿ, ರಗಳೆಕಾರನ ಭತ ರಥದ ರಗಳೆಯ ದ ೈಸ್ಟಿ, ಸಾಹಿತಿ 
ಗಳ ಸಟಿಯಾಗಿ ಸಂಗ್ರೆ ಹಿಸುವ ವೃಷ್ಟಿ, ಪಂಡಿತರ ಹೊಸ ಪೆಕ್ಕಳಿಸುವ 
ದೃಷ್ಟಿ, ನಾಟಕಕಾರನ. ನಂಜಿನ ನಟಿನೆಯ ನವರಸ ದೃಷ್ಟಿ ಸ ಚಿತ್ರ ಕಾರನ 
ಚಲ್ಲಾಟಿದ ಚಂಚಲ ದೃಷ್ಟಿ, ಸ್ವಾನುಭವಿಗಳ ಸಮ್ಯಕ್‌ ದೃಷ್ಟಿ ಸ್ಲಿ ಮೊದಲಾದ 
ಇನ್ನೂ ಅಕೇಕ ದೃಷ್ಟಿಗಳುಂಟು. ವಾಚಕರು ಅವುಗಳನ್ನು ಸ್ವಲ್ಪ ತರ್ಕ 


ಮಾಡಿ ಅರಿ ಸ್‌ 


ಕಾದಂಬರಿಕಾರನ ಕಾಮುಕ ಕಾಕ ದೃಷ್ಠಿ ಸ್ಟಿ8-. ಇನನು ಮನಭಾವ 
ಗಳಿಂದ ಸುಂದರ ಹೆಣ್ಣಿನ ಸುತ್ತ ಹಾರಾಡುವನು. "ಜಿನ ನವಕು, ಮುರಕು, 
ಫಿರಕಿಗೆಳನ್ನು ಸದಾ ತರಕು ಮಾಡುವನು. ವನಪು ವೈಯ್ಯಾರಗಳನ್ನು 
ಮನದಿ ಹೆಣಿಯುವನು. ಕಾಮಿನಿಯರ ಕಾಂತಾರಗಳಲ್ಲಿ ಅಶರೀರಿಯಾಗಿ 
ವಿಹೆರಿಸುವನು. ಕಾಮನ ಬಾಣಗಳನ್ನು ಈಕ್ಷಿಸುವನು. ಕಾಮಿನಿಯರ 
ಭ)ಂಗಳನ್ನು ಹಿಡಿಯ ಹೋಗುವನು. ಕಾಮಿನಿಯ ಉಡಿಗೆ ತೊಡಿಗೆಗ 
ಳನ್ನು ತಾನೇ ಉಡಿಸಿ, ಧ್ಯಾನಿಸುವನು. ಕಾಮಿನಿಯರ ಅಂಗನ್ಯಾಸ, ಕರ 
ನ್ಯಾಸಗಳನ್ನು ಕಾದು ಹಡ ವು ಕಾಮಿನಿಯರಿಗೆ ಮುದ್ದಿಟ್ಟು ಅಸ್ಸಲು 
ಹೋಗುವನು. ಕಾಮಿನಿಯರನ್ನು ಹಿಂಬಾಲಿಸಿ ಸದಾ ತಿರುಗುವನು. ಕಾಮ 
ಕೇಳಿಗಳಲ್ಲಿ ರಮಿಸುವನು. ಕಾಮಿನಿಯರಲ್ಲಿ ಅಶ್ಲೀಲ ಬೀಭತ್ಸ ರೀತಿಯಲ್ಲಿ 
ರಮಿಸುಎನು. ಎಲ್ಲ ಕಾಮಿನಿಯರಲ್ಲಿ ಸಹ ಇದನ್ನೇ ಕಾಣುವನು. ಸೂಳೆ, 
ಬಸವಿ, ಕುಲೀನ ಸ್ತ್ರೀ, ಕರಣಿ, ಸಂತ, ನಟಿ, ಪತಿವ್ರತೆ ಎಲ್ಲರನ್ನೂ ತನ್ನ 


ಅಕ್ಕನ ಐತಿಹಾಸಿಕ ಜೀವನ ದರ್ಶನ ವಿನುರ್ಶೆ ೨೪೧ 


ಕಾಮುಕ ದೃಷ್ಟಿ ಸ್ಟ್ರಿಯಿಂದಲೇ ಕಾಣುವನು. ಯಾಕಂದಕೆ ಅವನ ಬುದ್ಧಿ 
ಹೃದಯ ಟ್ರ ಗೋಪಾ ರೋಮ ರೋಮ ನರನಾಡಿಗಳೆಲ್ಲದರಲ್ಲಿ ಬರೇ 
SR ಕುಂಬಿರುವರು. ಇಂಥ ಕಾಮಾಂಧರಿಗೆ ಸೋಮದರನೇ 
ಕಾಣುವದಿಲ್ಲ. ಕಾಮನಿದ್ದಲ್ಲಿ ಸೋಮ;ಧರನಿಲ್ಲ. ಸೋಮಧಂರನಿದ್ದಲ್ಲಿ ಕಾಮ 
ನಿಲ್ಲ. ಕಾಮಾಂಧ ಕಾಮುಕ ಕಾದಂಬರಿಕಾರನಿಗೆ ಸೋಮಧರನ ಹಿಡಿದಿಸ್ಪ 
ಅಕ್ಕನ ನಿಲವು ಎಂದೂ ತಿಳಿಯಲಾರದು. ಕಾದಂಬರಿಕಾರರಾದ ಬಸವರಾಜ 
ಕಟ್ಟಮನಿಯವರು ಅದಕ್ಕಂತೇ ಅಕ್ಕ ನಿಗೆ «ಗಿರಿಯ ನವಿಲೆಂದು? ಹೆಸಂಟ್ಟು 
ಕಾದಂಬರಿ ಬರೆಯುವಂತಾಗಿದೆ. ಅದೆಲ್ಲ ಅವನ ಹೃದಯದೆ ಚಿತ್ರವನ್ನೇ 
ಮೂಡಿಸುನಡೀ ಹೊರತು ಅಕ್ಕನ ಚಿತ್ರ ಅದಲ್ಲೆಂದು ಬಲ್ಲವರು ಹೇಳದಿ 
ರಲಾರರು. ಕಾದಂಬರಿಗೆ ಸ್ತ್ರೀರತ್ನ್ನ ಶರಣಿ ಶಿಖಾಮಣಿಗಳಾದ ಪರಮ 
ಸೂಜ್ಯಳಾದ ಪರಮ ಪರಿಶುದ್ಧ ಳಾದ ಬಾಲಬ್ರಹ್ಮಚಾರಿಣಿಯಳಾದ ಅಕ್ಕನನ್ನು 
ಆಯ್ದು ಕೊಂಡದ್ದು ಕಾದಂಬರಿಕಾರನ ಕಾಮುಕ ಕಾಕ ದೃಷ್ಟಿ. ಅಕ್ಕನಿಗೆ 
ಅಶ್ಲೀಲ, ಬೀಭತ್ಸ ಕಾಮುಕ ವರ್ಣನೆಗಳು ಎಂದೂ ಸಲ್ಲವು, ಸಲ್ಲವು. 
ಅವು ನಿಜದಲ್ಲಿ ನಿಲ್ಲವ ನಿಲ್ಲವು. ಗಿರಿಯ ನವಿಲು ಎಂಬ ಕಾದಂಬರಿಗೆ ತಕ್ಕ 
ಉತ್ತರನನ್ನು ಶ್ರೀ ಕೊಟಿಗಿ ತೋಟಪ್ಪನವರು ಗದಗ ಇವರು ಬಹುಬಗೆ 
ಯಿಂದೆ ವಿಮರ್ಶಾತ್ಮಕವಾಗಿ ಕೊಟ್ಟಿದ್ದಾರೆ. 


೧ನೇ ಪ್ರಕರಣಃ ಅಕ್ಕನನ್ನು ಅರಿಯಲಿಕ್ಕೆ ನಿಜವಾಗಿ ಯಾವ 
ದೃಷ್ಟಿಯಿಂದಲೂ ಶಕ್ಕವಿಲ್ಲ ಮಾತ್ರ ಸಮ್ಯಕ ದೃಸ್ಟಿ ಬೀಕೆಂದು ಸಿದ್ಧ ಮಾಡಿ 
ತೊರಿಸಿ ಕಾರಕ ಸ ಕಾಕ ದೃಷ್ಟಿ ಸ್ಟಿಯನ್ನು ಚನ್ನಾಗಿ ಸ 
ಗಳೆದಿದ್ದಾರೆ. ಅಕ್ಕ ನದು ಅಧ್ಯಾತ್ಮಮಯ ಜೀವನ. ಯಾನತರದ ಸೂಕ್ಷ್ಮತ 
ದೋಷಗಳು ಸಹ pA hi ಪುಣ್ಯಪಾವನೆ ಚಂತೆ ಅಕ್ಕನ 4 
ನಿಲವು ಆಕೆಯ ಪರಿಪೂರ್ಣ ಬ್ರಹ್ಮಚರ್ಯ ಹಾಗೂ ಪವಿತ್ರ ಶುದ್ಭಸಿದ 
ಪ್ರಸಾದ ಕಾಯದ ಮೇಲೆ ಥಿಂಕಿದೆ. ಕಾಯಕ, ಮಾನಸಿಕ, ವಾಚಕ” 
ನೆವಿತ್ರತೆಯು ಅಕ್ಕನಲ್ಲಿ ನಿಜವಾಗಿ ತುಂಬಿದ್ದರಿಂದ ಸ್ತ್ರೀಯಂಗೆ ಅಸಾಧ್ಯ 
ವಾದ ಮೀರಿದ ಸ್ಥಿತಿಯನ್ನು `ನಡೆದಳೆಂದು ಢಾರೆಳನಾಗಿ ಹೇಳಹಳು. 
ಅಕ್ಕನ ಬಾಳಿನಲ್ಲಿ ಒಂದು ಚುಕ್ಕಿಯಷ್ಟು ದೋಷವಿದ್ದರೆ ಎಂದೂ ಇಂಥ 
ಉಚ್ಚ ಸ್ಥಿತಿಗೆ ಹೋಗುತ್ತಿರಲಿಲ್ಲ. ಆಕೆಯ ಉಚ್ಚ ಸ್ಥಿತಿಯೇ ಆಕೆಯ ಇಡೀ 
ಜೀವನನ್ನು ಸಹೆಜ ಚಿಕ್ರಿ ಸುವಂತಿಡೆ. ಅದಕ್ಕೆ" ಯಾವ ರಗಳೆ ಸುರಾಣ 


೨೪೨ ಶಿವಾನುಭವ 


ಕಾವ್ಯ ಚರಿತೆಗಳ ಆಧಾರಬೇಕಾಗಿಲ್ಲ. ಹೆನುಮಂತನು ಬಾಲಬ್ರಕ್ಮಚಾರಿ 
ಯಾಗಿದ್ದುದರಿಂದ ಅವತಾರಿಕನೆನಿಸಿದ ರಾಮನು ಇಡೀ ಆಯುಷ್ಯದಲ್ಲಿ 
ಒಂದುಸಲ ಹೆಂಡತಿಯನ್ನು ಕೂಡಿದ್ದರಿಂದ ಇವರಿಬ್ಬರಲ್ಲಿಯ ಆಧ್ಯಾತ್ಮಿಕ 
ಸಿದ್ಧಿಯ ಅಂಶರವನ್ನು ಸ್ವಲ್ಪ ವಿಚಾರಿಸಿ ನೋಡಿಂ.. ರಾಮನಿಗಾಗದ 
ಅಸಾಧ್ಯ ಕೆಲಸಗಳನ್ನು ಸಹಜ ಹನುಮಂತನು ಮಾಡುತ್ತಿದ್ದನು. ಅದಕ್ಕಂತೆ 
ಸೇರಲಾರದವರು ಮಂಗನಂತೆ ರೂಪಿಸಿದರೂ ಕೂಡ ಭಾರತದಲ್ಲಿ ರಾಮನಿ 
ಗಿಂತ ಅತ್ಯಧಿಕ ಪೂಜ್ಯಗೊಳ್ಳುವನು. ಯಾನ ದೇವರಿಗೂ ಜನರು 
ಹನುಮಂತನಷ್ಟು ಪೂಜೆ ಮಾಡುವದಿಲ್ಲ. ಹನುಮಂತನು ಗ್ರಾಮದೇವರಾಗಿ 
ದ್ದಾನೆ. ಮೂರು ಮನೆಯ ಊರಿಗೂ ಹನುಮಂತನ ಪವಿತ್ರ ಶುದ್ಧ 
ಬ್ರಹ್ಮಚರ್ಯ ಪಾಲನೆಯನ್ನು ಸೂಚಿಸುವದು. ಅದರಂತೆ ಅಕ್ಕನೂ ಕೂಡ 
ಪರಿಪೂರ್ಣ ಪರಿಶುದ್ಧ ಬ್ರಹ್ಮಚರ್ಯ ಪಾಲಿಸಿದ್ದರಿಂದಲೇ ಆಕೆಯ ಸ್ಥಿತಿ 
ಬಹು ಉಚ್ಚಮಟ್ಟದ್ದಿರುವದು, ಹನುಮಂತನಿಗೆ ವೈರಿಗಳು ಕಡಿಮೆ ಆದರೆ 
ಅಕ್ಕನಿಗೆ ವೀರಶೈವ ಮತದಲ್ಲಿ ಅಲ್ಲದೆ. ಪರಮತಿಯರಲ್ಲಿ ಸಹ ಬಹುಜನ 
ವೈಂಗಳಿದ್ದಾರೆ. ಅಕೆಯ ಪವಿತ್ರತೆಗೆ ಒಳಗಿನಿಂದ ಹಾಗೂ ಹೊರಗಿನಿಂದ 
ಅಡ್ಡಿ ಆತಂಕಗಳು ೮೦೦ ನರ್ಷಗಳುದರೂ ಇನ್ನೂ ಬರುತ್ತಲೇ ಇರುವವು. 
ಆದರೂ ಈಗೀಗ ಅಕ್ಕನು ನಾಡಿನ ತುಂಬ ಬೆಳೆದು ಬಂದಿರುವಳು. ಬಂಗಾರ 
ವನ್ನು ಕಾಸಿದಂತೆ ಅದರಲ್ಲಿ ಶುದ್ಧತೆ ಕೇಜಗಳು ಹೆಚ್ಚಾಗುವಂತೆ ಅಕ್ಕನನ್ನು 
ಕಾಡಿಕಾಡಿದಂತೆ ಆಕೆಯ ಪನಿತ್ರತೆಯ ಶುದ್ಧ ಚರಿತ್ರವು ಹೆಚ್ಚುಗಿ ಬೆಳಗ 
ಹತ್ತಿವೆ. ಈಗ ಆಕೆಯ ಚರಿತೆಯ ಮೇಲೆ ಶ್ರೀ ಕೊಟಗಿಯವರು ಹೊಸ 
ಬೆಳಕನ್ನು ಬೀರಿದ್ದಾರೆ. ಇವರ ಅಕ್ಕನ ಐತಿಹಾಸಿಕ ಜೀವನ ದರ್ಶನವು 
ಎಲ್ಲ ಸಾಹಿತಿಗಳಿಗೆ ಸರಿಯಾದ ಬುದ್ಧಿ ಗಲಿಸಿ ಅವರ ಹೈದಯದ ಹೊಲ 
ಸನ್ನು ತೊಳೆದುಕೊಳ್ಳಲು ನೆರವಾಗಿದೆ ಎಂದು ಧಾರಳವಾಗಿ ಹೇಳಬಹುದು. 
ಇದಕ್ಕೆಲ್ಲ ಅವರವರ ದೃಸ್ಟಿಗೇನೇ ಕಾರಣವಾಗಿರುವವು. ಅದಕ್ಕೆ ಒಂದ 
ನೆಯ ಅಧ್ಯಾಯನಲ್ಲಿ ಅಕ್ಕನನ್ನು ಅರಿಯಲು ಸಮ್ಯಕ್‌ ದೃಸ್ಟಿ ಬೇಕೆಂದು 
ಹೇಳಿದ್ದು ಬಹು ಸಮಂಜಸವಾಗಿದೆ, 

೨ನೇ ಪ್ರಕರಣಃ-- ಮೇಲೆ ಹೇಳಿದ ಯಾವ ದೃಷ್ಟಿ ಯಿಂದ ಅಕ್ಕ 
ನನ್ನು ಅರಿಯಲು ಶಕ್ಯವಿಲ್ಲ. ಆದರೆ ಸಮ್ಯಕ್‌ ದೃಷ್ಟಿಯವರು ಉಳಿದ 
ಯಾವ ಪುರಾಣ, ರಗಳೆ, ಕಾನ್ಸೈೈ, ಕಥೆ ಕಾದಂಬರಿಗಳನ್ನು ಆಧಾರವಾಗಿ 
ಟ್ಟುಕೊಳ್ಳದೆ, ಬರೆ ಅಕ್ಕನ ವಚನ ಆಕೆಯ ಕಾಲದಲ್ಲಿ ಇದ್ದ ಶರಣ ಶರ 


ಅಕ್ಕನ ಐತಿಹಾಸಿಕ ಜೀವನ ದರ್ಶನದ ವಿಮರ್ಶೆ, ೨೪೩ 


ಣಿಯರ ವಚನಗಳನ್ನು ಆಧಾರವಾಗಿಟ್ಟು ಕೊಂಡರೆ ಮಾತ್ರ ಸನ್ಕುಕ” ದೃಸ್ಟಿ 
ಯವರು ಸರಿಯಾಗಿ ಅಕ್ಕನ ಐಕಿಹಾಸಿಕ ಜೀವನ ದರ್ಶನ ತನ್ನು ತಾವೂ 
ಮಾಡಿಕೊಳ್ಳುವರಲ್ಲದೆ ಅನ್ಯರಿಗೂ ದರ್ಶನ ಮಾಡಿಕೊಡಲು ಶಕ್ಯವಾಗಿರುವ 
ದೆಂದು ಹೇಳಬಹ:ದು. ಎಲ್ಲ ಸಾಇತಿಗಳು ರಗಳೆ ಪುಂ:ಣ್ಮ ಕಾವ್ಯ, 
ಲೇಖ ಮೊದಲಾದವುಗಳನ್ನು ಆಧಾರವಾಗಿಟ್ಟು ಕೊಂಡದ್ದರಿಂದಲೇ ಬಹುವಾಗಿ 
ತಪ್ಪಿದ್ದಾರೆ. ಇದೆಲ್ಲ ಅವರ ದೃಸ್ಟಿ ದೊ(ಷದ ಪಂಣಾಮವಾಗಿರುವದ್ದು 
ಆದರೆ ಶ್ರೀ ಕೊಟಿಗಿಯವರು ಮಾತ್ರ ಬರೇ ಅಕ್ಕನ ಹಾಗೂ ಆಕೆಯ್ದ 
ಸಮಕಾಲೀನ ಶರಣರ ವಚನಗಳನ್ನೇ ಆಧಕವಾಗಿಟ್ಟು ಕೊಂಡು ಅಕ್ಕನ 
ಜೀವನವನ್ನು ಚಿತ್ರಿಸಿರುವದರೀದ ಅವರು ಸರಿಯಾಗಿ ಗುರಿಯನ್ನು ತಲು 
ಹಿದ್ದುರೆಂದು ಹೇಳಬಹುದು. ರಗಳೆ, ಪುರಾಣಗಳು ಆಧಾರಗಳೆಂದೂ ಆಗ 
ಲಾರವು. ಅದೇಕೆ ಸಾಕ್ಷಿ ಸಹೆ ಅನೆಂದೂ ಆಗಲಾರನ್ರ, ರಗಳೆ ಗೊಳ್ಳು 
ರಗಳೆಗಳಾಗಿವೆ. ಪುರಾಣ ಪುಂಡ ಗೋಸ್ಟಿ ಗಳಾಗಿವೆ. ಸತ್ಯದಿಂದ ಇವು 
ದೂರ ಇರುವವು. ಇವೆಂದೂ ಸತ್ಯ ಶೋಧನೆಗೆ ನೆರವಾಗಲರಿಯವು. ಮಹಾ 
ಭಾರತ, ಭಾಗವತ, ರಾಮಾಯಣ ಮೊದಲಾದ ಪುರಾಣಗಳನ್ನು ಅವಲೋ 
ಕಿಸಿದರೆ ಅವುಗಳಲ್ಲಿ ನಾಲ್ಕಾಣೆ ಸತ್ಯ ಸಹೆ ಕಂಡು ಬರುವದಿಲ್ಲ. ಅದೆಲ್ಲ 
ಕವಿಯ ಕಾಲ್ಪನಿಕ ದೃಷ್ಟಿ. ಕವಿಗಳು ಕಾದಂಬರಿಕಾರರು ತಮ್ಮ ಗ್ರಂಥ 
ಗಳು ಹೆಚ್ಚೆಚ್ಚಾಗಿ ನಾಡಿನಲ್ಲಿ ಹೇಗೆ ಪ್ರಕಟಿ ಪ್ರಸಾರವಾಗುವವೆಂಬ ಒಂದೇ 
ಒಂದು ಉದ್ದೇಕವನ್ನಿಟ್ಟುಕೊಂಡು ಬರೆಯುತ್ತಿ ರುವರು. ಜನಕ್ಕೆ ಯಾವದು 
ಪ್ರಿಯ, ಯಾವದು ಮೆಚ್ಚಿಗೆಗೆ ಪಾತ್ರವಾಗುನಡೆಂಬ ಒಂದೇ ವಿಚಾರವನ್ನಿ 
ಟ್ಟು ಕೊಂಡು ಬರೆಯುವದರಿಂದ ಅವೆಲ್ಲ ಸುಳೃನ ಸಂತೆ ಎಂದೇ ಹೇಳಬೇಕು. 
ಅವರು ಜನವನ್ನು ಮನೋರಾಜ್ಯದಲ್ಲಿ ವಿಹರಿಸುವಂತೆ ಮಾಡುವರು. ಅವೆಂದೂ 
ಜೀವನದ ಆದರ್ಶವಾಗಲರಿಯದು. ಇಂಥ ಕವಿಗಳು, ಗ್ರಂಥಕಾರರು, 
ಆಕೃನ ಜೀವನ ಚರಿತ್ರೆಯನ್ನು ಸರಿಯಾಗಿ ಚಿತ್ರಿಸಲರಿಯರು. ಕಾದಂಬ 
ರಿಗೆ ಅಕ್ಕನನ್ನು ಎಂದೂ ಎಳೆಯಬಾರದು. ಹನುಮಂತನನ್ನು ವಿಟಸು 
ರುಷನನ್ನಾಗಿ ಮಾಡಿದಕೆ ಯಾವ ಕವಿಗೆ ಮೆಚ್ಚಿಗೆ ಸಿಗಬಹುದು ? ಅದ 
ರಂಕೆ ಅಕ್ಕನನ್ನು ವಿಟಸ್ತ್ರೀಯಳನ್ನೂಗಿ ಮಾಡಿ, ಕಾದಂ ಬರಿ ಬರೆದರೆ ಎಂದಾ 
ದರೂ ಶೋಭಿಸುವದೇ? ಜನ ಅದಕ್ಕೆ ಎಂದಾದರೂ ಮೆಚ್ಚಬಹುದೇ ? 
ಅದಕೆ ಸೇರಲಾರದವರಿಗೆ ಮಾತ್ರ ಮತ್ತಷ್ಟು ಆಸ್ಪದ ಕೊಟ್ಟಂತೆ ಆಗು 
ವದು. ಹೊರಗಿನ ವೈರಿಗಳನ್ನು ಗೆದಿಯಬಹುದು. ಆದರೆ ಒಳಗಿನ ವೈಂ 


3೪೪ ಶಿವಾನುಭವ 


ಗಳಿಂದ ಉಳಿ ಯುವದು ಬಹು ಕಠಿಣ. * ಮನೆಯಲ್ಲಿ ಹೆಂಡತಿ ಕಳೆವಜಿ 
ಯಾರಿಗೆ ದೂರಲಿ ಕೂಡಲಸಂಗಮದೇವಾ, ಎಂದು ಹೇಳಿದ್ದಾನೆ. ಅದ 
ರಂತೆ ಬಸವರಾಜ ಕಟ್ಟಿ ಮನಿಯವರು ನಮ್ಮ ಸಮಾಜಕ್ಕೆ ಆಂತರಿಕ ವೈರಿ 
ಗಳಾಗಿದ್ದಾರೆ. ಸರಮತಿಯರಿಗೆ ಇದರಿಂದ ಪುಷ್ಟಿ ಸಿಕ್ಕಂತಾಗಿದೆ. ಇದನ್ನು 
ಶ್ರೀ ಕೊಟಿಗಿಯವರು ಎರಡನೇ ಅಧ್ಯಾಯದಲ್ಲಿ ಈ ವಿಷಯವನ್ನು ಚನ್ನಾಗಿ 
ವಿಮರ್ಶಿಸಿದ್ದಾರೆ. ಅಕ್ಕನು ಜನ್ಮದಿಂದಲೇ ನೀರಶೈವಳೆಂದು ವಚನದಿಂದಲೇ 
ಸಿದ್ಧಮಾಡಿದ್ದು ಯೋಗ್ಯವದೆ. ಅಕ್ಕನ ತಂದೆಯ ಹೆಸರು ನಿರ್ಮಲಶೆಟ್ಟಿ. 
ಇಂಥ ಹೆಸರು ವೀರಶೈವನಿಗೆ ಇರುವವು. ಶಿರಿಯಾಳಶಟ್ಟಿ ಮೊದಲಾದನ 
ರಂತೆ ಇರುವದು. ಶ್ರೀ ಗುರುಲಿಂಗ ದೇವರು ವೀ:ಶೈವರ ಗುರು. ಅವನೇ 
ಅಕ್ಕನಿಗೆ ಲಿಂಗದ ನೆಲೆ ಕಲೆಗಳನ್ನು ತಿಳಿಸಿ ಅಳೆವಡಿಸಿ ಮಂತ್ರೋಪದೇಶ 
ಮಾಡಿದ್ದುನೆಂದು ಆಧಾರ ಸಹಿತ ಹೇಳಿರುವರು. ಅನೇಕರು ಹೆನಿಹರನ 
ರಗಳೆಗಳ ಆಧಾಂದ ಮೇಲೆ ಅಕ್ಕನ ಚರಿತೆ ಬರೆದು ಬಹು ಪ್ರಮಾದ 
ಮಾಡಿದ್ದಾರೆಂದು ಒಳ್ಳೇ ಧೈರ್ಯವಂಗಿ ಶ್ರೀ ಕೊಟಗಿಯವರೊಬ್ಬರೇ ಸಯು 
ಕ್ರೈಕವಾಗಿ ಅಧಾರ ಸಹಿತ ಹೇಳಿದ್ದು ನೋಡಿದರೆ ಇವರ ಸಮ್ಯ "ದೃಷ್ಟಿಯ 
ಅರಿವೆ ವಾಚಕರಿಗೆ ಆಗದಿರದು. ಹೆರಿಹರಕ, ಅಕ್ಕನ ಸಮಕಾಲೀನನಲ್ಲ. 
ಅಲ್ಲದೆ ರಗಳೆಗಳ ಕನಿ. ರಗಳೆ ಅಂದರೆ ಬೇಸರಿಕೆಯಾಗುವ ಸಂಗತಿ ಎಂದಂ 
ಅರ್ಥವಾಗುವದು. ಇಂಥವನು ಅಕ್ಕನ ನಿಜಚರಿತೆಯನ್ನು ರಚಿಸಿದ್ದು ಯಾವ 


ಆಧಾರಗಳ ಮೇಲಿಂದ? ಹೆರಿಪರನು ಅಕ್ಕನ ಹಾಗೂ ಶರಣ ವಚನಗಳನ್ನು 
ಅಭ್ಯಸಿಸಿದಂತೆ ತೋರುವದೇ ಇಲ್ಲ. ತನಗೆ ಇಸ್ಟ ಕಂಡಂತೆ ಚರಿತೆಗಳನ್ನು 
ರಚಿಸಿದ್ಧಾನೆ. ಇದೆಲ್ಲ ರಗಳೆಕಾರನ ರಂಬಾಟದ ರುಧ್ರದ ರಗಳೆಯ ದೃಷ್ಟಿ 
ಹೊರತು ಇವನು ಸತೃತೋಧಕನಲ್ಲ. 


೩ನೇ ಪ್ರಕರಣ: ವಿವಾಹನನ್ನು ಅಕ್ಕನು ಶಿವನ ಕೂಡ ಬಾಲ್ಯದ 
ಲ್ಲಿಯೇ ಆಗಿದ್ದಳೆಂಬುದಕ್ಕೆ ಅನೇಕ ವಚನಗಳೇ ಆಧಾರಗಳು. ಪುರಾಣ 
ರಗಳೆ, ದಂತ ಕಥೆ ಕಾವ್ಯ ಮೊದಲಾದವುಗಳು ಎಂದೂ ವಿವಾಹದ ಆಧಾ 
ರಗಳೆ ಅಲ್ಲ. ಎಲ್ಲರೂ ತಪ್ಪಿದ್ದಾರೆಂದು ಶ್ರೀ ಕೊಟಗಿಯವರು ತಮ್ಮ ಗ್ರಂಥ 
ದಲ್ಲಿ ವಿವರಿಸಿದ್ದಾರೆ. ಕವಿಗಳು ಎಂಥನರೆಂದು ಪುಟ್ಟಿ ಶ್ಪನ ಪುಟ್ಟ ಕವನ 
ವನ್ನು ಸಹ ಹೇಳಿದ್ದಾರೆ. ಕಲ್ಪನಾಸಾಮ್ರಾಜ್ಯದನ್ಲಿ ಕವಿಗಳು ವಿಹೆರಿಸುವರು. 
ಕಬ್ಬಿಗರು ವಾಗೀಂದ್ರಜಾಲಿಕರು ಹೊಂಗನಸುಗಳ ಕಾಣುವರು. ಸೊನ್ನೆಯಲಿ 


ಅಕ್ಕನ ಐಕಿಕಾಸಿಕ ಜೀವನ ದರ್ಶನ ವಿಮರ್ಕೆ 5೪೫ 


ಸಗ್ಗ ವನು ಕೆತ್ತುವವರು ಎಂದು ಮೊದಲಾಗಿ ಹೇಳಿ ಕವಿಗಳು ಸ.ಳ್ಳೆ ಕವಿ 
ಗಳೆಂದು ಹೇಳಿದ್ದಾರೆ. ಇವರನ್ತಿ ಐತಿಹಾಸಿಕ ಸನ್ಯುಕ್‌ ದೃಷ್ಟಿ ಇರುವ 
ದಿಲ್ಲೆಂದು ಸರಾಗವಾಗಿ ಹೇಳಿದ್ದಾರೆ. ಇದರಿಂದ ಇವರಿಗೆ ಅಕ್ಕನ ಮದು 
ವೆಯ ಸಮಸ್ಯ ಬಿಡಿಸುನದಾಗಿಲ್ಲ. ಯಾರೂ ಶ್ರೀ ಕೊಟಗಿ ಯವರಂತೆ ಆಕ್ಟ 

ಲಗ್ನದ ಒಗಟನ್ನು ಸರಿಯಾಗಿ ಒಡೆದಿಲ್ಲ. ಅ್‌ ನ ಸ್ಥಿತಿ, ಇ.೨ನಿಕೆ Fs 
ತ್ಯಾಗ, ದಿಗಂಬರತನ, ವಚನ ರಚನೆ Ky ಕಳೆ, ಶರಣರ ಹೇಳಿಕೆ 
ಮೊದಲಾದವುಗಳನ್ನು ನೋಡಿದರೆ ಅಸ್ಕನೆಂದೂ ಕೌಶಿಕನ ಕೂಡ ಲಗ್ನ 
ವನ್ನೇ ಆಗಿಲ್ಲ. ಲಿಂಗಧಾರಿಯೂದರೆ ಲಸ್ನವಾಗುವೆನೆಂದೂ ಸಹ ಕೇಳಿಲ್ಲ. 
ಅನನ ಕಾಟಿಕ್ಕಾಗಿ ಅವನಿಗೆ ತನ್ನ ಪ್ರಭಾವ ಬೀರಿ ದಿಗಂಬರೆಯಾಗಿ 
ವೀರಸನ್ಯಾಸಿನಿ ಶರಣಿಯಾಗಿ ವನಕ್ಕೆ ಹೋದಳೆಂದು ಅನುಮಾನವಿಲ್ಲದೆ 
ಹೇಳುಪೆಫು. ಇಂಥ ನಿತ್ಯ ಮುಕ್ತಳಾದ ಅಕೃನನ್ನು ಬೀಭತ್ಸ ಶಬ್ದಗಳನ್ಲಿ 
ಚಿತ್ರಿಸುವವರು ದುರ್ಮಾರ್ಗೀಯಾದ ಕಾದಂಬರಿಕಾರನ ಕಾಮುಕ ಕಾಕ 
ದೃಷ್ಟಿ ಎಂದು ಮಾರ್ಮಿಕವಾಗಿ ಸಿದ್ಧ ಮಾಡಿ ತೋರಿಸಿದ್ದಾರೆ. ಯಾನಾ 
ಗುಂದಿಯ ಯೋಗಿಣಿ ಮಾಣಿ ಕೃಮ್ಮನವರು ಬಲುಮೆಯಿಂದ ಲಗ್ನವಾದ 
ಗಂಡನಿಗೆ ತನ್ನ ಪ್ರಭಾವ ಬಿ(ರಿದ್ದ ರಿಂದ ಆಕೆಯ ಆಶೆಯನ್ನು ತೊರೆದ 


ನೆಂದು ಎರಡನೇ ನಮ್ಮ ಲೇಖದಲ್ಲಿ ಓದಿ ನೋಡಿರಿ. 


೪ನೇ ಪ್ರಕರಣಃ — ಕೌಶಿಕನಿಗೆ ಲಿಂಗಾಂಗಿಯಾದಕೆ ಲಗ್ನವಾಗುವೆ 
ಕೆಂದು ಸಹೆ ಲ್ಲ. 'ರಿಂಗಾಂಗಿಯಾದರೂ ಕೂಡ ನಿತ್ಯ ಸರು ವಿಲಾಸ 
ದಲ್ಲಿ ರತಿಕ್ರೀಡೆಯಲ್ಲಿ ಬೀಳಬೇಕಾಗುವದೆಂಬ ಪ್ರಜ್ಞೆ ಅಕ್ಕನಿಗೆ ಇತ್ತು. 
ಅಕ್ಕನು ಕೌಶಿಕನಿಗೆ ಲಿಂಗಾಂಗಿಯಾಗೆಂದು ಕೇಳೇ ಇಲ್ಲ. ಸಾಯುವ ಕೆಡುವ 
ಸರ ಕೂಡ ಅಕೆಗೆ ಲಗ್ನವೇ ಬೇಕಾಗಿಲ್ಲೆಂದು ಅನೇಕ ವಚನಗಳಿಂದಲೇ 
ಹೇಳಿದ್ದಾಳೆ. ಆಕೆ ಶರೀರದ ಉಪಯೋಗವನ್ನು ಯಾತಕ್ಕೆ ಮಾಡಬೇ 
ಕೆಂಬುದನ್ನು ಚನ್ನಾಗಿ ಬಾಲ್ಯದಲ್ಲಿಯೇ ಶ್ರೀಗುರುಲಿಂಗ ದೇವರಿಂದಲೇ ಅರಿ 
ತಿದ್ದೆ ಳು, "ಜೀವನ ಕಾರ್ಯಕ್ಕಾಗಿ ಕಾಯದ ಉಪಯೋಗ ಹೊರತು ಕಾಮ 
ನೆಯ ತೃಪ್ತಿಗಾಗಿ ಅಲ್ಲೆಂದು ಚನ್ನಾಗಿ ಅಕ್ಕ ನು ಬಾಲ್ಯದಲ್ಲಿಯೇ ಅರಿತಿದ್ದಳು. 
ಆಅನೆ:ಧೈದ ಕಡಿಕೆ ಮೂತ್ರದ ಕುಡೆ, ಎಲುಬಿನ ತಡಿಕೆ, ಕೀವಿನ ಹೆಡಿಕೆ 
ಸುಡಲೀ ಜೀಹವ ಒಡಲುವಿಡಿದು ಕೆಡಿದಿರು ಚ. ಮ. ಅರಿಮಕುಳೆ ಎಂದು 
ಕೌಶಿಕಠಿಗೆ ಛಿಹಾಕಿ ಬುದ್ಧಿಹೇಳಿದ್ದಾಳೆ. ಇದರಿಂದ ಅಕೆಯ ಅಂತರಂಗ 


೨೪೬ ಶಿವಾನುಭವ. 


ಆತ್ಮನ ಶುದ್ಧಿ ಯನ್ನು ಕಿಳಿಯಬಹೆ:ದು. ಈ ನಚನದಂತೆ ಯಾವ ಸಾಹಿತಿಯ 
ಇಲಯ ವರೆಗೆ ಹಾಡಿದ್ದಾನೆ. ಅವನ ಹೆಸರನ್ನು ಗೊತ್ತಿದ್ದರೆ ಕಿಳಸಬೇಕು. 
ಮುಂದೆ ಮತ್ತೆ “ಉಡಿಗೆ ತೊಡಿಗೆಗಳ ಹೇಗೇಕೋ'” ಎಂದು ಒಂದು ವಚನ 
ವನ್ನು ಹೇಳಿ ಉಟ್ಟಿ ಒಟ್ಟಿ ಯನ್ನು ಬಿಚ್ಚಿ ಒಗೆದು ದಿಗಂಬರಿಯಾಗಿ ವನಕ್ಕೆ 
ಹೊರಟಳು. 'ಇದೇನು ಕಲಿತನ ವೈರಾಗ್ಯವಲ್ಲ. ಮುಕ್ತುತ್ಮಗ ವೈರಾಗ್ಯ. ಪರ 
ಮಾತ್ಮನೀ ದ ಮೊದಲೇ ಯೋಜಿಸಿದಂತೆ ಸಿದ್ಧವಾದ ವೈರಾಗ್ಯವಿತ್ತೆ ಂದು 
ಬಲ್ಲವರಿಗೆ ಅನಿಸುವದಿಲ್ಲನೇನು ? ಇದಲ್ಲದೆ ಒಲುಮೆ ಒಚ್ಚ ಶವ: ದವರು 
ಕುಲವಲವನರಸುವರೆಳ? ಮರುಳುಗೊಂಡವರತ ಲಜ್ಜೆ ಕಚ ಒಲ್ಲರೆ? 
ಚನ್ನಮಲ್ಲಿಕು:ರ್ಜುನಗೊಲಿದವರು ಲೋಕಾಭಿಮಾನನ ಬಲ್ಲರೆ ಮರುಳೇ” 
ಎ:ದು ಪುನಃ ಛೀ ಹಾಕಿ ತನ್ನ ಹೃದಯದ ಕೂಗನ್ನು ಹೊರಗೆಡವಿದ್ದಾ ಳೆ. 
ಇದರ ಮೇಲಿಂದ ಅಕ್ಕನು ಕೌಶಿಕನಿಗೆ ತ ಚು ಸಹೆ ಕೇಳಿ 
ಲ್ಲೆ೨ದು ಸಹೆಜ ಅನಿಸುವದು. ಲಗ್ನದ ಮಾತಂತೂ ದೂರೀಉಳಿಯಿತು. 
ಇದನ್ನು ಶ್ರೀ ಕೊಟಿಗಿಯವರು ತಮ್ಮ ಪುಸ್ತಕದಲ್ಲಿ ಸರಿಯಾಗಿ ಕಾಣಿಸಿಲ್ಲ, 
ಚಾಮರಸಸಿಟ್ಟ ವೀರಣಾರ್ಯರ ಮತಕ್ಕೆ ಒಪ್ಪಿಕೊಂಡಂತೆ ತೋರುವದು. 
ಇದನ್ನು ೧೦ನೇ ಪ್ರಕರಣದ ವಿಮರ್ಶೆಯಲ್ಲಿ ಹೆಚ್ಚಾಗಿ ಕಾಣಬಹುದು. 


ಇದಲ್ಲದೆ ಕಾದಂಬರಿಕಾರರು ಅಸ್ರಸಂಗಿಕನ.ಗಿ ಅನುಚಿತ ಸ್ಥಾನದಲ್ಲಿ 
ಅನುಚಿತ ವಚನಗಳನ್ನು ಸೇಂಸಿದ್ದನ್ನು ಚನ್ನಾಗಿ ಖಂಡಿಸಿದ್ದಡೆ. ಅಲ್ಲವೆ 
ಕೌಶಿಕ ಹಾಗೂ ಅಕ್ಕಗಳ ನಡುವೆ ಕಾದಂಬರಿಕಾರನು ಹೀನ ಆಸಸ್ಯ 
ಅನುಚಿಕ ಅಯೋಗ್ಯ ರೀತಿಯ ಕಾಲ್ಪನಿಕ ಸಂಭಾಷಣೆಯನ್ನು ಹೆಣದಿ 
ದ್ರಾನೆ. ಇದಂತೂ ಭೂಷಣವೇ ಅಲ್ಲ. ಇದು ಅವರ ಸಂಭಾಷಣೆ ಇರದೆ 
ಕಾದ£ಬರಿಕುರನ ಸ್ವತಃ ಸಂಭಾಷಣೆ ಎಂದೇ ಹೇಳಬೇಕು. ಇದ. ಅವನ 
ಕಾಯಕ ಹೃದಯನ್ನು ಬಿಚ್ಚಿ ತೋರಿಸುವದು. ಶ್ರೀ ಕೊಟಗಿಯವರು ಇದಕ್ಕೆ 
ಚನ್ನಾಗಿ ಉತ್ತರ ಕೊಟ್ಟು ಖಂಡಿಸಿದ್ದಾರೆ. ಆದರೆ ಲಿಂಗನಂತನಾಗೆಂದು 
ಕೌಶಿಕನಿಗೆ ಕೇಳದಳೆ:ದು ಯಾಕೆ ನಂಬಿರುವರೋ ನಮಗೆ ತಿಳಿಯದಾಗಿಡೆ. 
ಇದೊಂದೇ ಚಿಕ್ಕ ಪ್ರಶ್ನೆಯಿಂದ ಅಕ್ಕನ ವೈರಾಗ್ಯ ಪೂರ್ಣ ನಿಲುಮೆಗೆ 


ಕೆಡಕನ್ನು ಬಗೆದಂತೆ ಆಗುವದು. 


೫ ನೇಪ್ರಕರಣಃ-- ಬುಲ್ಯದಿಂದಲೂ ಉತ್ತಮ ರೀತಿಯ ಸಾಧನೆ 
ಮಾಡಿ ಶಿವನಿಗೆ ತನ್ನ ಗಂಡನೆಂದು ನೆರೆನಂಬಿನ ಅಕ್ಕನು ಕೌಶಿಕನೊ 


ಅಕ್ಕನ ಐತಿಹಾಸಿಕ ಜೀವನ ದರ್ಶನ ವಿಮರ್ಶೆ ೨೪೭ 


4 


ಡನೆ ಲಗ್ನವಾಗಿ ಮೂರು ಕರಾರುಶಾಕಿ ರತಿಕ್ರೀಡೆಯ ಸದಾ ರಮಿಸಿ 
ರಾಜ್ಯಕಾರಭ;ರವನ್ನು ಸಹ ಮಾಡಿ ತಿಂಗಳೊಸ್ಪತ್ತಿನಲ್ಲೇ ದಿಗಂಬರಿಯಾಗಿ 
ವನಕ್ಕೆ ಹೋಗುವಂಥ ಮಹಾವೈ ರಃ ಗ್ಯವೆಂದಾದರೂ ಬರುವದು ಶಕ್ಯವಿರು 
ವೇಲು? ಹೀಗೆ ವೈರಾಗ್ಯಬಂದು ದಿಗಂಬರೆ ಯಾಗ ಹೊರಟಿ" ಕೌಶಿಕನ 
ಹುಕ್ಕಟಿ ಬಿಡಬಹುದೇನು? ಎಂದೂ ಶಕೃವಿಲ್ಲ. ಆಕೆಯನ್ನು ಬಂಧಿಸಿ, 
ಸೆರೆಮನೆಯಲ್ಲಿ ಅಥವಾ ಮನೆಯಲ್ಲಿ ಇಡಬಹದಾಗಿಶ್ತು. ಜನರಿಂದ ನಿತ್ಯ 

ಅಕ್ಕನಿಗೆ ಛೀ ಹುಕಿ ಸಂಸಾರ ಮಾಡೆಂದು ಸಹೆ ಉನಜೀಶಿಸಬಹುದಾಗಿತ್ತು. 
ಇವುಗಳನ್ನು ಮಾಡಿಲ್ಲಿಂದಬಳಿಕ ಲಗ್ನವಾಗಿಲ್ಲ. ಲಿಂಗಾಯತನಾಗೆಂದೂ 
ಕೇಳಿಲ್ಲ. ಅವನಿಗೆ ತನ್ನ ದಿವ್ಯ ಪ್ರಭಾವ ಬೀರಿ ಹೊರಟಿದ್ದಾಳೆಂದೇ ಸಿದ್ಧ 
ವಾಗುವದತಿ. ಹಿಂಡಿ ಹೀಗೆ ಯಾನವಾದರೂ ಘಟನೆಗಳು ಸಂಭವಿಸಿರುವ 
ವೇನು ? ವಿಸಯಾಸಕ್ತಿಯಿಲ್ಲಿ ಚನ್ನಾಗಿ ಮುಳುಗಿದ ಅಲ್ಬಕಾಲದ್ಲಿಯೇ 
ಸ್ತ್ರೀಯರಿಗೆ ಮಹಾ ಭಯಂಕರ ವಿರತಿ ಬರುವದು ಎಂದೂ ಶಕ್ಕವಿಲ್ಲ. ಆಕೆಯ 


ಹಾವ್ವನ ಹೋಗಿಲ್ಲ. ಯಾವ ತರದ ಕೊಂತೆಯಾಗಿಲ್ಲ. ಅಂದ ಮೇಲೆ 
ವಿರತಿ "ಎಂದೂ ಬರುವದು ಶಕ್ಯವಿಲ್ಲ. ಇದೆಲ್ಲ ಕಾದಂಬರಿಕಾರನ ಕಾಲ್ಪನಿಕ 


ಕಾಮದ ದೃಷ್ಟಿಯ ವಿಚಾರ ಹೊರತು ಸತ್ಯಸಂಗತಿಯಲ್ಲ. ಈ ವೈರಾಗ್ಯವು 
ಕಾಲ್ಪನಿಕನೇ ನಿತು ನೈಸರ್ಗಿಕವಲ್ಲ. ಅಕ್ಕನಿಗೆ ವೈರಾಗ್ಯ ಬಂದು 
ದಿಗಂಬರೆಯಾಗಿ ಹೊರಟಳೆಂದು ಹೇಳದೆ ಅನೇಕ ವರ್ಷ ಕೌಶಿಕನ ಕೂಡ 
ವಿಷಯಾಸಕ್ತಿಯಲ್ಲಿ ಮುಳುಗಿ ಕಾಮನ ಕ್ರೀಡೆಯಲ್ಲಿ ರಮಿರುತ್ತಿದ್ದಳೆಂದು 
ಹೇಳಿದ್ದರೆ ಹೆಚ್ಚಿನ ಸಕ್ಕ ಹೇಳಿದಂತೆ ಆಗುಕ್ತಿತ್ತೆಂದು ಹೇಳಬಹುದು. 
.ಒಳಗಿನ ಗಂಡನವ್ವಾ. ಹೊಂಗಿನ ವಿ:ಂಡನನ್ಹಾ. ಎರಡನು ನಡಿಸಲು 
ಬಾರದಯ್ಯ, ಲೌಕಿಕ ಪಾರವಾರ್ಥಿಕವೆಂಬೆರಡನು ನಡಿಸಲು ಬಾರದಯ್ಯ 
ಚೆನ್ನಮಲ್ಲಿಕಾರ್ಜುನ. ಬಿಲ್ಲು ಬೆಳವಲಕಾಯಿ ಒಂದಾಗಿ ಹಿಡಿಯಲು ಬಾರದಯ್ಯ? 
ಈ ವಚನವನ್ನು ಕೌಶಿಕನಾದ ಅಕ್ಕನ ಕಡೆಗೆ ಅವನನ್ನು ಲಗ್ನವಾಗೆಂದು ಕೇಳ 
ಬಂದ ಸ್ತ್ರೀಪುರುಷರ ಮುಂದೆ ಹೇಳಿದ್ದಾಳೆ. ಯೊಕಂದರೆ ಎರಡುಸಲ 
ಅವ್ವಾ. ಎರೆಡುಸಲ ಅಯ್ಯ ಎಂದು ಸಂಭೋದಿಸಿದ್ದಾಳೆ. ಇಲ್ಲಿ ಬಲ್ಲು 
ಬೆಳನಲುಕ:ಯಿಗೆ ಎಂದೂ ಮೇಳು ಬೀಳುವದಿಲ್ಲ. ಬಿನ್ನಿಗೆ ಬಾಣವಾದರೆ 
ಮೇಳ ಬೀಳುವದು. ' ಬಿನ್ಲಿನಿಂದ ಬೆಳವಲಕಾಯಿಯನ್ನು ಬಾಣಿನಂತೆ ಹಾರಿ 
ಸಲಿಕೈ ಬರಲಾರದು. ಸಂಸಾರ ಬಿಟ್ಟಿ ತನಗೆ ಸಂಸಾರಿಯಾದ ಕಾಮುಕ 
ಕೌಶಿಕನ ಕೂಡ ಎಂದೂ ಮೇಳು ಬೀಳುನದಿಲ್ಲಿಂದು ಹೇಳಿದ್ದಾಳೆ. ಲೌಕಿಕ 


೨೪೮ ಶಿವಾನುಭವ 


ಪಾರಮಾರ್ಥಗಳು ಕೂಡಿ ನಡೆಯಲಾರವು. ಕೌಶಿಕನ ಸಂದೇಶಕ್ಕೆ ತನ್ನ 
ಒಪ್ಪಿಗೆ ಇಲ್ಲೆಂದು ಗಂಭೀರವಾಗಿ ವಚನದಿಂದ ಹೇಳಿ ಕಳಿಸಿದ್ದುಳೆ. ಒಳಗೆ 
ತನ್ನ ಗಂಡನು ಚನ್ನಮಲ್ಲಿಕಾರ್ಜುನಥಿರುವನು. ಇನ್ನು ಕೌಶಿಕನ ಕೂಡ 
ಯಾವದೂ ಶಕ್ಯವಿಲ್ಲ. ಹಾಗಾದರೆ ಒಳಗಿನ ಗಂಡನನ್ನು ಬಿಟ್ಟು ಹೊರಗಿನ 
ಮಿಂಡನನ್ನು ನೋಡಿದಂತೆ ಆಗುವದು. ಅದಕ್ಕೆ ಒಪ್ಪಿಗೆ ಇಲ್ಲೆಂದು ಕೌಶಿ 
ಕನಿಗೆ ತಿಳಿಸಲು ಬಂದ ಸ್ತೀ *ಪುರುಷರಿಗೆ ತಿಳಿಸಿದಳು. ಅದರಂತೆ -“ಉರದ 
ಮುಳ್ಳಿನಂತೆ ಪರಗಂಡರೆನಗವ್ವಾ. ಸೋಂಕಲಮ್ಮೆ ಸುಳಿಯಲಮ್ಮೆ ನಂಬಿ 
ನಚ್ಚಿ ಮಾತಾಡ ಒಮ್ಮೆನವ್ವಾ. ಚನ್ನ ಮಲ್ಲಿಕಾರ್ಜುನನಲ್ಲದ ಗಂಡನ ಉರ 
ದಲ್ಲಿ ಮುಳ್ಳುಂಟೆಂದು ನಾನಕ ಲಮ್ಮೆನನ್ವಾ.” ಇದನ್ನು`ಕೂಡ ಕರೆಯಲಿಕ್ಕೆ 
ಬಂದವರ `ಮುಂದೆ ಅಕ್ಕನು ಹೇಳಿದ್ದಾಳೆ. ಇದರ ಮೇಲಿಂದ ಅಕ್ಕನ 
ನಿರ್ಧಾರವನ್ನು ನೋಡಿರಿ. ಹೀಗೆ ಆಕೆಯ ಅನೇಕ ವಚನಗಳನ್ನು ನಿಚಾ 
ರಿಸಿದರಿ ಲಗ್ನದ ಮಾತನ್ನೇ ಎಂದೂ ಎತ್ತಿಲ್ಲೆಂದು ಧಾರಾಳವಾಗಿ ಹೇಳ 
ಬಹುದು. ಇವುಗಳ ಆಧಾರದ ಮೇಲೆ ಕಾದಂಬರಿ ಬರೆಯದೆ. ಏನಾದ 
ಕೊಂಡು ಯದ್ವಾ ತೆದ್ವಾ ಅಬದ್ಧ ಅಸಂಭವ ಕಲ್ಪನೆಯಿಂದ ಕಾದಂಬರಿ, 
ಕಾರ್ಯ, ರಗಳೆ, ಪುರಾಣಗಳನ್ನು ರಚಿಸಿದರೆ ತೀರಲಿಲ್ಲ. ಎಲ್ಲರೂ ರಿ 
ಯಂತೆ ತಲೆತೆಗ್ಗಿಸಿ ಓಡುವದಿಲ್ಲ. ವಿಚಾರಮಾಡುವವಂರದ್ದಾರೆ.” ಸಮ್ಯಕ್‌ 
ದೃಷ್ಟ್ರಿಯವರೂ ಇದ್ದಾಕೆ. ಅದಕೃಂತೇ ಶ್ರೀ ಕೊಟಿಗಿಯನವರು ಹಾಗೂ 
ಶರಣಸೇವಕ ಸಂಘದ ಅಭಿಮಾನಿಗಳೂ, ಹಿಂದಿನ ಎಲ್ಲ ಲೇಖಕರಿಗೆ ಸರಿ 
ಯಾದ ಉತ್ತರವನ್ನು ಕೊಟ್ಟು ಬುದ್ಧಿಗಲಿಸಿದ್ದಾರೆ. ಈ ಪ್ರಕರಣವನ್ನು 
ಬಹು ನನಾರ್ಮಿಕವಾಗಿ ಬರೆಯಲಾಗಿದೆ. ಇದಕ್ಕೆ ತಿರುಗಿ ಸರಿಯಾದ 
ಉತ್ತರ ಕೊಡುವ ಗಂಡು ಹುಲಿ ಯಾರೂ ದೊರಕಲಾರರು. 

೬ನೇ ಪ್ರಕರಣಃ ಅಕ್ಕನ ಲಂಗಾರ್ಚನೆ, ಲಿಂಗಾನುಸಂಧಾನ, ಲಿಂಗೈಕ್ಯ 
ನಿಸೆ ಬಹು ಅವರ್ಣನೀಯವಿದ್ಧ ವೆಂದು ಆಕೆಯ ದಿವ್ಯ ವಚನಗಳಿಂದ 
ಸಹಜ ಸಾಮಾನ್ಯರಿಗೂ ತಿಳಿಯುವಂತಿರುವದು. ತನ್ಮು ಮನ, ಬುದ್ಧಿ, 
ಕೃದಯಗಳು ಒಹು ಪರಿಶುದ್ಧವಾಗಿದ್ದವೆಂದು ಆ ವಚನಗಳು ಸೂಚಿಸುವವು. 
ಅಲ್ಲದೆ ಆಕೆಯ ಲಿಂಗಾರ್ಚನೆ ಅಕಿ ನಿಷ್ಕ ಮವಾಗಿತ್ತೆಂದು ಸಹ ಸಹೆಜ 
ತಿಳಿಯುವದು. ಇಂಥ ಅ ಕೃನಿಗೆ ಕಾದ:ಬರಿಕಾರನು ಸುಳ್ಳು ಲಗ್ನಮಾಡಿಸಿ 
ಪೂಜೆಯ ಕಾಲಕ್ಕೆ ಚೇಷ್ಟೆ ಮಾಡುತ್ತ ಅಕ್ಕನನ್ನು ಕೌಶಿಕನು ಮುಚ್ಚಿದ 
ನಂತೆ. ಭವಿ ಮುಟ್ಟಿದ್ದ ರಿಂದ ಅಕ್ಕನು ಆಗ ಪುನಃ ಸ್ನಾನ ಮಾಡಿದಳಂತೆ, 


ಅಕ್ಕನ ಐತಿಹಾಸಿಕ ಜೀವನ ದರ್ಶನ ವಿಮರ್ಶೆ ೨೪೯ 


ಹಾಗೆ ಹೀಗೆಂದು ಸುಳ್ಳು ಸೂಳೆಯರ ಲಿಂಗಾರ್ಚನೆಗೆ ಅಕ್ಕನ ಲಿಂಗಾರ್ಚ 
ನೆಯನ್ನು ಹೋಲಿಸಿದ್ದಾನೆ. ರಾತ್ರಿ ಕೌಶಿಕನೊಡನೆ ರತಿಕ್ರೀಡೆಯನಾಡಿಸಿ 
ಚುಂಬನ ಆಲಿಂಗನಗಳನ್ನು ಮಾಡಿಸಿ ಬಿಂದು ಕೇತಸ್ಸುಗಳನ್ನು ಕೂಡಿಸಿ 
ಅವುಗಳನ್ನು ಸೃಲನ ಮಾಡಿಸಿ, ಬೆಳಕನಕ ಕುಸ್ತಿ ಹಿಡಿಸಿದ ಕಾದಂಬರಿಕಾ 
ರನು ಲಿಂಗಪೂಜೆಯ ಕಾಲಕ್ಕೆ ಅವನು ಭನಿಯಾದರೆೇನು 1 ಇದು ಅವನ 
ಮಹಾ ಅಪರಾಧ ಮತ್ತು ಪಾಸವೇ ಸರಿ. ಇದನ್ನು ಶ್ರೀ ಕೊಟಿಗಿಯವರು 
ಬಹು ಚನ್ನಾಗಿ ಖಂಡಿಸಿದ್ದಾರೆ. ಹೀಗೆ ಜೀವನ ನಡಿಸಿದ ಅಕ್ಕನಿಗೆ ದಿವ್ಯ 
ವಾದ ವೈರಾಗ್ಯ ಬರ.ವದು ಎಂದೂ ಶಕ್ಯವಿಲ್ಲ. ತಳಟುಡವಿಲ್ಲದೆ ಕಾಮು 
ಕರ ಕಡೆಯಿಂದ ದೊಡ್ಡ ಕಾದಂಬರಿಕಾರನೆಂದು ಹೊಗಳಿಸಿಕೊಳ್ಳಲು ಹೀಗೆ 
ಅಲ್ಲಸಲ್ಲದ ಸಂಗತಿಗಳನ್ನೂ ವರ್ಣನೆಗಳನ್ನೂ ಹಾಕಿದ್ದಾನೆಂದು ಸಕಲರಿಗೂ 
ತೋರುವದು. ಅರಮನೆಯ ದಾಸಿಯರ ಕುಚೇಷ್ಟೆ ಯ ಮಾತುಗಳನ್ನು 
ಹಾಕಿ ಬರೇ ಸುಳ್ಳಿನ ಕಂತೆಯನ್ನೇ ಹೆಣೆದಕೆ ಪಂಡಿಶನೆಂದೂ ಆಗುವ 
ದಿಲ್ಲ. ಅದೆಲ್ಲ ಬರಹೆಗಾಂನ ನೀಚತನ. ಶರಣ ವಿರೋಧಿಶನಗಳು ಮಾತ್ರ 
ಪ್ರಕಟವಾಗುವವು. ಈಪ್ರಕಾರ ಅಪ್ರಸಂಗಿಕವಾಗಿ ವಚನಗಳನ್ನು ಉಪ 
ಯೋಗಿಸಿದ್ದ ಲ್ಲದೆ ಅವುಗಳ ಅರ್ಥವೂ ಕೂಡ ಕಾದಂಬರಿಕಾರನಿಗ ಎಳ್ಳಷ್ಟೂ 
ತಿಳಿದಿಲ್ಲ. ಆ ವಚನಗಳನ್ನು ತಿಳಿಯಲು ಪಂಡಿಶಗಿರಿ ಬೇಕಾಗಿಲ್ಲ. ಆದರೆ 
ಸರಳವಾದ ಶುದ್ಧ ಹೃದಯ" ತಕ್ಕ ಗಗಳು ಅವಶ್ಯಬೇಕು. ಇದನ್ನು ಶ್ರೀ ಕೊಟಗಿ 
ಯವರು ಸರಿಯಾಗಿ ಕಾದಂಬರಿಕಾರನಿಗೆ ಎಚ್ಚರವಾಗುವಂತೆ ನಾಡಿದ್ದಾರೆ. 
ಮೊದಲೇ ಸುಳ್ಳ ಬಕೆಯಬಾರದೊ: ಈ ಮೊಡಲಿನ ಸುಳ್ಳನ್ನು ಮುಚ್ಚಿ ಕೊ 
ಳ್ಳಲು ಸಾವಿರಾರು ಹೊಸ ಸುಳ್ಳುಗಳನ್ನು ಹೇಳಬೇಕಾಗುವದು. ಇದರಂತೆ 
ಕಾದಂಬರಿಕಾರನು ಮೊದಲು ಅಕ್ಕನ ಲಗ್ನವಾಗಿತ್ತೆಂದು ಸುಳ್ಳು ಹೇಳಿದ್ದ 
ರಿಂದ ಅನೇಕ ಸುಳ್ಳುಗಳಿಂದ ಕೂಡಿದ ದೊಡ್ಡ "ಕಾದಂಬರಿಯನ್ನು ಸುಳ್ಳರ 
ಸಲುವಾಗಿ ಬರೆಯಬೇಕಾಯಿತು. ಹೀಗಾಗಿ 'ಸುಳ್ಳುಗಳ ಹಳೆ ಹೆರಕ ಕೌದಿ 
ಯನ್ನು ಹೆಣೆದಿದ್ದಾನೆ. ಇದಕ್ಕಾಗಿ ಸಮಾಜದ ಪ್ರೀತಿಯನ್ನು ಓಜವಾಗಿ 
ಇವನು ಕಳೆದುಕೊಂಡಿದ್ದಾನೆ. 


೭ನೇ ಪ್ರಕರಣ: ಕೌಶಿಕಕೊಡನೆ ಅಕ್ಕನು ಲಗ್ನವಂತೂ ಆಗೇ 
ಇಲ್ಲೆಂದು ವಚನಗಳ ಮೇಲಿಂದ ಸಹಜ ಕಂಡುಬರುವದೆಂದು ಹಿಂದೆ ಹಾಗೂ 
ಇನ್ನೊಂದು ಲೇಖಗಳಲ್ಲಿ ಕಾಣಿಸಿದ್ಧೇನೆ. ಆದರೂ ಹರಿಹರನು ಬರೆದನೆಂದು 


೨೪೦ ಶಿವಾನುಭವ 


ಕಾದಂಬರಿಕಾರನು ಮೂರು ಕರಾರುಗಳನ್ನು ಹಾಕಿ ಲಗ್ಗವಾದಳೆಂದು ಸುಳ್ಳಿನ 
ಬುರುಡೆಯನ್ನು ಉರುಳಿಸಿದ್ದಾನೆ. ಹೀಗೆ ಆಕೆಯ ವಚನಗಳಲ್ಲಿ ಆಗಲಿ 
ಶರಣರ ವಚನದಿಂದಾಗಲಿ ತಿಳಿದುಬರುವದಿಲ್ಲ. ಮೊದಲಿನಿಂದಲೂ ನಾನಾ 
ಗಲೀ ಶ್ರೀ ಕೊಟಗಿಯವರಾಗಲಿ ಲಗ್ಗವೇ ಆಗಿಲ್ಲ ಎಳ್ಳಸ್ಟು ಸಂಸಾರ ಮಾಡಿಲ್ಲ 
ಎಂಬ ಧೋರಣೆಯನ್ನು ವಚನಗಳ ಆಧಾರಗಳಿಂದ ತಳೆದವರಾಗಿದ್ದೇವೆ. 
ಕಾದಂಬರಿತಾರನು ಕುತ್ತಿ ತತನದಿಂದ ಕೌಶಿಕನು ಕರಾರುಗಳನ್ನು ಮಂರಿದೇ 
ಮುರಿಯುವನೆಂದು ಶಿ೪ದೇ ಲಗ್ನವಾದಳೆಂದೂ ಹೀಗಾದರೆ ಕಾತಿಕನನ್ನು 


ತೊರೆದು *ಗುವೆನೆಂದೂ ಅಕ್ಕನು ತಿಳಿದಿದ್ದಳೆಂದು ತಮ್ಮ ಮನಸ್ಸಿನ 


ಹೀನ ಕುತ್ಸಿತ ಕಪಟ ವಿಚಾರಗಳನ್ನು ಹೇಳಿರುವರು. ಅಕ್ಕನು ಹೆಣ್ಣ 
ಮಗಳು ಅಬಲೆ. ಕೌಶಿಕನು ರಾಜನು ಅವನು ಕರಾಣಿ ವನಿರಿದನೆಂದು 
ತಿಳಿದರೂ ಅಕ್ಕನನ್ನು ಹೀಗೆ ದಿಗಂಬರೆಯಾಗಿ ಹೊರಗೆ ಬಿಡಲಿಕ್ಕೆ ಅವನೇನನಿ 
ಹೇಡಿ ಷಂಡನಿದ್ದಿದ್ದಿ ಲ್ಲ. ಸಾವಇನ್ಯರು ಹೆಣ್ಣಿನ ಯಾವ ರಂಭಾಟವನ್ನು 
ಕೇಳುನದಿಲ್ಲ. ಗುದ್ದಿ ಬಡಿದು ಹೊಡೆದು ಅವಳನ್ನು ಹೇಳಿದಂತೆ ಡೊಗ್ಗಿ 
ಸುವರು. ಹೀಗಿದ್ದ ಬಳಿಕ ಅಕ್ಕನನ್ನು ಎಂದಾದರೂ ಅರಸನು ಕರಾರು 
ಮುರಿದದ್ದ ಕೈ ಆಕೆಯನ್ನು ಕೇಳುವದು ಶಕ್ಯವಿಲ್ಲ. ಅಕ್ಕನು ಸಾಮಾನ್ಯ 
ಸ್ರೀ ಇದ್ದರೆ ಹೊಡೆದು ಬಡಿದು ಕೋಣೆಯಲ್ಲಿ ಬಂಧಿಸಿ ಹೇಗಾದರೂ ಮಾಡಿ 
ಹಾದಿಗೆ ತರುತ್ತಿದ್ದು. ಅವನು ಅರಸನಿದ್ದುದರಿಂದ ಆಕೆಯ ಕರಾರು 
ಗಿರಾರುಗಳನ್ನೆಂದೂ ಕೇಳುವದು ಶಕ್ಯವೆ! ಇಲ್ಲ. ಅದಕಲ್ಲಿ ಕಾಮಾಂಧನು 
ಅವರಿಗೆಲ್ಲಿಯ ಕಯ್ದೆ, ಕರಾರು ಕಾನೂನುಗಳು ಹೇಳಿ ನೋಡುವಾ? ಇವೆಲ್ಲ 
ಷಂಢಂಾದ ಹೇಡಿಗಳ ಮಾತು. ಅಲ್ಲದೆ ಅಕ್ಕನು ನೀರ ವಿರಾಗಿಣಿಯಾಗಿ 
ದಳು. ಅದಕ್ಕೆ ಏನೂ ನಡೆದಿಲ್ಲ. ಇದರಲ್ಲಿ ಅಕ್ಕನ ವೀರತನದ ತ್ಯಾಗ, 
ವೈ ರಾಗ್ಯಗಳನ್ನು ಅರಿಯಬಹುದು, ಈ ಕುರುಡ ಕಾದಂಬರಿಕಾರನು ಇವು 
ಗಳನ್ನು ಅರಿಯುವದು ಶಕ್ಯವಿಲ್ಲ. ಶಿವಶರಣರು ಅಕ್ಕನನ್ನು ಯಾವ ಪ್ರಕಾರ 
ಹೊ ಗಳಿದ್ವಾ ರೆಂಬುದನ್ನಾದರೂ ಈ ಕನಿಗಳೂ ಕಾದಂಬರಿಕಾರನೂ ವಿಚಾ 
ರಿಸಿ ಬರೆದಿದ್ದರೆ ಬಹು ನೆಟ್ಟಿಗಾಗುತ್ತಿತ್ತು. 

ಪರರ ಕಲ್ಯಾಣಕ್ಕಾಗಿ ಮಹಾತ್ಮರು ಸ್ವಾರ್ಥ ತ್ಯಾಗವನ್ನೂ ಸ್ವತ್ಯಾ 
ಗವನ್ನೂ ಮಾಡಿದರು. ಆದರೆ ಮಹಾ ಭಯಂಕರ ವಿಷಯ ಲಂಪಟನಿದ್ದ 
ನೆಂದು ಉದಾಹಂಣೆ ಕೊಟ್ಟು ಯಾರಾದರೂ ಕವಿಗಳು, ಕಾದಂಬರಿಕಾ 
ರರು ಬರೆದರೆ ತತ್ವಕ್ಕೆ ವಿರೋಧವಾಗು ನದಿಲ್ಲವೇನು ? ಇದರಂತೆ ಅಕ್ಕನ 


ಅಕ್ಕನ ಐತಿಹಾಸಿಕ ಜೀವನ ದರ್ಶನ ವಿಮುರ್ಶೆ ೨೫೧ 


ಬಗೆಗೆ ಬರಿಯೆ:ವಾಗ ಪ್ರಮಾದ ಮಾಡಿದ್ದಾರೆ. ಮೊದಲಿನ ಹೇಳಿಕೆಗೂ 
ಹಿಂದಿನ ಹೇಳಿಕೆಗೂ ತಾಳಮೇಳವಿರಬೇಕು. ಅಂದರೆ ಬರೆದದ್ದು ಸರಿಯಾ 
ಗುವದು. ಒಬ್ಬನು ನಿತ್ಯಯ ಎತೇಚ್ಛೆವಾಗಿ ಊಟವತಾಡುತ್ತಿದ್ದರೂ ಎಂದೂ 
ಮಲನೂತ್ರಗಳನ್ನು ಬಡುವದೇ ಇಲ್ಲೆಂದು ಹೇಳಿದಂಥ ಮಹಾಪರಾಧವನ್ನು 
ಈ ಕವಿಗಳೂ ಕಾದಂಬರಿಕಾರರೂ ಮಾಡಿದ್ದೂರೆ. ಇದನ್ನು ಶ್ರೀ ಕೊಟಿಗಿ 
ಯವನರು ಚನ್ನಾಗಿ ಖಂಡಿಸಿದ್ದಾರೆ. ತಿರುಗಿ ಉತ್ತರಿಸದಂತೆ ಆಧಾರಸಹಿತ 
ಬರೆದಿದ್ದಾರೆ. ಅಕ್ಕನು ತನ್ನ ಬಾಲ್ಯದಲ್ಲಿಯೇ ಮಾಡಿಕೊಂಡ ಧ್ರೇಹ 
ಚುತಿಯ.ನ್ಲೆಂದೂ ಮಾಡಿಲ್ಲೆಂದು ಆಕೆಯ ನ್ಯಾಯನಿಷ್ಕುರ ಸತ್ಯ ವಚನ 
ಗಳಿಂದ ಸಹಜ ಹೊಳೆಯುವದು. ಕಾದಂಬರಿಕಾರನ ಮಂಗನಂತಿದ್ದ 
ಮನಸ್ಸು ಸಿಕ್ಕ ಸಿಕ್ಕಂತೆ ತರ್ಕಿಸಿ, ಅಕ್ಕನ ಚರಿಕೆಯುನ್ನು ಹೆಣೆದಕೆ ಆ ಪುಸ್ತಕ 
ಗಳು ಬಹುವಾಗಿ ಮಾರಿ ಹಣಗಳಿಸುವೆನೆಂಬ ದುರಾಶೆಯಿಂದ ಶರಣಿ 
ಶಿಖಾಮಣಿಗೆ ಕಲಂಕವನ್ನು ಹೆಚ್ಚಲಿಕ್ಕೆ ಯತ್ನಿಸಿದರೆ ಆ ಕಲಂಕವು ಕಾದಂಬರಿ 
ರಿಕಾರನಿಗೇ ಹೆತ್ತುವದು. ಕಾದಂಬರಿಕಾರನು ಸೂರ್ಯನ ಮೇಲೆ ಉಗುಳ 
ಲಿಕ್ಕೆ ಹೊರಟಂತೆ ಮಾಡಿದ್ದುನೆ. ಶ್ರೀ ಕೊಟಿಗಿಯವರು ಇದರಲ್ಲಿ ಶರಣರ 
ಹಾಗೂ ಅಕ್ಕನ ವಚನಗಳನ್ನು ಸಮಯೋಚತ ಉಸಯೋಗಿಸಿದ್ದಾರೆ. 


೮ನೇ ಪ್ರಕರಣಃ-- ಇದರಲ್ಲಿ ಕಾದಂಬರಿಕಾರನು, ಅಕ್ಕನು ಶ್ರೀಗಿರಿಗೆ 
ಲಿಂಗೈಕ್ಯವಾಗಲಿಕ್ಕೈೆ ಬಂದಾಗ ಕಡೆಯ ಪರಿಪೂರ್ಣ ಸ್ಥಿತಿಯ ಅವಸಾನ 
ಕಾಲದಲ್ಲಿಯೂ ಕೂಡ ಅಕ್ಕನಿಗೆ ಕಲಂಕ ಹೆಚ್ಚಲು ಯತ್ನಿಸಿದ್ದಾನೆ. 
ಇದನ್ನು ಹರಿಹರನ ಆಧಾರದಿಂದ ಚಿತ್ರಿಸಿದನ:. ಕಟ್ಟ ಮನಿಯಷ್ಟೇ ಹರಿ 
ಹರನೂ ಪಂಡಿತನೆಂದು ಇದರ ಮೇಲಿಂದ ಹೇಳಬಹುದು. ಕೌಶಿಕನನನ್ನು 
ಅಗಲಿ, ವನದಲ್ಲಿ ಸಂಚರಿಸಿ, ಕಲ್ಯಾಣದಲ್ಲಿ ವಾಸಿಸಿ, ಶ್ರೀಶೈಲಕ್ಕೆ ಲಿಂಗೈಕ್ಯ 
ವಾಗಲಿಕ್ಕೆ ಹೋಗುವ ತನಕ ಹತ್ತುವ ವರ್ಷಗಳ ಪರಿಯಂತರ ಕೌಶಿಕನು 
ರಾಜಕಾರಭಾರ ಬಿಟ್ಟು, ಸಂಸಾರ ಬಿಟ್ಟು, ಬರೇ ಅಕ್ಕನ ವಿರಹ, ಧ್ಯಾನ 
ಚಿಂತೆಗಳ್ಳ ಯೇ ಕಾಲ ಕಳೆದು ಸೊರಗಿ ಸಣ್ಣಾದನೇನು ? ಇಂಥ ಕಾಮುಕ 
ಕೌಶಿಕನು ಮೊದಲು ಆಕೆಯನ್ನು ಬಿಟ್ಟನೇಕೆ? ಆಗೇ ಬೆನ್ನು ಹತ್ತಿ 
ಇನನಕ್ಕೆ ಏಕೆ ಹೋಗಲಿಲ್ಲ ? ಅಲ್ಲದೆ ಕಲ್ಯಾಣಕ್ಕೆ ಲಿಂಗಧಾರಿಯಾಗಿ 
ಸನ್ಯಾಸಿಯಾಗಿ ಯಾಕೆ ಹೋಗಲಿಲ್ಲ? ಅಲ್ಲಿ ಅವನು ಬಂದಿದ್ದರೆ ಛೀ! 
ಥೂ! ಹಾಕುವನರೇ ಇರ:ವರೆಂದು ಬರಲಿಲ್ಲವನೇನು ? ಇಜಿಲ್ಲ ಹಂಹರನ 


೨೫೨ ಶಿವಾನುಭವ 


ಹೊಲಸು. ನಿಚಾರ ರಗಳೆಯ ಕಾದಂಬರಿಯನ್ನೇ ಬರೆದಿದ್ದಾನೆ. ಇವನನ್ನು 
ನೋಡಿ ಉಳಿದವರೂ ತಪ್ಪಿದಾಕೆ. ವಿಚಾರ ಸ್ವಾತಂತ್ರ್ಯವನ್ನೇ ಕಳೆದು 
ಕೊಂಡಿದ್ದಾನೆ. ಹರಿಹರನು ತನ್ನ ರಗಳೆಯಲ್ಲಿ ಅನುಭವ ಮಂಟಪವನ್ನು 
ಏಕೆ ತಂದಿಲ್ಲೆಂದು. ಶ್ರೀ ಕೊಟಿಗಿಯವ ೨ ಬಹು ಮಾರ್ಮಿಕವಾಗಿ 
ಸವಾಲು ಹಾಕಿದ್ದಾರೆ. ಅಂದರೆ ಹರಿಹರನು ಶರಣವಿರೋಧಿ ಎಂದು 
ಆನಿಸುವದು. ಇವನು ಪಂಚಾಚಾರ ಬಣದವನಿರಬಹುದೆಂದು ಶಂಕೆ ಬರು 
ವದು. ಅದರಂತೆ ಬಸವರಾಜ ಕಟ್ಟಿಮನಿಯವರೂ ಇರಬಹುದೆಂದು ಅನಿ 
ಸುವದು. ಅನ್ಯ ಸಮಾಜದವರು ತಮ್ಮ ಗುರುಹಿರಿಯರ ಅಲ್ಪ ಚಂತೆ 
ಯನ್ನು ಬಹುವಾಗಿ ಬೆಳೆಸಿ ಹೆ-ಳುವರು. ಆದರೆ ಎಲ್ಲರಿಗಿಂಕಲೂ ಬಹು 
ದಿವಸ ಭನ್ಯ ತ್ಯಾಗದ ಶ್ರೇಷ್ಠ ಚರಿತೆಯನ್ನು ಇದ್ದಕ್ಕಿದ್ದಂತೆ ಸಹೆ ಬರೆಯದೆ 
ಕೆಡಿಸಿ ಬರೆದರೆ ಇವರು ಯಾವ ಮತದವಕೆಂದು ನಾನು ಕೇಳದೇ 
ಕಾಗುವದು. ಕನಿಯು ಏನಾದರೊಂದು ಕಲ್ಲಿಸಿ, ನುಹಾ ಶರಣರಿಗೆ ಕೀಳಾಗಿ 
ಬಗೆದು ಬಕೆದಕೆ ಎಂಥ ನುಹಾ ಅಸರಾಧ ಮಾಡಿದಂತೆ ಆಗುವದು? 
ವಿಚಾರಿಸಿರಿ. ಇವೆಲ್ಲ ಅಕ್ಷಮ್ಯ ಅಪರಾಧಗಳು. ಇದನ್ನು ಶ್ರೀ ಕೊಟಗಿ 
ಯವರು ಚನ್ನಾಗಿ ಆಧಾರಸಹಿತವಃಗಿ ಖಂಡಿಸಿದ್ದಾರೆ. ಈ ರಗಳೆಯ 
ಕಾದಂಬರಿಯ ಪುಸ್ತಕಗಳನ್ನು ಮುಟ್ಟಿದರೂ ಕೂಡ ಮಹಾ ಪಾಪ ಬರು 
ವದು. ಹೀಗಿದ್ದ ಇವುಗಳನ್ನು ಓದಿದವರ ಗತಿಯನ್ನು ವಿಚಾರಿಸಿರಿ. ಇವು 
ಗಳಲ್ಲಿ ಯಾವ ತಾಳು ಮೇಳುಗಳೇ ಇರುವದಿಲ್ಲ. ಆಗ ಕೌಶಿಕನನ್ನು ನೋಡಿ 
ಅಕ್ಕನು ಮುಗುಳುನಗೆ ಬೀರಿದಳೆಂದು ಬರೆಯಲು ಲೇಖಜಿ ಹೆಗೆ ಒಪ್ಪಿತು? 
ತುಟ್ಟ ತುದಿಯಲ್ಲಿ ಅಕ್ಕನಿಗೆ ಕಲಂಕ ಶರಲು ಯತ್ನಿಸಿದ್ದ ಕ ದ್ಯೋತಕವಿನಾ 
ಗಿಡಿ. ಇದನ್ನು ಶ್ರೀ ಕೊಟಗಿಯವರು ಚನ್ನಾಗಿ ಖಂಡಿಸಿದ್ದಾರೆ. 


೯ನೇ ಪ್ರಕರಣ: ಕಾದಂಬರಿಕಾರನ ಅಕ್ಷಮ್ಯ ಅಸರಾಧಗಳನ್ನು 
ಬಹು ಚನ್ನಾಗಿ ಇಡರಲ್ಲಿ ಎತ್ತಿ ತೋರಿಸಿದ್ದು ಬಹು ಉತ್ತಮವಾಗಿದೆ. ಅಲ್ಲದೆ 
ಒಳ್ಳೇ ಧೈರ್ಯದ ಕೆಲಸವೂ ಆಗಿದೆ. (೧) ಅಕ್ಕನನ್ನು ಕಾದಂಬರಿಗೆ ಹಾಕಿದ್ದು 
(೨) ಏಕಾಭಿಪ್ರಾಯನಿಲ್ಲದ ಹೆರಿಹರನನ್ನು ಅನುಸರಿಸಿ ಕಾದಂಬರಿಕಾರರ 
ಅಕ್ಕನಿಗೆ ದಾಂಪತ್ಯ ಜೀವನಕ್ಕೆ ಹಚ್ಚಿದ್ದು. (೩) ತಂದೆ ತಾಯಿಗಳ ಮೇಲೆ 
ಬಂದ ಗಂಡಾಂತರವಂತೆ. ಅದನ್ನು ಉಳಿಸಲು ಕರಾರು ಹಾಕಿ ಲಗ್ನವಾದ 
ಳಂತೆ. ಕರಾರು ಮುರಿದ ಮೇಲೆ ದಿಗಂಬಕಿಯಾಗಿ ಹೋದಳಂತೆ. ಓಸಿ 


ಅಕ್ಕನ ಐತಿಹಾಸಿಕ ಜೀವನ ದರ್ಶನ ವಿಮರ್ಶೆ ೩೫೨೩ 


ಪುರಾಣ, ರಗಳೆ, ಕಾದಂಬರಿಯಿಂದ ಅಕ್ಕನನ್ನು ಅಳೆದುದು ತಪ್ಪು. ಆಕೆ 
ಯನ್ನು ಐತಿಹಾಸಿಕ ದೃ ಸ್ಟಿಯೀದ ವಚನಗಳ ಆಧಾರದಿಂದ ನೋಡದಿರು 
ವದು ಮಹಾಪರಾಧ. (೪) ವೀರಶೈವ ಸಂಸ್ಕೃತಿ ಹಾಗೂ ಸಿದ್ಧಾಂತದ ಕೊಲೆ 
ಮಾಡುವ ಅಲ್ಲದ ಸಲ್ಲದ ಕುಹಕ ಕುಚೇಷ್ಟೆಗೆ ಇಂಬುಗೊಡುವ ಕೆಲವು 
ಲೇಖಗಳನ್ನು ಆಧಾರವಾಗಿಟ್ಟು ಕೊಂಡದ್ದು ಸಹ ಮಹಾಪರಾಧ (೫) ಗಿರಿಯ 
ನವಿಲೆಂದು ಕಾದಂಬರಿಗೆ ಹೆಸರಿಟ್ಟಿದ್ದು ಒಳ್ಳೇ ಹೆಚ್ಚಿನ ಪ್ರಮಾದ. (೬) 
ಅಕ್ಕನ ಹಾಗೂ ಸಮಕಾಲೀನ ಶರಣರ ವಚನಗಳ ಆಧಾರವನು ಕಣ್ಣೆತ್ತಿ 
ನೋಡಸಿ ಬಿಟ್ಟಿದ್ದು ಅತಿ ಹೆಚ್ಚಿನ ಪ್ರಮಾದ. ಇವೆಲ್ಲ ಆಸರಾಧಗಳು 
ಅಕ್ಕನ ನೈಜ ಚರಿತೆಯಿಂದೆ ಬಹುದೂರ ಇರುವವು. ಅಕ್ಕನ ವಚನಗಳಿಂದ 
ಶರಣರ ವಚನಗಳಿಂದ ಅಕ್ಕನನ್ನು ನೋಡಲೇ ಬೇಕು ಹೊರತು ಉಳಿದ 
ಯಾವುದರಿಂದಲೂ, ಎಂದೂ ಯಾರೂ ನೋಡಕೂಡದು. ಇದನ್ನು ಶ್ರೀ 
ಕೊಟಗಿಯವರು ಚನ್ನಾಗಿ ವಿವರಿಸಿದ್ದಾರೆ. 


೧೦ನೇ ಪ್ರಕರಣಃ - ಇನ್ನು ಚಾಮರಸ, ಗುಳೂರ ಸಿದ್ದವೀರಣಾ 
ರ್ಯರ., ಹರಿಹರ ಚನ್ನಬಸವಾಂಕರಷ್ಟು ತಪ್ಪು ಮಾಡಿಲ್ಲ. ಆದರೂ ಒಂಬ 
ತ್ತನೇ ಪ್ರಕರಣದಲ್ಲಿ ಹಾಗೂ ಹತ್ತರಲ್ಲಿ “ ಉಡುತಡಿಯ ಮಹಾದೇವಿಯಕ್ಕ 
ನೆಂಬ ನಾಮವಂ೦ ಧರಿಸಿ ಲಿಂಗಧಾರಣನಾಗಲೊಲ್ಲೆವೆಂದ ಭವಿಯ ಸೊಂಕದೆ 
ಅಂಗ ಸಂಗಮಂ ತೊರೆದು '' ಮುಂತಾಗಿ ಬರೆದುದು ಸಹೆ ನಮಗೆ ಸರಿ 
ಎನಿಸುವದಿಲ್ಲ. ಹಿಂದಿನ ವಿನರಣೆ ಹಾಗೂ ಮತ್ತೊಂದು ನಮ್ಮ ಲೇಖದ 
ಲ್ಲಿಯ ವಿಚಾರದಂತೆ ಅಕ್ಕನು ಕೌಶಿಕಥಿಗೆ ಲಿಂಗಧಾರಣೆ ಮಾಡಿಕೊಂಡರೆ 
ಅಗ್ನವಾಗುತ್ತೇನೆಂದು ಸಹ ಕೇಳಿಲ್ಲ. ಹಾಗೆ ಕೇಳಿದ್ದರೆ ನಿಜವಾದ ಅಕ್ಕನ 
ತತ್ವ, ಸಿದ್ಧಾಂತ, ಸಾಧನ, ಸ್ಥಿತಿ, ಸಿದ್ಧಿ, ಅನುಭವಗಳನ್ನೆಲ್ಲ ಕೊಲೆಮಾಡಿ 
ದಂತೇ ಆಗುವದು. ಮೊದಲೇ ಶಿವನ ಕೂಡ ಲಗ್ನವಾಗಿತ್ತು. ಎರಡನೇ 
ಸಲ ಲಗ್ನವಾದಕೆ ಒಳಗಿನ ಗಂಡ ಹೊರಗಿನ ವಿಂಂಡ ಎರಡನು ನಡಿಸಲು 
ಬಾರದು. ಸಂಸಾರ ಪಾರಮಾರ್ಥಗಳೆರಡನ್ನೂ ಕೂಡಿ ನಡಿಸಬಾರದು ಎಂದು 
ವಚನಗಳನ್ನು ಎಂದೂ ಅಕ್ಕನು ಹಾಡುತ್ತಿರಲಿಲ್ಲ. ಇದರಂತೆ ಇದಕ್ಕೆ ಸಂಬಂಧಿ 
ಸಿದ ಅನೇಕ ವಚನಗೆಳನ್ನು ಸಹೆ ವಿಚಾರಿಸಿದರೆ ಕೌಶಿಕನಿಗೆ ಲಿಂಗಧಾರಿ 
ಯಾದಕಿ ಲಗ್ನವಾಗುವೆನೆಂದು ಎಂದೂ ಕೇಳಿಲ್ಲೆಂದೇ ಹೊಳೆಯುವದು. 
ಮೊದಲೇ ತ್ಯಾಗ ಜೀವಿ ಸಂಸಾರಕ್ಕೆ ಎಂದೂ ಎಳೆಸುವದು ಶಕ್ಯವಿಲ್ಲ. ೧೫, 


೨೫೪ ಶಿವಾನುಭವ 


೧೬ ವರ್ಷಗಳಲ್ಲಿ ಲಗ್ನದ ಬಗ್ಗೆ ತಾಯಿ-ತಂದೆ ಬಂಧುಬಳಗ, ಬೀಗರು 
ವಿಚಾರಿಸಲೇ ಬೇಕು. ಅವರಿಗೆಲ್ಲ ನಕಾರದಲ್ಲೇ ಉತ್ತರಿಸಿದ್ದಾಳೆ. ಲಗ್ನದ 
ಬಗ್ಗೆ ವಿಚಾರಿಸಿದಾಗ ಎಲ್ಲರಿಗೂ ಅವೇ ವಿಚಾರಗಳಿಂದಲೇ ಉತ್ತರ ಕೊಟ್ಟಿ 
ದ್ಟಾಳೆ ಆಕೆ ನಿಷ್ಕಾವಂತಳು. ಯಾರಿಗೂ ಅಂಜುವವಳಲ್ಲ. ಯಾರ ನು:ರ 
ವತ್ತು ಬಿಡೆಗಳಿಗೂ ಒಳಗಾಗುವಳಲ್ಲ. ಅದಕ್ಕೆ ಚಾಮರಸನಾಗಲಿ ಗೂಳೂರ 
ಸಿದ್ಧವಿರಣಾರ್ಯನಾಗಲಿ ಇದರಲ್ಲಿ ನಿಜವಾಗಿ ತಪ್ಪಿದ್ದಾರೆಂದು ದೈರ್ಯವಾಗಿ 
ಹೇಳಬಲ್ಲೆವು. ಶ್ರೀ ಕೊಟಗಿಯವರು | ಎಲ್ಲರನ್ನು ಖಡಾಖಡಿಯಾಗಿ ಸಂ 
ಯಾಗಿ ಚನ್ನಾಗಿ ಯೋಗ್ಯವಾಗಿ ಖಂಡಿಸಿದರೂ ಇವರಿಬ್ಬರನ್ನು ಎಕೆ ಖಂಡಿಸ 
ಲಿಲ್ಲೆಂದು ನಾವು ವಿಚಾರಕ್ಕೆ ಒಳಗಾಗಿದ್ದೇವೆ. ವಚನಗಳನ್ನು ಪರಿಸೂರ್ಣ 
ಅಭ್ಯಸಿಸಿ ನಿಜ ಅರ್ಥ ತಿಳಿದರೆ ಈ ಕೌಶಿಕನ ಲಿಂಗಧಾರಣೆ» ಪ್ರಶ್ನೆಯೂ 
ಕೂಡ ಸುಳ್ಳೆನಿಸದೆ ಬಿಡುವದಿಲ್ಲ. ಕೌಶಿಕನಿಗೆ ಲಿಂಗಧಾರಣೆ ಮಾಡಿ 
ಕೊಳ್ಳುವ ಮಾತೇನು ದೊಡ್ಡದಲ್ಲ. ಅಕ್ಕ ನಿಜವಾಗಿ ಕೇಳಿದ್ದರೆ ಅರಸನು 
ಕೂಡಲೇ ಒಪ್ಪದೇ ಬಿಡುತ್ತಿರಲಿಲ್ಲ. ಮೊದಲೇ ಕಾವಾ ತುರ ಅಂಥ ಅರಸ 
ನಿಗೆ ಲಜ್ಜೆ ನಾಚಿಕೆಗಳು ಇರುನದಿಲ್ಲ. ಲಿಂಗ ಕಟ್ಟಿಕೊಂಡರೆ ಕೌತಿಕನದೇ ೨ 
ಗಂಟುಹೋಗುತ್ತಿರಲಲ್ಲ. ಅದೇನು ಅವನಿಗೆ ದೊಡ್ಡ ಸಮಸ್ಯಯಲ್ಲ. ಅವನು 
ಒಂದೇ ಏಟಿಗೆ ಒಪ್ಪಿಕೊಳ್ಳ ಬಹುದಾಗಿತ್ತು. ಇದೇನು ಅರಸನಿಗೆ ಬಹು 
ಬಿಗಿ ಕಠಿಣ ಆಗಿರುವ ಮಾತಲ್ಲ. ಲಿಂಗಾಯತನಾದವನ ಕೂಡ ಅಕ್ಕನು 
ಕಾಮ ಕೇಳಿಯಲ್ಲಿ ಕಾಲಕಳೆದರೆ ಆಕೆಯ ಫಿಷ್ಮೆ ನಿಯನು ಸಾಧನ ವ್ರತ 
ಮೊದಲಾದವುಗಳಿಗೆ ಭಂಗ ಬರುತ್ತಿರಲಿಲ್ಲವೇನು? ಅಥವಾ ಇದಕ್ಕೂ ಮೊದಲೇ 
ಆಕೆ ಏಕೆ ಲಿಂಗಾಯತರನ್ನು ಲಗ್ನವಾಗುತ್ತೇನೆಂದು ಹೇಳಬಾರದು? ಇವು 
ಯಾನವೂ ಆಗಿಲ್ಲ. ಕೇಳಿದ ಎಲ್ಲರಿಗೂ ಮೊದಲೇ ಶಿವನ ಕೂಡ ಲಗ್ನ 
ವಾಗಿದೆ. ಎರಡನೇ ಲಗ್ನದ ಮಾತೇ ಇಲ್ಲ ಎಂದು ಎಲ್ಲರಿಗೂ ಹೇಳಿದ್ದಾ 
ಳೆಂದೀ ಆಕೆಯು ಯಾರಕೂಡ ಲಗ್ನವನ್ನೇ ಆಗಿಲ್ಲ. ಕೌಶಿಕನು ಲಿಂಗಾಯತ 
ನಾದರೆ ಆಗ್ನವಾಗುವೆನೆಂದು ಹೇಳಿದ್ದರೆ ಆಕೆಯ ಮನದಲ್ಲಿ ಲಿಂಗಾಯತ 
ರನ್ನು ಲಗ್ನವಾಗಬೇಕೆಂದೇ ಬಯಸುತ್ತಿದ್ದಳೆಂದು ಸಿದ್ಧವಾಗುವದಿಲ್ಲವೇ ? 
ಅದಕೆ ಈಕೆಯನ್ನು ಆ ಕಾಲದ ಎಲ್ಲ ಲಿಂಗಾಯತರು ಲಗ್ನವಾಗಲಿಕ್ಕೆ 
ಒಲ್ಲೆಂದರೆಂದು ಅರ್ಥವಾಗುವದು. ಈಕೆಗೆ ಲಿಂಗಾಯತ ವರನು ಸಿಗಲಾ 
ರದಕ್ಕಾಗಿ ಜೈನನನ್ನು ಲಿಂಗಾಯತನನ್ನಾಗಿ ಮಾಡಿಯಾದರೂ ಲಗ್ನವಾಗ 
ಬೇಕೆಂದು ಆಕೆಯ ಬಯಕೆ ಇತ್ತೆಂದು ಹೇಳಿದಂತೆ ಆಗುವದು. ಇವೆಲ್ಲ 


ಅಕ್ಕನ ಐಕಿಹಃಸಿಕ ಜೀವನ ದರ್ಶನದ ನಿಮರ್ಶೆ. ೨೫೫ 


ವುಗಳು ಅಸಂಭವನೀಯ. ಲಿಂಗಾಯತ ಅರಸರು ಈಕೆಗೆ ಲಗ್ನವಾಗಲಿಕ್ಕೆ 
ಸಿಗಲಾರದಕ್ಕಾಗಿ ಜೈನನನ್ನಾದರೂ ಲಿಂಗಧಾರಣ ಮಾಡಿಸಿ ಲಗ್ನವಾಗಬೇ 
ಕೆಂದು ಮನಸ್ಸು ಮಾಡಿದ್ದಾಳೆಂದು ಮತ್ತೊಂದು ರೀತಿಯಿಂದ ಹೇಳಿದಂತಾ 
ಗುವದು. ಸದಾ ಲಿಂಗಾಯತರೀದ ಚಯನಿ ಐನ ಆರಾಮ ಕೇಳಿ ರತಿ 
ಕ್ರೀಡೆಗೆಳು ಆಲಿಂಗನ ಮುದ್ದು ಗಳು ಅಷ್ಟು ಸಿಗುವದಿಲ್ಲೆಂದು ತಿಳದು ಜೈನ 
ರಾಜನನ್ನು ಲಿಂಗಾಯತನನ್ನಾಗಿ ಮಾಡಿ, ಲಗ್ನವಾಗಿ, ರಾಣಿಯಾಗಿ ಅವು 
ಗಳನ್ನೆಲ್ಲ ಭೋಗಿಸಬೇಕೆಂದು ಅಕ್ಕನ ಮನಸ್ಸಿನಲ್ಲಿ ಇತ್ತೆಂದು ಮತ್ತೊಂದು 
ರೀತಿಯಿಂದ ಹೇಳಿದಂತೆ ಆಗುವದು. ಇವುಗಳನ್ನೆಲ್ಲವನ್ನು ವಿಚಾರಿಸಿದರೆ 
ಕೌಶಿಕನಿಗೆ ಲಿಂಗಧಾರಣ ಮಾಡಿದರೆ ಲಗ್ನವಾಗುವೆನೆಂದು ಸಹ ಅಕ್ಕನು 
ಎಂದೂ ಕೇಳಲೇ ಇಲ್ಲೆಂದು ಸಿದ್ಧವಾಗುವದು. ವಚನಗಳ ಹೊರತು ಉಳಿದ 


ಆಧಾಗಳೇ ಸುಳ್ಳೆಂದು ಹೇಳುವಾಗ ಚಾವ ರಸ ಹಾಗೂ ಗೂಳೂರ ಸಿದ್ಧ 
ವೀರಣಾರ್ಯರೆ ಆಧಾರಗಳೂ ತಾನೇ ಸುಳ್ಳಾಗಿ ಹೋಗುವವು. ಕೌಶಿಕನ್ನು 


ಅಕ್ಕನನ್ನು ತನ್ನ ಭೋಗ್ಯ, ರತಿಕ್ರೀಡೆಯ ವಸ್ತುವನ್ನಾಗಿ ಇಟ್ಟು ಕೊಳ್ಳ ಲ: 
ಎಲ್ಲ ಉಪಾಯ ಹಾಗೂ ಯೋಜನೆಗಳನ್ನು ಮಾಡಿ ನಿರಾಶನಾಗಿ, ನಿರು 
ಪಾಯ:ನಾಗಿ ಸೋತ್ಕು ಅಕ್ಕನನ್ನು ಬಿಟ್ಟು ಬಿಟ್ಟಿ ದ್ದಾನೆ. ಅಕ್ಕನ ಪ್ರಭಾವ 
ಸಿದ್ಧಿಗಳನ್ನು ಕಂಡು ದಿಗಂಬರೆಯಾಗಿ ಹೋಗಲು ಬಟ್ಟಿ ಕುವನು, ಸಾಮಾನ್ಯ 
ಸ್ತ್ರೀಯಳಾಗಿದ್ದರೆ ಆಕೆಯನ್ನು ಕೆಲವು ದಿನ ಒಪ್ಪಿಕೊಳ್ಳುವತನಕ ಸೆಕಿಮನೆ 
ಯಲ್ಲಿ ಬಂಧಿಸಿ ಬಿಡಬಹುದಾಗಿತ್ತು. ಇದನ್ನೇನೂ ಅತನು ಮಾಡಿಲ್ಲ. 
ಆಕಯ ಪ್ರಭಾವಕ್ಕೆ ಅಂಜಿ ಬೆರಗಾಗಿ ಎಲ್ಲ ಉಪಾಯಗಳ ಕೈ ಬಿಟ್ಟರು 
ಎನು. ಆಕೆಯನ್ನು ಕೌಶಿಕನು ಹೀಗೆ ಬಿಡುವದರಿಂದಲೇ ನಿಜವಾಗಿ ಅಕ್ಕ 
ನಲ್ಲಿ ಪ್ರಭಾವ ಮಹಿಮೆ ಇತ್ತೆಂದು ಸಹೆಜ ಅನಿಸದೆ ಬಿಡುವದಿಲ್ಲ. ಆಗ 
ಹೇಳಿದ ವಚನಗಳನ್ನು ವಿಚಾರಿಸಿದರೂ ಸಹ ವಾಚಕರಿಗೆ ಹೊಳೆಯು 
ವಂತಿದೆ. ಇದೆಲ್ಲ ಘಟನೆ ಸಾಮಾನ್ಯಂಗೆ ಘಟಿಸುವದು ಎಂದೂ ಶಕ್ಯವಿಲ್ಲ. 
ಇದು ಒಳ್ಳೇ ಅಕ್ಕನಿಗೆ ಬಂದ ಕಠಿಣ ಬಿಗಿ ಪ್ರಸಂಗ. ಇಂಥದರಿಂದ ಸಹೆಜ 
ಪಾರಾಗಿ ದಿಗಂಬರೆಯಾಗಿ ಹೊರಟಳು, ಇದರಿಂದ ಅಕ್ಕನ ನಿಜವಾದ 
ಸ್ಥಿತಿ, ಮಹಿಮೆ, ಪ್ರಭಾನ, ಯೋಗ್ಯತೆ, ನಿಲುಮೆ, ಅನುಭಾವ, ಸಿ 
ಮೊದಲಾದವುಗಳ ಪ್ರಜ್ಞೆ ಎಲ್ಲರಿಗೂ ಸಹೆಜ ಬರುವದೆಂದು ನಾವು ಧಾರಃ 
ಳವಾಗಿ ಹೇಳುವೆವು. ಇಲ್ಲಿಯ ತನಕ ಎಲ್ಲರೂ ಒಂದಿಲ್ಲೆಣಂದು ರೀತಿಯಿಂದ 
ಅಕ್ಕನ ಚರಿತೆಯನ್ನು ಬರೆಯಲಿಕ್ಕೆ ನಿಜವಾಗಿ ತನ್ಪಿದ್ಧಾರೆ. ಇದರಲ್ಲಿ ಶ್ರೀ 


೨೫೬ ಶಿವಾನುಭವ 


ಕೊಟಿಗಿಯವರು ಸಹ ಚಾಮರಸ ಗೂಳೂರೈ ಸಿದ್ದವೀರಣಾರ್ಯರ ಅಭಿ 
ಸ್ರಾಯಕ್ಕೆ ಹೌಡಿನ್ನುವ ಕಾರಣವೇನಾಯಿತು ನಮಗೆ ಎಳ್ಳಷ್ಟು ಹೊಳೆಯ 
ಲಲ್ಲ. ಇದೊಂದು ಸಣ್ಣ ಪ್ರಶ್ನೆಯಿಂದ ಅಕ್ಕನ ಬಾಲಬ್ರಹ್ಮಚರ್ಯ ವ್ರತ 
ಕ್ಕೇನು ಭಂಗ ಬರುವದಿಲ್ಲೆಂದು ಚಾನುರಸ ಸಿದ್ಧ ವೀರಣಾರ್ಯರು ಬಗೆದಂತೆ 
ಶ್ರೀ ಕೊಟಿಗಿಯವಣ ಸಹ ಬಗೆದಂತೆ ತೋರುವದು. ಅಕೆಯ ಅನೇಕ 
ವಚನಗಳಿಂದ ಕೌಶಿಕನಿಗೆ ಲಿಂಗಧಾರಣ ಮಾಡಿಕೊಂಡರೆ ಲಗ್ನವಾಗುವೆ 
ನೆಂದು ಸಹ ಎಂದೂ ಕೇಳಿಲ್ಲೆಂದು ನಾವು ಮೇಲೆ ಸಯುಕ್ತಿ ಕವಾಗಿ ಸಿದ್ಧ 
ಮಾಡಿ ತೋರಿಸಿದ್ದೇವೆ. ಸ್ಥಳದ ಸಂಕೋಚದ ಮೂಲಕ ಎಲ್ಲ ವಚನ 
ಗಳನ್ನು ಹಾಕಿಲ್ಲ. ನಾವು ಈ ಎಲ್ಲ ಅಂಶಗಳನ್ನೊಳಗೊಂಡ ಅಕ್ಕನ ಚಂತೆ 
ಯನ್ನೊಂದು ಬರೆಯುವವರಿದ್ದೇವೆ. ಆಗ ಸವಿಸ್ತರ ವಿಚಾರಿಸುವೆವು. 


ಅಕ್ಕನನ್ನು ಸ್ವಾಗತಿಸಿ ಕರಕೊಂಡು ಬರಲು ಕಿನ್ನರಯ್ಯಗಳನ್ನು ಬಸವಾ 
ದಿಗಳು ಕಳಿಸಿದ್ದರು. ಆಗೆ ಅವರಿಬ್ಬರಲ್ಲಿ ನಡೆದ ಸಂಭಾಷಣೆ ಯು ಅಕೃನ ನಿಜ 
ನಿಲುಮಯನು ಜಗಕೆ ತೋರಿಸಲು ಹೆಣೆದಸ್ಸೀ ಇರುವದು. ಹೊರತುಕಿನ್ನ ರಯ್ಯ 
ನೇನು ಕಾಮುಕನಲ್ಲ. ಅನನು ಸಮ್ಯಕ್‌ ಜ್ಞಾನದ ಮಹಾ ಶರಣ. ಹೀಗಂತಲೇ 
ಬಸವಣ್ಣನು ಪ್ರಭುದೇವರು ಕೂಡಿ ಅತನೊಬ್ಬನನ್ನೇ ಅಕ್ಕನನ್ನು ಕರೆತರಲು 
ಕಳಿಸಿದ್ದರು. ಬೇಕಂತಲೇ ಅಕ್ಕನಿಗೆ ಕೆಣಕ ಕೇಳಿ ಆಕೆಯಿಂದಲೇ ಯೋಗ್ಯ 
ಉತ್ತರವನ್ನು ಪಡೆದಿದ್ದಾನೆ. ಹೋಗಿ “ಬರ್ರಿ ಅಕ್ಕನವರೇ? ಎಂದರೆ ಅದರಲ್ಲಿ 
ಮಹತ್ವ ಹೊಳೆಯುವದಿಲ್ಲ. ಅಕ್ಕನ ಯೋಗ್ಯತೆ ಜಗಕೆ ತಿಳಿಯುವದಿಲ್ಲ. 
ಅದಕ್ಕಾಗಿ ಇಲ್ಲದ ಪ್ರಶ್ನೆಹುಕಿ ಕಾಮುಕನಂಕೆ ನಟಿಸಿ ತೋರಿಸಿದಾನೆ. ಹೊಂತು 
ನಿಜವಾದ ಕಾಮಾರಿಯಾಗಿದ್ದನು. ಬೊಮ್ಮಯ್ಯನು ಮೋಹದ ಬಲೆಯಲ್ಲಿ 
ಸಿಲುಕಿದವನಂತೆ ನಟಿಸಿ ಆಕೆಯ ಕೈಹಿಡಿಯ ಹೋಗುವನು. ಇದೆಲ್ಲ ಅವನ್ನು 
ಮೊದಲೆ: ಯೋಚಿಸಿದ ನಟನೆ ಹೊರತು ನಿಜವಲ್ಲ. ಇದರಿಂದಲೇ ಅಕ್ಕನು 
ದಿವ್ಯ ವಚನಗಳಿಂದ ತನ್ನ ಯೋಗ್ಯತೆಯನ್ನು ಪ್ರಕಟ ಗೊಳಿಸಿದ್ದಾಳೆ. ಅವಳ 
ಆಚಲ ಶೃದ್ಧೆ ಧೈರ್ಯ ಸಾಹಸ ನಿಷ್ಟೆ ಬ್ರಹ್ಮಚಯ ೯ ಪಃಲನೆಗಳು ಮಾತ್ರ 
ಪ್ರಕಾಶಕ್ಕೆ ಬಂದವು. ಅಲ್ಲದೆ ಅಕ್ಕನು ತಾನು ನೋಡಲಿಕ್ಕೆ ಹೆಣ್ಣು 
ರೂಪಾದರೂ ನಿಜವಾಗಿ ಗಂಡಾಗಿರುವಳೆಂದು ಸಹ ತೋರಿಸಿಕೊಟ್ಟ ಳು. 
ಹೀಗೆ ಕೆಣಕಿ ಆಕೆಯನ್ನು ಎಲ್ಲ ರೀತಿಯಿಂದ ಪರೀಕ್ಷಿಸಿ ಕಲ್ಯಾಣದಲ್ಲಿ 
ಅನುಭನಮಂಟಿಸನದಲ್ಲಿ ಎಲ್ಲರ ಮಧ್ಯದಲ್ಲಿ ದಿಗಂಬಕಿಯಾಗಿ ನಿಜವಾಗಿ ಇರ 


ಅಕ್ಕನ ಐತಿಹಾಸಿಕ ಜೀವನ ದರ್ಶನ ವಿಮರ್ಶೆ ೨೫೭ 


ಲಿಕ್ಸೆ ಬಹು ಯೋಗ್ಯಳೆಂದು ಪರೀಕ್ಷಿಸಿ ನೋಡಿ ಪ್ರಶಸ್ತಿಪತ್ರಿಕೆಯನ್ನು 
ಬೊಮ್ಮಯ್ಯನು ಕೊಟ್ಟಿದ್ದಾನೆ. ಇಂಥ ಪ್ರಶಸ್ತಿ ಸತ್ರಿಕೆಯನ್ನು ಅಕ್ಕನಿಗೆ 
ಕೊಡಲು ಇನನೇ ಮಹಾ ಯೋಗ್ಯನೆಂದು ಸಾ ಟಿ pA 
ನನ್ನೇ ಸ್ವಾಗತ ನಾಡಿ ಕರೆದುಕೊಂಡು ಬರಲಿಕ್ಕೆ ಕಳಿಸಿದ್ದಾರೆ. ಅಲ್ಲದೆ 
ಒಬ್ಬನನ್ನೆ ಕರಿಶರಲಿಕೈ ಕಳಿಸಿದ್ದರ ನಾಜಿ ತಿಳಿದು ನೋಡ 
ಬೇಕು. ಬಹು ಜನರಾದರೆ ಈ ಪ್ರಕಾರ ಕಾನುಮೋಹದ ನಟನೆ ಮಾಡ 
ಲಿಕೈ ಅವನಿಗೆ ಬರುತ್ತಿದ್ದಿಲ್ಲ. ಅನ್ಯರು ಇದ್ದರೆ ಅಕ್ಕನು ನಾಚಿ ಬೀರೊಂದು 
ಬಗೆಯ ಉತ್ತರ ಕೊಡಬಹುದೆಂದು ತಿಳಿಸೀ ಬೊಮ್ಮಯ್ಯ ನೊಟ್ಟನನ್ನೇ 
ಆಕ್ಳನನ್ನು ಕರೆತರಲು ಕಳಿಸಿದ್ದಾರೆ. 'ಈ ಉದ್ದೇಶ ನಟನೆಗಳನ್ನು ಶ್ರೀಕಂಠಯ್ಯ 
ನವಂಂಭವರೊ ಕೂಡ ಅರಿತಿಲ್ಲೆಂದು ಶ್ರೀ ಕೊಟಿಗಿಯವರು ಅವರನ್ನು 
ಖಂಡಿಸಿದ್ದಾ ರೆ, ಇನೊಳ್ಳೆ ಸಾಹಸದ ಕೆಲಸವನ್ನು ಮಾಡಿದ್ದಾರೆಂದು: ಹೇಳ 
ಬಹುದು. 4 ಶರಣರನ್ನು "ಸಾಮಾನ್ಯರು ತಾಟು. ಎಂದೂ ಶಕ್ಯವಿಲ್ಲೆಂದು 
ನಾವು ಅನೇಕಸಲ ಹೆ:ಳಿರುವೆವು. ಅವರನ್ನು ಅರಿಯಲು ಸಮು ಸಕ್‌ ದೃಷ್ಟಿ 
ಬೇಕು. ಸ್ವತಂತ್ರ ವಿಚಾರ ಶೀಲರೂ ಜೇಕು. ತ್ಕಾಗಿಗಳು ಟಿ ಬೇಕು * 
ಅಂದರೆ ಶರಣರ ಚರಿತೆಯ ಗುಟ್ಟು ಗೂಢಗಳ ಅರ್ಥವಾಗುವಡು. 


ಇದರಂತೆ ಬಸವಣ್ಣ, ಪ್ರಭುದೇವರು, ಸಿದ್ದರಾಮ, ಚನ್ನಬಸನಣ್ಣ, 
ಮಡಿವಾಳಿ ಮಾಚಿದೇವ, ಬೊಮ್ಮಯ್ಯಗಳು ಅಕ್ಕನನ್ನು ಸ್ತುತಿಗ್ಗದ ವಚನ 
ಗಳನ್ನು ಹಾಕಿ ಅಕ್ಕನ ಯೋಗ್ಯತೆಯನ್ನು ನಿಲುಮೆಯನ್ನು ಶರಣರ ಮುಖ 
ದಿಂದಲೇ ಕೇಳಿ Fea ವಂತೆ ಶ್ರೀ ಕೊಟಗಿಯವರು ಯತ್ನಿಸಿದ್ದು ಕಡೆಯ 
ಭಾಗದಲ್ಲಿ ಕಂಡುಬರುವದು. ಮೊದಲಿನ ಎಲ್ಲಪ್ರ ಕರಣಗಳಿಗೆ ಈ ಹಶ್ತನೇ 
ಪ್ರಕರಣವು ಸಾಕ್ಷಿ ಹಾಗೂ ಆಧಾರವಾಗಿದೆ ಎಂದು ಹೇಳಬಹುದು ಅದನ್ನು 
ಓದಿದರೆ ಮಾತ್ರ ತಿಳಿಯುವದು. ಅನುಭವಮಂಟನದಲ್ಲಿ ನಡೆದ ಪ ಗ್ರಭುದೇವರ 
ಹಾಗೂ ಅಕ್ಕನ ಸಂಭಾಷಣೆಯು ಅಕ್ಕನ ನಿಲುಮೆಯನ್ನು FEN 
ತ್ರ ಭುದೇನರು” ತಸ್ಪು ಹೊರಿಸಿ ಚೊಟಊನು ಸತ್ಯವೇ? ತನೆ ಸಿರಿಯ 
ತು REC ಮನದ ಭ್ರಾಂತಿ ನಿಶ್ಚ ಗಡ ಕೇಶವೆಂಬ 
ಸೀಕಿಯೇ ಲಿಂಗಕ್ಕೆ ಮರೆಯಾಯಿತ್ತು. ಅಪಮಾನ ನವೆಂತು ಹರಿಯಿತ್ತು? 
ಅದು ಗುಹೇಶ್ವರಲಿಂಗಕ್ಕೆ ಸಲ್ಲದ ವೇಷ.” ಇದರ ಮೇಲಿಂದ ಕೆಲವರು 
ನೌಶಿಕನು NE ತಪ್ಪನ್ನು ಅವನೆ ಮೇಲೆ ಹೊರಿಸಿ ಹೊರಟು 


೨೫೮ ಶಿವಾನುಭವ. 


ಬಂದಳೆಂದು ಎಲ್ಲರೂ ಅರ್ಥಮಾಡಿರುವರು. ಇದು ಸರಿಯಲ್ಲ. ತಂಸೆ ತಾಯಿ 
ಬಂಧುಬಳಗ ಕೌಶಿಕ ಅವನು ಕಳಿಸಿಕೊಟ್ಟ ಶಿಷ್ಟ್ರಮಂಡಳದವರು ಹೀಗೆ 
ಅನೇಕರು ಲಗ್ನವಾಗೆಂದು ಮೊದಲಿನಿಂದ ಇಲ್ಲಿಯತನಕ ಅಕ್ಕನನ್ನು ಕೇಳು 
ಕ್ರಿದ್ದರು. ಈಕೆ ಶಿವನ ಕೂಡ ಲಗ್ನವಾಗಿದೆ. ಇನ್ನೆಲ್ಲಿಯ ಎರಡನೇ ಲಗ್ನ? 
ಇದೆಂದೂ ಶಕ್ಯವಿಲ್ಲೆಂದು ಎಲ್ಲರಿಗೂ ಮೊದಲಿನಿಂದಲೂ ಹೇಳುತ್ತ ಬಂದಳು. 
ಎಲ್ಲರ ನೇಲೂ ಇದೇ ತಪ್ಪನ್ನು ಹೊರಿಸಿ ಹೊರಟಳಲ್ಲದೆ ಲಿಂಗಧಾರಿ 
ಯಾದಕೆ ಲಗ್ನವ.ಗುವೈಂದು ಕೌಶಿಕನಿಗೆ ಹೇಳಿ, ಆಗಲಾರದ್ದಕ್ಕೆ ಅವನ 
ಮೇಲೆ «ಪ್ಪು ಹೊರಿಸಿದಳೆಂದು ತಪ್ಪು ಅರ್ಥವನ್ನು ಮಾಡಬಾ 
ರದು. ನೃವಹಾರದಲ್ಲಿ ಹೆಣ್ಣುಮಕ್ಕಳು ಪ್ರಾಯಕ್ಕೆ ಬಂದ ಕೂಡಲೆ 
ಎಲ್ಲರೂ ಸಣ್ಣ ದೊಡ್ಡವರೂ ಒಳಗಿನವರೂ ಹೊರಗಿನನರೂ ಹೀಗೆ ಸಕ 
ಲರೂ ದೊಡ್ಡ ವಳಾದಿ. ಪ್ರಾಯ ಬಂದಿದೆ. ಯೌವ್ವನ ಬಂದಿದೆ. ಇನ್ನು ಯಾವಾಗ 
ಲಗ್ನ ? ಹೆಣ್ಣು ಹಾಗೇ ಇರಕೂಡದು. ಹೆಣ್ಣೆಂದರೆ ಹುಣ್ಣು. ಗಂಡ 
ನಿಲ್ಲದ ಗೈಯಾಳಿಯಂತೆ ತಿರಿಗಬಾರದು. ತಿರುಗಿದರೆ ಎಲ್ಲರ ಕಣ್ಣು ಬೀಳು 
ವದು. ಹಾಗೆ ಹೀಗೆ ಎಂದು ಅನೇಕರು ಕೇಳುವವರೇ ಇರುವರು. 
ಒಲ್ಲೆಂದರೆ ಬಿಡಕೊಲ್ಲಳೇಕೆ ಶರಣಿ ಯಾಗಿ ಇರಲೆ.ದು ಯಾರೂ ಎಂದೂ 
ಹೇಳುವದಿಲ್ಲ. ಅದರಂತೆ ಅಕ್ಕನಿಗೂ ಎಲ್ಲರೂ ಗಂಡನನ್ನು ಮಾಡಿಕೊ 
ಎಂದು ಕೌಶಿಕನು ಕೆಣಕುವದಕ್ಕಿಂತ ಮೊದಲೇ ಎಲ್ಲರೂ ಆಕೆಗೆ ಹೇಳ 
ತ್ರಿದ್ದರು, ಇದಕ್ಕೆ ಆಕೆಗೆ ಬೇಸರಿಕೆ. ಎಲ್ಲರಿಗೂ ಲಗ್ನವಾಗುವದಿಲ್ಲ. ಶಿವನ 
ಕೂಡ ಲಗ್ನವಾಗಿದೆ ಎಂದು ಹೇಳಿದಳು. ಅದರೂ ಎಲ್ಲರೂ ಅಕ್ಕನಿಗೆ 
ಕಿರಿಕಿರಿ ಕೊಡುವದನ್ನು ಬಿಟ್ಟಿರಲಿಲ್ಲ. ಅದರಂತೇ ಕೌಶಿಕನೂ ಕೂಡ 
ತನ್ನನ್ನೇ ಲಗ್ನವಾಗೆಂದು ಕೇಳಿದಾಗ ಸಹ ಇದರೆಂತೆ ಹೇಳಿದಳು. ಆಗ 
ಅವನು ಕಕಿತರಿಸಿ ಜುಲುನೆ ಮಾಡಲು ಒಲ್ಲೆಂದು ಹೇಳಿ, ದಿಗಂಬರೆಯಾಗಿ 
ಹೊರಟಳು. ಇದರಂತೆ ಎಲ್ಲರೂ ಮೊದಲಿನಿಂದಲೂ ಲಗ್ನವಾಗೆಂದು ಹೇಳು 
ವದೇ. ಅಕ್ಕನು ಅಎರೆಲ್ಲರ ಮೇಟಿ ಹೊರಿಸಿದ ತಪ್ಪು ಹೊರತು ಲಿಂಗಧಾ 
ರಣೆ ಮಾಡಿಕೊಳ್ಳು ವದಿಲ್ಲವೆಂದು ಹೇಳಿದ ಕೌಶಿಕನ ತಪ್ಪು ಇದಲ್ಲ. ಲಗ್ನ 
ವಾಗಿ ಸಂಸಾರಿಯಾಗೆಂದು ಸಕಲರೂ ಮೊದಲಿನಿಂದ ಹೇಳುವ ಸಂಗತಿಯೇ 
ಅಕ್ಕನು ಎಲ್ಲರ ಮೇಲೆ ಹೊರಸಿದ ತಪ್ಪು. ಅದಕ್ಕಾಗಿ ಎಲ್ಲರನ್ನೂ 
ತೊರೆದು ವನಕ್ಕೆ ಹೋದಳು. ಬರೇ ಕೌಶಿಕನದೇ ತಪ್ಪಾಗಿದ್ದರಿ ತನ 
ಮನೆಯಲ್ಲಿ ಹೋಗಿ ಇರಬಹೆ ದಾಗಿತ್ತು. ಇಲ್ಲವೆ ಬೀಗರ ಮನೆಯಲ್ಲಿ ಇಂ“ 


ಅಕ್ಕನ ಐತಿಹಾಸಿಕ ಜೀವನ ದರ್ಶನ ವಿಮರ್ಶೆ “NF 


ಬಹುದಾಗಿತ್ತು. ಇವರೆಲ್ಲರ ತಪ್ಪು ಆದದ್ದರಿಂದ ಅಕ್ಕನು ಎಲ್ಲರನ್ನು ಬಿಟ್ಟು 
ವನಕ್ಕೆ ಹೋದಳು. ಎಲ್ಲರೂ ವಿರತಿ ಪೈರಾಗ್ಯ ಬೇಡ, ಶರಣಮ್ಮನಾಗ 
ಬೇಡೆಂದು ಹೇಳುವದೇ ಅವರೆಲ್ಲರ ತಪ್ಪು ಇದೇ. ತಪ್ಪನ್ನು ಎಲ್ಲರ ಮೇಲೆ 
ಹೊರಿಸಿ ಹೊಕಹೊರಟಿಳು. ಗೂಳೂರ ಸಿದ್ದವೀರಣಾರ್ಯರು ಬರೆದ ಉಡು 
ತಡಿಯ ಮಹಾದೇವಿಯಕ್ಕ ಗಳ ಸಂಪಾದನೆಗಳಿಂದ ಇದೆಲ್ಲ ಅಳ್ಳನ ನಿಲುಮೆ 
ಯನ್ನೇ ತೋರಿ ಸುವದು. ಆದರೂ ಸಿದ್ಧವೀರಣಾರ್ಯರು ಮಾತ್ರ ಕೌಶಿಕನು 
ಲಿಂಗಧಾರಣೆ ಮಾಡಿಕೋಡರೆ ಲಗ್ನವಾಗುವೆನೆಂದು ಅಕ್ಕನು ಹೇಳಿದಳೆಂದು 
ಅಭಿಪ್ರಾಯವನ್ನು ಚಾಮರಸನಂತೆ ವ್ಯಕ್ತ ಮಾಡಿ ತಪ್ಪಿದ್ದಾನೆ. ಅದರ 
ಬಗ್ಗೆ ಒಂದಾದರೂ ನಚನವನ್ನು ಒಬ್ಬ ರಾದರೂ ಹೇಳಿದರೆ ನಂಬಬಹುದಾ 
ಗಿತ್ತು. ಪ್ರಭುದೇವರು ಕೇಳಿದ ಮೇಲಿನ ಪ್ರಶ್ನೆಯಿಂದ ತನ್ಷಿಗೆ ಇಲ್ಲದ 
ಅರ್ಥ ಮಾಡದೆ ನಾವು ಹೇಳಿದ ಅರ್ಥವು ಸಮಂಜಸವೂ ವ್ಯಾವಹಾರಿಕವೂ 
ಆಗಿದೆ ಎಂದು ಧಾರಾಳವಾಗಿ ಹೇಳಬಹುದು. ಆನು ಸಕಲರ ಕೂಡ 
ವಚನದಿಂದಲೇ ಮಾತಾಡುತ್ತಿದ್ದಳು. ಅವೆಲ್ಲವುಗಳನ್ನು ಶೋಧಿಸಿ ತೆಗೆದರೆ 
ಒಳಿತಾಗುವದು. ಅವೆಲ್ಲ ಹಾಳಾಗಿರಬಹುದು. ಇದ್ದ ವಚನಗಳಲ್ಲಿ ಅಕ್ಕ 
ನನ್ನು ತಿಳಿಯಲಿಕ್ಕೆ ಯತ್ನಿಸೋಣ. ಇದೊಂದು ವಿಚಾರವನ್ನು ಬಿಟ್ಟರೆ 
ಚಾಮರಸ ಹಗೂ ಸಿದ್ಧವೀರಣಾರ್ಯರು ಅಕ್ಕನ ಚರಿತೆಯನ್ನು ಹೆಚ್ಚಾಗಿ 
ನೈಜವಾಗುವಂತೆ ಬಕೆದರೆಂದು ಹೇಳಬಹುದು. ಹೀಗಾಗಿ ಬಹುತರ ಎಲ್ಲರೂ 
ಹೆಚ್ಚು ಕಡಿಮೆ ತಪ್ಪನ್ನು ಅಕ್ಕನ ಬಗ್ಗೆ ಮಾಡದೆ ಬಿಟ್ಟಿಲ್ಲಿಂದು ಧಾರಾಳ 
ವಾಗಿ ಹೇಳಬಹುದು. ಈ ೧೦ನೇ ಪ್ರಕರಣದಲ್ಲಿ ಬಾಳ್ಗೋಟಕಂಜನವೆಂದು 
ಅನೇಕ ವಿಷಯಗಳನ್ನು ಬರೆದಿದ್ದಾರೆ. ಇದು ದೊ ಪ್ರಕರಣವಾಗಿದೆ. 
ಇದರಲ್ಲಿಯ ಸಕಲ ವಿಷಯಗಳನ್ನು, ಅನೇಕರ ವಿಮರ್ಶೆಗಳನ್ನು ಬಹು 
ಮಾರ್ಮಿಕವಾಗಿ ಮಾಡಿದ್ದಾರೆ. ಕೌಶಿಕನು ಲಿಂಗಧಾರಣ ಮಾಡಿಕೊಂಡರೆ 
ಲಗ್ನವಾಗುವೆನೆಂದು ಇಬ್ಬರು ಹಿಂದಿನ ಕವಿಗಳೆನ್ನು ಸಮರ್ಥಿಸಿದ್ದು ಮಾತ್ರ 
ನಮ್ಮ ಮನಸ್ಸಿಗೆ ಬಂದಿಲ್ಲ. ಅದನ್ನು ಮೇಲೆ ವಿವರಿಸಲಾಗಿದೆ. ಉಳಿದು 
ದೆಲ್ಲ ಒಳ್ಳೇ ಸಮಂಜಸವಾಗಿದೆ. ಅನೇಕರನ್ನು ಖಂಡಿಸಿದ್ದಾರೆ. ಇದೆಲ್ಲ 
ಒಳ್ಳೇದೇ ಆಗಿದೆ. 

೧೧ನೇ ಪ್ರಕರಣಃ--ಇದರಲ್ಲಿ ಅಕ್ಕನ ಘನ ನಿಲುಮೆಯನ್ನು ಅಕ್ಕನ 
ಹಾಗೂ ಶರಣರ ವಚನಗಳಿಂದ ಸಂಭಾಷಣೆಗಳಿಂದ ಚನ್ನುಗಿ ಕಲೆಹಾಕಿದ್ದಾರೆ 
ಇದು ಒಳ್ಳೆ ಸಮಂಜಸಮೂ ಆಗಿದೆ. ಇದೆಲ್ಲವೂ ಸತ್ಯವಿದೆ ಶುದ್ಧವಿಡೆ. 


೨೬೦ ಶಿವಾನುಭವ 


ಅಕ್ಕನ ಘನ ನಿಲವು ದಿಗಂಬರೆಯಾಗಿ ಹೊರ ಹೊರಟ ಕೂಡಲೇ ತಿಳಿಯ 
ಹತ್ತುವದು. ಆದರೆ ಅದು ವನದಲ್ಲಿ ಮತ್ತು ಕಲ್ಯಾಣದಲ್ಲಿ ಪೂರ್ಣವಾಗಿ 
ಎಲ್ಲರಿಗೂ ತಿಳಿಯುವಂತಿದೆ. ಬಹುತರ ಎಲ್ಲ ಬರಹೆಕಾರರೂ ಅಕ್ಕನ 
ನಿಲವ ಸಾಕ್ಷಾಶ್ಛಾರ ಅರಿವೆಗಳನ್ನು ಹಾಕಿದ್ದ ಕಡೆಯ ಪ್ರಕಣದಲ್ಲಿ ಎಂದೇ 
ತೋರುವದು. ಇದರ ಅಥ `ವನ್ನು--ಅವರು ಕಟ್ಟ ಕಡೆಗೆ ಅಕ್ಕನಿಗೆ ಅನುಭವ 
ನಾಯಿಕೆಂದೂ ಸಾಕ್ಷಾಕ್ಸಾರವಾಯಿತೆಂದೂ ತಿಳಿದು ಅರ್ಥ ಮಾಡಿಕೊಂಡು 
ಹಾಗೆಲ್ಲ ಮಾಡಿದ್ದಾರೆ. ಇದೆ ಸರಿಯಲ್ಲ. ಅಕ್ಕನು ಕೌಶಿಕನ ಕಣ್ಣಿಗೆ 
ಬೀಳುವದಕ್ಕಿಂತ ಮೊದಲೇ ಅವಳಿಗೆ ಸಂಪೂರ್ಣ ಸಾಕ್ಷಾಶ್ಯಾರದ ಸುದ್ದಿಗಳು 
ಅನುಭವಗಳಾಗಿದ್ದೆ ವು. ಆಗಲೇ ಅವಳಿಗೆ ಶ್ರೇಷ್ಠ ನಿಲುಮೆಯು ಪ್ರುಪ್ತ 
ವಾಗಿತ್ತು. ಅದಕ್ಕಂತೇ ಕೌಶಿಕನ ಕಾಮುಕ ದೃಷ್ಟಿಯು ನೀಚ ಕೃತಿಗಳಿಂದ 
ಸಹಜ ಪ್ರಭಾವ ಬೀರಿ ದಿಗಂಬಕೆಯಾಗಿ ಪಾರಾದಳು. ಸಾಧನ ಸ್ಥಿತಿಯಲ್ಲಿ 
ದಿಗಂಬರೆ ಯಾಗಲಿಕ್ಕೆ ನಾಚಿಕೆ ಬರುವದು. ಇದೆಲ್ಲ ಪೂರ್ಣ ಸಿದ್ದಾವಸ್ಥೆ 
ಯವರಿಗೆ ಮಾತ್ರ ಶಕ್ಯವಿರುವದು- ಇದು ಅಕ್ಕನಿಗೆ ಮಾತ್ರ ಶಕ್ಕವಾಯಿತು. 
ಅಕ್ಕನು ಸಾಧಕಳು ಅಥವಾ ಸಾಮಾನ್ಯಳು ಇದ್ದರೆ ಹೀಗೆ ದಿಗಂಬರೆಯಾಗಿ 
ಪಾರಾಗುವದು ಎಂದೂ ಶಕ್ಯ ವಿಲ್ಲ. ತನ್ನ ಮನೆಯಲ್ಲಿಯೇ ಅನೇಕ ಸಾಧನೆ 
ಗಳನ್ನು ಮಾಡಿ ಸಕಲ ಪ್ರಯೋಗಗಳನ್ನು ಯಶಸ್ವಿಯಾಗಿ ಮುಗಿಸಿದ್ದಳು. 
ಅದಕೃಂತೇ ಕೌಶಿಕನ ಆಳುಗಳು ಬಲುಮೆಯಿಂದ ಕಕಿತರಲಿಕ್ಕೆ ಬರಲು, 
ಕೌಶಿಕನ ಸಂಗಡ ಅಕ್ಕನು ವಾದಿಸಿ ತನ್ನ ಪ್ರಭಾವ ಬಿರೀ ಅವನನ್ನು ಸೋಲಿಸಿ 
ಬರಬೇಕೆಂದು ತಾನೇ ಧೈರ್ಯದಿಂದ ಅರಸನ ಅರಮಂದಿರಕ್ಕೆ ನಡೆದು 
ಬಂದಳು. ಮತ್ತು ಆಕೆ ಯೋಚಿಸಿಡಂತೆ. ಈ ದುರ್ಫಟನೆ ಯೊಳಗಿಂದ 
ಸಹಜ ಪಾರಾದಳು. ಆಗಲೇ ಆಣೆಯ ನಿಲುಮೆಯನ್ನರಿಯಲು ಜನರಿಗೆ 
ಅನುಕೂಲವಾಯಿತು. ಮತ್ತು ಪ್ರಾರಂಭವಾಯಿತು. ಇದಕ್ಕೂ ಮೊದಲಿನ 
ಆಕೆಯ ಚರಿತೆ - ಸಾಧನ ನಿಲುಮೆ ಸಾಕ್ಸಾಶ್ಯಾರಗಳು ಏನೂ ತಿಳಿಯ. 
ಅವೆಲ್ಲ ಮನೆಯಲ್ಲಿ ಗುಸ್ತವಾಗಿ ಸುಪ್ತವಾಗಿದ್ದವು. ಕೌಶಿಕನು ಕೆಣಕಿದುಗ' 
ಅವೆಲ್ಲ ಪ್ರಕಟವಾದವು. ಕೌಶಿಕನು ಕೆಣಕದಿದ್ದರೆ ಅಕ್ಕನನ್ನು ಯಾರು 
ತಾನೇ ಅರಿಯ ಬಲ್ಲರು? ಅಕ್ಕನು ಇಲ್ಲಿಯ ತನಕ ಬಾಳಿ ಬದುಕಿ 
ಬೆಳೆದದ್ದಾದರೂ ಕೌಶಿಕನ ನಿಂದೆ ಎಂದು ಹೇಳಬಹುದು. ಕೌಶಿಕನಿಲ್ಲ 
ದಿದ್ದಕಿ ಅಕ್ಕನ ಯೋಗ್ಯತೆ--ಯಣರಿಗೆ ತಿಳಿಯತ್ತಿತ್ತು. ಅವಳು ದಿಗಂಬರೆ 
ಯಾಗುತ್ತಿರಲಿಲ್ಲ. ಕಾನನಕ್ಕೆ ಕಲ್ಯಾಣಕ್ಕೆ ಅನುಭವ ಮಂಟನಕ್ಕೆ, ಅಕ್ಕನು 


ಅಕ್ಕನ ಐತಿಹಾಸಿಕ ಜೀವನ ದರ್ಶನ ವಿಮರ್ಶೆ ೨೬೧ 


ಹೋಗುತ್ತಿದ್ದಳೊ ಇಲ್ಲಮೋ ಎಂದು ಡೇಳಲಿಕ್ಕೆ ಬರುತ್ತಿದ್ದಿಲ್ಲ. ಇದೆಲ್ಲ 


ಪರಮಾತ್ಮನು ಮೊದಲೇ ಯೊಚಿಸಿದಂತೆ ಸಕಲವೂ ನಡೆಎದೆ. ಎಂದು 
ಹೇಳಬೇಕು. 


ಒಟ್ಟಿನಲ್ಲಿ ಹಿಂದಿನ ಈಗಿನ ಯಾವ ಪಂಡಿತರೂ ಕವಿಗಳೂ ಅಕ್ಕನ 
ಚರಿತೆಯನ್ನು ಅಕೆಯ ಸಿದ್ಧಿ, ಸ್ಥಿತಿ, ಸಾಧನ, ಪೂಜೆ, ತ್ಯಾಗ ದಿಗಂಬರತ್ವ 
ವೈರಾಗ್ಯ, ಯೋಗ್ಯ ನಿಲುಮೆ ಸಾಕ್ಸಾತ್ಯಾರ, ಅನುಭವ, ವಚನಕಾರನ 
ವಚನಗಳಲ್ಲಿಯ ಸತ್ಯ,ಶರಣರ ಸ್ತುತಿ, ಮೊದಲಾದ ವಿಷಯಗಳಿಸೆ ಬಗ್ಗು ವಂತೆ 
ಬರೆದಿಲ್ಲೆಂದು ನಾವು ಧೈರ್ಯವಾಗಿ ಹೇಳಬಲ್ಲೆ ವು. ವಚನಗಳ ಹೊರತು 
ಉಳಿದವರ ಆಧಾರಗಳನ್ನು ತಕ್ಕೊಂಡವರೆಲ್ಲ ನಿಜವಾಗಿ ಎಡವಿದ್ದಾರೆ. 
ಅಕ್ಕನ ವಚನ ಹಾಗೂ ಸಮಕಾಲೀನ ಶರಣರ ವಚನಗಳನ್ನೇ ಆಧಾರ 
ಸಾಕ್ಷಿಯಾಗಿಟ್ಟು ಕೊಂಡೇ ಅಕ್ಕನ ಚಂತ್ರೆ ಬರೆಯ ಬೇಕೆ ಹೊಗತು ಅನ್ಯ 
ಯಾವ ಆಧಾರ ಸಾಕ್ಷಿಗಳು ಉಸಯೋಗವಾಗಲಾರವು. ಅದಕ್ಕಾಗಿ ಎಲ್ಲರೂ 
ತಪ್ಪಿದ್ದಾರೆ. ಹಿಂದಿನ ಈಗಿನ ಎಲ್ಲರಿಗಿಂತ ಶ್ರೀ ಕೊಟಗಿಯವರು ಮಾತ್ರ 
ಒಂದೇ ಒಂದು ವಿಷಯವನ್ನು ಬಿಟ್ಟು ಉಳಿದ ಎಲ್ಲ ವಿಷಯಗಳನ್ನು ಚನ್ನಾಗಿ 
ಪ್ರತಿ ಪಾದನ ಮಾಡಿದ್ದಾರೆ. ವಚನಗಳ ಆಧಾರದಿಂದ ಇವರು ಬರೆದರೂ 
ಕೌಶಿಕನು ಲಿಂಗಧಾರಣ ಮಾಡಿಕೊಂಡರೆ ಲಗ್ಗಮಾಗುವೆನೆಂದು ಅಕ್ಕನು 
ಅಂದಳೆಂದು ಚಾಮರಸ ಸಿದ್ಧ ವೀರಣಾರ್ಯರನ್ನು ಯಾಕೆ ನಂಬಿಡರೆಂದು 
ನಮಗೆ ತಿಳಿಯದಾಗಿದೆ. ಇದೂ ಕೂಡಾ ಸರಿಯಲ್ಲೆಂದು ನಾವು ಹಿಂದೆ 
ವಿವರಿಸಿದ್ದೇವೆ. ಇನು ಮುಂದಿನ ೨ನೇಭಾಗದಲ್ಲಿ ಶ್ರೀ ಕೊಟಿಗಿಯವರು 
ನಮ್ಮ ಅಭಿಪ್ರಾಯದಂತೆ ತಿದ್ದಿ ಕೊಂಡು ಗ್ರಂಥ ಬರೆಯುವರೆಂದು ನೆರೆ 
ನಂಬಿದ್ದೇವೆ. ಇಷ್ಟು ದರೆ ಅವರ ಗ್ರಂಥವು ಅತೀ ಪರಿಸೂರ್ಣ ಸ್ಥಿತಿಗೆ 
ಬರುವದರಲ್ಲಿ ಎಳ್ಳಷ್ಟು ಸಂಶಯವಿಲ್ಲ. ಎಲ್ಲವನ್ನೂ ವಚನಗಳಿಂದ ಬರೆದು 
ಅದೊಂದು ಮಾತನ್ನು ಆ ಇಬ್ಬರು ಕವಿಗಳ ಆಧಾರವನ್ನೇಕೆ ತೆಗೆದು 
ಕೊಳ್ಳ ಬೇಕು? ಮುಗಳಿ ಪಟ್ಟ ಸ್ವಾಮಯ್ಯ, ವೀರಭದ್ರಪ್ಪ ಅಂಗಡಿ, 
ನಾಗಭೂಷಣ, ಕರಡಿ, ಪಾಟೀಲ, ಕುಂದಣಗಾರ, ಮಾಳವಾಡ, ಶ್ರೀನಿವಾಸ 
ಮೂರ್ತಿ, ಪರಮೇಶ್ವರ ಭಟ್ಟ ಹೆಂಜಿ, ಕೃಷ್ಣರಾಯ, ಲಿಂಗಣ್ಣಯಾ 
ಬಸವರಾಜ ಮೊದಲಾದವರು ಹರಿಹರ ಚನ್ನ ಬಸವಾಂಕರನ್ನು ಅನುಸಂ 
ಸಿದ್ದಾರೆ. ಇವರಿಗೆಲ್ಲ ಸಮ್ಯಕ್‌ ದೃಷ್ಟಿ ಇಲ್ಲದ್ದಕ್ಕೆ ಹೀಗಿ ಬರೆದಿದ್ದಾರೆ 
ಇವರನ್ನೆಲ್ಲ ಶ್ರೀ ಕೊಟಗಿಯವರು ಚನ್ನಾಗಿ ಖಂಡಿಸಿದ್ದಾ ಕೆ. ಇದರಲ್ಲಿ 


೨೬೨ ಶಿವಾನುಭವ, 


ಚಾಮರಸ ಸಿದ್ಧ ನೀರಣಾರ್ಯರನ್ನು ಒಫ್ಪಿ ಕೊಂಡಿದಾರೆ. ಎಲ್ಲರನ್ನು ಕೆ 
ಬಿಟ್ಟಿಕೆ ತ್ರಾ ಸಂದೀತೆಂದು ಬಗೆದಂತೆ SE ಇನ್ನು ಇವರನ್ನೂ 
a RES ವೆಂದು ಸೂಚಿ ಸುವೆವು. ಅಂದರೆ ಅಕ್ಕನ ಚರಿತೆ 
ಸೂರ್ಣ ಪರಿಪೂರ್ಣ ವಾಗುವಜೆಂದು ಸತ್ಯವಾಗಿ ಹೇಳೆಬಲ್ಲೆವು. 
ಪರಮಾತ್ಮನ ನ ಚಿಚ್ಛಕ್ತಿ ಮಾಯಾಶಕ್ತಿಗಳಾದ ಎರಡು ಶಕ್ತಿಗಳ ಯೋಗ್ಯ 
ತೆಯನ್ನು ಜಗಳ ತೋರಿಸಲು ಇದೊಂದು ಹೂಡಿದ ಆಟಿನಿರುವದು. ತಾನು 
ಪ್ರಭುವಾಗಿ ಜನಿಸುವನು. ಚಿಚ್ಛಕ್ತಿಯೆ ಅಕ್ಕಮಹಾದೇವಿ ವಣಯಾ 
ಶಕ್ತಿಯೇ ಮಾಯಾಡೇವಿಯಾಗಿ ಜನಿಸುವರು, ಪ್ರಭುವಿಗೆ ಮೊದಲು 
ಮಾಯಾದೇವಿ ಗಂಟುಬೀಳುವಳು. ಬೇಕಾದಷ್ಟು ಯತ್ನಿಸಿದರೂ ಪ್ರಭು 
ಮಾಯೆಗೊಳಗಾಗುವದಿಲ. ಮಾಯೆ ಸೋಲುವಳು. ಆದಕಿ ಚಿಚ್ಛಯಾದ 
ಅಕ್ಕಮಹಾದೇನಿಯನ್ನು ಪ್ರ ಪ್ರಭು ನೋಡಿದ ಕೂಡಲೇ ಅಕೆಗೆ ಮೆಚ್ಚಿ ಗುರು 
ವಿನಂತೆ ನೆರವಾಗುವನು. ಇದು ಶುದ್ದ ಪವಿತ್ರ ಅಕ್ಕನ ಡ್‌ ಪ್ರಭು 
ತಾಯಿ, ತಾಯಿ ಎಂದು ನಂಬಿ ನಡೆದರು. 16ರ ಮಾಯಾದೇವಿಯು 
ಮಾಯೆ, ಮೋಹ, ಮದ, ಮವುಕಾರೆ, ಅಸಂಕಾರ, ಆಶೆ ವಾಸನೆ, 
ಕಿಂಡಿ ಬಯಕೆ, ಕಾಮನೆ, ವಿಲಾಸ್ಕ ಚಖುನಿ ಐಸ್ರ, ಆರಾಮ, ವಿಷಯಾಸಕ್ತಿ, 


ರೀತ್ಕಿ ಕ್ರೀಡೆ, ಕಾಮವಿಲುಸ ಮೊದಲಾದವುಗಳ ಮೊತ್ತವಾಗಿ ಜ ನಿಸಿದ್ದಳು. 
ಅದಕೆ ಅಕ್ಕಮಹಾಡೇವಿಯು- ತ್ಯಾಗ, ವೈರಾಗ್ಯ, ನಿರತ್ಕಿ ನಿರ್ನೂಯೆ, 
ನಿರ್ಮೋಹ ನಿರಹೆಂಕಾರ್ಯ ಸ ಬ್‌ ಬ್ರಹ್ಮಚರ್ಯ, ನಿಷ್ಕು 
ಮನೆ, ಸಾದಾ ಸರಳಜೀನನ, ಸತ್ಯ, ನ್ಯಾಯ, ನಿಸ್ಮುರ ಸ್ರೇಮ್ಮ ಭಕ್ತಿ, ಜ್ಞಾ ನ್ಯ 
ಅರಿವೆ ಮೊದಲಾದವುಗಳ ಮೊತ್ತವಾಗಿ ಜನಿಸಿದ್ದ ಳು. ಹೀಗಿದ್ದ ಬಳಿಕ ಪ ಸ ತ್ರಭುದೇ 
ವರು ಮಾಯಾದೇವಿಗೆ ಮರುಳಾಗದೆ ಅಕ್ಕ ಮಹಾಡೇನಿಗೆ ಮೆರುಳಾಗಿ ಮಹಾ 
ತಾಯಿ ಜಗನ್ಮಾತೆ ಎಂದು ನಮೋ ನಮೋ ಎಂದು ಸ್ತುತಿಯ ವಚನಗ 
ಸ ಳನ್ನು ಪ್ರಭುದೇವರು ಹುಡಿದರು. ಅದರಂತೆ ಸಕಲ ಶರಣ ಶರಣಿಯರೂ 
ಹಃಡಿದರು. ಈ ಎರಡು ಶಕ್ತಿಗಳ ಕೂಡ ಪ್ರಭುದೇವರು ಹೋರಾಡಿದ್ದ 
ರಿಂದ ನಿಜವಾದ ಪ್ರಭುವಿನ ಶಕ್ತಿ ಯೋಗ್ಯತೆಗಳು ಪ್ರಕಟವಾಬುದಲ್ಲದೆ 
ಅಕ್ಕನ ಮಹಾ ಯೋಗ್ಯತೆಗಳು ಪ್ರಕಟವಾದುದಲ್ಲದೆ ಆಕೃನ ಮಹಾ 
ಯೊಃಗೃತೆಯೂ ಕೂಡ ಪ್ರ ಪ್ರಕಟವಾಗುವದು. ಅಕ್ಕನು ಅಸಾಮಾನ್ಯ ಹೋಲಿಕೆ 
ಯಿಲ್ಲದೆ ಮಹಾ ಮಹಾತ್ಮಳೂ ಶರಣಿಯೂ ಎಂದು ಸಹ ತಿಳಿಯಪಡಿಸಿ 
ದಳು. ಅಕ್ಕನು ಸ್ತ್ರೀಯರಿಗೆ ಎಸ್ಟು ಸ್ವಾತಂತ್ರ ಸಮಾನತೆಗಳಿರುವವೆ:ಬು 


ಅಕ್ಕನ ಐತಿಹಾಸಿಕ ಜೀವನ ದರ್ಶನದ ವಿಮರ್ಶೆ. ೨೬೩ 


ದನ್ನು ತಿಳಿಯ:ಡಿಸಲು ಅನ ತರಿಸಿ ಗಂಡನನ್ನೇ ಆಗುವದಿಲ್ಲೆಂದು ಹೇಳಿ 
ಯೊ:ಗ್ಯತೆ ಇದ್ದರೆ ದಿಗಂಬರೆಯಾಗಿ ಸಹ ಇರಲಿಕ್ಕೆ ಬರುವದೆಂದು ತ್ಯಾಗದ 
ಹಿರೇ ಉಚ್ಚ ಮಟ್ಟವನ್ನು ತೋರಿಸಿಕೊಡಲಿಕ್ಕೆ ಅವತರಿಸಿದಳು. ಸ್ತ್ರೀಯ 
ರಿಗೆ ಶಿನಯೋಗದಲ್ಲಿ ಎಷ್ಟರ ಮಟ್ಟಿಗೆ ಸಾಧಿಸುವ ಅಧಿಕಾರವಿರುವದೆಂದು 
ತೋರಿಸಿ ಕೊಟ್ಟಿ ಳು. ಸ್ತ್ರೀಯರು ಪುರುಷರಿಗಿಂತ ಯಾತರಲ್ಲಿಯೂ ಕಡಿಮೆ 
`ಇಲ್ಲ. ಒಂದು ದೃಷ್ಟಿಯಿಂದ ಹೆಚ್ಚೆಂದು ಕಿ೪ಸಲು ಬಂದಳು. ತ್ಯಾಗದ 
ಒಳ್ಳೇ ಎತ್ತರವಾದ, ಯಾರೂ ಎಂದೂ ಮುಟ್ಟಲಾರದ ಮಟ್ಟನ್ನು ತಿಳಿ 
ಸಲಿಕೈ ಅವತರಿಸಿದಳು. ಅದಕ್ಕಂತೇ ಅಕ್ಕನ ಸಿಪಿಯು ಬಹು ಹೆಚ್ಚಿನ 
ದೆಂದು ಎಲ್ಲ ಶರಣ ಶರಣಿಯರು ಏಕ ಕಂಠದಿಂದ ಹೊಗಳಿದ್ದಾರೆ. ಈ 
ಪ್ರಕಾರ ಶ್ರೀ ಕೊಟಿಗಿಯವರು ಅಕ್ಕನನ್ನು ಚಿತ್ರಿಸಿ, ಅಕ್ಕನಿಗೆ ಬಂದ ಅನೇಕ 
ಹುಸಿ ದುರಾಪವಾದಗಳೆನ್ನು ದೂರ ಮಾಡಲಿಕ್ಕೆ ಚನ್ನಾಗಿ ಹೆಣಗಿದ್ದಾರೆ. 
ಅಲ್ಲದೆ ದುರಾಸವ.ದನನ್ನು ಕೊಟ್ಟಿ ವರನ್ನೂ ಸಹ ಚನ್ನಾಗಿ ಖಂಡಿಸಿ 
ಬುದ್ಧಿಗಲಿಸಿದ್ದು ರೆ. ಆದಕೆ ನಾವು ಮೇಲೆ ತೋರಿಸಿದ ಅದೊಂದು ಚಿಕ್ಕ 
ಅಪವಾದವನ್ನು ಕೂಡ ಹೊರದೂಡಿ ಅಕ್ಕನ ಸಂಪೂರ್ಣ ಪರಿಪೂರ್ಣ 
ತ್ಯಾಗ ವಿರಾಗಮಯ ಸತ್ಯ, ಶುದ್ಧ, ಪೂಜ್ಯ, ಪವಿಶ್ರ ನಿಜಜೀವನವನ್ನು 
ಮುಂದಿನ ಎರಡನೇ ಭಾಗದಲ್ಲಿ ಹೆಣೆಯುನರೆಂದು ನಾನು ಬಲವಾಗಿ 
ನಂಬಿದ್ದೇವೆ. 


ವಚನ ಸಾಹಿತ್ಯ 


[ ಲೇಖಕರು:- ನಾ. ಮೆ. ಬಸನರಾಜ್ಕ ಮುಖ್ಯೋಪಾಧ್ಯಾಯ ಚಿಕ್ಕೆ ಬಳ್ಳಾರಿ.] 





ಆದ್ಯರ ವಚನ ಪರುಷ ಕಂಡಯ್ಯ 1 ಅಧರಕ್ಕೆ ಕಹ, ಉದರಕ್ಕೆ ಸಿಹಿ 
ಕೂಡಲಸಂಗನ ಶರಣರ ವಚನ ಬೇವ ಸವಿದಂತೆ. 
— ಥೀ ಬಸವಣ್ಣನವರು. 


ವಚನಸಾಹಿತ್ಯವಾಗಲಿ, ವೀರಶೈವ ಸಾಹಿತ್ಯವಾಗಲೀ ಕನ್ನಡನಾಡಿಗೆ 
ಅರ್ಥಿಸಿದ ಸೇವೆ ಅಸ್ಟ್ರಿಷ್ಟಲ್ಲ ಅಪಾರವಾಗಿದೆ. ವಚನಸಾಹಿತ್ಯ ಕನ್ನಡ 
ಸಾಹಿತ್ಯದಲ್ಲಿ ಎಂಥ ಸ್ಥಾನ ಗಳಿಸಿದೆಂಬುದನ್ನು ನೋಡೋಣ. ಸಾಹಿತ್ಯ 
ವೆಂದರೇನು ಎಂಬುದನ್ನು ಮೊದಲು ತಿಳಿದುಕೊಳ್ಳೋಣ. ಕೆಲವು ಮಹ 


ಇ | ತ ತ್‌ 
ನೀಯರು ಸಾಹಿತ್ಯವನ್ನು ಕುರಿತು ಈ ರೀತಿ ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ. 


ಸಂಸ್ಕೃತದಲ್ಲಿ “ ಸಹಿತಾನಾಂ ತಸ್ಯ ಭಾವಃ ಸಾಹಿತ್ಯಂ ” ಸಾಹಿತ್ಯವು 
ಹಿತದಿಂದ ಕೂಡಿರಬೇಕು. "ಛಂದೋಬದ್ಧವಾದ ಶಬ್ದಗಳು ಸಾಹಿತ್ಯ' ಎಂದು 
ಒಬ್ಬ ಗ್ರಂಥಕಾರನು ಹೇಳುತ್ತಾನೆ. * ಔterature is 116 goldon 
mirrior of the contemporary society » ಅಂದರೆ, ಸಾಹಿತ್ಯವು 
ಸಮಕಾಲೀನ ಜನರ ರನ್ನಗನ್ನಡಿ ಎಂದು ಶ್ರೀ ಸ್ವಾಮಿ ವಿವೇಕಾನಂದರು 
ಹೇಳಿದ್ದಾರೆ. * [tis 110 1137107 of lite ” © ಸಾಹಿತ್ಯವು ಜೀವನದ 
ಕೈಗನ್ನಡಿ” ಎಂದು ಇನ್ನೊಬ್ಬರು ಹೇಳಿದ್ದಾರೆ. « ಸಾಹಿತ್ಯ ಜೀವನದ 
ವಿಧಾಯಕ ವಿಮರ್ಶೆ”? - ಮ್ಯಾಥ್ಯೂ ಆರ್ನಾಲ್ಡ್‌... “ ಜೀವನದಲ್ಲಿ ಯಾವ 
ವಸ್ತುಗಳನ್ನು ಸರಿಯಾಗಿ ನೋಡಿರುವದಿಲ್ಲವೋ ಅವನ್ನು ಸರಿಯಾಗಿ ತೋರಿ 
ಸುವದೇ ಸಾಹಿತ್ಯ? - ರೆಯ್‌ಮಂಡ್‌. 

ವಚನಸಾಹಿತ್ಯ ಅಥವಾ ವೀರಶೈವ ಸಾಹಿತ್ಯವೆಂದರೆ ಕನ್ನಡಸಾಹಿತ್ಯ 
ವೆಂದು ಹೇಳಲು ಯಾವ ಅನುಮಾನವಿಲ್ಲ. ಸಾಹಿತ್ಯವನ್ನು ಮೂರುವಿಧ 
ವಾಗಿ ವಿಂಗಡಿಸಿದ್ದಾರೆ. (೧) ಜೈನಸಾಹಿತ್ಯ (೨) ವೀರಶೈ ವಸಾಹಿತ್ಯ, 
(೩) ಬ್ರಾಹ್ಮಣಸಾಹಿತ್ಯ. ಕನ್ನಡ ನಾಡು ಪವಿತ್ರವಾದುದು. ಇದು ಪವಿಶ್ರ 


ವಚನ ಸಾಹಿ ತ್ಯ 3೬೫ 


ವಾಗಲು ಕಾರಣ. ಇದು ಪ್ರಮಥರ ತಾಯಿನಾಡಾಗಿಸೆ. ಕರ್ನಾಟಕ ದೇಶ 
ದಲ್ಲಿ ಅಸಂಖ್ಯಾತ ವೀರಶೈವ ಜನರಿದ್ದಾರೆ. ಕನ್ನಡನಾಡು ಎಂದರೆ ಲಿಂಗ 
ದಂತರ 2 ಎಂದು "ಸಂಗಣಿಸಿದ್ದಾದೆ. 


ವೀರಶೈವ ಸಾಹಿತ್ಯವು (ವಚನ ಸಾಹಿತ್ಯ) ಕನ್ನಡದಲ್ಲಿ ಏಕೆ, ಇತರ 
ಸೆಗಳಲ್ಲಿ ಕೂಡ ವಿಶಿಷ್ಠ ಸ್ಥಾನ ಗಳಿಸಿದೆ. ಇದರ ಉಗಮವು ಶ್ರೀ. ಜಗ 
ಚಾ ಬಸವೇಶ್ವ ನಿಂದ" ಆಯಿತೆಂದು ಹೇಳಬಹುದು. ವಚನ ಸಾಹಿ 
ತ್ಯವು ಹವಳ ಕುಟ್ಟು ಬಸವೇಶ್ವರ, ಪ್ರಭುದೇವರು, ಚೆನ್ನಬಸವೇಶ್ವರ, 
ಸಿದ್ಧ ರಾಮೇಶ್ವರ, ಅಕ್ಕ ಮಹಾದೇವಿ ಫಸಲ ಶಿವಕರಣೆಯರು ರಚಿಸ 
ವೀರಶೈವ ಧರ್ನಕ್ಕೆ ಕನ್ನಡನಾಡಿಗೆ ಹೊಸ ಮಾರ್ಗವನ್ನೇ ತೋರಿಸಿಕೊ 


ಟೃದ್ದಾನೆ. 


ವಚನಸಾಹಿತ್ಯವ ರಚಿಸಿ 

ಹೊಸ ವಿಚಾರವ ಕೆರಳಿಸಿ ಕನ್ನಡ ಬೆಳಗಿಸಿದವರು 

ದಾಸಿಮಯ್ಯ ಬಸವಣ್ಣ ಪ್ರಭುದೇನ ಚನ್ನಬಸವಣ್ಣರು, 

ಲಕ್ಕ ಮ್ಮ ಅಕ್ಕ ಮಹಾಡೀನಿಯರು 

ಚಂಸುಕಾವ್ಯಗಳ ಬರೆದು ಕನ್ನಡ ಸಾಹಿತ್ಯ 

ಬೀ ಜಾರೋಪಮಾಡಿದರು ಸಂಪ ರನ್ನ ಸೊನ್ನರು 

ಕನ್ನಡ ಕವಿತೆಗಳ ಬರೆದು ಹೊಸ ಹೊಲಟು 

ತೋರಿದರು ಹರಿಹರ ರಾಘವಾಂಕ ಸರ್ವಜ್ಞರು 

ಸಂಸ್ಕೃತ ಸೌಧದಿಂದಿಳಿದು ಕನ್ನಡದಿ 

ರಸಕಾವ್ಯವ ರಚಿಸಿದರು ಕುಮಾರ ವ್ಯಾಸ ಲಕ್ಷ್ಮಿಶ ಮುದ್ದಣಾದಿಗಳು 
ಇವರೆಲ್ಲರು ಸಾಹಿತ್ಯ ್ಯ ಸ್ರ ಸ್ಟ್ರಿಯ ಬ ಬ್ರ ಹ್ಮರಾದ ರು. ರಸಸ್ವರೂಸರಾದರು 
ಶಿ ತಿಡುಮಾಮಿಡಿ ಶ್ರೀ ಗಿರಿಸೂರ್ಯ ಸಿಂಹಾಸನಾಧೀಶ್ವರು 

ಎಂದು ಶ್ರೀ. ಜ. ಚ. ನಿಯನರು "ವಚನ ಮಂಜರಿ” ಯಲ್ಲಿ ಹೇಳಿದ್ದಾರೆ. 


ನಮ್ಮ ವಚನಕಾರರು ತಿಳಿಗನ್ನಡದಲ್ಲಿ ಸಂಡಿತರಿಗೂ ಪಾಮರರಿಗೂ 
ತಿಳಿಯುವಂತೆ ನುಡಿದಿದ್ದಾರೆ. ಪ್ರತಿಯೊಂದು ವಚನದಲ್ಲಿ ಅದ್ಭುತ ತುಂಬಿದೆ. 
ವಚನದಲ್ಲಿ ನಾಮಾಮೃತ ತುಂಬಿ ನಯನದಲ್ಲಿ ನಿಮ್ಮ ಮೂರುತಿ ತುಂಬಿ 
ಎಂಬ ವಚನ ಸಂಗೀತದಿಂದ ಹಾಡಿದರೆ ಅದೆಷ್ಟೋ ಆನಂದವನಾಗುತ್ತಿಷೆ. 


೨೬೬ ಶಿವಾನುಭವ 


ವಚನಗಳು ಸಟ್ಟಿದಿಗಳಿಗೂ ಛಂದಸ್ಸಿಗೂ ಸಂಬಂಧಸಟ್ಟಿ ವ್ಹಲ್ಲ. ಇವು 
ಗಳ ಮಾರ್ಗವೇ ಬೇರೆ ಸುಪ್ರಸಿದ್ದ ಸಾಹಿತಿಗಳಾದ ಕುವೆಂಪು ಅದರು. 
ಈ ಗದ್ಯ ಕ್ಲಿಪ್ತ ಛಂದಸ್ಸನ್ನು ತೊರೆದಿದ್ದರೂ ಅಡರ ಮೈಕಟ್ಟು ಅಛಂಗ 
ವಾದುದಲ್ಲಿ ಅದು ಗದ್ಯರೊಪಧಾರಣ ಮಾಡಿದ್ದರೂ ಕಾವೃತ್ವವನ್ನು ಬಿಟ್ಟಿಲ- 
ಆ ಗದ್ಯದ ಪ್ರ ಕಾರಾಂತರವೇ ವಚನಸಾಹಿತ್ಯವಾಗಿ ಹೂ ಬಿಟ್ಟಿ ಸ ವಚನ 
ಗಳು ಕೈ ಗದ್ಯದಿಂದ ಹೊಮ್ಮಿದ ಬಿಡಿಯ ಕಿಡಿಹೂಗಳು ಬಂದಿದ್ದಾರೆ. 
ಪ್ರಬುದ್ಧ ಕರ್ನಾಟಕ ತರು ೩೧. ಸಂಚಿಕೆ ೧. ಆ ವಚನಗಳಲ್ಲಿ ಉತ್ತಮ 
ಭಾವಗಳವೆ. ಶ್ರೇಷ್ಠ ನಿರೂಪಣೆ ಇದೆ. ಅರ್ಥಾಲಂಕಾರ, ಶಬ್ದಾ ಲಂಕಾರ 
ಗಳಿವೆ. ಉಪಮೆ, ದೃಷ್ಟಾಂತ ಮೊದಲಾದ ಅಲಂಕಾರಗಳು ಹದವರಿತು 
ಬಂದಿವೆ. ಒಟ್ಟಿನಲ್ಲಿ ಸಾಹಿತ್ಯದಲ್ಲಿ ಕಾಣುವ ಶ್ರೇಷ್ಠ ಕಾವ್ಯಾನಂದವನೂ 
ನಾವು ಈ ಶಿವಶರಣರ ವಚನಗಳಲ್ಲಿಯೂ ಅನುಭವಿ ಸಬಹುದು. ಇವುಗೆಳನ್ನು 
ಓದಿ ಆನಂದಿಸಬಹುದು. ಅಲ್ಲದೆ ಜೀವನಕ್ಕೆ ಪ್ರಯೋಜನವನ್ನು ನಡೆಯ 
ಬಹುದು. 


ವಚನಸಾಹಿತ್ಯದಲ್ಲಿ ಮುಖ್ಯವಾಗಿ ವಿಶ್ವಧರ್ನುದ ಮಾತುಗಳು ಬಂದಿ 
ದ್ದರೂ ಮತಪ್ರ ಕ್ರಿಯೆಗಳಾದ ಅಷ್ಟಾವರಣ, ಸಂಚಾಚಾರ, ಸಟ್ಸ್ಮಿಲಗಳ 
ವಿಷಯವಾಗಿ ಬಹಳ ಸಂಗತಿಗಳು ನಿರೂಪಿತವಾಗಿವೆ. 


ಕನ್ನಡ ಕವಿ ಚಂತ್ರೆಕಾರರೂ ಈ ನಚನಸಾಹಿತ್ಯವನ್ನು ಕುರಿತು “ ಈ 
ವಚನಗಳು ಕನ್ನಡ ಸಾಹಿತ್ಯ ಪೂಜ್ಯ ಸ್ಥಾನ ಸಡೆಯಲು ಅರ್ಹವಾಗಿನೆ. 
ಇವು ಗೂಢವಾದ ವೇದಾಂತ ವಿಷಯಗಳನ್ನು ಸುಲಭವಾದ ಕನ್ನಡ ಮಾತು 
ಗಳಿಂದ ಬಿಗಿಯಾದ ಶೈಲಿಯಲ್ಲಿ ಮನಮುಟ್ಟುವಂತೆ ಬೋಧಿಸುತ್ತವೆ. ಇವು 
ಕನ್ನಡ ಭಾಷೆಯ ಉಪನಿಷತ್ತುಗಳಂತಿವೆ ? ಸ್‌ ಹೇಳಿದ್ದಾರೆ. (ಕ. ಕ. ಚ, 
ಜಾಇ ಪುಟ ೨೮) ವಚನ ಧರ್ಮಸಾರೆ ಎಂಬ ಗ್ರಂಥದಲ್ಲಿ ಶ್ರೀ ಎಂ. 
ಆರ್‌. ಶ್ರೀನಿವಾಸ ಮೂರ್ತಿಗಳು “ ವಚನಗಳಲ್ಲಿ ಸ. ಭಾವ, ಅಲಂಕಾರ 
ಗಳೂ, ಉದಾತ್ತ ಧೈೇಯವೂ ಇರುವದರಿಂದ ಅವ್ರ ಉತ್ತಮ ಸಾಹಿತ್ಯ 
ವೆಂದು ಧಾರಾಳವಾಗಿ ಹೇಳಬಹುದು. ವಚನಗಳನ್ನು ಕನ್ನಡ ಸಾಹಿತ್ಯದ 
ಉಪನಿಷತ್ತುಗಳು. ಆ ಕವಿಗಳನ್ನು ಕನ್ನಡ ನಾಡಿನ ಕಸಖಸಿಗಳು” ಎಂದು 
ಹೇಳಿರುತ್ತಾರೆ. 


ವಚನ ಸಾಹಿತ್ಯ ೨೬೭ 


ವಚನಗಳು ವೀರಶೈವ ಧರ್ಶುದ ಅಸ್ತಿ ಭಾರಗಳು ಹಾಗೂ ವಚನ 
ಶಾಹಿತ್ಯವು ಕನ್ನಡ ಸಾಹಿತ್ಯಕ್ಕೆ ತನ್ನದೇ ಆದ ಒಂದು ಅಂಗವಾಗಿದೆ. “ನಚನ 
ಶಾಸ್ತ್ರವು ಇತಿಹಾಸ ಸಂಶೋಧಕರು, ನಾಟಕ ಕರ್ತೃಗಳು, ಹಾಡುಗಳನ್ನು 
ಕಟ್ಟುವವರು, ನಮಾಜ ಸುಧಾರಕರು, ಅಧ್ಯಾತ್ಮ ಸಾಧಕರು, ಲೋಕಾನು 
ಭವವನ್ನು ಬಯಸುವವರು ಇವರಿಗೆಲ್ಲಾ ಉಪಯುಕ್ತವಾಗಿವೆ. ಆದ್ದರಿಂದಲೇ 
ಇದು "ಕನ್ನಡ ನಂದನ ವನ' ಎಂದು ಕರೆಯಬಹುದು.* (ವೀರಶೈವ ಸಾಹಿತ್ಯ 

ಮತ್ತು ಇಕಿಹಾಸ ಭಾಗ ೧. ಪುಟ ೪೬.) 
ವಚನಸಾಹಿತ್ಯ ಹಾಗೂ ವೀರಶೈವ ಸಾಹಿತ್ಯ ವಿಶ್ವದಲ್ಲಿ ವಿಶಿಸ್ಟಸ್ಥಾತ 

ಪಡೆಯಲೆಂದು ಹಾಕೈಸುತ್ತೇನೆ. ಈ ಕೆಳಗಿನ ವಚನಗಳಲ್ಲಿ ಸಾಹಿಶ್ಯವನ್ನು 

ಕಾಣಬಹುದು. 

“ ಕಳಬೇಡ, ಕೊಲಜೀಡ, ಹುಸಿಯ ನೆಡಿಯಲುಬೇಡ ” 

“ ದಯವಿಲ್ಲದ ಧರ್ಮವಾವುದಯ್ಯ » 

“ ಚಕೋರಂಗೆ ಚೆಂದ್ರ ಮನ ಬೆಳಗಿನ ಚಿಂತೆ ” 

“ ಹಾಲ ತೊರೆಗೆ ಬೆಲ್ಲದಂತಹೆ ಕೆಸರು ಸಕ್ಕರೆಯಂತಹ ಮಳಲು * 

“ ಕಲ್ಲನಾಗರ ಕಂಡರೆ ಹಾಲನೆಕಿ ಎಂಬರು. ದಿಟದ ನಾಗರ ಕಂಡರೆ 

ಕೊಲ್ಲೆ ಂಬರೆಯ್ಯ ? 

೬. ಬೆಟ್ಟಿದ ಮೇಲೊಂದು ಮನೆಯ ಮಾಡಿ ಮೃಗಗಳಿಗಂಜಿದೊಡೆಂ ತಖ್ಯ? 
ಸಮುದ್ರದ ದಡದಲ್ಲಿ ಮನೆಯ ಮಾಡಿ ನೆಕಿತೆಕಿಗಳಿಗಂಜಿಡೊಡೆಂತಯ್ಯ? 
ಸಂತೆಯೊಳೆಗೊಂದು ಮನೆಯ ಮಾಡಿ ಶಬ್ದ ಜಾಲಕೆ ನಾಚಿದೊ 
ಡೆಂತಯ್ಯ ? ಚನ್ನಮಲ್ಲಿಕಾರ್ಜುನಯ್ಯೆ ಸಂಸಾರದಲ್ಲಿ ಹಟ್ಟಿದ ಬಳಿಕ 
ಸ್ತುತಿನಿಂದೆಗಳಿಗೆ ಅಂಜಬಾರದು, ಅಳುಕಬಾರದು. ಸಮಾಧಾನಿ 
ಯಾಗಿರಬೇಕು.” 


Fa ಯ ಬಟ್ಟ ಸ್ತೀ 


ನರಾ 


| ಅಖಲಕರ್ನಾಟಕದಲ್ಲಿ | 
\ ವಚನಶಾಸ್ತ್ರ ಪ್ರಚುರಪಡಿಸಿ, | 
\ ವಚನಶಾಸ್ತ್ರ ಪಿತಾಮಹರೆಂದು ಖ್ಯಾತನೆತ್ತಿ 
\ ನ | 
ಡಾ|| ರಾ. ಬ ಫ. ಗು. ಹಳಕಟ್ಟಿ, ೩ಎ. ಎಲ್‌.ಎಲ್‌.ಬಿ. | 
\| ಇವರ ಸಂಪಾದಕತ್ವದಲ್ಲಿ | 
ಆ 
| ೩೨ ವರ್ಷಗಳ ವರೆಗೆ ಸೇವೆಸಲ್ಲಿಸಿದ 
ಶಿವಾನುಭವ 
ಮಾಸ ಪತ್ರಿಕೆಗೆ 

ಕ ಚಂದಾದಾರರಾಗಿರಿ. ಏ 
[ | 
I 
\ ವಾರ್ಷಿಕ ಚಂದಾ |} 
- ೫ ರೂಪಾಯಿ ೭೫ ನಯೆ ಪೈಸೆ, | 
| 
Y ಶಿವಾನುಭವ ಕಾರ್ಯಾಲಯ, ವಿಜಾಪುರ. ತ 

2) 


| 
| 
| 
| 
ಸ್ಯ 


R. N. 8, 7568 


U0 


1141118 
30111() 
2010ಟ072001॥೦್ರ 


ಇ 


cepa Fhe Sern 2 


Ye ೮ಜಿ 


ಅಂಜ ೧-೩೦ 


ಗ್ಯ 





ಈ ಪತ್ರಿಕೆಯನ್ನು ಇದರೆ ಸಂಪಾದಕರಾದ ರಾ॥ ಬಗ ಪಿ. ಜಿ.! ಗಾ 
ಬಿ. ನಿ, ಎಲ್‌. ಎಲ್‌. ಬಿ. ಇವರು ವಿಜಾನೂರೆ ವಾರ್ಡ ನಂ: ೨ ಕೆ ಟ್ಟ 
೧೩೬೮ ರಲ್ಲಿರುವ ಹಿಶಚಿಂತಕ ಪ್ರಿಂಟಿಂಗ್‌ ಸ್ರೆಸಿನ್ಲಿ ' ಮುದ್ದಿ 
ಅಲ್ಲಿಯೇ ಪ್ರಸಿದ್ದಿಸಿದರಾ ಸ್‌ 


` ಸಂಚಿಕೆ ೬, ೭, ೪. ಸಂಪುಟ 4೨ 


ಶಿವಾನುಭವ 





ಸಂಪಾದಕರು 
ಡಾ. ರಾ. ಬ. ಫ. ಗು. ಹಳಕಟ್ಟಿ, 


ಬಿ. ಏ. ಎಲ್‌; ಎಲ್‌. ಬಿ. 
ವಿಜಾಪುರ. 


ಜೂನ, ಜುಲೈ, ಅಗಷ್ಟ ೧೯೫೪ 
ವಾರ್ಷಿಕ ಚೆಂದಾ] [ ೫ರೂ. ೭೫ನೆ.ಖೈ. 


ನಿಷಯಾನುಕ್ರಮಣಿಕೆ 


ವೀರಶೈವ ವಿದ್ಯಾಪೀಠದ ಅವಶ್ಯಕತೆ sur 
— ಶ್ರೀ ಶರಣ ಸೇವಕ. 
ಚೆನ್ನನ ಗ್ರ ಕವಿ ಚಿತ್ರಿಸಿರುವ ಬಸವಣ್ಣ ನವರು... ೨೭೫ 


— “ಶ್ರೀ ಆಂ". ಬಸವರಾಜ್‌ ಬಿ. ಎ. ತಿಸಟೊರು. 


ಶಿವಾನುಭವ ಪತ್ರಿಕೆಯು ಸಕ್ಕಿಸಿದ ಅನೊಘ ಸೇವೆಯು ... 5೯೭ 
— ಶ್ರೀ ಚಂದ್ರಶೇಖರಯ್ಯ ಶಿವರುದ್ರಯ್ಯ ಶಿವ ಕೃಯ್ಯೆನ ಮಠ. 


ನೀತಿ-ಶಾಸ್ತ್ರ ಸಾರ ಆ «. ೩೦೫ 
— ಫ್ರೀ ಕಪ್ಪ ಯೆಗುಟ, ಬಿ.ಎ. ಎಲ್‌ಎಲ್‌. ಬಿ. ಹಾವೇರಿ. 


ಭಾವ ಭಕ್ತಿಯ ಜಿಳಕು ೩೧೧ 
— ಶೀನಾ. ಮ. ಸಿದ್ದರಾಮಯ್ಯ, ಐ.ಎಸ್‌.ಸಿ. (ಬೈ.ಪಿ.ಸಿ.) 
ಸರ್ವರ ಹೃದಯದಲ್ಲಿ ನೆಲೆಸಿದ ಬಸವಣ್ಣನು... ೩೧೭ 
— ವೇ. ವಿರುಪಾಕ್ಷಯ್ಯ ನಾಗಯ್ಯ ಹಿರೇಮಠ, ರಾಮಪೂರ. 
ಕರ್ನಾಟಕದ ಗಾಂಧಿ ೩೨೧ 
-- ಶ್ರೀ ಜ್ವಾನೋಪಾಸಕ. 

ಆತ್ಮ ವಿವರಣೆ ಹ ೩೩೧ 
— ಸಂಪಾದಕರು. 


--00:9 00... 





ವೀರಶೈವ ವಿದ್ಯಾಪೀಠದ ಅವಶ್ಯಕತೆ. ( 


( ಲೇಖಕ: ಶರಣ ಸೇವಕ. ) 





ಈಗಿನ ವೈಜ್ಞಾನಿಕ ಯುಗದಲ್ಲಿ ಧರ್ಮವು ಹ್ರಾಸವಾಗುತ್ತ ನೆಡೆ 
ದಿದೆ. ಆದರಿಂದ ಜನರ ನೈಕಿಕ ಮಟ್ಟವೂ ಕೆಳಗಿಳಿಯ ಹತ್ತಿದೆ. ಧರ್ಮ 
ದಲ್ಲಿ ಬಂಧುರತೆ-ಯಿದ್ದರೆ ನೈತಿಕಮಟ್ಟವೂ, ಬಂಧುರವಾಗುವದು. ನೈತಿಕವು 
ರ್ಮೆದ ಮುಖ್ಯಾಂಗವಾಗಿದೆ. ಈಗಿನ ಜಾಗತಿಕ ಆಶಾಂತಿಮಯವಾದ 
ಹಾಗಣ ವಿಧ್ವಂಸಕವಾದ ವೈಜ್ಞಾನಿಕ ಯುಗದಲ್ಲಿ ಧರ್ಮಕ್ಕೆ ಶರಣು 
ಹೊಡೆಯದೆ ಗತ್ಛಂಶರವಿಲ್ಲ. ಇಲ್ಲದಿದ್ದರೆ ಜಗತ್ತಿಗೆ ಎಂಥ ಗಂಡಾಂತರ 
ಪ್ರಸಂಗವು ಕಾದಿಡೆಯೆಂಬದನ್ನು ಅಟಂಬಾಂಬ, ಹೈಡ್ರೊಜನ್‌ ಬಾಂಬು 
ಗಳು ತೋರಿಸಿ ಕೊಡುತ್ತವೆ. ಅಂತೆಯೇ ಅಮೇರಿಕೆಯ ಅಧ್ಯಕ್ಷರಾದ 
ಶ್ರೀ ಐಸೆನ್‌ ಹಾವರರು ಜಾಗತಿಕ ಶಾಂತಿಗೆ ಅಧ್ಯಾತ್ಮಿಕ ತಶ್ವಾಚಂಣೆಯೇ 
ಅತ್ಯಾವಶ್ಯಕವೆದು ಸಾರಿದ್ದಾರೆ. ಧರ್ಮವನ್ನು ಬಿಟ್ಟು ಜಗತ್ತು ವಿಜ್ಞಾನದ 
ಬೆನ್ನು ಹತ್ತಿದ್ದರಿಂದಲೇ ಅನೀತಿ ಅಶಾಂತಿ, ದ್ವೇಷಾಸೂಯೆ, ಸ್ವಾರ್ಥ, 
ಪರಸ್ಪರ ಭೀಕಿ-ಆವಿಶ್ವಾಸಗಳುಂಟಾಗ ತೊಡಗಿವೆ. “ ಸಕಲ ಜೀವಾತ್ಮರಿಗೆ 
ಲೇಸನೇ ಒಯಸ:ವರು ನಮ್ಮ ಕೂಡಲ ಸಂಗನ ಶರಣರು ” ಎಂದು 


೨೭೦ ಶಿವಾನುಭವ. 


ಬಸವಣ್ಣನವರು ಸಾರಿದ್ದಾರೆ. ಇದೆ; ನಿಜವಾಗಿ ವಿಶ್ವಧರ್ಮೆದೆ ತಿರುಳು. 
ಇಸ್ಲಾಂ, ಬೌದ್ಧ ಕ್ರೈಸ್ತ 'ಮತತತ್ಯ ಗಳಾದರೂ ರೋಕಟತ ತನ್ನೆ ೬ ಸಾಧಿಸ 
ಬೇ ತಂದು ಬೋಧಿಸಿ ರುವನಲ್ಲದೆ ವಿನಾಶಕ ತತ್ವಗಳನ್ನೆಂದಿಗೂ ಹೇಳು ತದಿಲ್ಲ. 
ಆದಕೆ ಅವುಗಳ ಅನುಯಾಯಿಗಳು ಧರ್ಮವನ್ನು "ಥಕ್ಕರಿಸಿ ವಿನಾಶಕಾರಕ 
ವಾದ ವೈಜ್ಞಾನಿಕ ಸಂಶೋಧನೆಯಲ್ಲಿ ಸ್ರವೃತ್ತರಾದ್ದರಿಂದ ಅಶಾಂಕಿ 
ಭೀತಿಗಳುಶ್ರನ್ನವಾಗಿನೆ. ಆಸುದರಿಂದ ಆಯಾ ಸು ಧರ್ಮದೆ ಅನುಯಾಯಿನಿ 
ಗಳು ತಮ್ಮ ಧರ್ಮ ಸಂಸ್ಥ್ರಾನಕರು ಹೇಳಿಕೊಟ್ಟಿ ದಿವ್ಯ ತತ್ರಗಳನ್ನಳವಡಿಸಿ 
ಕೊಂಡು ಸಾಗಿದರೆ ಮಾತ್ರ ಜಗತ್ತಿನಲ್ಲಿ ನಿಜವಾಗಿ ಸುಖ ಶಾಂತಿಗಳನಿ 
ನೆಲಿಸುವವೆಂಬದರಲ್ಲಿ ಸಂದೇಹವಿಲ್ಲ. ಅದರಂತೆ ವೀರಶೈ ವರಾದರೂ ಪಾ 
ಶ್ಚಾತ್ಯ ಸಂಸ್ಕೃತಿಯ ಪ್ರಭಾನನಿಂದ ಧರ್ನು ಬಾಹಿರರಾಗಸೇ ಅದನ್ನು 
ಪುಸರುಜ್ಜಿ ಕವನ ಗೆಇಳಿ ಕುವದ ಆತ್ಯಂತ ಮಹತ್ವದ ಕಾರ್ಯವಾಗಿದೆ. 


ಅದನ್ನು ಶೀಘ್ರವಾಗಿ ಆಚರಣೆಯಲ್ಲಿ ತಂದು ಜನತೆಗೆ ಮಾರ್ಗದರ್ಶನ 
ಮಾಡಲಿಕ್ಕೆ ಇದು ಒಳ್ಳೆ ಸುಸಂಧಿ ಯಾಗಿದೆ. 


ನೀಶತೈವ ಧನು ನನ್ನು ಪುನರುಜ್ಹೀ ವನ ಗೆಣಳಿಸುವದೆಂದಕಿ ನಮ್ಮ 
ಸಾಹಿತ್ಯ, ಸಂಸ್ಕೃತಿ ಧರ್ಮ ತಕ್ತಗಳ ಪ್ರಸಾರಕ್ಕಿಂತಲೂ ಆಚರಣೆಯು 
ಹೆಚ್ಚು ಮಹ ಕ್ವವಾದುದೆ:ದು ಯಾಸೊ ಮರೆಯಲಾಗದು. ಈಗಾಗಲೇ 
ನಮ್ಮ ಸಾಹಿತ್ಯ, ಸಂಸ್ಕೃತಿ ಧರ್ಮಗಳನ್ನು ಬೋಧಿಸುವ ಗ್ರಂಥಗಳು ಸಾಕಷ್ಟು 
ಪ್ರಕಟವಾಗಿವೆ. ಇನ್ನೂ ಸಂಶೋಧಿಸಲ್ಪಡ:ತ್ತಾ ಇನೆ. ಎಷ್ಟೋ ಮಾನ 
ಪತ್ರ ವಾರ ಸತ್ರಗಳು ಅವುಗಳನ್ನು ಆಗಾಗ್ಗೆ ಪ್ರಚಾರ ಗೊಳಿಸುತ್ತ ಅನೆ. 
ಅನೇಕ ತಜ್ಞ ಲೇಖಕರು ಆಳವಾಗಿ ಅಭ್ಯಾಸ ಮಾಡಿ ಆಯಾಯ ವಿಷಯ 
ಗಳ ಮೇಲೆ ಪ್ರಬುದ್ಧ ನುದ ಲೇಖ ಳನ್ನೂ, ಪ್ರಕಟಿಕುತ್ತಲಿದ್ದಾಕಿ. ಪರ 
ಧರ್ಮದನತೂ ಕೂಡ ನನ್ಮು ಇಹಿತ್ಯ ಸಂ ಶೃತಿ ಧೆರ್ತೆ ತತ್ತ ಗಳನ್ನರಿತು 
ಕೊಂಡು ಗ್ರಂಥಗಳ ಮೂಲಕ ಅವುಗಳ ಮೇಲ್ಮೆಯನ್ನು ಬಣ್ಣಿಸಿದ್ದೂ, 
ಉಂಟು. ಶಿವಾನ,ಭತ ಸಮ್ಮೆಲನ, ಅನುಭನ ಮಂಟತ್ಕ ಅಕ್ಕನ ಬಳಗ 
ಅಣ್ಣನ ಬಳಗ್ಗ ಉಚಿತ ಪ್ರಸಾದನಿಲಸು, ಶಿನಯೋಗ ಮಂದಿ, ವೀರಶೈವ 
ವಿದ್ಯಾಪೀಠ, ಮುಂತಾದ ಸಂಘ ಸಂಸ್ಥೆ ಗಳಿಂಡೆ ತಕ್ಕ ನುಟ್ಟಿಗೆ ಧೂರ್ಮಿಕೆ 
ಪ್ರಸಾರವು ನಡೆಯುತ್ತಾ ಇದೆ. ಇದಲ್ಲದೆ ಪುರಾಣ ಪ್ರವಚನ, ಕೀರ್ತನ, 
ವ್ಯಾಖ್ಯಾನ, ನಾಟಕ, ಸಿನೇಮಾಗಳು ಕೂಡ ವೀರಶ್ಸವ ಮತ ಶೆಳ ಪ್ರಚಾರ 
ದಲ್ಲಿ ತಮ್ಮ ಅಳಲಿ ಸೇವೆಯನ್ನು ಸಸ್ಲಿಸಿವೆ. ಆದಾಗ್ಯೂ ವೀರತೈನ ಧರ್ಮದ 


ವೀರಶೈವ ವಿದ್ಯಾಪೀಠದ ಅವಶ್ಯ ಥೆ. 3೭೧ 


ನಿಜವಾದ ಜಾಗ್ರಕಿಯಾದಂತೆ ನಮಗೆ ಆನಿಸುವದಿಲ್ಲ. ಮೇಲ್ವಂಡಪ್ರಯತ್ನ 
ಗಳೆಲ್ಲ ವಿಶೇಷತ: ಧರ್ಮತತ್ವ ಪ್ರಚಾರವನ್ನು ಲಕ್ಷಿಸಿ ಸಾಗಿರುವವೇ ವಿನಾ 
ಆಚರಣೆಯನ್ನನು ಸರಿಸಿಲ್ಲ. ಅದಕ್ಕಾಗಿ ಒಂದು ಹೊಸ ಮಾದರಿಯ ವೀರಶೈವ 
ವಿದ್ಯಾ ಪೀಠವು ಅತ್ಯಾವಶ್ಯಕವೆಂಗು ನಮಗೆನಸುತ್ತದೆ. ಅದು ಯಾವ ಮಾದ 
ರಿಯದಿರಬೇಕು? ಅಲ್ಲಿ ಯಾವ ವಿಷಯಗಳು ಕಲಸಲ್ಪಡಬೇಕು? ಮುಂತಾದವು 
ಗಳನ್ನು ಕುರಿತು ಇದರಡಿಯಲ್ಲಿ ಯಧಾಕಕ್ಷಿ ವಿಚಾರಿಸಲಾಗಿದೆ. ಆದರ 
ಸೂಕ್ತಾ ಸೂಕ್ತತೆಗಳನ್ನು ನಿವೇಚಿಸಲು ಸಮಾಜದ ಮುಖಂಡರ ವಿವೇಕಕ್ಕೆ 


ಬಿಟ್ಟು ಕೊಡಲಾಗಿದೆ. 


ನನ್ನ ಅಭಿಪ್ರಾಯದಲ್ಲಿ ಸದ್ಯ ಜಲ್ಚೆಗೊಂದರಂತೆ ವೀರಶೈವ ವಿದ್ಯಾಪೀಠ 
ವೊಂದನ್ನು ಸ್ಥಾಫಿಸಬೇಕು. ಅದರಲ್ಲಿ ಪ್ರಾಥಮಿಕ, ಮಾಧ್ಯಮಿಕ ಉಚ್ಚ, 
ಪ್ರೌಢ, ಎಂಬ ನಾಲ್ಕು ಶಿಕ್ಷಣ ವಿಭಗೆಗಳನ್ನು ಮಾಡಶಕ್ಕದ್ದು. ಪ್ರಾಥಮಿಕ 
ಶಿಕ್ಷಣವು ಬಾಲಕನ ೬ನೇ ವಯಸ್ಸಿನಿಂದ ೧೦ನೇ ವಯಸ್ಸಿನವರೆಗೆ, ಮಾಧ್ಯ 
ಮಿಕ ಶಿಕ್ಷಣವು ೧೧ನೇ ವಯಸ್ಸಿನಿಂದ ೧೫ರ ವರೆಗೆ; ಉಚ್ಚ ಶಿಕ್ಷಣವು 
೧೬ರಿಂದ ೨೦ರ ವರಿಗ್ಯ ಪ್ರೌಢ ಶಿಕ್ಷಣವು. ೨೧ರಿಂದ-೨೫ರನರೆಗೆ ನಡೆಯ 
ಬೇಕು. ಒಮ್ಮೆ ಬಾಲಕನು ೬ನೇನರುಸಕ್ಕೆ ಈ ವಿದ್ಯಾಪೀಠದಲ್ಲಿ ಪ್ರವೇಶಿ 
ಸಿದರೆ ೨೫ನೇ ವರ್ಷದನಂತರವೇ ಹೊರಬೀಳಬೇಕು. 


ಈ ವೀರಶೈವ ವಿದ್ಯಾಹೀಕವು ನದೀತೀರದ ವೃಕ್ಷಗಳ, ಮಧ್ಯದಲ್ಲಿ 
ಪ್ರಶಾಂತ ವಾತಾವರಣದ ಏಕಾಂತ ಸ್ಥಾನದಲ್ಲಿ ಸ್ಥಾಹಿಸಲ್ಪಡಬೇಕು. ರೇಲ್ವೆ 
ಸ್ವೇಶನ್ಸಿಗೆ ಸಮೀಪವಾಗಿ ಬೇಕು. ಅದು ಪ್ರಾಚೀನ ಕಾಲದ ಗುರುಕುಲ 
ಪದ್ಧತಿಯಂತೆ ನಡೆಯಬೇಕು. ಯೋಗ್ಯ ಸ್ವಾವಿ:ಗಳೊಬ್ಬರು ಕುಲಪತಿಗ 
ಳಾಗಿ ಸದಾ ಅಲ್ಲಿಯೇ ವಾಸ ಮಾಡಿ ಕೂಂಡಿಂಬೇಕು. ಆ ಸ್ಥಾನದಲ್ಲಿ ಚಹಾ 
ಪಾನ ಶಂಬಾಕ ಸೇವನೆ, ಕ್ರಾಪ್‌, ಆಧುನಿಕ ವೇಷಾಡ೭ಬರ ಮೊದಿಲಾದ 
ಬುರ್ವ್ವಸನ ಹಾಗೂ ಅಸಇಂಸ್ಕತಿಕ ವಿಷಯಗಳಿಗೆ ಎಡೆಯಿರಕೂಡದು. 
ನೀರತೈವ ಮತದ ಎಲ್ಲ ಒಳಸಂಗಡಗಳ ವಿದ್ಯಾರ್ಥಿಗಳಿಗೂ ಅದರಲ್ಲಿ ಪ್ರವೇಶ 
ಕೈ ಅನಕಾಶ ವಿರಬೇಕು. ಬಳಿಕೆಯಿಲ್ಲದ ವೀರಶೈವ ಬಾಲಕರನ್ನು ಕೂಡ 
ದೀಕ್ಷೆಯಿ:ಂದ ಬಳಿಕೆಯಲ್ಲಿ ತೆಕೆದು ಕೊಳ್ಳಬೇಕು. ಅಲ್ಲಿ ಎಲ್ಲರಿಗೂ ಸರ್ವ 
ಸಾಮಾನ್ಯವಾದ ಒಂದೇ ಪ್ರಸಾದ ಫಿಲಯವಿರಬೇಕು. ಬಡ ಮಕ್ಕಳಿಗೆ 
ಉಚಿತ ವಾಗಿರಬೇಕು. ಶ್ರೀಮಂತರ ಮಕ್ಕಳಿಂದ ಸಾಕಷ್ಟು ಮಾತ್ರ 


೨೬೨ ಶಿನಾನುಭವ. 


ವೆಚ್ಚವನ್ನು ತಗೆದು ಕೊಳ್ಳೆ ಬೇಕು. ಒಳ ಸಂಗಡಗಳಲ್ಲಿ ಹೆಚ್ಚು ಕಡಿಮೆ 
$e ಬೀಡ ಭಾವಕ್ಕೆ ಅಲ್ಲಿ ಎಳ್ಳಷ್ಟು ಆಕದ ವಿಸಕೂಡದು. ಅಲ್ಲಿಯೇ 
ಬಾಲಕರ ಸಲುವಾಗಿ ವಸತಿ ಗೃ ೫0 "ಇರತಕ್ಕದ್ದು. ಅನರ ಆರೋಗ 
ವನ್ನು ಪರೀಕ್ಷಿಸಲು ಅಲ್ಲಿ ಒಬ್ಬ ನೃದ್ಯರೂ ಇರಬೇಕು. ಕಿನ್ಯುಕ್ತಿನ ಕಟ್ಟಡ 
| ಜೋಪಡಿಗಳಾಗಲಿ ಅಲ್ಪ ವೆಚ್ಚದ ಇಮಾರತಿಗಳಿದ್ದೆರೆ ನಡೆ 
ಯುತ್ತದೆ. ಸಾಕಷ್ಟು ವೃಕ್ಷಗಳ ಕೆಂವಿ್ದರೆ ಇಂಕು. ಇಲ್ಲವೆ py ವೃಕ್ಷ 
ಗಳನ್ನು ಬಿಳೆಯಿಸುವ ಸು ಮಾಡಬ್ಬಿಕೆ. “ ಬಿಲ್ವ” ಬನ್ನಿ 
ವೃಕ್ಷಗಳು, ಎಕ್ಕೆ, ಮಲ್ಲಿಗೆ, ಸೇವಂತಿಗೆ ಮೊದಲುದ ಕಂಟಿಗಳು ಇದ್ದರೆ 
ಆಚಾರಕ್ಕೆ ಹೆಚ್ಚು ಅನುಕೂಲ. ಇಂಥ ಪವಿತ್ರ ಪ್ರಶಾಂತ ವಾತಾವರಣದಲ್ಲಿ 
ಸತ್ಸಂಗದೊಡನೆ ಶಿಕ್ಷಣಪಡೆದ ಮಕ್ಕಳು ಸುಸಂಸ್ಸತರಾಗಲೇ ಬೇಕು. 
ವಿದ್ಯಾಪೀಠದ ಬಾಲಕರಿಗೆ ನಡು ನತುನೆ ಸೂಟಿಯಲ್ಲಿ ತಮ್ಮ ಊರುಗಳಿಗೆ 
ಹೋಗ ಗೊಡಬಾರದು. ಹೋಗ ಗೊಟ್ಟಿಕೆ ಅವರಿಗೆ ಕಲುಸಿತ ವಾತಾ 
ವಕಣನು ಅಂಟಿಕೊಳ್ಳುವ ಸಂಭವ ಹೆಚ್ಚು. 


ವಿದ್ಯಾ ನೀಠದನ್ಲಿ ಕಲಿಸಲ್ಪಡುವ ನಿಸಯೆಗಳೆ:ದರೆ ವ್ಯನಹಾರಿಕ್ಕ 
ಧಾರ್ವಿಕ, ನೈತಿಕ, ಬಕನಣಿಗಿಗೆ ಕಾಕಣವಾದಂಥನಿರಬೇಕು. ಮೇಲ್ಕಂಡ 
೪ ಶಿಕ್ಷಣ ವಿಭಾಗಗಳಿಗನುಸಂಸಿ ತಸ್ವರಿಂದ ಅಭ್ಯಾಸ ಕೃಮದ ಯೋಜನೆ 
ಯನ್ನು ಮುಂಚೆತವುಗಿ ಮಾತಬೇಕು. ಆನೆಕ್ಕನುಗು ಇನಾಗಿ ಸ :ಶಿಕ್ಷಿತರಿಂದ 
ಯೋಗ್ಯ ಕ್ರವಿಕ ಪುಸ್ತಕಗಳನ್ನು ಬಕೆಯಿಸಬೇಕು.. ಅಲ್ಲಿ ಕನ್ನಡ ಹಿಂದೀ 
ಸಂಸ್ಕೃತ, ಇಂಗ್ಲೀಷ, ಈ ನಾಲ್ಕು ಭಾಷೆಗಳನ್ನು ಕಲಿಸ ಜೇ ಶು. ಸತ್ರನ್ಯ ವ 
ಹಾರ, ಜವಾಖರ್ಚು, ವ್ಯವಹಾರಿಲೆಕ್ಕ, ಬಾಯಿಶೆಕೃ, ಅಂಕಗಣಿತಸೆಳನ್ನು 
ಕಲಿಸಿ ಕೊಡಬೆ:ಕು. ವರ್ತಮಾನ ಪತ್ರ್ರಮಾಕ ಪತ್ರಗಳನ್ನು ಕಡ್ಡಾ ಖುವಾಗಿ 
ಓದ ಹಚ್ಚಿ ಪರೀಕ್ಷಿಸಬೇಕು. ಸಾಮಾನ್ಯಜ್ಞಾನ ( ಇತಿಹಾಸ - ಭುಗೋಲ- 
ಪೌರನೀತಿ--ಸಾಯನ್ಸ ) ವನ್ನು ತಿಳಿಸುವ ಗ್ರಂಥನನ್ನು iS MOR 
ಬರೆಯಿಸಚೇಕು. ಧಾರ್ಮಿಕ ವಿಷಯಗಳನ್ನು ತಿಳಿಸರಿಕ್ಸೆ ಕ್ರಮವಾಗಿ, 
(೧) ಸರ್ವಜ್ಞನ ನಚನಗಳು (೨) ಶಿನಶರಣರ ವಚನಗಳು (5) ಕತಕ. ತ್ರಯ 
(೪) ಶೂನ್ಯ. ಸಂಪಾದನೆ (೫) ಪ್ರಭುಲಿಂಗ ಲೀಲೆ (೬) ೪ರಣ ನಗೆ 
(೭) ಸಿದ್ದಾಂತ ಶಿಖಾಮಣಿ (೮)ಭಗನದ್ಗೀತೆ (೯) ದಶೋಷ ನಿಷತ್ತುಗಳು 
ಈ ಗ್ರಂಥಗಳು ಅನಶೃವಾಗಿರಬೇಕೆಂದು ನಮ ಗೆನಿಸುತ್ತದೆ. 


ವೀರಶೈವ ವಿದ್ಯಾವೀಠದ ಅವಶ್ಯ ಕಥೆ. ೨೭೩ 


ವಿದ್ಯಾ ಪೀಠದಲ್ಲಿ ನಮ್ಮ ಸಂಸ್ಕ ತಿಗನುಸರಿಸಿ ಒಳ್ಳೇ ದಿನಚರಿಯನ್ನು 
ಬಾಲಕರು ಪಾಲಿಸುವಂತೆ ನೋಡಿಕೊಳ್ಳ ಬೇಕಾಗುತ್ತದೆ. ನಸುಕಿನಲ್ಲಿ 
ಏಳುವಧು, ಮುಖಪ್ರ ಕ್ಷಾಳನ, ವಿಭೂತಿ ತ್ತ ಸಾಮೂಹಿಕ ಪ್ರಾರ್ಥನೆ, 
ಸ್ನಾನ ಶಿವಪೂಜೆ, 'ಪ್ರಸಾದಸೇವನೆ ನೆ, ಅಭ್ಯಾಸ, ಆಟಸಾಟಿಗಳು ಮಲಗುವದು 
ಇತ್ಯಾದಿಗಳ ವಿಷಯದಲ್ಲಿ ಒಂದು ಕ್ರಮವನ್ನು ಗೊತ್ತು ಪದಿಸಿ ಅದರಂತೆ 
ನಿದ್ಯಾರ್ಥಿಗಳಿಗೆ. ನಡೆಯ ಹಚ್ಚೆ ಬೇಕು. ಆದಸ್ಟು ಪ್ರಾರ್ಥನ ಶಿವಪೂಜಾ 
ಮಂತ್ರ, ಭಜನಾ ಪದಗಳೆಲ್ಲ ಕನ್ನಡದಲ್ಲಿಯೇ ಇದ್ದರೆ ಹೆಚ್ಚು ಶ್ರೇಯಸೃರ 


pe] 
ಬಾಲಗೆರಿಗೆ ವಿದ್ಯಾ ಪೀಠದ ಸಮವಸ್ತ್ರ ಗಳನ್ನು ಕೊಡಬೇಕು. ಅವರಲ್ಲಿ 


ಸ್ವಚ್ಛತೆ ಅಚ್ಚು ಕಟಿ ತನ, ಕಾಯಕ ಪ್ರೀತಿ ಇವು ಬೆಳೆಯುವಂತೆ ಪ್ರೋತ್ಸಾ 
ಹಿಸಬೇಕು. ಶಿಸ್ತು ಕಾಪಾಡಿಕೊಂಡು ಹೋಗುವಂತೆ ನೋಡಿಕೊಳ್ಳ ಬೇಕು. 
ಇದಲ್ಲದೆ ಪರಸ್ಪರಲ್ಲಿ ಬಂಧುಭಾವ, ಸಹಕಾರ, ಸನುರಸೆ ಜಾವಕೆಗಳು ಹೆಚ್ಚಾ 
ಗುವಂತೆ ಅವಕಾಶಗಳನ್ನು ಕಲ್ಪಿಸಿ ಕೊಡಬೇಕು. 

ವೀರಶೈವ ಸಮಾಜದಲ್ಲಿ ಕಾಯಕಕ್ಕೆ ಹೆಚ್ಚು ಮಹತ್ವವಿಕುವದರಿಂದ 
ನಾವು ವಿದ್ಯಾಪೀಠದಲ್ಲಿ ಎಲ್ಲ ಕಾಯಕಗಳಿಗೂ ಅನುವುಮಾಡಿ ಕೊಡಬೇಕು. 
ವಿದ್ಯಾಪೀಕೆವೆಂದಕಿ ಅದೊಂದು ಸಹಕಾರಿ ಸರ್ವಸಾಧಾರಣ ಸೊತ್ತಾಗಿರೆ 
ಬೇಕು. (Coopeative Common 1700/11 ವಿಂರಶೈವ ಸಮಾ 
ಜದಲ್ಲಿ ಬಹುಶ: ಎಲ್ಲ ಕಾಯಕಗಳು ಉಂಟು. ಅನ್ರುಗಳಲ್ಲಿ ಬೇಸಾಯ 
ಮುಖ್ಯ ಉಳಿದವುಗಳು ಜೊತೆಯ ಉದ್ಯೋಗಗಳು, ಒಳ್ಳಲುತನದ ಮುಖ್ಯ 
ಜ್ಞಾನವಾಗುವವಲ್ಲದೆ ಕೆಳಗೆಕಾಣಿಸಿದ ಬೇಕಾದ್ಜೊಂದು ಕಸಬಿನಲ್ಲಿ ಅನನು ನುರಿ 
ವಡೆಹೊಂದಬೇಕು. ಉದಾಹರಣಾರ್ಥ- ಬಡಿಗತನ, ಕಮ್ಮಾರಿಕೆ, ಕುಂಬಾರಿಕೆ, 
ಕಂಚುಗಾರಿಕೆ, ಕಾಂಬಟಿತನ, ಹಗ್ಗ, ಕಣ್ಣಿ, ಮಿಣಿ, ಮಾಡುವಿಕೆ; ನೊಲುವದು, 
( ಅಂಬರ ಚರಕಾ ) ನೇಯನದು, ಮೊಚ್ಚೆಗಾರಿಕೆ, ಪ್ರಿಂಟಿಂಗ್‌, ಸಬಕಾರ, 
ಹಾಳಿ ತಯಾರಿಸುವದು ಹೆಲ್ಲಪುಡಿ ಮಾಡುವದು, ಕಾಯಿಸಲೈ ಬಂಳಕಮಾಡು 
ವದು ಹಣ್ಣುಗಳ ಒಡೆ ಅಥವಾ ರಸವನ್ನು ಸಂಗ್ರಹಿಸುವದು, ಇವೇ ಮೊದ 
ಲಾಡ ಕಾಯಕಗಳನ್ನು ಕಲಿಸಿ ಕೊಟ್ಟು ಅವರಿಗೆ ಮುಂದೆ ಉಪಜೀವನಕ್ಕೆ 
ಅನುವು ಮಾಡಿ ಕೊಡಬೇಕು. ಅದಕ್ಕಾಗಿ ನೂರಾರು ಎಕರೆ ಭೂಮಿ, 
ಹೆತ್ತಿಫ್ಸತ್ತು ಎಕಕಿ ತೋಟಿ, ಅವಕ್ಕೆ ಬೇಕಾಗುವ ಬಾರದಾನ, ದನಕರ, 
ನೀರುಜಗ್ಗುವ ಯಂತ್ರ, ೧ ಹಿಟ್ಟಿನ ಗಿರಣಿ, ಎರಡು ಮೂರು ಪ್ರಕಾರದ 


೨೬೪ ಶಿವಾನುಭವ 


ಎಣ್ಣೆ ಯ ಗಾಣಗಳು ಒಂದು ಕಿರಾಣಿ ಅಂಗಡಿ, ಒಂದು ಸ್ಟೇಶನರಿ ಅಂಗಡಿ, 
ಇಷ್ಟೆಲ್ಲ ಅನುಕೂಲತೆಗಳು ವಿದ್ಯಾ ನೀಠದಲ್ಲಿರಬೇಕಾಗುತ್ತದೆ. ಹಾಲು ಹೈನು 
ಪೂರೈಸಲು ಎಮ್ಮೆ RE, ಬೇಕು. 

ಅದೇ ವಿದ್ಯಾ ಪೀಠದಲ್ಲಿ ವೀರಶೈವ ಹೆಣ್ಣು ಮಕ್ಕಳಿಗೂ ಕೂಡ 
ಆಸ್ಲ್ಪದವಿರಬೇಕು. ಇದೊಂದು ಪ್ರತ್ಯೇಕ ಶಾಖೆಯಾಗಿರಜೇಕು. ನುರಿತ 
ಅನು ಭವಿಕ ಶರಣಮ್ಮನೊಗ್ಬಳು ಅದರ ಮೇಲ್ವಿಚಾರ ಮಾಡಬೇಕು. ಆದರೆ 
ಬಾಲಿಕೆಯರ ಅಭ್ಯಾಸ ಕ್ರನುವು ೬ನೇ ವಯಸ್ಸಿನಿಂದ ೧೦ ರವರಿಗೆ ಪ್ರಾಥ 
ಮಿಕ್ಕ ೧೧ ರಿಂದ ೧೫ರ ವರೆಗೆ ಮಾಧ್ಯಮಿಕ ಇಷ್ಟೇ ಮಾಡಿಸಿ ಬಿಡಬೇಕು. 
ಅವರಿಗೆ ಹೆಚ್ಚಿನ ಶಿಕ್ಷಣದ ಅವಶ್ಯಕತೆ ಏನೂ ಅನಿಸುವದಿಲ್ಲ. ಅದಲ್ಲದೆ 
ಅವರಿಗೆ ಹೊಲಿಗೆ, ಹಣಿಗೆ, ರಂಗೋಲಿ, ಹೆರಿಗೆ ಶಿಶು ಸಂಗೋಪನ ಅಡಿಗೆ 
ಕಸೂತಿ ಮುಂತಾದ ವಿಷಯಗಳನ್ನು ಪ್ರಾಯೋಗಿಕವಾಗಿ ಕಲಿಸಬೇಕು. 
ಜೋಗುಳ ಹಾಡು ಬೀಸು ನ ಹಾಡ್ಕು ಮಂಗಳಾರತಿ, ಸೋಬಾನಡ 
ie ಮುಂತಾದವುಗಳನ್ನು ಸ್ಕವಾಗಿ ರಚಿಸಿ ಆವರಿಗೆ ಕಲಿಸಬೇಕು. 

ವಿದ್ಯಾಪೀ ಠದೆ ಬಾಲ ಗ್ಯ ವಿವಾಪೆಗಳನ್ನೇರ್ಪಡಿಸಿ ಸುಸಂ ಕೃತ 
ಹೊ ಸ ಪೀಳಿಗೆಯನ್ನು ಸಿದ್ಧ ಗೊಳಿಸಬೇಕು. 

ಇಷ್ಟೆಲ್ಲ ವಿದ್ಯಾ ಪೀಠದ ಕಾರ್ಯ ಕ್ಷೇತ್ರಗಳಾಗಬೇಕು. ಅದಕ್ಕಾಗಿ 
ಲಕ್ಷಾಂತರ ರೂಪಾಯಿಗಳ ಫಿಧಿ ಶೇಖರವಾಗಬೇಕು. ಧನಿಕವಾದ ವೀರ 
ಶೈನ ಸಮಾಜಕ್ಕೆ ಇಂಥ ಸಂಸ್ಥೆಗಳನ್ನು ಸ್ಫಾನಿಸಾವದು ಕಷ್ಟಸಾಧ್ಯನೇನೂ 
ಅಲ್ಲ. ಸ್ವಾ RoE ತಮ್ಮ ಸೊತ್ತನ್ನು ಇಂಥ ವಿದ್ಯಾ ಪೀಠಗಳಿಗಾಗಿ ಸಲ್ಲಿ 
ಸಿದರೆ ಹೆಚ್ಚು ಶ್ರೆಯ ಸ್ಸುಂಟಾಗುವದು,.  ನಿರರ್ಥಕನಾದ ನಿರುದ್ಯೋಗ 
ಸಮಸ್ಯೆ ಯನ್ನು a ಮಾಡುವ ಈಗಿನ ಶಾಲೆ ಕಾಲೇಜಗಳಿಗೂ, ಅನ್ರುಗಳಿಗೆ 
RS ARE ಪ್ರಸಾದನಿಲಯಗಳಿಗೂ ಹಣವನ್ನು ವೆಚ್ಚ ಮಾಡುವ 
ಡರ ಬದಲು ವೆ:ಲ್ಕಾಣಿಸಿದ ವಿದ್ಯಾನೀಠದಂಥ ಸಂಸ್ಥೆಗೆ ಸಹಾಯಮಾಡಿ 
ದರೆ ನಮ್ಮ ಸಾಹಿತ್ಯ, ಸಂಸ್ಕೃತಿ, ಧರ್ಮಗಳನ್ನು ಕಾಪಾಡಿ ಕೊಂಡಂತಾಗುವಡ 
ಲ್ಲದೆ ನಿರುದ್ಯೋಗ ಸಮಸ್ಯೆ ಯನ್ನು ಅನು ಯಾಸವಾಗಿ ಬಿಡಿಸಿದಂತಾಗುವದು, 
ಆದ್ದರಿಂದ ಸಮಾಜದವರು ಇಂಥ ಒಂದಾದರೂ ನಿದ್ಯಾನೀಠನನ್ನು ರಚಿಸಿ 


ದರಿ ವಿಹಿತ ವಾಗುನಜೋ ಇಲ್ಲವೋ ಎಂಬುದನ್ನು ಸಾನಧಾನವಾಗಿ 
ವಿಚಾರಿಸಲಿ. 


— ಸಾರಾ ವ ಭಾಸ 


ಚೆನ್ನಪ್ಪ ಕವಿ ಕವಿ ಚಿತ್ರಿಸಿರುವ ಬಸವಣ್ಣನವರು. 
( ಯಕ್ಷಗಾನ ಶರಣ ಲೀಲಾ ಮೃತದಿಂದ ) 


( ಲೇಖಕೆ:- ಆರ್‌. ಬಸವರಾಜ ಬಿ. ಎ, ತಿಪಟೂರು. ) 


ಜಗತ್ತಿನ ಮಹಾ ಸುರುಷರನ್ಲಿ ಅತ್ಯಂತ ಪ್ರಮುಖರಾದ ಶ್ರೀ ಬಸ 
ವೇಶ್ವರರ ಚರಿತ್ರೆಯನ್ನು ನಿರೂಪಿಸುವ ಗ್ರಂಥಗಳು ಭಾಮಿನಿ ಷಟ್ಟದಿ 
ವಾರ್ಧಿಕ ಷಟ್ಟದಿ, ರಗಳೆ ಚಂಪಕ ಮತ್ತು ಸಾಂಗತ್ಯ ಇತ್ಯಾದಿ ಸಾಹಿತ್ಯದ 
ವಿವಿಧ ಹಾಡುಗಟ್ಟ ಗಳಲ್ಲೂ ಇವೆ. ಸಂಸ್ಕೃತ ಕನ್ನಡ, ತಮಿಳು ತೆಲಗು 
ಮತ್ತು ಮರಾ ಇತ್ಯಾದಿ ಭಾರತೀಯ ವಿವಿಧ ಭಾಷೆಗಳಲ್ಲೂ, ಅವರ 
ಜೀವನ ಚರಿತ್ರೆ ಉಲ್ಲಿಖಿತವಾಗಿದೆ. ಅವರೆ ಜನಸಾಮಾನ್ಯರು ನಿತ್ಯವೂ 
ಹಾಡುವ ಯಕ್ಷಗಾನದಲ್ಲಿ ರಟಿತವಾಗಿ ವೃತ್ತ, ಕಂದ ಷಟ್ಟದಿ, ತ್ರಿಸುಡಿ, 
ಅಟಿತಾಳ, ಜಂಫೆ, ಸೊಬಗಿನ ಸೋನೆ ಮುಂತಾದ ವಿವಿಧ ಜಾತಿಯ 
ಪದ್ಯಗಳಿಂದ ಅತ್ಯಂತ ಮನೋಹೆರವಾಗಿ ರಚಿತವಾಗಿರುವ ಏಕೈಕ ಗ್ರಂಥ 
ಚೆನ್ನಪ್ಪ ಕನಿ ರಚಿಸಿರುವ ಶರಣ ಲೀಲಾಮೃತವೊಂದೆ. ಈ ಶ್ರೇಷ್ಟಗ್ರಂಥವನ್ನು 
ಅಂದವಾದೆ ಚಿತ್ರಗಳಿಂದಲೂ, ಉತ್ತಮ ಕಾಗದದಿಂದಲೂ, ಪ್ರಕಟಸಿದ 
ಶ್ರೀ ಶಿವಬಸವ ಸ್ವಾಮಿಗಳು ಸಾಹಿತ್ಯ ಪ್ರಸಂಚಕ್ಕೂ, ಕನ್ನಡಿಗರಿಗೂ, 
ಮಹೋನಕಾರ ಮಾಡಿದ್ದಾರೆ. 


ಕನಿ ಕಾವ್ಯ ನಿಚಾರ. 
ಚೆನ್ನಪ್ಪ ಕವಿಯು ವಿಜಯ ನಗರದ ದಕ್ಷಿಣ ಭಾಗದ ನಿಡುಗಲ್ಲೆಂಬ 
ಗ್ರಾಮದಲ್ಲಿ ವಾಸವಾಗಿದ್ದವನು. ಕಾಲ ೧೭೫೦. ವೃತ್ತಿಯಲ್ಲಿ ಉಪಾಧ್ಯಾಯ. 
ಶರಣಲೀಲಾಮೃತದ ಇಕನ್ಪತ್ತೈದಡನೆಯ ಸಂದಿಯಲ್ಲಿ ಹೀಗೆ ಹೇಳಲಾಗಿದೆ. 
ಇದುವೆ ದಕ್ಷಿಣ ಕಾಶಿ ಹಂಪೆಯ | 


ಮದನಹರ ವಿರುಪಾಕ್ಷ ಶಿರುತಿಹ | 
ನಿಧಿಗೆ ಟೆಂಕಲು ಸ್ಥಳದಿ ನಿಡುಗಲ್ಲೆಂಬ ನಟ್ಟಣದ ॥ 


೨೭೬ ಶಿವಾನುಭವ 


ಚದುರ ಸೇಟಿಯ ಬಸವರಾಜನ | 

ಮದನ ಮಂಟಪದಲ್ಲಿ ಸದ್ಗುಣ | 

ಹೃದಯ ಚೆನ್ನಸ್ಪಯ್ಯ ದೇವರು ಸೇಳ್ದೆರೀ ಕೃತಿಯ ॥ 

ಇದರಂದ, ನಿಚುಗಲ್ಲಿನ ಬಸವೇಶ್ವರ ದೇವಾಲಯದಲ್ಲಿ ಕನಿಯು ಈ 

ಗ್ರಂಥವನ್ನು ರಚಿಸಿದುದಾಗಿ ಹೇಳಿಕೊಂಡಿದ್ದಾನೆ. ( ಪುಟಿ ೬೦೬ ಶರಣ 
ಲೀಲಾನ್ಫುತ ) ಕವಿಯ ಮಾತಾ ಪಿತೃಗಳು, ಸ್ಥಳ ಜನನ. ವಿಚಾರಗಳೊಂದೂ 
ತಿಳಿದು ಬಬುವದಿಲ್ಲ. ಚೆನ್ನಪ್ಪನು ನೀರಶೈ ವನೆಂ ಬುದು ಅವನ ಗ್ರಂಥದಿಂದಣೆ 
ನಿಶ್ಚಿತವಾಗುತ್ತದೆ. ಇದೇ ಕವಿಯಿಂದೆ ರಚಿತವಾಗಿರುವ “ಚೆನ್ನ ಬಸವೇಶ್ವರ 
ಕಾಲಜ್ಞಾನ ವೆಂಬ ಮತ್ತೊಂದು ಗ್ರಂಥವೂ ದೊರೆತಿದೆ. 


ಚೆನ್ನಪ್ಪನು ಕನ್ನಡ ಸಾಹಿತ್ಯದ ಕಿರುಳನ್ನೂ, ಸವಿಯನ್ನೂ ಚೆನ್ನಾಗಿ 

ಅನುಭವಿಸಿದ ಕವಿ. ತನ್ನ ಹಿಂದೆ ಆಗಿಹೋದ ವೀರಶೈವ.ಗ್ರ ಂಥಗಳೆಲ್ಲವನ್ನೂ 
ಆಧ್ಯಯನ ಮಾಡಿ ತನ್ನ ಕೃತಿ ಪೇಳಿದ್ದಾನೆ. ಒಂದೇ ವಿಧವಾದ ಸದ್ಯದಲ್ಲಿ 
ಬೋಧಿಸುವ ವಿಧಾನನು ಓದುಗರಿಗೆ ಬೇಸರ ತರಿಸುತ್ತದೆಂದು ತಿಳಿದೇ 
ವೈನಿದ್ಯಮಯವೂ ಸರಳೆ ಸಂದರವೂ ಆದ ಯಕ್ಷಗಾನದಲ್ಲಿ ಕೃತಿ ರಚಿಸಿ 
ದ್ದಾರೆ. ಅಲ್ಲಲ್ಲಿ ಪ್ರೌಢ ಕಾವ್ಯದ ಸಲ್ಲಕ್ಷಣಗಳೂ ಮೈದೋರಿವೆಯಲ್ಲದಿ 
ವರ್ಣನೆ ಉಪಮೆ ಮುಂತಾದ ಅಲಂಕಾರಗಳು ಕವಿಯ ಪ್ರತಿಭೆಗೆ ಕನ್ನಡಿ 
ಒಡಿದಿವೆ. ಆದರೆ ಹೇಳಬೇಕಾದ ವಿಷಯವನ್ನು ಕೆಲವು ಕಡೆ ಅನವಶ್ಯಕ 
ವಾಗಿ ಲಂಬಿಸಿರುಪುದರಿಂದ ಕೃತಿಯ ಗಾತ್ರ ಹಿರಿದಾಗಿದೆ. “ನಾನು ದುದಡನು 
ನನ್ನ ಹೃದಯದಿ ತಾನು ಪೇಳದ ಬಸವರಾಜನು “ಏನ ಪೇಳಿದನೆಂದು 
ಯ: ಕಸವಾಡದಿರಿ ನರರು” ಪಾತಕರಿಗೆ ಶರಣ ಸತ್ನತಿಯ ಮಾರ್ಗ 
ಗೋಚರಿಸದು ಎಂದು ತನ್ನ ವಿಷಯವನ್ನು ಬರೆದಿದ್ದಾನೆ. ತನ್ನ ಹಿಂದಿನ 
ಕವಿಗಳೆಲ್ಲಂನು ಸ್ಮನಿಸಿ ಅವರ ಮಾರ್ಗವೇ ತನಗೆ ಮಾರ್ಗ ವೆಂದು 
ಸ್ತುತಿಸುತ್ತಾನೆ. 

ಘಾಲ್ಕುರಿಕೆ ಸೋಮವರ ಕಲಿ | 

ಭೀಮ ಶಂಕರಡೇನ ಧೂರ್ಜಟಔ | 

ಪಾಲಲೋಚನ ಭಕ್ತ ಮಲುಹಣ ಗುಬ್ಬಿ ಮಲ್ಲಣನು; 

ಲೀಲೇ ಚಾನುರಸಯ್ಯ ದಸುರಿಯು | 

ಕಾಲಹೆರಸುತ ಶಿವನ ಶರಣರ ಸ್ತುತಿಸಿ ಬಾಳಿದರು | 


ಚನ್ನಪ್ಪ ಕವಿ ಚಿತ್ರಿಸಿದ ಬಸವಣ್ಣ ನವರು. ೨೭೭ 


ಎಂದು ಶೈವಭಕ್ತರ ಮಹಿಮೆಯನ್ನು ರೂಪಿಸಿದ ಕರಿ ಕುಲನನ್ನು 
ಹೆಸರಿಸುತ್ತಾನೆ. ಕವಿಗೆ ಬಸವೇಶ್ವರರಲ್ಲಿ ಬಹೆಳ ಭಕ್ತಿ. ಈ ಅನುಪಮ 
ಭಕ್ತಿಭಾವ ಕೃತಿಯಲ್ಲಿ ರಮ್ಯವಾಗಿ ಮತ್ತು ಮಹಿಸೂನ್ಸಿ ತವಾಗಿ ನಿರೂಪಿಸ 
ಲ್ಪಟ್ಟಜಿ. ಇಪ್ಪತೈದು ಸಂದಿಗಳೀದ ಕೂಡಿ ೬೬೬೭ ಪದ್ಯಗಳಿಂದ ರಚಿತ 
ವಾಗಿರುವ ಈ ಬೃಹೆತ್‌ ಗ್ರೇಥ 1: ಪವಾಡುಗಳ ಮಧ್ಯೆ ಬಸವಣ್ಣ ನವರ 
ಚತ್ರಾಂಶ ಬಹು ಮಟ್ಟಗೆ ಮುಚ್ಚಿ ಹೋಗಿದ್ದರೂ ಅದರ ಜಾಡನ್ನು 
ಗುರುತಿಸುವುದು ಸಾಧ್ಯವಿದೆ. ವೀರಶೈವರಿಗೆ ಸಂಬಂಧಿಸಿದ ಎಲ್ಲ ಗ್ರಂಥಗ 
ಳಲ್ಲೂ ಇರುವಂತೆ ಇದರಲ್ಲೂ ಶಿವಶರಣರ ಪವಾಡಲೀಲೆಗಳು ಬಂದಿವೆ 
ಯಾದರೂ ಅವೆಲ್ಲ ಬಸವಣ್ಣ ನವರ ಚರಿತ್ರೆಗೆ ನಿಕಟಿ ಸಂಬಂಧ ಹೊಂದಿ 
ಅವರ ಗುಣ ಪ್ರಾಧಾನ್ಯತೆಗೆ ಪೋಷಕವಾಗಿವೆ. 
ಕಾವ್ಯಾರಂಭದಲ್ಲಿ..... 
ಕಾವ್ಯಾರಂಭದಲ್ಲಿ ಕವಿಯು ಗಿರಿಜೆಯರ್ಧಾಂಗನನ್ನೂ, ಪರಶಿವೆ, ಶಾರದೆ 
ವೀರೇಶ್ವರ, ಬಸವೇಶ್ವರ ಮುಂತಾಗಿ ಭಕ್ತಿ ಯಿಂದ ಭಜಿಸುತ್ತಾನೆ. ಅನಂತರ 
ಕೈಲಾಸ, ಕೈ ಲಾಸದ ಗಣಸ್ತೋಮ, ಏಳ್ನೂರೆಫ್ಸತ್ತು ಅಮರ ಗಣಂಗಳು 
ಕಾವ್ಯಗಳನ್ನುದ್ದರಿಸಿದ ಶಿವ ಕವಿಗಳು ಮುಂತಾದವರನ್ನು ವರ್ಣಿಸುತ್ತಾನೆ. 
ಹಳೆಯದೆಲ್ಲಾ ಹೊನ್ನು ಹೊಸತೆಲ್ಲಾ ಮಣ್ಣು ಎನ್ನುವ ಮನೋಭಾವದ 
ಕುವಿಮರ್ಶಕರು ಯಾವ ಹೊಸ ಕೃತಿಯನ್ನು ಜರೆದಾಡುವದು ಸ್ವಾಭಾವಿಕ. 
ಅದನ್ನರಿತ ಕನಿ 
ಯತಿಗಣವು ಗತಿಪ್ರಾಸ ವಾವುದನ್ನರಿಯದತಿ 
ಕಥೆ ಕಾವ್ಯಗಳ ಜರಿವ ಕಾಕು ಜನರು 
ಶಿತಿಕಂಠ ಶಿವನ ಮಹಿಮೆಯನರಿಯದ ಅಧಮ 
ಶತಸಾತಕರ ಮಾತು ಫಲಕೆ ಬಂದಪುದೆ॥ 
ಎಂದು ಖಂಡನೆ ಮಾತ್ತಾನೆ. ಅರಿತುದನ್ನು ಪೇಳುವೆನಾದೂರಡು 
ಜಾಣರು ಇದರಲ್ಲಿ ತಪ್ಪಿದ್ದರೆ ತಿದ್ದ ಬೇಕೆಂದು ವಿನಂಶಿಸಿ ಕೊಂಡಿದ್ದಾರೆ. 
ಪನ್ನಗಾಧರ ಪಾದ ಕರುಣಮಂ ಪಡೆದು 
ಮುನ್ನ ಮಾಡಿದ ಶಾಸ್ತ್ರ ಮೂಲನಂ ತಿಳಿದು 
ಉನ್ನತ ಗುಣರನ್ನನೂ ಉಚಿತ ಸಂಪನ್ನನೂಗ॥ 
ಆದ ಚೆನ್ನಪ್ಪನು ಈ ಸತ್ಯೃತಿಯನ್ನು ಪೇಳಿದನೆಂದು ಎಂಟನೆಯ ಪುಟ 
ದಲ್ಲಿ ಹೇಳಿಕೊಂಡಿದ್ದಾನೆ. 


೨೭೮ ಶಿವಾನುಭವ. 


ಹಿಂದೆ ಕಾಳಗದಲ್ಲಿ ಹೆಚ್ಚು ಕಡಿದಾಡಿ 
ಸಂದು ಹೋದವರ ಕಥೆ ನಾಟಿ ಇದಕಲ್ಲ 
ಮುಂತಾದ ಪದ್ಯಗಳಿಗೂ ಚಾಮರಸ ಕವಿಯ " ಪ್ರಭುಲಿಂಗ ಲೀಲೆ” 
ಯಲ್ಲಿ ಕಂಡುಬರುವ ಸತ್ತವರ ಕಥೆಯಲ್ಲ ಜನನದ ಕುತ್ತದಲಿ ಕುದಿ ಕುದಿದು 
ಮುಂತಾದ ಪದ್ಯಗಳಿಗೂ ಬಹಳ ಹೋಲಿಕೆ ಇದೆ. ಕೆಲವು ಕಡೆ ವಚನಗಳೇ 
ಅಲ್ಪಿ ಸ್ವಲ್ಪ ಬದಲಾವಣೆ ಹೊಂದಿ ಕೃತಿಯಲ್ಲಿ ಮೂಡಿ ಬಂದಿನೆ. ಈ 
ಕಾರಣಗಳಿಂದ ಚೆನ್ನಪ್ಪನು ತನ್ನ ಹಿಂದಿನ ವೀರಶೈವ ಕೃತಿಗಳ ಆಧಾರವನ್ನು 
ಬಹು ಮಟ್ಟಿಗೆ ಪಡೆದಿದ್ದಾ ನೆಂಬುದು ಖಚಿತವಾಗಿದೆ. ಸಾಂಪ್ರದಾಯಿಕವಾದ 
ಸಮುದ್ರವರ್ಜನೆ, ದ್ವೀಪವರ್ಣನೆ, ಅನ್ರಗಳ ಅರಸುಗಳು ಅವರ ಏಳು ಜನ 
ಮಕ್ಕಳು, ಉತ್ತಾನುಪಾದರಾಯನ ಕಥೆ ಮುಂತಾದ ಅನ್ರಸಂಗಿಕ ವಿಷಯ 
ಗಳು ಗ್ರಂಥದ ಆದಿಯಲ್ಲಿ ಕಂಡು ಬರುತ್ತವೆ. ಮೇರುಪರ್ನತ, ಪರಶಿವನ 
ವರ್ಣನೆ, ರಜತಾಚಲ, ಕೈಲಾಸ ಪುರ, ಪ್ರಮಥರು ಗಣಾಧೀಶ್ವರರು 
ಮುಂತಾದ ಮನೋಹೆರ ವರ್ಣಕೆಗಳೊಂದಿಗೆ ಮೊದಲನೆಯ ಸಂಧಿಯಕಿ 
ಮುಕ್ತಾಯವಾಗುತ್ತದೆ. 


ಎರಡನೆಯ ಸಂಧಿಯಲ್ಲಿ ಅಹಂಕಾರಿಯಾದ ಬ್ರಹ್ಮನು ಶಿರವನ್ನು 
ಕಳೆದು ಕೊಂಡ “ ಭಿಕ್ಷೂಟಿನ ಲೀಲೆ » ಯೂ ಮೂರನೆಯ ಸಂಧಿಸುಲ್ಲಿ 
ಪರಶಿವನನ್ನು ದೂಸಿಸಿ ಮರಣವನ್ನು ತಂದುಕೊಂಡ ದಕ್ಷಬ್ರಹ್ಮನ ಪ್ರಸಂ 
ಗವೂ ನಿರೊೂಪಿತವಾಗಿನೆ. 

ಪೂರ್ವ ಕಥಾ ವೃತ್ತಾಂತ. 

ಈಶ್ವರನ ಗಣ ಸಂತತಿಯಲ್ಲಿ ಮುಖ್ಯನಾದ ವೃಷ ಭನೆಂಚಾತನು 
ಶುಮಾರಸ್ವಾಮಿಗೆ ಪ್ರಸಾದವನ್ನು ಕೊಡದೆ, ಕೊಟ್ಟಿ ನೆಂದು ಅನ್ಭತವಾಡಿದ 
ತಪ್ಪಿಗಾಗಿ ಅತನು ಹೆರನಾಜ್ಞೆ, ಯಂತೆ ಇಳೆಯಲ್ಲಿ ಬಸನಣ್ಣನಾಗಿ ಜನಿಸುವ 
ವೃತ್ತಾಂತ ಬಸವರಾಜ ದೇವರ ರಗಳೆಯಲ್ಲಿ ಚಿತ್ರಿತವಾಗಿದೆ. ಭೂಲೋಕದ 
ಜನರು ಶಿವಸಮಯನನ್ನು ಕೆಡಿಸಿ ಪಾಷಂಡಿಗಳಾಗುತ್ತಿ ದ್ಹುದನ್ನು ತಪ್ಪಿಸಿ 
ಉದ್ಭ ರಿಸಲು ಶಂಕರನು ತನ್ನ ಪ್ರತಿ ಕೂಪಾದ ನಂದಿಕೇಶ್ವರನನ್ನು ಭೂಲೋ 
ಕಕ್ಕೆ ಕಳುಹಿಸಿದ ಪ್ರಸಂಗವನ್ನು ಭೀಮೆ ಕವಿಯು ತಿಳಿಸುತ್ತಾನೆ. ಶರಣ 
ಲೀಲಾಮೃತದ ಬಸವೇಶನ ಜನನ ಪೂರ್ವ ಪ್ರಸ್ತಾಸವೂ ಭೀಮ ಕವಿಯ 
ಕಥೆಯನ್ನೇ ಹೋಲುತ್ತನೆ. 


ಚನ್ನಪ್ಪ ಕವಿ ಚಿತ್ರಿಸಿದ ಬಸವಣ್ಣನವರು 5೭೯ 


ಒಂದು ಸಲ ಭೂಲೋಕವನ್ನು ನೋಡಶೇಕೆಂದು ಬಯಸಿದ ನಂದೀಶ್ವ 
ರನು 4 ಪುಣ್ಯವೇ ನಾನಾರೂಪುಗಳಿಂದ ಮೈತಳೆದು ನಿಂತಿದ್ದ > ಭರತ 
ಖಂಡಕ್ಕೆ ಬರುತ್ತಾನೆ. " ಪೃಥ್ವಿಯೊಳಗೊಪ್ಪುವ ಪುಣ್ಯ ಕ್ಷೇತ್ರ. ' 

ಅತ್ಯಂತ ನದಿಗಳ ಅಖಿಲ ಭೂಮಿ ಗಳನ್ನು ಸುತ್ತಿ, ಮನಸಿ ಜಾರಿಯ 
ಭಕ್ತನಾದ ಅನಿಮಿಷ ರಾಜನ ಬಳಿಗೆ ಬರುತ್ತಾನೆ. ಅರಣ್ಯದಲ್ಲಿ ಅಶ್ಚವನ್ನರ 
ಸುತ್ತಾ ಬಂದ ಅನಿಮಿಷರಾಜನು ಅದನ್ನು ಕಾಣದೇ ಬಿಸತ್ತು ಸೊರಗಿದನು. 
ತೃಷೆ ವೆಗ್ಗಳಿಸಿತಾದರೂ ಲಿಂಗಪೂಜೆ ಇಲ್ಲಿದೆ ಉಣಬಾರಡೆಂದು ತಾಳಿಕೊಂಡಿ 
ದ್ದನು. ಆ ಸಮಯಕ್ಕೆ ಸರಿಯಾಗಿ ನಂದೀಶ್ವರನು ಅಲ್ಲಿಗೆ ಬಂದು ರಾಜನ 
ಸ್ಥಿತಿಯನ್ನು ಕಂಡು ಕನಿಕರ ಪಡುತ್ತಾನೆ. ತನ್ನ ಪ್ರಾಣಲಿಂಗನನ್ನೆ ರಾಜನಿಗೆ 
ಕೊಡುತ್ತಾನೆ. ಆದು ರಾಜನಲ್ಲೇ ಸೇರಿ ಹೋಗುತ್ತದೆ. ನಂದಿಯು ಲಿಂಗ 
ರಹಿತನಾಗಿ ಕೈಲಾಸಕ್ಕೆ ಬರಲು ದ್ವಾರಪಾಲಕನು ಭವಿಯ,ನ್ನು ಒಳಗೆ 
ಬಿಡುವುದಿಲ್ಲವೆಂದು ತಡೆಯುವನು. 

ಪರಶಿವನು ಅವರ ವಾದವನ್ನು ಕೇಳಿ ಅಲ್ಲಿಗೆ ಬರುತ್ತಾನೆ. “ ಶರೀರ 
ವೆಲ್ಲವೂ ಕಂಗಮಯವಾದ ನಂದೀಶ್ವರನನ್ನು ಭವಿಯೆಂದು ಜರೆದ ಕಾರಣ 
ನೀನು ಚಾಳುಕ್ಯರಾಯನ ಗರ್ಭದಲ್ಲಿ ಬಜ್ಜಳರಾಯನಾಗಿ ಜನಿಸು. ” ಎಂದು 
ಶಹಿಸುತ್ತಾನೆ. ವೀರ ಮಡಿವಳ, ಮೊಲ್ತೆಯ ಬೊಮ್ಮು, ಜಗದೇವ ಇವರನ್ನು 
ಕೂಡಿ ಬಾ. ಆಗ ಮುಕ್ತಿ ಡೊರಿಯುತ್ತಡೆ' ಎಂದು ವಿಶಾಸನಿತ್ತು ನಂದೀಶ 
ನೊಂದಿಗೆ ನಿರ್ಗಮಿಸುತ್ತಾನೆ. 

ಕೈಲಾಸದಿಂದ ಕರ್ತಾರನ ಕಮ್ಮಟಕ್ಕೆ 

ಆ ಸಮಯಕ್ಕೆ ಸರಿಯಾಗಿ ನಾರದರು ಪರಶಿವನ ದರ್ಶನಾರ್ಥವಾಗಿ 
ಕೈಲಾಸಕ್ಕೆ ಆಗಮಿಸುತ್ತಾರೆ. ಭೂಲೋಕದ ಜನರು ಶಿವ ಧರ್ಮವನ್ನು 
ಕೆಡಿಸಿ ಪಾಷಂಡಿಗಳಾಗುತ್ತಿರುವದನ್ನು ವಿವರಿಸುವರು, ಮಹ ದೇವನು 

ದ್ವಿತೀಯ ಶಂಭುವೆ' ಎಂದು ನಂದೀಶ್ವರನನ್ನು ಬಳಗೆ ಕರೆದು “ ನೀನು 

ಭೂಲೋಕಕ್ಕೆ ಹೋಗಿ ಬಾಗೆವಾಡಿಯ ಮಾದರಸ ಮಾದಲಾಂಬೆಯರೆ ಪುತ್ರ 
ನಾಗಿ ಜನಿಸಿ ಜಗತೃಲ್ಯಾಣವನ್ನೆಸಗೆಂದು p ಆಜ್ಞೆ ಮಾಡುತ್ತಾನೆ. ಧರೆಯ 
ದೂಸಕ ಜನವ ಸಂಹರವ ಮಾಡಿ, ಕಲ್ಯಾಣದರ ಸ ವೀರ ಬಿಜ್ಜಳನಿಗೆ ಮಂತ್ರಿ 
ಕಾರ್ಯನೆಸಗು” ಎಂದು ತಿಳಿಸುನನು. ನಾರದನು ಕೊಂಡೆಯ ಮಂಚಣ್ಣ 
ನಾಗಿಯೂ, ವೀರಭದ್ರನು ಮಡಿವಾಳನಾಗಿಯೂ ಜನಿಸಿ ಬಸವಣ್ಣನ ಭಕ್ತಿ 
ಪ್ರಕಾಶನಕ್ಕೆ ನೆರವಾಗಿ ಬರುತ್ತಾರೆ. 


5೮೦ ಶಿವಾನುಭವ. 


ನಂದೀಶ್ವರನು ಅಭವನಾಜ್ಞೆಯಂತೆ ಮಾಡರೆಸ ಮಾದಲಾಂಬೆಯರ 
ಮಮತೆಯ ಮಗುವಾಗಿ ಭಕ್ತಿಯ ಬೀಜ ಮೂಡಿಬಂದಂತೆ ಜನಿಸಿ ಬಂದನು. 

“ ಕಮಲ ಕವಿಯನು ಕಂಡು ನಗುವಂತೆ” * ಕುಮುದ ಶಶಿಯಂ 
ನೋಡಿ ಪೆರ್ಚುವಂತೆ ? ತಾಯಿ ಮಗುವನ್ನು ಕಂಡು ಅನಂದ ಗೊಳ್ಳು 
ತ್ರಿದ್ದಳು. 

ಬಾಲಕ ಬಸವರಾಜನು ವಿವಿಧೆ ಬಾಲ ಲೀಲೆಗಳಿಂದ ಮಾತಾ ಪಿತೃಗಳ 
ಮನ ರಂಜಿಸುತ್ತ ಜಗಕಚ್ಚರಿ ಎಂಬಂತೆ ವೇದ ಮಂತ್ರಕ್ಕೆ ನೊದಲು ಆದಿ 
ಪಂಚಾಕ್ಷರಿಯನ್ನು ಕಲಿತನು. ಆ ಕಿರು ವಯಸ್ಸಿಗೆ ` ಕಡೆಯಿಲ್ಲದಿಹ ಶಾಸ್ತ್ರ 
ಒಡಲೊಳಗೆ ತುಂಬಿತ್ತು. ' ಇನ್ನು ಅವನಿಗೆ ಕಲಿಸುವುದೇನು? ಇರುವಂತಿ, 
ಜಾಜಿ, ಮಲ್ಲಿಗೆ ಇವುಗಳಿಗೆ ಮತ್ತೆ ನರಿಮಳನಂ ತುಂಬಲಾದೀತೆ? ಇಷ್ಟೊಂದು 
ವಿದ್ಯಾ ಸಂಪನ್ಮನಾಗಿದ್ದರೂ ಬಸವಣ್ಣನಿಗೆ ಗುರುಗಳೊಬ್ಬರಿದ್ದಕೆಂದು ಕವಿ 
ತಿಳಿಸುತ್ತಾನೆ. ಅದರು ಕಲಿಸಿದ ವಿಡೈೆಯನ್ನು ತಂದೆ ತಾಯಿಗಳ ಮುಂಡೆ 
ಹೇಳದೆ ಕೇವಲ ಶಿನನಾಮ ಸ್ತೋತ್ರ ಮಾಡಿದ್ದರಿಂದ ಗುರುವೂ ಉಳಿದ 
ಶಿನ್ಯರೂ ಕೋಪಗೊಂಡರು. ಬಸವನನ್ನು ದ್ವೇಸಿಸಿದ ಬಾಲಕರು ಅವನಿಗೆ 
ಕೇಡಂ ಬಗೆಯಲು ಬೆನಕನೆಂಬ ಚಿಕ್ಕವನನ್ನು ಕೊಳದಲ್ಲಿ ನೂಂಕಿ ಬಸವನೇ 
ನೂಂಕಿ ಕೊಂದನೆಂದು ದೂರುವರು. ಬಸವನು ತನ್ನ ಮಹಿಮೆಯಿಂದ 
ಬೆನಕನ ಹೆಸಂಡಿದು ಕರೆದು ಬದುಕಿಸಿದನು. ಬಸವಣ್ಣನ ಅಲೌಕಿಕ ಮಹಿನ್ಸೆ 
ಯನ್ನು ಪ್ರಕಟಿಸಲಿ ಕವಿಯು ಈ ಪ್ರಸಂಗವನ್ನು ಚಿತ್ರಿಸಿದ್ದಾನೆ. ಇದೇ ರೀತಿ 
ಚಃರನಿಗೆ ಪ್ರಾಣನಿತ್ತ ಪವಾಡ ಮೂಗನನ್ನು ಮಾತಾಡಿಸಿದ ಪವಾಡ ಚಿತ್ರಿ 
ಶವಾಗಿವೆ. ಈ ಸಂದರ್ಭದಲ್ಲಿ ಕಣ್ಣಿಲ್ಲದವರಿಗೆ ಕಣ್ಣನ್ನೂ ಮೂಗಿಲ್ಲದವರಿಗೆ 
ಮೂಗನ್ನೂ ಕೊಟ್ಟಿ ಕ್ರಿಸ್ತನನ್ನು ಜ್ಞಾನಿಸಿಕೊಳ್ಳ ಬಹೆದು. 

ಉಪನಯನ ನಿರಾಕರಣೆ. 

ಬಾಲ ರವಿಯುತೆ ದಿನದಿನಕ್ಕೆ ಪ್ರವರ್ಧಿಸುವ ಬಾಲಕಂಗೆ ಏಳನೆಯ 
ವರ್ಷದಲ್ಲಿ ಉಪನಯನವೆಸಗಲು ತಂದೆಯು ಪ್ರಯತ್ನಿಸುತ್ತಾನೆ. ಮಾತಾ 
ಪಿತೃಗಳು “ ಬಹು ವಿನೋದದಿಂದ ಬಂಧು ವರ್ಗವೆಲ್ಲಪಂ ಕರೆದು * ಮುಂಜಿ 
ಬ್ರಾಹ್ಮಣ ಮುಖ್ಯವಪ್ಪಂತೆ ಗಾಯಕ್ರಿಮಂತ್ರವನ್ನರುಹೆಲು ಸಮಿತ್ತು ದರ್ಜಿ 
ಗಳನುಆಗಮರನ್ನ್ನು ಕರೆಸುತ್ತಾರೆ. ಮಠದಿಂದ ಬಂದ ಬಸವನು” “ತನಗೆ 
ಯುಗ ಯಗದಲ್ಲಿ ಮುರಾರಿಯಿಂ ಪಡೆದ ವೀರಶೈವ ದೀಕ್ಷೆಯಲ್ಲಡಿ ಬೇಕಿ 


ಚನ್ನಪ್ಪ ಕನಿ ಚಿತ್ರಿಸಿದ ಬಸವಣ್ಣ ನವರು, ೨೮೧ 


ದೀಕ್ಷೆಯುಂಟಿ? ಭೂರಿಯಜ್ಞವಮಾಡಿ, ಮೀರಿಸ್ತರ್ಗವಸೇರಿ, ಧಾರಿಣಿಗೆ 
ತಿರುಗುವ ಹಾರುವರದೀಕ್ಷೆ ಹಣದಾಸೆಗೆ ಭೂರಿದಾನವ ಹಿಡಿದು ಕಠ್ಮಕೆ 
ಹೋಹ ದಾರಿಯ ದೀಕ್ಷೆ- ಸಂಚಸೂತಕದ ದೀಕ್ಷೆ. ಶಿನದೀಕ್ಷೆಯಂ ಪಡೆದು 
ಸಾಂಬ ಲೋಕವ ಹೊಂದಿ ಸಾಯುಜ್ಯದಲ್ಲಿರ ಬೇಕಲ್ಲದೆ, ದ್ವಿಜ 
ದೀಕ್ಷೆಯಂ ಪಡೆದು ಸುರಲೋಕವ ಪಡೆದರೂ ಮರಳಿ ಮರಳಿ ಧರೆ 
ಗಿಳಿವಂಥ ನಿನ್ಮು ದ್ವಿಜ ದೀಕ್ಷೆಯನ್ನು ನಾನೊಲ್ಲೆ”ಎಂದು ಪ್ರತಿಭಟಿಸಿ ನಿರಾ 
ಕರಿಸುವರು. ಅಲ್ಲದೆ ಮಾದರಸನ ಮಾತಾಶಿತೃಗಳನ್ನೆಲ್ಲ ಕರೆಸಿ ತೋರಿದಾಯ 
ಸರೂಪದಿಂ ಹಾರಿಸಿದೆರು. ಮಾದರಸನು ಭಯಗೊಂಡ ಜಂತಿಯವಿಂ" ತನ್ನಂ 
ಪೆರಗಿಕ್ಕುವರ್‌ ಎಂದು ನೊಂದು ನುಡಿಯಲು ಬಸವನು ಅನರಿಗೆ ತೊಂದಕೆ 
ಬೇಡೆಂದು ಬಗೆದು ಅಕ್ಕ ನಾಗಲಾಂಬೆಯನ್ನೊಡಗೊಂಡು ಅಲ್ಲಿಂದ ಹೊರಟು 
ಬಿಟ್ಟಿ ನು. 


ಬಸವಣ್ಣನು ದ್ವಿಜ ದೀಕ್ಷೆಯನ್ನೊಲ್ಲದೆ ಮಾತಾ ಪಿತೃಗಳನ್ನು ಮೀರಿ ಕಪ್ಪಡಿ 
ಸಂಗಮಕ್ಕೆ ಪಯಣಿಸುವ ಪ್ರಸಂಗವನ್ನು ಹರಿಹೆರ ಭೀಮಕವಿ ಚಿತ್ರಿಸಿದ್ದಾರೆ 
ಹೆರಿಹಕನು--ಬಸವಣ್ಣನಿಗೆ ಮುತ್ತಬ್ಬೆ ಎಂಬ ಪೋಷಕಗಳು ಮಾತ್ರನಲ್ಲದೆ 
ತಂಡೆ ತಾಯಿಗಳು ಶಿವೈಕ್ಯರಾಗಿದ್ದ ರೆಂದು ತಿಳಿಸುತ್ತಾನೆ. “ ಶಿವಪಾರ್ವತಿ 
ಯಕೆ ನನಗೆ ನಿಜವಾದ ತಂದೆ ತಾಯಿಗಳು. ನೀವು ಕಾರಣವಣತ್ರರು ಎಂದು 
ಬಸವಣ್ಣನು ತಿಳಿಸಿದಂತೆ ಭೀಮಕನಿಯು ಬರೆದಿದ್ದಾನೆ. ಇಷ್ಟಲ್ಲದೆ ಮಾದರಸ 
ಮಾದಲಾಂಬೆಯರು ಬಸವಣ್ಣನ ಮಾತಾ ಪಿತೃಗಳೇ ಅಲ್ಲ ಎಂಬ ಆಧಾರೆಸಹಿತ 
ವಾದವೂ ಬಂದಿದೆ.ದ್ವಿಜ ದೀಕ್ಷೆಯನ್ನು ಸ್ವಿಕರಿಸದ ತನ್ನಿಂದ ತಂದೆ ತಾಯಿಗಳು 
ಪ್ರವೇಶಿಸುತ್ತಾರೆ. “ ಶಶಿಕಾಂತ ಶಿಲೆಯೊ” ಎಸೆವಮಲ್ಲಿ ಗೆಯೊ ಎಂಬಂಕಿರ್ಪ 
ತಾಯಿಗಳು ಬವಣೆಗೊಳಗಾಗುತ್ತಾರೆಂದು ಬಗೆದ ಬಸವೇಶ್ವರನು ಸಂಗೆಮೇ 
ಶ್ವರನಲ್ಲಿಗೆ ಹೊರಟದ್ದು ಉಚಿತವಾಗಿದ್ದರೂ ಅವರೆ ನಿರ್ಗಮನಕ್ಕೆ ಇದಕ್ಕಿಂತ 
ಪ್ರಬಲವಾದ ಬೇರಾವುದು ಕಾಕೆಣನಿರಬೇಕೆಂದು ಊಹಿಸಲು ಅವಕಾಶವಿದೆ. 
ಹೀಗ ಸರಿಮಿತ ಪ್ರಾಪ್ತಿಯುಳ್ಳ ಸಂಸಾರ ಪ್ರಪಂಚವನ್ನು ತ್ಯಾಜ್ಯಮಾಡಿ 
ಕರ್ತಾರನ ಕುಮ್ಮಟವಾದ ವಿಶಾಲ ಪ್ರಸಂಚ ಸಂಸಾರಕ್ಕೆ ಬಸವಣ್ಣನವರು 
ಪ್ರವೇಶಿಸುತ್ತಾರೆ. 


ಆರನೆಯ ಸಂಧಿಯಲ್ಲಿ ಬಸವೇಶನ ವಿನಾಹೆ, ಬಿಜ್ಜಳನ ಮನೆಯಲಿ 
ದಂಡಾಧೀಪನ ಸ್ಥಾ ನವನ್ನಲಂಕರಿದ್ದು ಮುಂತಾದ ಪ್ರಸಂಗಗಳಿನೆ. ದ 


ವಿಲ ಶಿವಾನುಭವ 


ಮಹಾದೇವನ ಕೃಂಗಾರ ಪುರಿಯಾದ ಕಲ್ಯಾಣ ನಗರವು ಚಂದನ, 
ಚಂನಕ, ಖರ್ಜುರ, ದ್ರಾಕ್ಷಿ ಮಂದಾರ, ಸುರಹೊನ್ನೆ, ಮುಂತಾದ ವಿವಿಧ 
ವೃಕ್ಷ ಸಮೂಹೆಗಳಿಂದಲೂ, ಅಗಾಧವಾದ ಕೋಟ ಕೊತ್ತಲುಗಳಿಂದಲೂ, 
ಭವ್ಯ ಹರ್ಯ್ಯು ಪ್ರಾಸಾದಗಳಿಂದಲೂ ಅತ್ಯಂತ ಮನೋಹರವಾಗಿ ರಂಜಿಸೃ 
ಕ್ರಿತ್ತು. ಅಲ್ಲಲ್ಲಿ ಮುತ್ತಿನಂಗಡಿಗಳೂ ರತ್ನಮಾಣಿಕದ ಸಾಲುಗಳೂ ಒಪ್ಪಿದ್ದ 
ವು. ಈ ಪಟ್ಟಣದರಸು ಜೈನ ಕುಲೋದ್ಭ ವನಾದ ಬಿಜ್ಜಳ ಭೂಪಾಲ.ಮಂತ್ರಿ 
ಜಗದೇವನೆಂಬಾತ. 

ಭಕ್ತ್ಯಾಾಂಗನೆಯ ಫೈವಿಡಿದುದು. 

ಬಸವಣ್ಣನ ಮಾತಾ ಪಿತೃಗಳು ತಮ್ಮ ಸಂಬಂಧಿ ಬಲದೇವನಿಗೆ ಪತ್ರ 
ವೊಂದನ್ನು ಬರೆದು" ಬಸವನು ದ್ವಿಜ ದೀಕ್ಷೆಯ ನೊಲ್ಲೆನೆಂದು ಕೊೋಪನಿಂದ 
ಮುನಿದು ಎತ್ತಲೋ ಹೋಗಿದ್ದಾನೆ. ಜೊತೆಯಲ್ಲಿ ಅಕ್ಕ ನಾಣಲಾಂಬೆಯೂ 
ಇದ್ದಾಳೆ. ನಿಮ್ಮ ಬಳಿ ಬಂದಿದ್ದರೆ ತಿಳಿಸುವದು ಎಂದು ಪ್ರಶ್ನಿಸುತ್ತಾರೆ. 
ಬಸವನ ಕೀರ್ತಿ ದಿನ ದಿನಕ್ಕೆ ಬೆಳೆಯುತ್ತಿರುವದನ್ನು ಕೇಳಿ ಪರಮಾನಂದ 
ಹೊಂದಿದ ಜಗದೇವನು ಶಿವನಿಷ್ಠ್ರುದುರಂಧರಳಾದ ತನ್ನ ಪುತ್ರಿ ಗಂಗಾಂಬಿಕೆ 
ಯನ್ನು ಅವರಿಗೆ ಇತ್ತು ಲಗ್ನಮಾಡಲು ನಿಶ್ಚಯಿಸುತ್ತಾರ. ಕರೆತಂದು 
« ಇರೆದೀವೆ ಕೈ ಕೊಳ್ಳಿ ಭರವಸದೊಳಂದು” ಆತ್ಮಜೆಯನ್ನು ಚರಣಕ್ಕೆರಗಿಸು 
ವನು. ಬಸವಣ್ಣನ ಮಾತಿನಂತೆ ಗಂಗಾಂಬಿಕೆಗೆ ಸ್ವತ: ಸಂಗಮದೇವರಿಂದಲೆ 
ಕ್ರಿಯಾ ಮತ್ತು ಮೋಕ್ಷಗಳ ಶಿವ ದೀಕ್ಷೆ ನಡೆಯುತ್ತದೆ. 

ಅಷ್ಟನಿಧಾರ್ಚನೆಗಳಿಂದ, ನಿಸ್ಸಾಳ, ತಮ್ಮಟಿ ಭೇರಿ ಪಾದ್ಯಗಳ ಗಡಣದಿಂದ 
ಬಸವರಸ ಗಂಗಾಂಬಿಕೆಯ ನಿವಾಹೆವು ನಡೆಯುತ್ತದೆ. “ಎಳನೀರ ಗಾವಿಯ 
ಸುಧೋತ್ರದಂಗಿಯ ತೊಟ್ಟು” ಚಿಮ್ಮರಿಯ ಸುತ್ತಿ ಮುತ್ತಿನ ತುರಾಯಿ 
ಧರಿಸಿದ ಪುಣ್ಯ ಪುರುಷ ಬಸವೇಶನನ್ನು ಕವಿ ನಾನಾನಿಧವಾಗಿ ಮನಂಬುಗ೨ 
ವಂತೆ ವರ್ಣಿಸುತ್ತಾನೆ. ನಿವಾಹೆಡ ಸಮಸ್ತ ಒಡನೆ ವಸ್ತ್ರಗಳ ವರ್ಣನೆಯೂ 
ಬಹು ಚೆಲ್ವಾಗಿ ಮೈದೋರಿದೆ. ಸರಧನ ಪರಸತಿಯರಿಗೆರಗದ ಭಾಷೆಯನು 
ಬಸವಣ್ಣ ಅಂದೇ ಕೈಕೊಂಡನು. ಧಾರೆ, ಭೂಮುದ ಹಾಡು, ಸರಾಕಿನ 
ಆರತ್ತಿ ಶೋಭಾನೆ, ಚೆಂಡಿನ ಹಾಡು, ಒರಳಕ್ಕಿ ಹಾಡು, ಜೋಗಳ ಪದ 
ಮೊದಲಾದ ಕನ್ನಡಿಗರ ಸಾಂಪ್ರದಾಯಕ, ಜಾನಪದ, ವಿವಾಹೆ ಕ್ರಮಗಳೆ 
ಲ್ಲವೂ ವರ್ಣಿತವಾಗಿವೆ. ರಗಳೆ ಮತ್ತು ಬಸವ ಪುರಾಣಗಳಲ್ಲಿ ಜಂಗಮ 
ಸೇವಾ ಪ್ರಕರಣವು ಜೀವಂತ ಚಿತ್ರವೆನಿಸುವಷ್ಟು ಮನೋಜ್ಞವಾಗಿವೆ. 


ಚನ್ನಪ್ಪ ಕವಿ ಚಿತ್ರಿಸಿದ ಬಸವಣ್ಣ ನವರು. ೨೮೩ 


ಹರಿಹರನು ಬಸವಣ್ಣನವರಿಗೆ, ಗಂಗಾದೇವಿ, ಮತ್ತು ಮಾಯಿದೇವಿಯ 
ಕೆಂಬ ಇಬ್ಬರು ಪತ್ನಿ ಯರಿದ್ದ ಕೆಂದು ತಿಳಿಸುತ್ತಾನೆ. ಭೀಮಕವಿ ಮತ್ತು 
ಚೆನ್ನಪ್ಪ. ಜ್ತ ತಾಯಿ ಕನು ಹೆಸರಿನ್ನು ಸೂಚಿಸಿಲ್ಲದಿರುವುದ ರಿಂದ ವಸಾಯಿ 
ದೇವಿ ಕೇವಲ ಕಾಲ್ಪನಿಕವಾಗಿ Re SR ಚಿನ್ನೆ ಕೃನು ಬಿಜ್ಜಳನ 
ತಂಗಿ ನೀಲುಂಬಿಕೆಯನ್ನು ಬಸವಣ್ಣ ನನರು Ts ಬರೆದಿದ್ದ ನೆ. 
ಬಸವಣ್ಣನ ನಿವಾಹ ಮ ಆತನು ಕನೃಡಿ ಸಂಗವ ಕ್ರೈ ತಳ 
ದರೆಂದು ಬಸವಸ.ರಾಣ ಹೇಳುತ್ತದೆ. ಆದರೆ ನಿನುಹ ಸಮಯದಲ್ಲಿ ಕರನ 
ವೃದ್ಧನ ರೂಪಿನಿಂ ಬಂಡು “ಸದಾ ಶಿನಭಕ್ತಿಯಂ ಮೆರೆಯಬೇಕೆಂದು, ಶವೆ 
ಭಕ್ತಿಯಿದ್ದವರೆಲ್ಲ ಜಂಗಮರೆಂದು ತಿಳಿದು ಪರಧನ ಪರಾರ್ಥಕ್ಕೆ ಕಸದ, 
ಸದಾ ಶಿವಪ್ರ ಸಾದನ ನಲ್ಲದೆ ಅನ್ನ ಪ್ರಸಾದನ ಭುಂಜಿಸಬಾರಡೆಂದು” ಉಸ 
ದೇಶಿಸಿ ಅಂತರ್ಧಾನವಾಗುವ ಚಿತ್ರ ಶರಣ ಲೀಲಾವೃತದಲ್ಲಿದೆ. ಬಿಜ್ಜಳನ 
ಆಸ್ಥಾನದಲ್ಲಿ ದಂಡಾಧೀಸನಾದೆ ಮೇಲೆ ಬಸವಣ್ಣನವರ ವಿವಾಹವೆಂಡು 
ಬ. ರಾ. ದೇ. ರಗಳೆ ತಿಳಿಸಿದಕ್ಕೆ ದಂಡಾಧೀಶನಾಗುನ ಮೊಟೆಲೇ ವಿನಾಹೆ 
ಜರುಗುತ್ತದೆಂದು ಚೆನ್ನಶ್ಪಕವಿ ತಿಳಿಸುತ್ತಾನೆ. 


ಬಿಜ್ಜಳರಾಯನ ಬಳಿ ಮಂತ್ರಿತ್ವ. 


ಬಲದೇವ ಮಂತ್ರಿಯು ಕೆಲವು ಕಾಲಾನಂತರ ಶಿವೈ ಕೃನಾಗಳು ಬಿಜ್ಜಳ 
ನದು "ಮುಡುಪು ಬೊಕ್ಕಸಕ್ಕೆ ಹಣ ಕಡಿಮೆಯಿ:ಲ್ಲದೊಲು, ಪೊಡನಿಯೊಳ್ಳು 
ಧರ್ಮ ನಡೆನಳಿ ತಪ್ಪದಂತೆ ಇರುವ ಕಡುಜಾಣರಾರೆಂದು? ಮಂತ್ರಿಗಳನ್ನು 
ಪ್ರಶ್ನಿಸಿದನು. ಅವರು «ನಿಮ್ಮು ಮಂತ್ರಿಯ ಮೋಹೆದಳಿಯ ಪರಮಪುರೈೃ 
ಸನೂ ಭಾಳಾಕ್ಷ ಸ್ವರೂಸನೂ' ಆದ ಬಸೆ ಸವಣ್ಣ ನಿದ್ದಾನೆ, ನಿಂದು ತಿಳಿಸು 
ವರು. ರಾಯನು ಸಕಲ ಮರ್ಯಾದಿಗಳೊಡಕೆ” ಬಸವಣ್ಣನವರನ್ನು ತನ್ನ 
ಆಸಾ ನಕ್ಕೆ ಕರಿಸಕೊಳ್ಳು ತ್ತಾನೆ... “ಚಂದ್ರನ ಕಳೆಗೆ ಹೆಚ್ಚುವ ಅಂಬುಧಿ 
ಯಂತೆ ಬಸವೇಶ್ವ ರನ ಆಗಮನದಿಂದ ಬಿಜ್ಜ ಳರಾಯನ ಆನಂದಸೆರ್ಚಿತು”. 
ಕೈ ಮುಗಿದು ನಮ್ಮ ಮಾನನವರ ಸ್ಥಾನವನ್ನು ನೀವು ವಹಿಸಿಕೊಳ್ಳಿರಿ' 
ಎಂದನು. ಆದಕಿ ಸಕಲ ಜ್ಞಾ ನಿಯಾದ ಬಸವಣ್ಣ "ಎಲೈ ರಾಯನೆ ಬು 
ಜಾವಕ್ಕೊಂದು ಮನಸಿನವರು. ಭಾವ ಕುದ್ಧವಿಲ್ಲ.. ಚಾಡಿಮಾತಿಂಗೆ ಮನ 


ಸೋತಕಿ ಮಾಡುವುದೇನು? ” ಎಂದು ಕೊಕಿಸುತ್ತಾರೆ. 


೨೮೪ ಶಿವಾನುಭವ. 


“ ರಾಜನು ರಾಕ್ಷಸನಂತೆಯೂ, ಮಂತ್ರಿಯು ವ್ಯಾಘ್ರನಂತೆಯೂ, 
ಸೇಗಳು ಕತ್ತೆಯಂತೆಯೂ ಒಬ್ಬರಿಗೊಬ್ಬರಿಗೆ ಕಲಹೆನೈರತ್ವ ವಿರುವ ರಾಜ್ಯವು 
ಕ್ಷೀಣವಾಗುವದು? 

“ರಾಜನು ಭೂದೇವಿಯೇತೆಯೂ, ಪ್ರಧಾನ ಪರ್ರತದಂತೆಯೂ ಸೇನೆ 
ಕಲ್ಪವೃಕ್ಸದ ಹಾಗೆಯೂ ಇದ್ದಂತ ರಾಜ್ಯವು ವೃದ್ಧಿಯಾಗುವುದು” 

ಎಂದು ರಾಜಧರ್ಮವನ್ನು ತಿಳಿಸುವರು ಬಿಜ್ಜಳನು ತಾನು ಇತರರಂತೆ 
ಅಲ್ಲವೆಂದೂ ಬಸವಣ್ಣನು ಮೊತಿಗೆ ಮೀಕಿನೆಂದೂ ತಿಳಿಸಿದ ಮೇಕೆಗೆ ಬಸ 
ವಣ್ಣ ದಂಡಾಧೀಶನ ಪಟ್ಟಿವಂ ಒನ್ಪಿಕೊಳ್ಳವರು. 

ಆ ಸಮಯದಲ್ಲಿ ಕೈಲಾಸದಿಂದ ಲಿಪಿಗಳು ಬಿಜ್ಜಳನ ಆಸ್ಥಾನದಲ್ಲಿ 
ಬಿದ್ದವು. ರಾಜನು "ಅಖಿಲ ವೇದ ಶಾಸ್ತ್ರಾಗಮಗಳ ಅರ್ಥವನ್ನು ಸಿಧಿ 
ಸಿರ್ದ ಕರಣಿಕರನ್ನು ಕರೆಸಿ ಪಾರಸಿ, ಅರಬ್ಬಿ, ಗೀರ್ವಾಣ, ಆಂಧ್ರ, 
ದ್ರಾವಿಡ ಕನ್ನಡ ಮೊದಲಾದ ಯಾವ ಲಿಪಿಯೂ ಹೊಂದದ ಅ ಓಲೆ 
ಗರಿಯನ್ನು ಓದಿರೆನ್ನುವನು. ಕರಣಿಕರು "ಮುಂದುಗಾಣದೆ ಮುಖವಂ ತಗ್ಗಿ 
ಸಿದರು. ಕುಪಿತನಾದ ದೊರೆಯು-- "ನೀನು, ಹೊಟ್ಟಿ ಯನ್ನು ನೆವರಿ ಬೆದ 
ರಿಸಿ ತೊವ್ವೆ ಪಾಯಸವನ್ನು ಉಣ್ಣಲು ಯೊಗ್ಯರು. ಯಕ್ಷರೊಳಗಣ ಮಾತ 
ನ್ನೆಲ್ಲ ರು ಲಕ್ಷವಾದರೂ ಸುದಿವಿರಿ, ಮೂರು ಅಕ್ಷರದ ಗುರುತರಿಯಿ 
ರಲ್ಲ” ಎಂದು ಜರೆದಾಡುವನು. ಬಸವಯ್ಯ ನ ಮುಖವಂ ನೋಡಿ ಆ ಲಿಪಿ 
ಶಾಸ್ತ್ರ ವಂ ಹೆಸ್ತದಲ್ಲಿತ್ತು “ಎನ್ನ ದೇವ! ಈ ಪ್ಪ ತ ಸಾದವಂ ಪಾಲಿಸು” ಎಂದನು. 
ಬಸನೇಶನ ರು ಅದನ್ನು ಪರೀಕ್ಷಿಸಿ ಅರಸನ ಗದ್ದುಗೆಯ ಕೆಳಗೆ ಏಳು ಕೊಪ್ಪ 
ರಿಗೆಯ ಹಣ ಇರುವ ೨೬೨5 ತಿಳಿದು ಅಗೆಸಿ ನೋಡಲು "ಎಳು 
ಕೂರಿಗೆಯ ತಾಳಿನ ಪ್ರಮಾಣದಿ ಎಳು ಕೊಪ್ಪರಿಗೆಯ ' ಹೊನ್ನನ್ನು ನೋಡು 
ವರು. ಬಸವಣ್ಣನ ಜ್ಞ್ಣನ ಸಾಮರ್ಥ್ಯಕ್ಕೆ pp ಭೂಪಾಲನು 
ತನ್ನ ಸೋದರಿ ನೀಲಾಂಬಿಕೆಯನ್ನು ಬಸವಣ್ಣ ನವರಿಗಿತ್ತು ಅಖಿಲರಾಜ್ಯದ 
ಮುದ್ರೆ ಇತ್ತು ಕಲ್ಯಾಣವೆಸಗುವರು. 


ಕಲ್ಯಾಣ ನಗರಿ 


ಚೆನ್ನಪ್ಪ ಕವಿಯು-- ಬಸವಣ್ಣನು ಸಂಗಮದೇವರಲ್ಲಿ ಮತ್ತು ಜಂಗ 
ಇಟ್ಟಿದ್ದ ಅತಿಶಯ ಭಕ್ತ ನಿಷ್ಠೆ ಗಳನ್ನು ವರ್ಣಿಸುವುದಕ್ಸಿಂತ ಬಸವರ 
ರಾಜ್ಯಭಾರ ಕ್ರಮವನ್ನು ಅತಿಶಯವಾಗಿ ವರ್ಣಿಸುತ್ತಾನೆ. ಕಲ್ಯಾಣದ 


ರ 


ಲ್ಲಿ 
ಸನ 


ಚನ್ನಪ್ಪ ಕವಿ ಚಿತ್ರಿಸಿದ ಬಸವಣ್ಣ ನವರು. ೨೮೫ 
₹॥ಾ 


ಪುರಜನರಲ್ಲಿ ಶಿವಭಕ್ತರ ಶಿವಪೂಜೆ ಶಿವಮಾರ್ಗಗಳನ್ನು ಸಾಧಿಸುತ್ತ, ಕೆರೆ 
ಕಾಲುವೆ ಕೂಪ ಸರಸಿಸಳನ್ನು ನಿರ್ಮಿಸುತ್ತ ಧರ್ಮ ನಡೆವಳಿ ತಪ್ಪದಂತೆ ಶರ 
ಣರ ನಿಧಿ' ಎನಿಸಿ ಬಾಳುತ್ತಿದ್ದರು. ಬಸವಣ್ಣನನರು ಉನ್ನತವಾದ ಕಟ್ಟಡ 
ಗಳಿಂದಲೂ, ಭವನಂಗಳಿಂದಲೂ, ಅಸಂಖ್ಯಾತ ಶಿವನಿಲಯ, ರತ್ನಗೆಲಸದ 
ಉಪ್ಪರಿಗೆಗಳು ವಿಶಾಲವಾದ ರಾಜಬೀದಿಗಳಿಂದ ಮನೋಹರವಾಗಿರ್ದ ಕಲ್ಯಾಣ 
ನಗರಿಯಲ್ಲಿ ನಲವತ್ತೆಂಟು ಯೋಜನ ವಿಸ್ತಿರ್ಣಪರಿಯಂತಂವೂ ಅಸಂಖ್ಯಾತ 
ಶಿವಶರಣರು ಒಪ್ಪಿದ್ದರು. «ಬಸವ ಭಕ್ತಿಯ ಚೆಲ್ವ ಕುಸುಮವಾಸನೆ ನಾಲ್ವೆ 


ಸೆಯನ್ನೂ ಮುಸುಕಿತ್ತು?? 


ಇಡೀ ಭರತಖಂಡದ ಎಲ್ಲ ರಾಜ್ಯಗಳಿಂದಲೂ ಎಲ್ಲಾ ಜಾಕಿಯ 
ಭಕ್ತರು ಬಸವಣ್ಣನವರ ನಡೆನುಡಿ ಗ:ಣಗಳಿಂದಾಕರ್ಷಿತರಾಗಿ ಕಲ್ಯಾಣ 
ನಗರಿಗೆ ಬಂದು ನೆಲಸಿ ಕಾಯಕವೆಸಗುತ್ತಿದ್ದರು. ಮಡಿವಾಳ ಮಾಚಿದೇವರು 
ಬಸವಣ್ಣನಂ ಕಂಡು ಶಿವಶರಣರ ಭಕ್ತಿಗೈವಲ್ಲಿ ಭೃತ್ಯರ ಅಗ್ರೇಸರನಾಗಿ, 
ಬಸವೇಶಂಗೆ ಮನದ ಪ್ರಿಯಾಪ್ರನಾಗಿ, ಶಿವಭಕ್ತಿ ಅಷ್ಟಾವರಣ, ಷಟ್‌ 
ಸ್ಥಲ, ಪಂಚಾಚಾರ ಲೆಂಗಾಂಗ ಸಾಮರಸ್ಯಗರಿಷ್ಠನಾಗಿ ಶಿವನ ವಾಕ್ಯದಂತೆ 
“ಶರಣರ ಮೈಲಿಗೆಗಳಂ ತೊಳೆಯುವ ಕಾಯಕವ ಕೈಕೊಂಡಿದ್ದನು. 


ಒಂದು ದಿನ ಮೇದಾರ ಕೇತಯ್ಯನು ಶಿವೈ ಕೃನಾಗಲು, ಮಾಚಿದೇವ 
ರನ್ನು ಕರೆತರಬೇಕೆಂದು ಬಸವೆಣ್ಣ ನವರು ಉತ್ತಣ್ಣನ ಸಂಗಡ ಹೇಳಿ ಕಳು 
ಹಿಸುವರು. ಅವರು «ಶರಣರ ಅಳವನ್ನು ಈಗ ಕೇಳಿದೆವು. ಬಸವನ 
ಮುಖವನ್ನು ನೋಡಸಲ್ಲದು' ಎಂದು ತಂದೆ ಸುದ್ಧಿಗೆ ಪ್ರತಿಯಾಡುವರು- 
ಬಸವನು ಈ ಮಾತನ್ನು ಕೇಳಿ "ಎನ್ನ ಗುರುವು ಎಚ್ಚರಿಕೆ ಕೊಟ್ಟನೆಂ'ದು 
ಕಣ್ಮುಚ್ಚಿ ಪ್ರಾಣಲಿಂಗವನ್ನು ಶಿವನಲ್ಲಿ ಐಕ್ಯಗೊಳಿಸುವರು. ನೆರೆದ ಶರಣ 
ಶರಣ ತಿಂಥಿಣಿ ದುಃಖದಿಂದ “ಚೆನುಮಯ ಬಸನ ಮಹೇಶ, ಬಸವ 
ಗಣ ಸಂಜೀವ, ಬಸವ ಶಿವನೇ” ಎಂದು ಅಳಲಿದರು. "ಮಡಿವಳ ಮಾಚಯ್ಯಂ 
ಬಸವನೆಂಬ ಕಲ್ಪವೃಕ್ಷವಂ ಕಿತ್ತನಲ್ಲಾ! ಭಕ್ತ ಸಾಮಾಜ್ಯ ಲಕ್ಷ್ಮಿಯ ಸೂರೆ 
ಮಾಡಿದನಲ್ಲಾ! ಈ ಸೌಭಾಗ್ಯ ಸಂಪತ್ತನ್ನು ಮಡಿವಳನೇ ಅನುಭವಸಲಿ. 
ಸೋಗಪ್ಪಾ!! ಈ ವಾರ್ತೆಯನ್ನು ಮಾಚಿದೇವರಿಗೆ ತಿಳೆಸು” ಎನ್ನುವರು. 

ಬಸವಣ್ಣನವರ ಶರಣ ನಿಷ್ಟೆಯಿಂದ ಸಂತೋಷಗೊಂಡ ಮಾಚಿದೇವರು 
ಶಿನನೊಯ್ವ್ಮ ಕೇತಯ್ಯ ಬಸನಯ್ಯಗಳಂ ಬದುಕಿಸಲು " ವೀರ ಹಲಗೆಯಂ 


೨೮೬ ಶಿವಾನುಭವ 


ಪಿಡಿದು ಘಂಟಿಸು ಸಾರಿ ಹೊಯ್ದನು? ಶರಣ: ಪೆಗೆಗೆ ಹೆದರಿದ ಶಂಕರನು 
ಬಸನ ಕೇತಯ್ಯೆಗಳನ್ನು ಹಿಂತಿರುಗಿ ಕಳುಹಿಸುವನು. 


ಚರಿತ್ರೆಯ ಸಕ್ಯ ಮತ್ತು ಪನಾಡ 


ಬಸನಣ್ಣನನರು ತಮ್ಮ ಜೀವನ ರಂಗನನ್ನೆ ಬಿಂದು ಮಹತ್ತರ 
ಸಾಧನ ರಂಗವನ್ನಾಗಿಸಿಕೊಂಡು ಸಕಲ ನಸದ್ಗುಣಗಳನ್ನೂ ಸಾಧಿಸಿ ಪಡೆ 
ದಿದ್ದರೆಂಬುದು ನಿರ್ನಿವಾದವಾದೆ ವಿಷಯ. ಅವರ ಸದ್ಗುಣಗಳ ಮಹಿವೆಕಿ 
ಯನ್ನು ಅರಿತಿದ್ದ ಕವಿಗಳು ಅದನ್ನು ಚಿತ್ರಿಸಲು ತನು ತಮಗೆ ಸರಿಶೋರಿದ 
ಮಾರ್ಗಗಳನ್ನು ಅನುಸರಿಸಿದರು. ಕೆಲವರು ಪವಾಡಗಳನ್ನು ಮೆರೆಸಿ ಅನ 
ರನ್ನು ಅಲೌಕಿಕ ವ್ಯಕ್ತಿಗಳನ್ನಾಗಿ ಚಿತ್ರಿಸಿದರು. ಇಂತಹೆ ನಮಾಡ ಚಿತ್ರಣ 
ದಲ್ಲಿ ಭೀಮಕವಿ, ಸಿಂಗಿರಾಜ ಮತ್ತು ಚೆನ್ನಪ್ಪ ಅಗ್ರಗಣ್ಯರಾಗಿದ್ದಾರೆಂದು 
ಹೇಳಬಸುದು. 

ಬನಳವಣ್ಣ ನವರಿಗೆ ಸಂಬಂಧಿಸಿದ ಸತ್ಯ ಸಂಗತಿಯೊಂದು ಹೇಗೆ ನವಾಡ 
ವಾಗಿದೆಯೆಂಬುದನ್ನು ನೋಡಿ 

ಬಸವಣ್ಣನವರು ಸದಾ ಉದಾರ ಹೃದಯಿಗಳು ಉಪಕಾರಿಗಳು, 
ಕಷ್ಟ್ರದಲ್ಲಿದ್ದ ವರಿಗೆ ಸಹಾಯಮಾತಲು ಬಾಹೈ ಗೌರವದ ತಮ್ಮ ಘನತೆ ದೊಡ್ಡ 
ಸ್ತಿಕೆಗಳನ್ನು ಕಡೆಗಣಿಸುತ್ತಿದ್ದರು. ಒಂದು ಸಲ ಅಂದಣದಲ್ಲಿ ಕುಳಿತುಸರಿವ: 
ರಡೆಣಂದಿಗೆ ರಾಜಬೀದಿಯಲ್ಲಿ ಬರುತಿರುವುಗ ಹುಲುಮಾತುವ ಹೆಂಗಸೊಬ್ಬಳು 
ಕೆಸರಿನಲ್ಲಿ ಜಾರಿ "ಬಸವಾ ರಕ್ಷಿನೆಂಡು' ಕಣಗಿಕೊಂಡಳು, ಬಸನಣ್ಣನನರು 
ಘಳಿಲನೆ ಅಂಡಣಇದಿಂದಿಳಿದು ಒಡಿಬಂದು ಆಕೆಯ ಕೊಡನ ಜಾರಿ ಬೀಳು 
ತ್ರಿದ್ದುದನ್ನು ಹಿಡಿದೆತ್ತಿ ರಕ್ಷಿಸಿದರು. ಇದು ನಡೆದ ಪ್ರಸಂಗ. ಆದರೆ ಬಳ 
ವಣ್ಣನವರು ಆಸ್ಥಾನದಲ್ಲಿ ಇದಕ್ಕಿದ್ದಂತೆ ಕ್ಸ ಎತ್ತಲು ರಾಜನನ್ನು ಹೊಡೆ 
ಯಲು ಕೈ ಎತ್ತಿದಕಿಂದು ಕೊಂಡೆನುಂಚೆಣ್ಣನು ಸಾಧಿಸುನನು. ಬಸವರಸನು 
ತಾನು ಗೊಲ್ಲತಿಯೊಬ್ಬಳ ಕೊಡನನ್ನು ಜಾರದಂತೆ ಹಿಡಿದು ರಕ್ಷಿಸಲು ಹಾಗೆ 
ಮಾಡಿದೆನೆನ್ನುವನು. 


ರಾಜನ ಸೇವಕರು ಬೀದಿಯಲ್ಲಿ ಹೆ:ಡುಕುತ್ತಾ ಬರಲು ಗೊಲ್ಲತಿಯು 
ಕೆಸರಿನಲ್ಲಿ ತಾನು ಜಾರಿ ಬಿಳುತ್ತಿದ್ದಿಗೆ ಬಸವನು ಕೊಡನನ್ನು ಹಿಡಿದು 
ರಕ್ಷಿಸಿದ್ದು ನಿಜನೆನ್ನುವಳು. 


ಚನ್ನಪ್ಪ 


ಸ್ಸ ಕನಿ ಚಿತ್ರಿಸಿದ ಬಸವಣ್ಣ ನವರು. ೨೮೭ 


ಸತ್ಯ ಸಂಗತಿಯೊಂದು ಪನಾಡವು ಹೇಗಾಯಿಶೆಂಬುದಕ್ಕೆ ಇದೊಂದು 
ಉದಾಹರಣೆ. ಮಾಂಡವ್ಯಪುರದ ಮಹಾದೇವರಾಯನಕ್ಷೆ ಬಸವನು ಗಣಂ 
ಗಳೆಂ ತಂದ ಪವಾಡ, ಗೊಲ್ಲತಿಯ ಮಜ್ಜಿಗೆ ಕೊಡವ ಹಿ೭ದ ಪವಾಡ 
ಸಾವಿರ ಕೊಡನ ನಿಲಿಸಿದ ಪವಾಡ, ಸೂರ್ಯನ ಹನ್ನೊಂದುದಿನ ನಿಲಿಸಿದ 
ಪವಾಡ, ಚಿತ್ರದ ರೂಹು ಜಂಗಮುವಾದ ಫವಾಡ, ತೃಣವು ಶಿವಭಕ್ತನ 
ಮಾಡಿ, ಮಂದ ಬೊಂಜೆಯಂ ಜಂಗಮನ ವರಾಡಿದ ವವಾಡ ಇತ್ಯಾದಿ 
ನೂರಾರು ಪವಾಡಗಳಿಗಾಗಿ ಶಂಣಲೀಲಾ ಮೃತದ ಹೆದಿನೈದಿಪ್ಪತ್ತು ಸಂದಿ 
ಗಳೇ ಮಿಸಲಾಗಿವೆ. 


ಹೊಲೆಯರ ಮಸೆ ಹೊಕ್ಕರೆ? 


ಅದೊಂದು ದಿನ ಬಸವ ದಂಡಾಧೀಶ ಅರಮನೆಯ ಮಂದಿಯೊಂದಿಗೆ 
ರಾಜ ಬೀದಿಯಲ್ಲಿ ಬರುತ್ತಿದ್ದರು. ಅಷ್ಟರಲ್ಲಿ ಘಂಟಿ ಜಾಗಟಿ ನಾದವನ್ನು 
ಕೇಳಿ ಶಿವನಾಗಮುಯ್ಯ ಭಕ್ತನ ಮನೆಯಂಪೊಕ್ಕು ಕೀರ್ಥಪ್ರಸಾದವಂ 
ಸೇವಿಸಿ ಬರುತ್ತಾರೆ. ಈ ಸಮಾಚಾರವನ್ನು ಕೊಂಡೆ ಮಂಚಣ್ಣನಿಂದ ಕೇಳಿದ 
ಅರಸು ಕಾಳೋರಗನಂತೆ ಕೆರಳಿ “ಏನಯ್ಯ, ಮಂತ್ರೀಶ! ಹೀನ ಹೊಲೆಯರ 
ಮನೆಯ ಪೊಕ್ಳುಬಂದು ಎನ್ನ ಹೊಲೆಗಲಸುವರೆ?” ಎಂದು ಪ್ರಶ್ನಿಸುವನು. 
ಅದಕ್ಕೆ ಬಸವಣ್ಣ “ನೊಲುವಾತ ಹೊಲೆಯ, ಹೊಲಸು ತಿನ್ನುವ ಹೊಲೆಯ್ದ 
ಹುಸಿಯ ನಾಡುವ ಹೊಲೆಯ. ಅನ್ಯನೇಮಕೆ ಮನವಿಟ್ಟ ಹೊಲೆಯರ ಮನೆಗೆ 
ಹೋಗಲಿಲ್ಲ. ಪರರ ಸ್ವತ್ರನ್ನೆಳಸಿ ಹುಸಿಯುವ ಹೊಲೆಯರ ಮನಕೆ ಹೊಕ್ಕು 
ದಿಲ್ಲ... ಪರಸತಿಗಳು ಸಾನಿದನ್ನವ ಕಿನ್ನುವ ನರಕಿ ಹೊಲೆಯರ ಮನೆ 
ಹೋಗಲಿಲ್ಲ.7 ತ್ರಿಣಯ ಮೆಚ್ಚಿದ ಅಮೃತ ಹಸ್ತರೂ ಅಮೃತವಾಕ್ಯರೂ 
ಆದ ಶಿವನಾಗಮಯ್ಯನವರ ಬಗ್ಗೆ ವ್ಯರ್ಥವತ್ಥಾತಾಡಸಲ್ಲ” ಎಂದು ಎಚ್ಚರಿ 
ಸುವರು. ಆದಕ್ಕಿ ಮಂಚಣ್ಣ ನು “ಅವರು ಕುಲಜರೆಂಬುದಕ್ಕೆ ಆವುದು 
ಖಾಕಿ? ಅಮೃತವ ಹಸ್ತದಿ ಕರೆದು ಕೋರಲಿ” ಎಂದು ಸವಾಲು ಹಾಕು 
ವನು. ಬಸವಣ್ಣ ನವರು ಅದಕ್ಕಂಜದೆ ಶಿವನಾಗಮಯ್ಯನನ್ನು ಕರೆಸಿ ಬೆರಳು 
ಸಿಡಿದು ಅಮ್ಭತವನ್ನು ತಂದರು. 

ಹರಿಹರನು ವರ್ಣಿಸಿರುವ ಕಂಬಳಿ ನಾಗಿದೇವನೆ ಇಲ್ಲಿ ಶಿವಾನಾಗ 
ಮಯ್ಯ ಇಗಿದ್ದಾನೆ. “ಭಕ್ತಿಯೆಂಬ ಪರುಷಶಾಗಲು ಆಂತ್ಯಜನೂ ಕುಲಜ 
ನಾಗುವನು. 


೨.೮ ಶಿವಾನುಭವ. 


ಶಿವಭಕ್ತನೇ ಕುಲಜನು. ಅವನಿಗೆ ಬೇರೆ ಜಾತಿಗಳಿಲ್ಲ ಎಂಬುದು 
ಬಸವಣ್ಣನವರ ಜೀವನ ದೃಸ್ಟಿಯಾಗಿತ್ತು. ಅದನ್ನು ಪ್ರತಿಪಾದಿಸಲು 
ಶಿವನಾಗಮಯ್ಯನ ಹಸ್ತದಿಂದ ಹಾಲನ್ನು ತರಿಸಿದ ಸವಾಡವನ್ನು ಕವಿಗಳು 
ಕಲ್ಪಿಸಿಕೊಂಡಿದ್ದಾಕೆ. 

ಜೈನ ಬ್ರಾಹ್ಮಣರ ಚಾಡಿಮಾತನ್ನು ಕೇಳಿದ ಎರಗಿವಿ ಯ ಭೂಪನು 
ಬೊಕ್ಕಸದ. ಹಣ ಜಂಗಮರಿಗೆ ಸೂರೆ ಹೋಯ್ತೆಂದು ಎಡೆತುಳಿದ ನಾಗ 
ರಂತೆ ಕೊಷವಂ ತಾಳಿದನು. ಇಂತು ದುರ್ನೀತಿಯುಂಟಿ ಬಸವಣ್ಣ? 
ನುಡಿಯು ಪುರಾತನ, ನಡೆಯು ಕಿರಾತನ” ಎಂದು ಖಕಿಯಿಂದ ತೆಗಳು 
ವನು. ಆದರೆ ಸತ್ಯವನ್ನು ಶೋಧಿಸಿದಾಗ ಬೊಕ್ಕಸದ ಹೆಣ ಒಂದಕ್ಕೆರ 
ಡಾಗಿರುವದನ್ನೂ, ಮಲ್ಲಶೆಟ್ಟಿಯ ಮನೆಯ ಮಕ್ಕಳು ಐಶ್ವರ್ಯ ಜೋಡಿ 
ಸಮನಾಗಿರುವುದನ್ನೂ; ಕಣ್ಣುರೆ ಕಂಡು ಕ್ಷನಿಸಬೇಕೆಂದು ಬಸವಣ್ಣನವರ 
ಕ್ಷನೆ ಯೂಚಿಸುವನು. 

ಭೂತಗಳ ಶೆಂಕರ ದಾಸಯ್ಯ 


ಸಕಲ ಭೂತ ಸಂಕುಲನನ್ಮೂ, ತನ್ನ ಸ್ವಾಧೀನ ಪಡಿಸಿಕೊಂಡಕಿ 
ಬಿಜ್ಜಳನ ಆಸ್ಥಾನವನ್ನು ನಾನಾ ರೀತಿಯಾಗಿ ಸೂರೆಗೊಳಿಸುತ್ತಿದ್ದ ಶಂಕರ 
ದಾಸಯ್ಯ ನೆಂಬಾತನ ವೃತ್ತಾಂತವನ್ನು ಚೆನ್ನಪ್ಪ ಕವಿ ಚಿಕ್ಕಿ ಸಿದ್ದಾನೆ. 
ಅ ಭೂತ ಸಮೂಹವು ಬಸವಣ್ಣನವರ ಮಾತಿಗೆ ಕಟ್ಟು ಬಿದ್ದು ಮತ್ತೆ 
ತಮ್ಮ ಸ್ವಸ್ಥಾನವನ್ನು ಸೇರುತ್ತವೆ. 

ಶಂಕರ ದಾಸಿಮಾರ್ಯನೇ ಶಂಕರ ದಾಸಯ್ಯ, ಇವನು ದೇವರ 
ದಾಸಿಮಯ್ಯನೊಂದಿಗೆ ವಾದ ಮಾಡಿರುತ್ತಾನೆ. ಇವರೆಲ್ಲರೂ ಬಸಪಣ್ಣ 
ನವರ ಸಮಕಾಲೀನರಾಗಿದ್ದರಲ್ಲಡೆ ಬಸವಣ್ಣನನರಿಗಿಂತ ಹಿಂದಿನನರು ಎಂಬ 
ಮಾತು ಸತ್ಯಕ್ಕೆ ದೂರವಾಗಿಜಿ. 

ಸಾಮಾನ್ಯವಾಗಿ ವೀರಶೈನ ಗ್ರಂಥಗಳಲ್ಲೆಲ್ಲಾ ಕಡುರಮ್ಯುವಾಗಿ ಚಿಕ್ರಿತ 
ವಾಗಿರುವ ಬಸವಣ್ಣ ನವರ ಜಂಗಮಸೇವಾ ಪ್ರಕರಣ, ಅವರು ಮಹಮನೆ 
ಯಲ್ಲಿ ಈಶ್ವರಾರಾಧನೆಯಲ್ಲಿ ಮೈಮರೆಯುತ್ತಿದ್ದ ಚಿತ್ರಣ ಇವು ಚೆನ್ನಪ್ಪ 
ಕವಿಯ ಕೃತಿಯಲ್ಲಿ ಕಂಡು ಬರುವದಿಲ್ಲ. " ಶರಣಸಂಕುಲಕ್ಕೆ ಗ್ರಹಗ 
ಳನ್ನು ನಿರ್ಮಿಸಿ, ಕಾಯಕಗಳನ್ನು ಕಲ್ಪಿಸಿ ಮಾಹೇಶ್ಚರಾರಾಧನೆ ಮಾಡುತ್ತಿದ್ದ 
ಕಿಂದು' ಸ್ವಲ್ಪದರಲ್ಲಿ ಹೇಳಿ ಮುಗಿಸುತ್ತಾನೆ. 


ಚನ್ನಪ್ಪ ಕೆವಿ ಚಿತ್ರಿಸಿದ ಬಸವಣ್ಣನವರು. ೨೮೯ 


ಬಸವಣ್ಣನವರ ಅಕ್ಕ ನಾಗಲ್‌ಂಬೆಯ ಗರ್ಭದಲ್ಲಿ ಚನ್ನಬಸವಣ್ಣ 
ನನರು ಜನಿಸುವ ವೃತ್ತಾಂತ್ಕ ಶಿಶುವು ಗರ್ಭಾಂಬುಧಿಯಲ್ಲಿರುವಾಗಲೆ 
ತಾನು 'ಸರವಾದಿಗಳ ಗಂಡಿನೂಗಿ ಕಕ್ಕ ಯ್ಯಗಳ ಶೇಷ ಮುಕ್ಕಣ್ಣನ ಪ್ರಸಾಡ 
ದಿಂದ ಜನಿಸಿ ಬರುತ್ತೇನೆಂದು ತಿಳಿಸುವ ಪ್ರಸಂಗಗಳನ್ನು ಚೆನ್ನಸ್ಸ ಕವಿ 
ಶ್ರೇಸ್ಮ ರೀತಿಯಲ್ಲಿ ನಿರೂಪಿಸಿದ್ದಾನೆ. 

4ಶೂನ ಸಿಂಹಾಸನ” ಕೇವಲ ಕಲ್ಪನೆ; ಇತಿಹಾಸದ ಸತ್ಯವಲ್ಲ. 


ಬಸವಣ್ಣನವರು ಮತ್ತು ಹರಿಹರನ ಸಮಕಾಲೀನರಲ್ಲದ ಭೀಮಕವಿ 
ಸಿಂಗಿರಾಜ ಮತ್ತು ಚೆನ್ನಪ್ಪ ಕವಿಯ ಗ್ರಂಥಗಳಲ್ಲಿ ಪ್ರಭುದೇವರ ವೃತ್ತಾಂತ 
ಬರುತ್ತದೆ. ಆತನಿಗೆ ವೀರಶೈವ ಮುಖ್ಯರಲ್ಲಿ ಪ್ರಾಧಾನ್ಯ ಕಲ್ಪಿಸಲು ಚೆನ್ನಪ್ಪ 
ಕನಿ ಪ್ರಯತ್ನಿ ಸಿದ್ದಾನೆ. ಅದಕ್ಕಾಗಿ "ಶೂನ್ಯಸಿಂಹಾಸನ' ವನ್ನು ರಚಿಸಿ Ri 
ನವರೇ ಸ್ವತಃ ಆಹ್ವಾನಿಸಿ ಉಪದೇಶ ಪಡೆಯುವ ಕಾಲ್ಪಸಿಕ ಚಿತ್ರ ಗಳೂ 
ಸೃಷ್ಟಿಯಾಗಿವೆ. ಇಕ್ಕಿ ಚರಿತ್ರೆ ಇಲ್ಲ. ಭೀಮಕದಿಯಾಗಲಿ 'ಅಥವಾ 
ಹರಿಹರ ಕವಿಯಾಗಲಿ “ಶೂನ್ಯಸಿಂಹಾಸನ'ವನ್ನು ಕಂಡರಿಯರು. 
ಶರೆಣ ನೀಲಾಮೃತ ದಲ್ಲಿ ಹೀಗಿದೆ. 

"ಅಖಿಲನಿಧ ಶಾಸ್ತ್ರಾ ನುಭಾವದ | ಶಿವಧ್ಯಾನ ಸಂಧಾನ ಮಾರ್ಗದ 
ಗಾಡತರದತಿ ಶೂನ್ಯ ನೀಠವ ಬಸವ ರಚಿಸಿ” ಅದನ್ನೇರುವ ಗುರುವಿಗಾಗಿ 
ಅರಸುತ್ತಿದ್ದರು. ಅಸ್ಟರಲ್ಲಿ ಪ್ರಭುರಾಯ «ರೂಪು ಮಾಜುತ್ರ, ಶಲೆಯೊ 
ಡೆದು ರಕ್ತವು ನೆಲಕ್ಕ ಜೋರಿಡುತ್ತಿರಲು ನಡುಡೊ:ಕ ನಡೆಯುತ್ತ, ಅಂಕು 
ಡೊಂಕಿನ ಕಾಲು, ಕೊಂಕಿನ ಬೆನ್ನು, ಮೆಳ್ಳೆ ಗಣ್ಣು, ಅಕ್ಕಳಿಸುವ ಹೊಟ್ಟಿ 
ಸೊಕ್ಕಿದ ಗಲ್ಲ' ಇತ್ಯಾದಿ ವಿಜಿತ್ರ ವಿಕಾರ ರೂಪಿನಿಂದ ಬಗೆಬಗೆಯ ಆಟಿ 
ಗಳನ್ನಾಡಿ ಜಗವ ನಗಿಸುತ್ತ ಬಂದರು. ಬಸವ ಚೆನ್ನಬಸವರಾದಿಯಾಗಿ 
ಎರಗಿದರು. ಪ್ರಭುವು ಬಸವಣ್ಣನಿಚ್ಛೆಯಂತೆ " ಶೂನ್ಯಸಿಂಹಾಸನ' ವೇರಿ 
(ಶೂನ್ಯ ೦. ಏನೂ ಇಲ್ಲವೆಂದರ್ಥ) "ನನ್ನ ಹಸಿವು ಮೊದಲು ನೀಗಲಿ' 
ಎಂದು ಸಟ್ಟಿಣದ ಜಂಗಮ ಕಲಕ ಸದ ಗೊಳಿಸಿದ ಅಹಾರವನ್ನೆಲ್ಲ 
ಉಂಡುಮುಗಿಸಿ "ಜೀವ-ಶಿವ ತೃಪ್ತಿ'ಯ ರಹೆಸ್ಯವನ್ನು ದೃಷ್ಟಾಂತ ಎರ 
ಸಿದರು. 

ಪ್ರಭ.ದೇನರನ್ನು ಇಂತಹ ವಿಜಿತ್ರ ವಿಕಾರ ರೂಪಿನಲ್ಲಿ ಕಂಡಿರುವ 
ವನು ಚಿನ್ನಪ್ಪ ಕನಿ ಮಾತ್ರವೆ. ಪ್ರಭುದೇವರ ಚಂತ್ತಿಗೆ ಪ್ರಾಥೊನ್ಯಕೊಡಲು 


> 
ತೃಪ್ತಿ 


೨೯೦ ಶಿವಾನುಭವ. 


ಮಾತ್ರವೇ ರಚಿತವಾಗಿರುವ ಚಾಮರಸ ಕವಿಯ "ಪ್ರಭುಲಿಂಗಲೀಲೆ'ಯ 
ಸವಿಸ್ತಾರ ಜೀವನ ಚಿತ್ರಣವಾಗಲ ಮಹಿಮಾನ್ವಿತ ವ್ಯಕ್ತಿ ಚಿತ್ರಣವಾಗಲಿ 
ಇಲ್ಲಿಲ್ಲ. ಭೀಮ ಕನಿಯು ಪ್ರಭುವಿನ ಊರುಕೇರಿಗಳಾವುವನ್ನೂ ಶಿಳಿಸಹೆ 
ಗಿರಿಗಹ್ಮರಗಳಲಿ ಆಲಟೆಯತಿದ ಮೈರಾಗ್ಯಮೂರ್ತಿ ಎಂದು ಮಾತ್ರ ಚಿತಿ 

ಲ್ಲಿ ಇ ಮದ ಜತ. ರಿ ೨ 
ಸುತ್ತಾನೆ. ಶೂನ್ಯಸಿಂಹಾಸನದ ಒಂದು ಶಬ್ದವೂ ಅಲ್ಲಿಲ್ಲದಿರುವುದು ಗಮನಿ 


ಸಶಕ್ಕ ಅಂಶ. 


« ಜೀವ-ಶಿವತೃಪ್ತಿ ೨ ರಹಸ್ಯ 


ಕೇವಲ ಜ್ಞಾನಿಯಾದ ಪ್ರಭುವು ಬಸನೇಶನ ಆದರಾತಿಥ್ಯಗಳಿಂದ 
ಸಂಶುಸ್ಟ್ರಿಗೊಂಡು “ಸಲೆ ನಿಮ್ಮ ಭಕ್ತಿಯ ಕಲಕಿ ನೋಡಲು ಬಂಜೆ. ಚೆಲು 
ಇಯಿತೇ ಭಕ್ತಿ. ನನಗೆ ಬಲುಮೆಚ್ಚ ” ಎಂದು ಕೊಂಡಾಡುತ್ತಾರೆ ” 
ಬಸವ ಭಕ್ತಿಯ ಕಡಲಿನ ಮೃತಕೆ ಒಸೆದು ರಾಜನುರಾಳ ಪಕ್ಷಿಯ್ಕು 
ಎಸಗಿ ಬಂದಂದದಲಿ ಬಂದೆವು. ಬಸವನೇ, ಗುರುಬಸವನನೇ, ತಂಡೆ ತಾಯಿಯು 
ಬಸವನಲ್ಲಡಿ ಬೇರೆ ದೈನವನುಸುರಲಿನ್ನುಂಟಿ ? ನಿನ್ನಮಹಿಮೆಯೊಂ, ನಿನ್ನೊ 
ಜೆಯನ ಮಹಿಮೆಯೊ ಇನ್ನರಿಯೆವು? ಎಂದು ಬಸವೇಶನ ಭಕ್ತಿಭಾವ 
ಪ್ರಶಿಂಸಿಸುತ್ತಾರೆ. 


ಜಂಗಮನಾದ ಪ್ರಭುವು ಉಂಡು ಶೃಪ್ತರಾದ್ದರಿಂದ ಕಲ್ಯಾಣ ಪಟ್ಟ 

ಇದ ಜಂಗಮರಾದಿಯಾಗಿ ಜಲಚರಗಳೂ ಇನ್ನಿತರ ಪ್ರಾಣಿಗಳೂ ಸಂತಪ 

ಗ 

ಗೊಂಡವು ಎಂದ ಬಸವಣ್ಣನ ವಾಕ್ಯವನ್ನು ಪರೀಕ್ಷಿಸಲೋಸುಗ ರಾಜನು 

ನೀರಿನಲ್ಲಿದ್ದ ಕಪ್ತೆಯೊಂದನ್ನು ತಂದು ನೋಡಲಾಗಿ ಅದರ ಕುಕ್ಸಿಯಲ್ಲಿಯೂ 
ಅನ್ನವಿದ್ದಿತು. ಪ್ರಭುವು ಶಂಕೆ ಬೇಡೆ:ದು ರಾಯನಿಗೆ ತಿಳಿಸಿ- 


ಆದಿಯಿಂದತ್ತತ್ತ ಶೂನೈದಲಾದ ಬಸವೇಶ್ವರನ ಮಹಿನೆಯ್ಯ ವೇದ 
ಪಾದರೂ ಹಲವು ಬಗೆಯಲಿ ಸ್ತುತಿಸಲರಿಯವು. ಮೂದೇವ ಮೂರಿ 
ಗಳು ಬಸವನ ಆದಿಯಿಂದವರಾದರಲ್ಲೆ ಭೇದಿಸಲು ಉತ್ಪತ್ತಿ ಸ್ಥಿತಿಲಯಸೆ 
ವರು ಕಾರಣರೆ. 


ಸಕಲಾದಿ ಲೋಕಕೆ । ನೀಡುತಿಹ ಸಕಲಾಮೃ ತಾನ್ನವ, 
ಆಡಲೆ(ನಖಿಳಾದಿ ಕೊಂಬುದು, ಬಸವನ ವ್ರಸಾದ 


ಚನ್ನಸ್ಸ ಕವಿ ಚಿತ್ರಿಸಿದ ಬಸವಣ್ಣ ನವರು, ೨೯೧ 


ಹೀಗೆಂದು ಬಿಜ್ಜಳರಾಯವನಿಗೆ ತಿಳಿಸಿ ಬಸವೇಶ್ವ ರನ ಮಹಿಮಾ ಪುರುಷ 
ನೆಂಬುದನ್ನು ನಿಕ್ಚ ಯಗೊಳಸುತ್ತಾರೆ. ಅಪರಿಮಿತ ಸಾಧನೆಗಳಿಂದ ತನ 
ಶಾನರಿತು ಮಾನವತ್ವದ ಪರಿಸೂರ್ಣತೆಗೇರುತಿದ್ದ ಅವರಿಗೆ ಯಾವ ಉ.ಖ 
ದೇಶಮಾಡಲೂ ಅಭಾ ಭಕ್ತಿಯಲ್ಲಿ ಕಳಂಕವನ್ನು ಕಾಟಲೂ ಪ್ರಯಶಿ 
4 

ಸುವುದಿಲ್ಲ. 


ಬೊಕ್ಕ ಸದ ಹಣಸನ್ನು ವಿಟಜಂಗಮಕ್ಕೆ ಇತ್ತರೆಂಬ ಮತ್ತೊಂಗ್ಗ 
ಅಪವಾದ ಬಸವಣ ನವರ ಮೇಲೆ ಬಂದೆರಗುತ್ತ H ಬಿಜ್ಜಳನು “ಬಸವಾದೀಶ, 
ಹೀಗೆ ಮಾಡಬಹುದೆ? » ಎನ್ನಲು ಬಸವರಸನು ಇದ ದ್ರ ಭ್ಯದಾಸೆ ನಮಗ 
ಇನ್ನೇಕೆ ಹತ್ತುವುದು. ನಾಡಮಾತನ್ನಾ ಡಬೇಡ, ನಮ್ಮ. ಕರಣರು ಪರೆದ್ರವ್ಯ 
ಪರಸತಿಯರನ್ನು ಕಣ್ಣಿಂದಲೂ ಕೋಡ. ಭಕ್ತಿ ಯಿ: :೦ದ ಒಪ್ಪಿಸಿದರೂ ಅದು 
ಅತ್ತಲೇ” ಎಂದು ಪೆಟ್ಟಿಗೆ ಎಂತಿನಂತೆ ತುಂಬಿರುವದನ್ನು ರಾಜನಿಗೆ 
ತೋರಿಸುವರು. 


ಹರಳಯ್ಯ ಮಧುನಯ್ಯಗಳ ಸ್ರಸಂಗೆ. 


ಶರಣ ಲೀಲಾಮೃ ತದ॥!ವೈಶಿಷ್ಟ್ಯಗಳಲ್ಲಿ ಹರಳಯ್ಯ ಮಧುವಯ್ಯಗಳ 
ಪ್ರಸಂಗವು ಅತ್ಯಂತ ಪ್ರಮುಖವಾದುದು. ಬಸಪೇಶ್ವರರು ಜಾತೀಯತೆಯ 
ಪ್ರಬಲ ವಿರೋಧಿಗಳಾಗಿದ್ದರು. ಈದಾರಿಯಲ್ಲಿ ಪ್ರಸಂಚದ ಯಾನ ವ:ಹಾ 
ತ್ಮರೂ ಸಾಧಿಸಲಾಗದ ಮಹಾ ಕಾರ್ಯನನ್ನು ಕೈಕೊಂಡು ಸಾಧಿಸಿ 
ಯ.ಶಸ್ತಿ ಯಾದರು. ಕೀಳ್ದಾತಿಯ ಹರಳಯ್ಯ ಮೇಲ್ಜಾತಿಯ ಮಧುವರ 
ಸಯ್ಯ ಇವರ ಮಕ್ಕಳಲ್ಲ ವಿವಾಹ ಸಂಬಂಧ ಜಿಳೆಸಿದ್ದು ವೀರಶೈವ 
ಮತಕ್ಕೆ ಅಸಂಖ್ಯಾತ ಮಂದಿ ಅಸ್ಪೃಶ್ಯರನ್ನು ಕೂಡಿ ಕೊಂಡದ್ದು ಇಂದಿಗೂ 
ಅಚ. ರಿಗೊಳಿಸುವಂಥದೂ: ಅನುಕರಣೀಯ ವಾದುದೂ ಆಗಿದೆ. ಈ 
ಪ್ರಸಂಗವನ್ನು ಚೆನ್ನಪ್ಪ A ತನ್ನದೇ ಅದ ಸರಳರೀತಿಯಲ್ಲಿ ಚಿತಾ 
ಕರ್ಷಕವಾಗಿ ಚಿಕಿ ತ್ರಿಸಿದ್ದಾನೆ. ಸವಣ್ಣ ನವರ ಸೂರ್ಣಾನುಗ್ರ ಹೆಕ್ಕೆ ಪಾತ್ರ 
ರಾಗಿ ಅವರ ಮ ಕಾರ್ಯರೂಪಕ್ಕಿಳಿನಲು ಪ್ರಯತ್ನ ಸಪ 
ಶಿವಶರಣರ ಮಾರ್ಗವು ಹೀಗಿದೆ 

ಕಲ್ಯಾಣ ನಗರಿಯ ಕಡೆಯ ಬೀದಿಯ ಪ್ರಕ್ಕೇಕ ತಾಣವೊಂದ 
ರಲ್ಲಿ ಹರಳಯ್ಯನೆಂಬೊಬ್ಬ ಹರಿಭಕ್ತನು ಪತ್ನಿ ಕಲ್ಯಾಣಮ್ಮ ಪುತ್ರ 
ಹೊನ್ನಯ್ಯರೊಡಗೂಡಿ ಸಂಸಾರ ಮಾಡುತ್ತಿದ್ದನು. ಅದೊಂದ:ದಿನ ಭಕ್ತ 


೨೯೨ ಶಿವಾನುಭವ 


ರಾಜ ಬಸವಣ್ಣನ ದಿವ್ಯ ದರುಶನಕ್ಕೋಸುಗ ಹಂಬಲಿಸಿ “ ಎಂದು ಕಾಂಬ 
ನೊ ಬಸವರಾಜನ ಎಂದು ಕಾಂಬೆನೊ ಬಸನ ಪಾದವ? ಎಂದು ನೆನೆ 
ಯುತ್ತ್ವಾ ರಾಜಬೀದಿಗೆ ಬಂದನು. ಎದುರು ಭಾಗದಿಂದ ಬಸವಣ್ಣನವರ 
ಸವಾರಿ ಚಿತ್ರ್ರೈಸುತ್ತಿತ್ತು. ಹೆರಳಯ್ಯನು ಆನಂದದಿಂದ ತುಂದಿಲನಾಗಿ “ಎನ್ನ 
ಕಾವ್ಯ ಸಿದ್ದಿಯನ್ನು ಕಂಡೆನು.” ಎನ್ನುತ್ತಾ ತ್ರಾಹಿ ಬಸವಯ್ಯ ಶರಣು ಎಂದು 
ಕೈಮುಗಿದನು. ಜಸವೇಶನು ಪ್ರತಿಯಾಗಿ *ಶರಣು ಶರಣಾರ್ಥಿ” ಎಂದು 
ಹರಳಯ ಂಗೆ ಕರಮುಗಿದು ಪೋಷರು. 

ಹರಳಯ್ಯ ಧಕಿಗಿಳಿದು ಹೋದನು. “ ಶಿವಶಿವಾ, ಶರಣೊಂದು 
ಎನ್ನಮೇಲೆ ಹೆಚ್ಚಿತು. ಹ ಅದನ್ನು ನೀರ್ಚುವ ಬಗೆಎಂತು ಎಂಡ ಚಿಂತಾ 
ಕ್ರಾಂತನಾದನು. ಪತ್ನಿ ಕಲ್ಯಾಣಮ್ಮ - ಹೊಸಪಾದುಕೆಮಾಡಿ ಬಸನಂಗಿತ್ತು 
ಶರಣು ಕಳೆಯೋಣ ಬನ್ನಿರೆಂದು ಸಲಹೆ ಮಾಡುವಳು. ಅದೇ ರೀತಿ 
ಹರಳಯ್ಯ ಪತ್ನಿಯ ಎಡಡೊಡೆಯಿಂದಲೂ ತನ್ನ ಬಲದೊಡೆಯಿಂದಲೂ, 
ಚರ್ಮವಎಂ ತೆಗದು ಅಂದವಾದ ಎರಡು ಪಾದುಕೆ ತಯಾರಿಸಿದನು. 
ಅವುಗಳಿಗೆ “ ಮಿಸುನಿಗೆಲಸಮಾಡಿ, ಒಳ್ಳೆಯ ಹೊಸ ರತ್ನ ಮುತ್ತುಗಳನ್ನು 
ಹೊಡಿ ” ಬಸನರ:ಜೇಂದ್ರನ ಚರಣಕ್ಕೆ ತಂದನು. ಅದರೆ ವಿಶೇಷ 


ಜನಸಂದಣಿಯಲ್ಲಿ ಅವನಿಗೆ ಬಸವದಂಡಾಧೀಶನ ದರ್ಶನ ಲಭ್ಯವಾಲಿಲ್ಲ. 
ಇಷ್ಟಲಿಂಗವಂ ಕಳುಹಿಸಿ ತಾನು ಬಂದಿರುವ ವಿಚಾರವನ್ನು ಬಸವಂಣ್ಣಂಗೆ 
ಅರುಹು ಮಾಡುವನು, ವಿಷಯವರಿತ ಶರಣಕಿಂಕರ ಬಸವೇಶ ಫಳಿಲನೆ 
ಪೀಠವಿಳಿದು ಬಂದು ಹರಳಯ್ಯನಂ ಬಿಗಿದಪ್ಪಿ ಕೊಂಡಾಡಿದರು. * ತಾನು 
ಹೊಲೆಯ ” ಎಂದು ಹೆರಳಯ್ಯ ಅಂದ ಮಾುತಿಗೆ-- 
“ಹೊಲೆಯಲಲ್ಲದೆ ಲೋಕ ತಲೆಯಲ್ಲಿ ಹುಟ್ಟುವುದೆ? 

ಲೋಕ ಹೊಲೆಯ ಆಲ್ಲದೆ ತಲೆಯಲ್ಲಿ ಹುಟ್ಟವುದೆ? ಹೊಲೆರಕ್ತ ಸೂತ 
ಕದ ಸ್ಥಳದಲಲ್ಲದೆ ಪಿಂಡ ಇನ್ನೊಂದು ಸ್ಥಳದಲ್ಲಿ ಬಳೆವುದೆ? ಕುಲಕಧಿಕ 
ಕಿನ್ನುವ ಬ್ರಹ್ಮಣರೊಳಗೆ ಕಶ್ಯಪ, ಕೌಂಡಿಲ್ಯ, ವಾಶಿಸ್ಟ ದುವಾ ಸರೊಳಗೆ 
ಲೇಸು ಕುಲವುಂಟಿ ? ಮಲಹರನ ಶರಣರಿಗೆ ಕುಲನೊಂದೆ. ಅದು ಮನು 
ಜಕುಲ ಶರಣಕುಲ ಎಂದು ತಿಳಿಸಿ ನಮ್ಮ ಶರಣು ಬಂದಿತು. ನಿಮ್ಮ ಸಾದು 
ಕೆಗಳು ಶಿವಗರ್ಪಿತವೇ ಹೊರತು ನಮಗಲ್ಲವು ಎಂದು ಹಿಂದಕ್ಕೆ ಕಳುಹಿ 
ಸುವರು. 

ಹೆಂಳೆಯ್ಯ ಪಾದುಕೆವಿಡಿದು ಮನೆಗೆ ಹಿಂತಿರುಗುತ್ತಿರುವಾಗ ಮಧು 
ವರಸರ ಅಂದೆ ಚಂದದ, ರತ್ನಗೆಲಸದ ಪಾದುಕೆಗಳನ್ನು ಮೋಹಿಸಿ ಮೆಟ್ಟಿ 


ಚನ್ನಪ್ಪ ಕನಿ ಚಿತ್ರಿಸಿದ ಬಸವಣ್ಣನಷರು ೨೯೩ 


ಬೇಕೆಂದು ಆಗ್ರಹ ಮಾಡಿದರು. “ಶಿವಶರಣರ ಪಾದುಕೆಗಳುತಮಗೆ ಹೊಲ್ಲ 
ಎಂದು ಹೇಳಿದ ಹೆರಳಯ್ಯನ ಮಾತು ವ್ಯರ್ಥವಾಯಿತು. ಕೆಡುಗಾಲಕ್ಕೆ 
ಬುದ್ಧಿ ಯಿಲ್ಲ' ವೆಂಬಂತೆ ಅವುಗಳನ್ನು ಮೆಟ್ಟಿ ಕಂಗೆಟ್ಟಿರು. ಮ್ಳ ಕೈಗಳಲ್ಲಿ 
ತಾಪವೇರಿ “ಸತ್ತೆ, ಸತ್ತೆ” ಎಂದು ಕೂಗಿಕೊಂಡರು. 

ತನ್ನ ಮಗನ ಶಾಪವನ್ನು ಹೋಗಲಾಡಿಸಬೇಕೆಂದು ಮಧು ವಯ್ಯನ 
ಮಾತೆಯು ಬಸವಣ್ಣನವರಲ್ಲಿ ಮೊಕೆಯಿಟ್ಟಿಳು. ಅವರು, ಪ್ರತಿನಿತ್ಯವು ದಾಸಿ 
ಮಹಾದೇವಿಯಿಂದ ನೀರನ್ನು ತರಿಸಿ ಎರಿಯಬೇಕೆಂದು ಸರಿಹಾರ ಸೂಚಿ 
ಸುವರು. ಒಂದುದಿನ ನೀರು ತರಲೆಂದು ಹೊರಟಿ ಮಹಾಡೇನಿ ಮಾರ್ಗ ಮಧ್ಯ 
ದಕ್ಕಿ ಡೊಂಬರಾಟ ನೋಡುತ್ತಾ ನಿಂತಳು. ಸೂರ್ಯನು ಅಸ್ತಮಿಸಿದ]್ದ ಆಟಿವೂ 
ಮುಗಿಯಿತು. ಮಹಾದೇವಿಯು ಕತ್ತಲೆಯಲ್ಲಿ ದಾರಿಗಾಣದೆ ಹರಳಯ್ಯನ 
ಮನೆಯ ಭಕ್ತಿಲಿರುವ ಗಣಂಗಳ ಮುಖಚರಣ ಪ್ರಕ್ಸಾಳನದ ಪಾದೋದಕವನ್ನು 
ಅರಿಯದೆ ತಂದೆರೆಯುವಳು. ಆಶ್ಚರ್ಯ ನೆಂಬಂಕೆ ಮಧುವಯ್ಯನ ಮೃ ಉರಿ 
ಯೆಲ್ಲಾ ಮಾಯವಾಗಿ ಕಾಯ ಹೊಂಬಣ್ಣದಿಂದ ಮಿಂಚಿತು. 

ಶಿವಶರಣರ ಮಹಿನೆಗೆ ಅಚ್ಚರಿಗೊಂಡ ಮಧುವರಸಯ್ಯ ಬ್ರಾಹ್ಮಣ್ಯ 
ವನ್ನು ಬಿಸುಟು ಶಿವದೀಕ್ಷೆಯನ್ನು ಹೊಡ್ಡನು. ಶಿನಭಕ್ತರಲ್ಲಿ ಕಲೆತು, ಶಿವಪೂಜೆ 
ಮಾಡುತ್ತಾ ಆನಂದಸಾಗರದಲ್ಲಿ ಸುಖಿಸಿದನು. 

ಹರಳಯ್ಯ ಬೇಡವೆಂದರೂ ತನ್ನ ಮಗಳನ್ನು ಹೆರಳಯ್ಯನ ಮಗನಿಗೆ 
ತಂದು ಲಗ್ನಮಾಡಲು ನಿಶ್ಚಯಿಸಿದನು. ಅವನ ಜೀನವು- "ಭ್ರಮರ 
ಸೋಂಕಿದ ಕೀಟಿ ಭ್ರ್ರಮರವಾದಂತೆ, ಕಮಲಸೋಂಕಿದ ಭೃಂಗ ಕಮಲ 
ವಾದಂತೆ, ಕಿಂಚಿತ್ಸರುಷ ಸೋಂಕಿ ಮಿಸುನಿಯೂ, ವಸುಧೆ ಸೋಂಕಿದ ಬಿ/ಜ 
ಸಸಿಯೂ ಆದಂತೆ ಬಸವಾದಿ ಪ್ರಮಥರ ಸೋಂಕಿನಲ್ಲಿ ಪವಿತ್ರವಾಯಿತು. 
ಬಸವೇಶ್ವರರ ನೇತೃತ್ವದಲ್ಲಿ ನಿನಾಹೆವೂ ಮುಗಿದು ಹೋಯಿತ್ತು. 

ಕಲ್ಯಾಣದ ಕ್ರಾಂತಿ 

ಬಸವಾದಿ ಪ್ರಮಥರ ಈ ವಿವಾಹದಿಂದ ಒದಗುವ ಅನಾಹುತಗಳನ್ನೂ 
ಕಲ್ಯಾಣ ನಗರದ ಅವನತಿಯೆನ್ನೂ ಅರಿತು ಇನ್ನು ಇಲ್ಲಿರಬಾರದೆಂದು 
ಶಿವಸಾನ್ನಿಧ್ಯೆ ಸೇರಿದರು. ಪ್ರಭುವು ಗುರುಗುಹೇಶ್ವರನಲ್ಲೂ ಬಸವೇಶ್ವರರು 
ಕೂಡಲ ಸಂಗಮ ದೇವರಲ್ಲೂ ಇತರ ಶರಣ ಪ್ರಮುಖರು. ತಂತಮ್ಮ 
ಆತ್ಮ ಲಿಂಗಗಳಲ್ಲೂ ಐಕ್ಯರಾದರು. ಬಸವಣ್ಣ, ಪ್ರಭ ಸರ್ವಜ್ಞ ಮೂರ್ತಿ 


೨೯೪ ಶಿವಾನುಭವ, 


ಚಿನ್ನಬಸನಣ್ಣ ಇವರೆಲ್ಲ ಭೂತ ಭಿನಿಸ್ಯತ್ತುಗಳನ್ನು ಬಲ್ಲ ತ್ರಿಕಾಲ ಜ್ಞಾನಿ 
ಗಳೆಂಬುದನ್ನು ದೃಢನಡಿಸಲು ಕವಿಯು ತಾನು ಕಂಡ ಚಂತ್ರೆಯನ್ನು 
ಈ ಮಹಾತ್ಮರಿಂದ ಹೇಳಿಸಿದ್ದಾನೆ. 


ಮೇಲ್ಜಾತಿ ಕೀಳ್ವಾತಿಗಳ ವರ್ಣ ಸಂಕರ ವಿವಾಹೆ ವಾರ್ತೆ ಕೇಳಿ, ಅದ 
ಕ್ಕಿಂತ ಹೆಚ್ಚುಗಿ ಪ್ರಜೆಗಳ ತೀವ್ರ ಪ್ರತಿಭಟನೆಯಿಂದ ಕೆರಳಿದ ಬಿಜ್ಜಳ 
ರಾಯ ಹೆಚ್ಚನಂತಾದ. ತನ್ನಲ್ಲಿ ಭಿನ್ನಾಭಿಪ್ರಾಯಹೊಂದಿ ಅರಸುಗಳ 
ಗೆೊಡನೆ ಬೇಡಿಂದು ವಿಶೇಷ ವ್ಯಾಕುಲತೆಯಿಂದ ಹೊರಟು ಹೋದ ಬಸ 
'ವೇಶ್ವರನು ಲಿಂಗೈಕೃನಾದ ವಾರ್ತೆಯನ್ನು ಕೇಳಿ ಬಹುವಾಗಿ ಮರುಗಿದ. 
“ಎನ್ನ ಪ್ರಾಣನಾಯಕ, ಎನ್ನಭಾಗ್ಯನು ಪೋದನು, ನಾನು ಪಾಪಿ, ಒಡೆಯ 
ನಿಲ್ಲದ ಅನಾಥನಾದೆನು. ತಂತ್ರದಲಿ ರಾಜ್ಯವನು ಪಾಲಿಸುವ ಮಂತ್ರಿ 
ಇನ್ನುಂಟಿ. ಬಸವರಾಜನನ್ನು ಇನ್ನು ಎಲ್ಲಿ ನೋಡಲಿ?» ಎಂದು ಶೋಕಾಬ್ಬಿ 
ಯಲ್ಲಿ ಮುಳುಗಿ ಮುಂಗಾಣದೆ ಸಂತನಿಸಿದ. ಆತ್ಮ ಹತ್ಯೆಗೆ ಮನಸೋಲು 
ವಷ್ಟು ದುರ್ಬಲನಾಗುತ್ತಾನೆ. 


ಬಿಜ್ಜಳ-ಬಸವೇಶ್ಡರರ ಅದ್ಭಿತೀಯ ಮೈತ್ರಿ 


ಬಸವೇಶ್ವರರು ಕಲ್ಯಾಣನಗರಿಯನ್ನು ತ್ಯಜಿಸಿದ್ದರಿಂದ ನಗರದ ಕಲಾ 
ಣವೇ ನಾಶಪಾಯಿತು. “ಕಲ್ಯಾಣದ ಸಿರಿ ಪುರುಷ ರೂಪಿಂದೆ ಕೈಲಾಸ 
ವಾಸನ ಹೊರೆಗೆ ಸೇರಿತು? ತನಗೆಸಖನಾಗಿ, ಆಸ್ತನಾಗಿ, ಮಂತ್ರಿಯಾಗಿ 
ಗುರುವಾಗಿ ಆತ್ಮೀಯ ಬಂಧುನಾಗಿ ಕಲ್ಪವೃಕ್ಷದಂತಿದ್ದ ಬಸವಣ್ಣನ 
ತನ್ನನ್ನು ಇಂತಹ ಸಂದಿಗ್ಗ ದಲ್ಲಿ ಕೊರೆದು ಹೋದುದು ಬಿಜ್ಜ ಳನ ಜೀವೆವೇ 
ಹೊೋದಂತಾಯ್ತು. ತನಗೆ ಹಿತನರಂತೆ ನಟಸುತ್ತಿ ದ್ದ ಮಂತ್ರಿ ಗಳೇ ಬಸ 
ವಣ ್ಲನೆನರಿಲ್ಲದ್ದ ರಿಂದ ಕೊಲೆಯ ಸಂಚು ನಡೆಸಿದರು. ಹರಳಯ್ಯ ಮಧ 
ಯ್ಯಗಳ ವಿಚಾರಣೆ ನಡೆಯಲಿ. ಅವರಿಗೆ ಮರಣದಂಡನೆ ವಿಧಿಸಿ' ಎಂದ 
ದಂಗೆಯೆದ್ದು ಒತ್ತಾಯ ಪಡಿಸಿದರು. ದಾರಿಗಾಣದ ರಾಜನು ಮತಿ 
ಗೆಟ್ಟು, ಹೊಸ ಹೋರಿಗಳೆರಡಕ್ಕೆ ಹರಳಯ್ಯ ಮಧುನಯ್ಯಗಳನು 
ಕಟ್ಟಿ ರಾಜಬೀದಿಯಲ್ಲಿ ಎಳೆಸಿದನು. ದಂಡಾಧೀಶ ಚನ್ನಬಸವೇಶನ 
ಹಿತವಾದವೂ ಗಣನೆಗೆ ಬರಲಿಲ್ಲ. ಆದರೆ ಹೆರಳಯ್ಯ ಮಧುವಯ್ಯ 
ಗಳಿಗ ಯಾವ ತೊಂದರೆಯೂ ಆಗದೆ ಸುಖದಿಂದಿದ್ದರು. ಅರಸು ಅವ 


ಚೆನ್ನಪ್ಪ ಕವಿ ಚಿತ್ರಿಸಿರುವ ಬಸವಣ್ಣನವರು ೨೯೫ 


ರನ್ನು ಮತ್ತೆ ಕರೆತಂಸಿ ಕಣ್ಣು ತೆಗೆಸಿ ಶೂಲಕ್ಕೆ ನಡೆಸಿದ. ಆಶ್ಚರ್ಯ, 
ಶೂಲವು ಬಿಲ್ವವೃಕ್ಷವಾಗಿ ಪರಿಣಮಿಸಿತು. ಸಕಲ ಜನ ಸಮೂಹವು ಕೋಡು 
ತ್ತಿರಲು ಪುಷ್ಪಕ ವಿನತಾನದಲ್ಲಿ ಅವರು ಕೈಲಾಸಕ್ಕೆ ತೆರಳಿದರು. 


ಕಲ್ಯಾಣದಲ್ಲೆಲ್ಲ ಮಹಾಕ್ರಾಂಕಿಯಾಯಿತು. ಶರಣಸಂತತಿ ರಾಜನ 
ವಿರುದ ದಂಗೆಯದ ರು. ಜಗದೇವ ಮೊಲೆಯ ಬೊಮ್ಮಣ್ಣ ಕೊಚಿಗೆದು 

ಛ ಛ ಣಿ ಣ ಬಟ “ಎ 
ಬಿಜ್ಜಳನನ್ನು ಕೊಲ್ಲುವರು. 


ಈ ಮೇಳೆಗಾಗಲಿ ಬಸವೇಶ್ವರರು ಕೂಡಲಸಂಗಮೇಶ್ವರನಲ್ಲಿ ಐಕ್ಯವಾಗಿ 
ದ್ದರು. “ಭಕ್ತವತ್ಸಲ, ಭಕ್ತನಿಧಿಸಂಸನ್ನ; ತ್ರಾಹಿ ಗುರುವೆ, ಸಲಹು? ಎಂದು 
ಪರಿತಪಿಸಿ ಜಗದ ಜಂಜಡ ಸಾಕು. ಮುಕ್ತಿ ನೀಡೆಂದು ಹೆಂಬಲಿಸುವರು. 
ತಕ್ಷಣವೇ "ಮೇಘದಲ್ಲಿ ಮಿಂಚಡಗಿ ಧನಿ ತೋರುವಂತೆ ಸಂಗಮೇಶನೃ 
ಬಸವೇಶನನ್ನು ತನ್ನಲ್ಲಿ ಐಕ್ಯಗೊಳಿಸಿಕೊಂಡನು. "ನೀರೊಳಗೆ ವಾರಿಶಿಲೆ 
ನಿಜದಿಬೆರೆತಂತ್ರ, ಮಾರುತನೊಳು ಗಂಧ ಮೈತೋರಿದಂತೆ' ಗುರುಸಂಗನೊಳು 
ಬಸವ ಬೆಕೆದು ಹೋದನು. 


ಬಸವಣ್ಣ ನಿಗೂ ಬಿಜ್ಚಳ ಭೂಪಾಲನಿಗೂ ಇದ್ದ ಅತ್ಯಂತ ಆತ್ಮೀಯತೆ 
ಯನ್ನು ಚೆನ್ನಪ್ಪ ಕವಿ ಚಿತ್ರಿಸಿರುವಷ್ಟು ಸತ್ಯವಾಗಿ ಸುಂದರವಾಗಿ ಬೇರಾವ 
ಕಪಯೂ ಚಿತ್ರಿಸಿಲ್ಲ. ಬಿಜ್ಜಳನನ್ನು ಬಸವಣ್ಣ ಕೊಲಿಸಿದರು ಎಂಬ ಕುಹಕಿ 
ಗಳ ವಾಡಕ್ಕೆ ಇದೊಂದು ಭಾರಿಯ ಪೆಟ್ಟು. ಪ್ರಜಾನೇಕ್ಷೆಗೆ ಮನಸೋತು 
ಆಸ್ತೆಮಂತ್ರಿಯ ಬುದ್ಧಿವಾದವನ್ನು ಕಡೆಗಣಿಸಿದ್ದು ದೂ, ಕಷ್ಟಸಮಯದಲ್ಲಿಲ್ಲ 
ಮಾರ್ಗದರ್ಶನ ಮಾಡುತ್ತಿದ್ದ ಬಸವೇಶ್ವರರು ತನ್ನಿಂದ ದೂರವಾದುದೂ 
ರಾಜನ ಮರಣಕ್ಕೆ ಕಾರಣವಾಯಿತು. 


ಇಚ್ಛಾಮರಣಿ ಬಸನಣ್ಜ. 
ಬಸನಣ್ಣನವರು ಕೂಡಲಸಂಗಮನಲ್ಲಿ ಐಕ್ಯವಾದ, .ವಿಷೆಯ ,.ಸತ್ಯ 
ದೃಷ್ಟಿಯಿಂದ ವಿಚಾರಿಸಿದಾಗ ನಡೆಯಲಾರಡ ಅಸತ್ಯ ಪವಾಡ ಎನಿಸು 
ತ್ತದೆ. ಆದರೆ ಅದರ ರಹಸ್ಯ ಬೇಕೆ ವಿಷವಾಗಿಡೆ. ಬಸವಣ್ಣನವರು ಇಚ್ಛಾ 
ಮರಣಿಗಳು. “ನಾಳೆ ಬಪ್ಪುದು ನಮಗಿಂಡೆ ಬರೆಲಿ. ಇಂದು ಬಪ್ಪುದೀಗಳೆ 
ಬರಲಿ. ಅದಕಾರಂಜುವರು, ಅದಕಾರಳುಕುವರು” ಎಂಬುದಾಗಿ ಸಾವನ್ನು 
ಎಡುರ್ಗೊಳಕ್ತಿವ ದಿಟ್ಟಿಜೆಯನರು. ತಮಗೆ ಬೇಕೆಂದಾಗ ಸಾವನ್ನೆನುಭನಿ 


೨೯೬ ಶಿವಾನುಭವ. 


ಸುವ ಮಹಾಶಕ್ತಿ ಅವರಿಗೆ ಸಾಧಿಸಿತ್ತು. ಇದು ಸಾಧ್ಯವೆಂದು ವಿಜ್ಞಾನಿ 
ಗಳೂ ಅಭಿಪ್ರಾಯಪಟ್ಟಿದ್ದಾರೆ. ಆದ್ದರಿಂದ ಕಲ್ಯಾಣದ ಕೆಲವು ಮಂದಿ 
ಕುಹಕಿಗಳ ದುರಾಚರಣೆಯಿಂದ ಮನನೊಂದ ಬಸವಣ್ಣನವರು ಇಚ್ಛಮರ 
ಣಿಗಳಾಗಿರುವುದು ಸತ್ಯವೊ ಸಮಂಜಸವೂ ಅದ ಸಂಗತಿಯಾಗಿದೆ. ಹೀಗ 
ಲ್ಲದೆ ಲೋಕದ ಫಿಂದೆ ಅಥವಾ ಜಂಜಡ ಬಾಳ್ವೆ ಗಂಜಿ ಆಡ್ಮಹತ್ಯೆ ಮಾಡಿ 
ಕೊಳ್ಳುನ ಹೇಡಿಗಳೂ ಅವರಲ್ಲ. 


ಹದಿನೇಳನೆಯ ಶತಮಾನದ ಚೆನ್ನಪ್ಪ ಕವಿಯು ಇತರ ಕವಿಗಳಂತೆ 
ಬಸವಣ್ಣನವರ ಕಾಲದಿಂದ ಬಹುದೂರ ಬಂದು ಕೃತಿ ರಚಿಸಿರುವುದ ದ 
ಕೆಲವೊಂದು ಅಸಂಗತ ಸಂಗತಿಗಳೂ ತಲೆಹಾಕಿನೆ. ಲಕ್ಷ್ಮೀಶ ಕವಿಯ 
ಜೈಮಿನಿ ಭಾರತವು ಹೇಗೆ ಪಂಡಿಶ ಪಾಮರರಿಬ್ಬರಿಗೂ ರಂಜನೀಯವಾಗಿ 
ಜಿಯೋ ಅದಕ್ಕಿಂತಲೂ ಅತಿಶಯವಾಗಿ ಶರಣಲೀಲಾಮೃ ತವು ಜನಸ್ರಿಯ 
ವಾಗಿದೆ. ವೈವಿಧ್ಯಮಯವಾದ ಯಕ್ಷಗಾನ ಸದ್ಯಗಳಲ್ಲಿ, ಮನೋ ಹರಪಾಗಿ 
ರಚಿತವಾಗಿರುವುದು. ಗ್ರಂಥದ ಹಿರಿಮೆ. ಬಸವೇಶ್ವರರ ಚರಿತ್ರೆಯನ್ನು 
ತಿಳಿಯ ಬಯಿಸುವನರು (೧) ಹರಿಹರ ಕನಿಯ ಬಸವರಾಜದೇವರರಗಳ್ಳೆ 
(೨) ಭೀಮಕವಿಯ ಬಸವ ಪುರಾಣ, (೩) ಸಿಂಗಿರಾಜಕೃತ ಅಮಲಬಸವ 
ಚಾರಿತ್ರ, (೪) ಷಡಕ್ಷರ ಕವಿಯ ವೃಷಭೇಂದ್ರವಿಜಯ, (೫) ಬಸವಣ್ಣ 
ನವರ ವಚನಗಳು, (೬) ಸೋಮನಾಥನ ಬಸವ ಪುರಾಣಂ (೭) ಕಂಚಿಯ 
ಶಂಕರಾರ್ಯನ ಬಸವೇಶ್ವರ ವಿಜಯ (೮) ವ್ಯಾಸಕೃತ ಬಸವಪುರಾಣ, 
(೯) ಶಿನತತ್ತ ಚಿಂತಾಮಣಿ ಮುಂತಾದ ಗ್ರಂಥಗಳನ್ನು ಕಡ್ಡಾಯವಾಗಿ 
ಅಭ್ಯಾಸ ಮಾಡಬೇಕಾಗಿರುವಂತೆ ಚಿನ್ನಪ್ಪ ಕವಿಯ ಕರಣಲೀಲಾಮೃತನನ್ನೂ 
ಅತ್ಯವಶ್ಯವಾಗಿ ಅಭ್ಯಾಸ ಮಾಡಬೇಕು. 


ತಿ ವಾನುಭವ ಪತ್ರಿಕೆಯು ಕನ್ನಡ ನಾಡಿಗೂ ವೀರಶೈನ 

ಸಮಾಜಕ್ಕೂ ಸಲ್ಲಿಸಿದ ಅಮೋಘ ಸೇವೆಯು. 

(ಲೇಖಕರುಃ- ಶ್ರೀ ಚಂದ್ರ ಶೇಖರಯ್ಯ ಶಿವರುದ್ರ ಯ್ಯ 
ಶಿವಪ್ಪಯ್ಯನಮಠ ಸಾ ಚೊಳಚಗುಡ್ಡ ) 
6-6-6 

ಶಿವಾನುಭವ ಪತ್ರಿಕೆಯು ಸನ್ನ ೧೯೨೬ರಲ್ಲಿ ಜನನವಾಗಿ ಇಲ್ಲಿಯವರೆಗೆ 
ಸುಮಾರು ೩೧-೩೨ವ ಷರ್ಷಗಳ ಲಾಗಾಯಿತು ಅವಿಚ್ಛಿನ್ನವಾಗಿ ನಾಡ ಸೇವೆ 
ಯನ್ನೂ ಸಮಾಜದ ಉತ್ಕರ್ಷವನ್ನೂ ಈಗಲೂ ಮಾಡುತ್ತಲಿದೆ. ವಿಜಾಪುರದ 
ಡಾ. ರಾಃ ಬಾ ಫ. ಗು. ಹಳಕಟ್ಟಿಯವರ ಸಂಪಾದಕತ್ವದಲ್ಲಿ ತನ್ನ ಸೌರ 
ಭವನ್ನು ಸರ್ವ ಕಡಿಗೂ ಪಸರಿಸಿ ಶಿವಶರಣರ ವಚನೆ ವಾಜ್ಮಯವನ್ನು 
ಬಿತ್ತರಿಸಿ ಎತ್ತರಿಸಿದೆ. ಶಿವ ಶರಣರು ವೀರಶೈವ ಸಮಾಜದ ಉತ್ಕರ್ಷ 
ಉನ್ನತಿಯ ಸಲುವಾಗಿ ತಮ್ಮ ಪ್ರಾಣವನ್ನು ಸಹ ಪಣಕ್ಕೆ ಹೆಚ್ಚೆ ನಮ 
ಗೆಲ್ಲ ಆದರ್ಶವಾಗಿ ಬಾಳಿ ಬಯಲಾದರೆಂಬುದನ್ನು ಈ ಪತ್ರೆಕೆಯು ಅರು 
ಬಿಜಿ. ೩೧-೩೨ ವರ್ಷಗಳಲ್ಲಿ ಈ ಪತ್ರಿಕೆಯಿಂದ ಅನೇಕ ಮಹೆತ್ವದ ಕಾರ್ಯ: 
ಗಳಾಗಿದ್ದರೂ ಅವುಗಳನ್ನೆಲ್ಲ ಸ್ಥಳ ಸಂಕೋಚದ ಮೂಲಕ ವಿನಂಸದಿ 
ಮಹತ್ವದ ಕೆಲವುಗಳನ್ನು ಮಾತ್ರ ಇಲ್ಲಿ ವಿವರಿಸಿದೆ. 

ಶಿವಾನುಭವ ಪತ್ರಿಕೆಯು ೧೯೨೬ರಲ್ಲಿ ಜನನನಾದುದೇನೋ ನಿಜ. 
ಆದರೆ ಅದರ ಹಿನ್ನೆಲೆಯು ಬಹುದೂರ ಹೋಗುತ್ತದೆ. ೧೯೨೬ರ ಕೈಂತ 
ಹಿಂದೆ ಅಂದರೆ ಸುಮಾರು ೩೦ ವರ್ಷದ ಸಂಪಾದಕರ ದುಡುಮೆಯ ಒಬ್ಬ 
೪ಿಕೆಯೇ ಈ ಪತ್ರಿಕೆಯ ಉದಯಕ್ಕೆ ಕಾರಣ ವೆಂದಕೆ ಅತಿನಯೋಕ್ತಿ 
ಯೆನಿಸಮ. 

ಹಂದು ಧರ್ಮದ ಅನೇಕ ಮತ ಪಂಥಗಳ" ಸ್ವತೆಂತ್ರ ಧರ್ಮ 
ಗ್ರಂಥಗಳು ಪ್ರಚಲಿತವಾಗಿದ್ದು ಅವುಗಳ ತತ್ವಗಳನ್ನು ತಿಳಿಯಲು ಸಾಧ 
ವಿರುವಂತೆ ನಮ್ಮ ವೀರಶೈನ ಧರ್ಮತತ್ವಗಳನ್ನು ತಿಳಿಯಲು ಪ್ರಚಲಿತ 
ಗ್ರಂಥಗಳು ಅನೆಯೊ€ಿ ಇದ್ದರೆ ಅವುಯಾವನು? ಇರದಿದ್ದರೆ ಸಂಶೊಧ 
ನೆಯಿಂದ;, ದೊರೆಯ ಬಹುದೋ ಹೇಗೆ? ಎಂಬ ಭಾವ ಭಾಗಳು 
ವಿಚಾರ ತರಂಗಳು ಯಾವಾಗಲೂ ಮಾಧ್ಯಮಿಕ ವಿದ್ಯಾರ್ಥಿ ದೆಕೆಯಲ್ಲಿ 


೨೯೮ ಶಿವಾನುಭವ 


ದ್ವಾಗ್ಗೆಯೇ ಸಂಪಾದಕರ ತಲೆಯಲ್ಲಿ ಸುಳದಾಟಿವು ನಡದೇ ಇರುತ್ತಿತ್ತು 
ಸುಪ್ತ ವೆ ಯಲ್ಲಿದ್ದ ಅನರ ಧಾರ್ಮಿಕ ಜಿಜ್ಞಾಸೆ ಉಚ್ಚ ಶಿಕ್ಷಣ ಹಡೆ 
ಯುತಿರುವಾಗ್ಗೆ "ಹೆಚ್ಚಾಗಿ ಅಂಕುರಿಸಿ ಗ್ರಂಥಗಳ ಸಂಶೊಧನಕ್ಕೆ "ವರನ್ನು 
ಕಾರ್ಯೋನ್ನುಖ ಇತು ಅಂದಿನಿಂದಲೇ ಇವರ ಗ್ರಂಥ ಸಂಶೊಧ 
ಕೆಗೆ ಬಂಕ್‌ ಕ್ತ ಮೊಟ್ಟಿ ಮೊದಲು ಇವರಿಗೆ ದೊರೆತ ಗ್ರಂಥಗಳೆ 
ಂದಕಿ ಪ್ರಭುಲಿಂಗಲೀಲೆ ಮತ್ತು ಗಣಭಾಷ್ಯ ರತ್ನಮಾಲಾ. ಇವೆರಡು ಗ್ರಂಥ 
ಗಳನ್ನು ಅಮೂಲಾಗ್ರ ನೋಡಿದನಂತರ ವೀರಶೈವ ಧರ್ಮ ತತ್ವಗಳ ಬಗ್ಗೆ 
ಮುಂದ ಪ್ರಕಾಶವು ಇವರಿಗೆ ಮುಂದೆ ಕಾಣಹೆತ್ತಿತು. ಅಂದಿನಿಂದಲೆ ಇವನ 
ವೀರಶೈವ ಧರ್ಮಗ್ರಂಥಗಳ ಸಂಶೋಧನೆಯು ಭರದಿಂದ ಸಾಗಿತು. 


೧6೪ರಲ್ಲಿ ಸಂಪಾದಕರು ನಕೀಲಿ ವ್ರತ್ತಿಯನ್ನು ಕೈ ಕೊಂಡನೇಲೆ 
ತೀವ್ರಗತಿಯಿಂದ ಗ್ರಂಥಗಳ ಸಂಶೋಧನೆಯಲ್ಲಿ ಮಗ್ನರಾದರು. ಹಲಕೆಲನ್ರ 
ಕೋರಿ ಕಾಗದದ ಮತ್ತು ತಾಡವಾಲೆ ಗ್ರಂಥಗಳನ್ನು ವಿಜಾಪುರಜಿಲ್ವೆ ಯಲ್ಲಿ 
ಮತ್ತು ಜಿಲ್ಲೆಯ ಹೊರ್ತಾಗಿ ಬೇಕಿ ಬೇರೆ ಭಾಗಗಳಲ್ಲಿ ಶೋಥಮಾಡಿ ಡೊರೆತ 
ಗ್ರಂಥಗಳನ್ನು ಸಂಗ್ರಹಿಸಲು ಅವರು ಪ್ರಯತ್ನ ಪಡಹೆತ್ತಿದರು. ಇವರ ಸಂಶೋ 
ಧನೆಯು ೧೯೨೦ರ ವರೆಗೆ ನಡೆದು ಸುಮಾರು ಒಂದುಸಾವಿರ ಗ್ರಂಥಗಳು 
ಸಂಗ್ರಹಿಸಲ್ಪಟ್ಟಿವು. ಇವುಗಳಲ್ಲಿ ಹೆಲವು ಅವರಿಂದ ಹಣಕೊಟ್ಟು ಸಹ 
ಕೊಳ್ಳ ಲ್ವಟ್ಟಿವು. ಇವುಗಳ ಪರಶೀಲನೆಯಿಂದ ಮದ್ಭಸವಾದಿ ಪ್ರಮಥರು ಆಚ 
ರಿಸಿದ ಷರ್ಟಸ್ಥ್ಯಲಾಚರಣೆಗಳೇ ಮಹಕಶ್ಚವಾದವುಗಳೆಂಬುದು ಅವರಿಗೆ 
ಕಂಡುಬಂದಿತು. ಆದ್ದರಿಂದ ದೊರೆತ ವಚನ ಗ್ರಂಥಗಳಲ್ಲಿಯ ವಿಷಯಗಳನ್ನು 
ಸರಿಯಾಗಿ ಕ್ರಮಗೊಳಿಸುವದರಲ್ಲಿ ಇವರಿಗೆ ಬಹಳಕಾಲ ಹಿಡಿಯಿತು. ಇವರ 
ಸಂಶೋಧನೆಯ ಫಲವಾಗಿಯೇ ಮೊಟ್ಟ ಮೊದಲು ವಚನಶಾಸ್ತ್ರ ಸಾರ ಭಾಗ 
೧ ಎಂಬ ಗ್ರಂಥ ಕುಸುಮವು ಅರಳಿ ಸರ್ವ ಕಡೆಗೂ ಅದು ತನ್ನ ಸದ್ವಾ ಸನೆ 
ಯನ್ನು ಬೀರಿತು. ಈ ಪ್ರಕಾರದ ಹಿನ್ನೆಲೆಯೂ ಇಂದು ನಮ್ಮೆ ಲ್ಲರ ಕಣ್ಣು ಂಡೆ 
ಕಾಣುತ್ತಿರುವ ಮತ್ತು ನಕ್ಕೆ ಯಿಂದ ನಲಿಯುತ್ತಿರುವ ಶಿವಾನುಭವ ಪತ್ರಿಕೆಯ 
ವತಿಯಿಂದ ಆರಂಭಕ್ಕೆ ಸತವ; 


yp ಶಿವಾನುಭವ ಪತ್ರಿಕೆಯ ಪ್ರಾರಂಭ. 
ಶಿವಾನುಭವ ಎಂಬ ಹೆಸರಿನ ಮಾಸಪತ್ರಿಕೆಯು ತಾ।೧-೨-೧೯೨೬ನೇೇ 
ದಿವಸ ಪ್ರಕಟವಾಯಿತು. ಇದು ಮೊದಲು ೨-೩ ವರ್ಷಗಳನರೆಗೆ ತ್ರೈಮಾ 


ಶಿವಾನುಭವ ಪತ್ರಿಕೆಯು ಸಲ್ಲಿಸಿದ ಅಮೋಘೆ ಸೇವೆಯು ೨೯೯ 


ಸಿಕವಾಗಿ ಹೊರಟಿತು. ಮುಂದೆ ಮಾಸಪತ್ರಿಕೆಯಾಗಿ ಹೊರಟು ಇಲ್ಲಿಯ 
ವರೆಗೂ ಅಡು ಮಾಸಸತ್ರಿಕೆಯಾಗಿಯೇ ಉಳಿದಿದೆ. 


ವಚನ ಗ್ರಂಥಗಳು. 

ಈ ಪತ್ರಿಕೆಯ ದ್ವಾರಾ ತ್ರೀ ಬಸವಣ್ಣ, ಚೆನ್ನಬಸನಣ್ಣ; ಪ್ರಭು 
ದೇವರು , ಶಿದ್ಧರಾಮೇಶ್ವರ , ಗಣದಾಸಿವೀರಣ್ಣ, ಘನಲಿಂಗ, ಮತ್ತು ಮರೆ 
ಮಂಡದೇವ ಮೊದಲಾದ ಅನೇಕ ಶರಣರ ವಚನ ಗ್ರಂಥಗಳು ಪ್ರಕಟ 
ಸಲ್ಪಟ್ಟಿ ವೆ. 

ಶೂನ್ಯ ಸಂಪಾದನೆ ಮಹಾನುಭಾವ ಪ್ರಕಾಶಿಕೆ ಮತ್ತು ಪ್ರಾಣಲಿಂಗ 
ಜ್ಞಾನದರ್ನಣ ಇವು ಸ್ವತಂತ್ರ ಗ್ರಂಥಗಳಾಗಿ ಅಚ್ಚು ಹಾಕಲ್ಪಟ್ಟಿನೆ 

ಮಹದೇನಿಯಕ್ಕ, ಅಂಬಿಗರ ಚೌಡಯ್ಯ, ದೇವರ ದಾಸಿಮಯ್ಯ, 
ಸಕಳೇಶ ಮಾದರಸ್ತ, ಉರಿಲಿಂಗ ಪೆದ್ದಿ, ಮತ್ತು ಮಡಿವಾಳ ಮಾಚಿದೇವ 
ಹಿವರೆಲ್ಲರ ವಚನಗಳು. ಸ್ವತಂತ್ರ ಗ್ರಂಥಗಳಾಗಿ ಉಸಲಬ್ಯನಿದ್ದಿಲ್ಲ, ಅವು 
ಈಗ ಸ್ವತಂತ್ರ ಗ್ರಂಧಗಳಂತೆ ಅಚ್ಚು ಹಾಕಲ್ಸಟ್ಟಿರುತ್ತವೆ. 


ವಚನಗ್ರೆಂಫಗಳಿಗೆ ಅರ್ಥ ಬರೆದದ್ದು. 


೧ ದೇವರದಾಸಿಮಯ್ಯ , ಅಂಬಿಗರಚೌಡಯ್ಯೆ , ಮತ್ತು ಉರಿಲಿಂಗ 

ಸೆದ್ದಿ ಇವುಗಳಿಗೆ ಅರ್ಥ ಬರೆಯಲ್ಪಟ್ಟಿದೆ. 
ಶಿನಾನುಭದ ಪಠ್ಯ ಪುಸ್ತಕಗಳು 

ಇತ್ತಿತ್ತಲಾಗಿ ಕರ್ನಾಟಕದ ಅನೇಕ ಊರುಗಳಲ್ಲಿ ಶಿವಾನುಭವ ಸಂಘ 
ಗಳು ಮತ್ತು ಅಕ್ಕನ ಬಳಗಗಳು ಸ್ಥಾಪಿಸಲ್ಪಿಟ್ಟಿರುವದರೆಂದ ಅವುಗಳಲ್ಲಿ 
ಓದಲು ಮತ್ತು ಜನರಿಗೆ ಸುಲಭವಾಗಿ ಬೋಧ ಮಾಡಲು ಅನುಕೂಲ 
ವಾಗುವಂತೆ (೧) ಪರಮಾತ್ಮನ ವಚನಗಳು, (೨) ಭಕ್ತಿಯ ವಚನಗಳು, 
(೩) ದೇವರ ದಾಸಿಮಯ್ಯನ ವಚನಗಳು, (೪) ಗಾಯನದ ವಚನಗಳು ಮತು 
(೫) ಹೊಸಪದ್ಧಕಿಯ ಬಸವಣ್ಣ ನವರ ವಚನಗಳು ರಚಿಸಲ್ಪಟ್ಟಿವೆ. 


ಹೊಸಪದ್ಧತಿಯ ಬಸವಣ್ಣನನರೆ ವಚನ ಗ್ರಂಧದನ್ನಿ ಮನಸ್ಸಿನ 
ಮೇಲೆ ಒಳ್ಳೇ ಪರಿಣಾಮವಾಗುವಂತೆ ಹೊಸ ಮಾದರಿಯಲ್ಲಿ ಶೀರ್ಷಿಕೆಗಳು 
ಹಾಕಲ್ಪಟ್ಟ ೧೦೧ ಪಾಠಗಳಲ್ಲಿ ಕ್ರಮಗೊಳಿಸಲಾಗಿದೆ. 


೩೦೦ ಶಿವಾನುಭವ 


ಗದ್ಯ ಗ್ರಂಥಗಳು 

(೧) ಬಸವೇಶ್ವರನ ತತ್ವಗಳು, (೨) ಶಿವಾನುಭವ ಸತ್ಯಮಾರ್ಗ, 
(೩) ಶಿವಯೋಗಿ ಘನಮಠಾರ್ಯರು ರಚಿಸಿದ ಕೃಷಿಜ್ಞಾನ ಪ್ರದೀಪಿಕೆ, 
(೪) ಲಂಗ ಪೂಜೆಯ ತತ್ವಗಳು ಮೊದಲಾದ ಗದ್ಯ ಗ್ರಂಥಗಳು ಪ್ರಕಟ 
ಸಲ್ಪಟ್ಟಿವೆ. 

ಐತಿಹಾಸಿಕ ಗ್ರಂಥಗಳು 

ವೀರಶೈವರಲ್ಲಿ ಅನೇಕ ರಾಜರು ಮತ್ತು ರಾಜಕಾರಣ ಧುರಂಧರರು 
ಆಗಿ ಹೋಗಿದ್ದು ಅವರ ಜೀವನ ಚರಿತ್ರೆಗಳು ಮತ್ತು ಅವರ ಕಾಲದ ಉಜ್ವಲ 
ಇತಿ ಹಾಸವು ಉಸಲಬ್ರನಿದ್ದಿಲ್ಲ. ಈ ಕೊರತೆಯನ್ನು ದೂರಮಾಡಲು 
ಅನೇಕ ಗ್ರಂಥಗಳ ಸಹಾಯದಿಂದ ಚರಿತ್ರೆಗಳನ್ನು ಸಂಗ್ರಹಿಸಿ ವೀರಶೈವ 
ರಾಜಮನೆಂನಗಳ ಇತಿಹಾಸವು ಬರಿಯಲ್ಲಟ್ಟಿದೆ. ಇವುಗಳಲ್ಲಿ (೧) ಬೀಳಗಿ 
ಅರಸುಗಳ ವಂಶಾವಳಿ ಎಂಬ ಉತ್ತಮ ಕಾವ್ಯ ಗ್ರಂಥವು (೨) ರಾಜೇಂದ್ರ 
ನಾಮೆ (ಕೊಡಗಿನ ಅರಸರ ಚರಿತ್ರೆ) ಕೆಳದಿರಾಯರ ವಂಶಾವಳಿ ಇವು 
ಮುಖ್ಯವಾದವುಗಳಾಗಿವೆ. 

ಧಾರ್ಮಿಕಪುರುಷರ ಚರಿಕ್ರೆಗಳು 

ಶಿವಶರಣರ ಚರಿತ್ರೆಗಳು ಭಾಗ ೧,೨ ಮತ್ತು ೩ ಹೀಗೆ ಮುರು ಭಾಗ 
ಗಳಾಗಿ ಮಾಡಲ್ಪಟ್ಟಿದ್ದು ಇವುಗಳಲ್ಲಿ ೧೫೦ ಜನ ಶಿವಶರಣರ ಚರಿತ್ರೆಗಳು 
ಅಧುನಿಕ ಪದ್ದತಿಯ ಮೇರೆಗೆ ಕ್ರಮಗೊಳಿಸಿ ಬರಿಯಲ್ಪಟ್ಟಿವೆ. ಮತ್ತು ಬಸ 
ವೇಶ್ವರಥಿಂದ ೧೭ನೇ ಶತಮಾನದವನರಿಗೆ ಆಗಿಹೋದ ಶ್ರೀ ಮನ್ಸಿರಂಜನಾದೀ 
ಶ್ವರರ ಚರಿತ್ರೆಗಳುಳ್ಳ ನಿರೆಂಜನ ವಂಶೆರತ್ನೂಕರನೆಂಬ ಗ್ರಂಥವು ಸಹೆ ಪ್ರಕ 
ಓನಲ್ಪಟ್ಟದೆ. 

ಸ್ವತಂತ್ರ ಗ್ರೆಂಥಗಳು 

ಮೊಗ್ಗೆ ಮಾಯಿ ದೇವರಿಂದ ಸಂಸ್ಕೃತದಲ್ಲಿ ರಚಿಸಲ್ಪಟ್ಟಿ ಶಿವಾನುಭವ 
ಸೂತ್ರ ಸಾರವೆಂಬ ಗ್ರಂಥವು ಕನ್ನಡ ಬೀಕೆಯೊಂದಿಗೆ ಪ್ರಕಟಿಸಲ್ಪಟ್ಟಡಿ. 
ಇಡೀ ವಚನ ಶಾಸ್ತ್ರದ ಸುಕ್ಲಿಸ್ತ ವಿವರಣೆಯನ್ನೊಳಕೊಂಡಿಕುವ ಶಿವಾನು 
ಭವ ಶಬ್ದಕೋಶವೆಂಬ ಗ್ರಂಥವು ಪ್ರಕಟವಾಗಿದೆ. ಶಿವಾನುಭವ ಅಭ್ಯಾಸಿಗ 
ಳಿಗೆ ಇದು ಕೈದೀಸದಂತಿದೆ ನೂರೊಂದು ಸ್ಥಲಗಳನ್ನೊಳಕೊಂಡ ಟೀಕಾ 
ತ್ಮಕವಾದ ಶಿದ್ಧಲಿಂಗ ಏಕೊತ್ತರ ಶತಸ್ಥಲನೆಂಬ ಗ್ರಂಥವು ಪ್ರಕಟಿಸಲ್ಪಟ್ಟಿದೆ. 


ಶಿವಾನುಭವ ಪತ್ರಿಕೆಯು ಸಲ್ಲಿಸಿದ ಅಮೋಘ ಸೇವೆಯು ೩೦೧ 


ಮೇಲ್ವೀಡ ಗ್ರಂಥಗಳಲ್ಲಜಿ ಲಕ್ಕಣ್ಣ ದಂಡೇಶನು ರಚಿಸಿದ ಶಿವತತ್ವ 
ಚಿಂತಾಮಣಿ ಎಂಬ ಗ್ರಂಥದ ಭಾಗವಾಗಿರುವ ವರದಾನಿ ಗುಡ್ಡಮ್ಮೆಯ 
ಚರಿತ್ರೆ ಅನಧೂತ ಗೀತೆ, ಹಂಳಯ್ಯನ ಶ್ರಿಪಧಿ, ಆದಿಶೆಟ್ಟಿ ಪುರಾಣ, ವೇಮ 
ಯ್ಯನ ಜ್ಞಾನಯೋಗದ ಪದಗಳು, ಹೆರಿಹರಾ ಚಾರ್ಯರ ರಗಳೆಗಳು ಮುಂ 
ತದ ಆನೇಕ ಉಸಲಬ್ಬವ್ನಿದ ಗ್ರಂಥಗಳು ಪ್ರಕಟವಾಗಿ ನೆ. 

ವಚನಶಾಸ್ತ್ರ ಸಾರ ಭಾಗ ೧ ಪೂರ್ವಾರ್ಧ ಮತ್ತು ಉತ್ತರಾರ್ಧ, ಭಾಗ 
೨ ಮತ್ತು ಭಾಗ ೩ ಪೂರ್ವಾರ್ಥ ಮತ್ತು ಉತ್ತರಾರ್ಥವೆಂಬ ಮುರು ಗ್ರಂಥ 
ಗಳು ರಚಿಸಲ್ಪಟ್ಟು ಪ್ರಕಟವಾಗಿದ್ದು ಇವು ವೀರಶೈವ ತತ್ವಜ್ಞಾನದ ಭಾಂಡಾರ 
ಗಳಾಗಿವೆ. ಇವುಗಳಲ್ಲಿ ಧರ್ಮದ ಸ್ವರೂಪ ಮತ್ತು ವಿಶಿಷ್ಟತನವು ಎದ್ದು 
ಕಾಣುವದು. ಇವುಗಳನ್ನು ಸರಿಯಾಗಿ ಅಭ್ಯಾಸಮಾಡಿದರೆ ವೀರಶೈವ ಧರ್ಮದ 
ಜ್ಞಾನವು ಸಹಜವಾಗಿ ಆಗುವದರಲ್ಲಿ ಸಂದೇಹವಿಲ್ಲ. ಈ ಮೂರು ಭಾಗಗಳಲ್ಲಿ 
ಎಲ್ಲ ಶರಣರ ವಚನಗಳನ್ನು ಕ್ರೋಡೀಕರಿಸಿ ಸರಿಯಾದ ರೀತಿಯಿಂದ ಷಟ 
ಸ್ಫಲಗಳಿಗೆ ಹೊಂದಿಕೆಯಾಗುವಂತೆ ಉತ್ತಮೊತ್ತಮ ಶೀರ್ಷಿಕಗಳನ್ನು ಹಾಕಿ 
ಎಲ್ಲ ನಿಷಯಗಳನ್ನೊಳಗೊಳ್ಳು ವಂತೆ ಕ್ರಮಗೊಳಿಸಲಾಗಿದೆ. 

ನಿಷಯಗಳಿ ಗನುಸರಿಸಿ ಶರಣರ ವಚನಗಳು ಸುಸಂಬದ್ಧವಾಗಿ ಕ್ರಮ 
ಗೆೊಳಿಸಲ್ಪಟ್ಟಿದ್ದು ನೋಡಿದರೆ ಸಂಪಾದಕರಿಗಿರುವ ಅಗಾಧ ಬುದ್ಧಿ ಮತ್ತೆ 
ಎದ್ದು ಕಾಣುವದು. ಶಿವಾನುಭವದ ಷಟ್‌ಸ್ಕ ಲಗಳ ನೂರೊಂದು ಸಲ 
ಗಳ ಸಕೀಲಗಳು ಉದ್ಭಾರಣೆ ಮೊದಲಾದವುಗಳ ಆಳವಾದ ಜ್ಞಾನವು 
ಅವರಿಗೆಸ್ಟಿರುವಡೆಂಬುದನ್ನು ಒಪ್ಪಲೇಬೇಕು. ಇವರಿಂದ ವೀರಶೈವ ಸಮಾ 
ಜಕ್ಕೆ ಕಾಣಿಕೆಯಾಗಿ ಅರ್ಬಿಸಲ್ಪಟ್ಟಿ ಅನರ್ಫ್ಯವಾದ ಮೂರು ರತ್ನಗಳಿವು. 
ವೀರಶೈನ ನಭೋಮಂಡ ದಲ್ಲಿ ಇವು (ವಚನಶಾಸ್ತ್ರ ಸಾರದ ಮೂರು ಭಾಗ 
ಗಳು) ಸುಸ್ಥಿರವಾದ ಧೃವತಾರಿಯತೆ ಬೆಳಗುತ್ತಿರುವವು. ಇಷ್ಟೇಆಲ್ಲ. 
ಇವು ವೀರಶೈವ ಸಿದ್ಧಾಂತದ ಚ್ಞಾನಾಮೃ ತವನ್ನೊಳಗೊಂಡ ಅವಿನಾಶಿ 
ಯಾದ ದಿವ್ಯ ಮಂದಿರಗಳು. ಧರ್ಮ ವಿಜ್ಞಾನಿಗಳು ಈ ಮಂದಿರಗಳಲ್ಲಿ 
ಪ್ರವೇಶಿಸಿ ತಮ್ಮ ಜ್ಞಾನದ ಹೆಸಿವನ್ನು ಹಿಂಗಿಸಿಕೂಂಡು ಧನೃರಾಗಬಹುದು. 
ಇವು ವೀರಶೈವ ತತ್ವಗಳ ಬಗ್ಗೆ ಮಹತ್ವವಾವ ಬೆಳಕನ್ನು ಕೆಡವಿರುವವು. 


ಇನ್ನು ಅನೇಕ ಗ್ರಂಥಗಳು ಪ್ರಡಟವಾಗಿದ್ದು ಅವುಗಳನ್ನೆಲ್ಲ ಸಾದ್ಯಂತ 
ವಾಗಿ ಕೊಡುವದು ಸಾಧ್ಯವಿಲ್ಲ. 


೩೦೨ ಶಿವಾನುಭವ 


ಡಾ| ಹೆಳಕಟ್ಬಿಯ ವರ ಸಂಗ್ರಹಾಲಯದಲ್ಲಿ ಮಹತ್ವವಾದ ಎಷ್ಟೋ 
ಕೈಬರಹದ ಮತ್ತು ತಾಡವಾಲೆಯ ಗ್ರಂಥಗಳು ಅಚ್ಚಾಗದೇ ಇರುವವು. 
ಅವುಗಳೆಲ್ಲ ಅಚ್ಚಾಗಿ ಪ್ರಕಾಕ್ಕೆ ಬರಬೇಕಾದರೆ ಸಮಾಜದ ಉದಾರಾಶ್ರಯವು 
ಅಕಿ ಅವಶ್ಯವಾಗಿದೆ. 


ಶಿವಾನುಭವ ಪತ್ರಿಕೆಯು ಜನ್ಮವೆತ್ತಿ ಇಂದಿಗೆ ೩೦-೩೨7 ವರ್ಷಗಳು 
ಗುತ್ತ ಬಂತು. ಈ ಅವಧಿಯೊಳಗಾಗಿ ಸುಮಾರು ನೂರಾರಕ್ಕಿಂತ ಹೆಚ್ಚಿಗೆ 
ಗ್ರಂಥಗಳು ಪ್ರಕಟವಾಗಿವೆ. ಯಾವಸಂಘ ಸಂಸ್ಥೆಗಳಾಗಲೀ ಅಥವಾ 
ವಾಠಮಾನ್ಯಗಳಾಗಲೀ ಮಾಡದೇ ಇರುವ ಮಹೆತ್ವ್ತದ ಕಾರ್ಯವನ್ನು 
ಈ ಪತ್ರಿಕೆಯ ದ್ವಾರಾ ಡಾ| ಹಳಕಟ್ಟಿ ಖುವರು ಮಾಡಿರುವರೆಂದರೆ ಅತಿ 
ಶಯೋಕ್ತಿ ಯೆನಿಸದು. ಇಂಥ ಮಹೆಕ್ರದ ಸೇನೆಮಾಡಿರುವ ಮತ್ತು ಮಾ 
ಡುತ್ತಿರುವ ಈ ಪತ್ರಿಕೆಗೆ ಈಗಲಾದರೂ ಸಾವಿರಾರು ಚಂದಾದಾರರಿಲ್ಲ 
ರುವದು ತುಂಬಾ ಶೋಚನೀಯ ಸಮಾಜಲ್ಲಿ ಧಾರ್ಮಿಕ ವಾ ಯ 
ಅಭಿರುಚಿ ಸಾಕಸ್ಟಿಲ್ಲದಿರುವದೇ ಕಾರಣ. 


ಸಂಪಾದಕರು ಅಧುನಿಕ ಶಿನಶೆರಣರು 


ಸಂಪಾದಕರ ಬಗ್ಗೆ ಇಲ್ಲಿ ಒಂದೆರೆಡು ಮಾತಗಳನ್ನು ಹೇಳುವದು 
ಸೂಕ್ತ ವೆನಿಸುವದು. ಸಂಪಾದಕರಾದ ಡಾ. ಹಳಕಟ್ಟಿಯವರು ಆಧುನಿಕ 
ಶಿವಶರಣರು. ಯಾಕಂದಕೆ ಇನರೇ ವಚನ ವಾಜ್ಮಯವನ್ನು ಬೆಳಕಿಗೆ ತಂದ 
ವರು. ಸುಮಾರು ೩೦ ವರ್ಷಗಳ ಹಿಂದೆ ಹಲ ಕೆಲವರಲ್ಲಿ ಕರಣರ ಬಗ್ಗೆ 
ಇದ್ದ ತಪ್ಪು ಗ್ರಹಿಕೆಗಳನ್ನು ವಚನಗಳ ಪ್ರಸಾರದಿಂದ ದೂರ ಮಾಡಿದವರು 
ಶರಣರ ಚರಿತ್ರೆಗಳನ್ನು ಪ್ರಕಟಿಸಿ ಅವರ ಬಗ್ಗೆ ಭಕ್ತಿ ವಿಶ್ವಾಸ ಹೆಚ್ಚಾಗು 
ವಂತೆ ಮಾಡಿದವರು ನಾಡಿನಲ್ಲೆಲ್ಲ ವಚನ ವಾಜ್ಮಯ ಪ್ರಸಾರವಾಗಲು ಇವರೇ 
ಕಾರಣರು. ಅಧುನಿಕ ವಿದ್ಯಾವಂತರಲ್ಲಿ ಸಹ ನಚನಗಳಬಗ್ಗೆ ಪ್ರಗಾಢವಾದ 
ಪ್ರೇಮಾದರಗಳನ್ನು ಹಟ್ಟಿ ಸಲು ವಿಶ್ಯಾನಿದ್ಯಾಲಯೆಗಳ ಅಭ್ಯಾಸ ಪತ್ರಿಕೆಗಳಲ್ಲಿ 
ವಚನಗಳನ್ನು ಸಠ್ಯಸುಸ್ತಕಗಳಾಗಿ ಶೇರಿಸಲು ಪ್ರಯತ್ನಿಸಿದನರು. ಆದೆ ರೇನು 
ದೈವೀ ಸಂಸತ್ತಿದ್ದರು ತಾಕಿಕ ಸಂಪತ್ತಿನ ಕೊರತೆ. ತರುಣರಿಗಿಂಕ ಹೆಚ್ಚಿನ 
ಶಕ್ತಿ ಉತ್ಪಾ ಹವಿದ್ದರೂ ನಿರ್ಧನಿಕರಾದ್ದರಿಂದೆ ಅವರ ಇಚ್ಛೆಯ ಪ್ರಕಾರ ಕಾರ್ಯ 
ಗಳಾಗಿರುವದಿಲ್ಲ. ಆ ೧೦ ವರ್ಷಗಳ ಅನಧಿಯಲ್ಲಿ ಅನೇಕ ತರದ ಕಷ್ಟ ನಷ್ಟಗ 
ಳಿಗೆ ತುತ್ತಾದರು. ಇವರ ಹಿಂಬಡ ಸಂದು ತಪ್ಪಿನೋವಾದ್ದರಿಂದ ೧ ೨ ವರ್ಷ 


ಶಿವಾನುಭವ ಪತ್ರಿಕೆಯು ಸಲ್ಲಿಸಿದ ಅಮೋಘ ಸೇವೆಯು ೩೦೩ 


ಮನೆಹಿಡಿದು ಕುಳ್ಳಿರುವ ಪ್ರಸಂಗೆ ಬಂದಿದ್ದರಿಂದ ಇವರ ಛಾಸಖಾನೆಗೆ ಹಾನಿ 
ಯಾಯಿತು. ಅದೇ ಕಾಲಕ್ಕೆ ಇವರ ಪ್ರೇಮದ ಜೇಷ್ಠ ಪುತ್ರ ಚಂದ್ರಶೆಖರ 
ಇವರು ಅಕಾಲಿಕವಾಗಿ ಶಿವಾಧೀನರಾದರು. ಇವರ ಧರ್ಮ ಪತ್ನಿಯ ಇಂದಿಗೂ 
ರೋಗರುಜಿಯಿಂದ ಹಾಸಿಗೆ ಹಿಡಿದಿರುವರು. ಇನ್ನೂ ಅನೇಕಾನೇಕ ಕಷ್ಟ 
ನಷ್ಟಗಳೊದಗಿದರೂ ಅವುಗಳನ್ನೆಲ್ಲ ತಾಳ್ಮೆಯಿಂದ ಸಹಿಸಿಕೊಂಡು ಎದೆ 
ಗುಂದದೆ ಧೀರರಾಗಿ ಕೂರರಾಗಿ ತಮ್ಮಕಾರ್ಯದಲ್ಲಿಯೇ ಮುಂದೆ ಮುಂದೆ 
ಸಾಗುತ್ತಿರುವರು. ಯಾವಕಾಲಕ್ಕಾದರೂ ಶರಣಕೆಂಬವರಿಗೆ ತಾಕಿಕ ತೊಂದರೆ 
ಗಳು ಅವರ ಪರೀಕ್ಸೆ ಗೋಸ್ಕರ ಬರುವನೆಂಬ ದೇವವಾಣಿಯು ಸದಾ ಸತ್ಯ 
ವಾಗಿದೆ, ಇದಕ್ಕೆ ಶ್ರೀಬಸವಣ್ಣನವರ ವಚನಗಳೇ ಪ್ರಮಾಣ. “ ಶಿವಭಕ್ತ 
ನಾಗಿ ತನ್ನ ಹಿಡಿದಿಹೆನೆಂದು: ಹೋದರೆ ನುಗ್ಗು ಮಾಡುವ ನುಸಿಯ ಮಾಡುವ 
ಮುಗ್ಗು ಮಾಡುವ, ಮಸಿಯ ಮಾಡುವ, ಕೂಡಲ ಸಂಗಮ:ಜೇವರೆ ನೆಕಿನಂಬಿ 
ದನಾದರೆ ಕಡೆಗೆ ತನ್ನಂತೆ ಮಾಡುವ. 


ನೆಚ್ಚಿದನೆಂದಕೆ ಮೆಚ್ಚಿದನೆಂದಕ್ಕೆ ಸಲೆಮಾಕು ವೋದನೆಂದಕೆ ತನುವ 
ನಲ್ಲಾಡಿಸಿ ನೋಡುವೆ ನೀನು, ಮನವನಲ್ಲಾಡಿಸಿ ನೋಡುವೆ ನೀನು, ಧನವನ 
ಲ್ಲಾಡಿಸಿ ನೋಡುತಿ ನೀನ್ನು ಇವೆಲ್ಲಿಕ್ಕಂಜದಿದ್ದರೆ ಭಕ್ತಿ ಕಂಪಿತ ನಮ್ಮ 
ಕೂಡಲಸಂಗಮದೇವ. 

ಮೇಲ್ಕಂಡ ವಡನಗಳ ಸಮನ್ವಯವು ಇವರ ಜೀವನದಲ್ಲಿ ಹಾಸು 
ಹೊಕ್ಕಾಗಿದೆ. ಇವರ ದಿನಚರಿಯು ಒಳ್ಳೆ ಸಾದಾ ತರದ್ದಿ ದ್ದು ತಮ್ಮ ವಯಸ್ಸಿನ 
ಅಂಚನ್ನು ದಾಟಿದರೂ ಉಳಿದವರಂತೆ ಭವ್ಯ ಮನೆಮಂದಿರ ಕಟ್ಟಸಲಿಲ್ಲ 
ಭೂಮಿ ಸೀಮೆಗಳನ್ನು ಗಳಿಸಲಿಲ್ಲ. ಉತ್ತಮೋತ್ತಮ ಗ್ರಂಥಗಳನ್ನು ರಚಿಸಿ 
ಪ್ರಕಟಸಿದ್ದೇ ಇವರಭವ್ಯಮಂದಿರ ಫಲಿಧ್ರುನ ಭೂಮಿ ಶೀಮೆ. ನಿಜಕ್ಕೂ 
ನಿರಾಶಾಮುರ್ತಿ, ವಿರಾಗಿ, ಆಶ್ರಮ ಸಹಿತ ನಿರಾಭಾರಿ ವೀರಶ್ಕೈವಕೆಂದರೆ 
ಅತಿಶಯೋಕ್ತಿ ಯೆನಿಸದು. ಇವರಲ್ಲಿ ಇನ್ನೇನು ಬೇಕು; ವೀರಶೈವಮಹಾ 
ಮನೆಯಲ್ಲಿ ಆಗಿ ಹೋದ ಮತ್ತು ಆಗಿಹೋಗುತ್ತಿರುವ ಶಿವಶರಣರ ಮಾಲಿ 
ಕೆಯಲ್ಲಿ ಶೇರಲು ಇವರಿಗೆ ಸ್ಥಾನವದೆ; ಮಾನವದೆ. ಇವರು ಅಧುನಿಕ 
ಶಿವಶರಣರರಲ್ಲಲ್ಲಿವೇ? 


ಶಿವಾನುಭವ ಪತ್ರಿಕೆಯ ದ್ವಾರಾ ಇವರು ಸಲ್ಲಿಸಿದೆ ಅನೋಫಘ 


ಸೇವೆಗೆ ಸಮಾಜನೇ ಚಿರ ಖುಣಿಯಾಗಿದೆ. ಆದ್ದರಿಂದ ಇನರಿಗೆ ಕೃತಜ್ಞತೆಯ 


೩೦೪ ಶಿವಾನುಭವ 


ನ್ನುರ್ಪಿಕುವದು ಪ್ರತಿಯೊಬ್ಬನ ಕರ್ತವೈ ವಲ್ಲವನೇ? ಈ ಪತ್ರಿಕೆಗೆ ಎಲ್ಲ 
ಕಡೆಗೆ ಸಾಕಷ್ಟು ಚಂದಾದಾರ ಸಂಖ್ಯೆಬೆಳಿಸಬೇಕಾಗಿದೆ. ಕಾರಣ ತಾವೊ 
ಬ್ಬರೇ ಚಂದಾದಾರರಾದರೆ ತಮ್ಮ ಕರ್ತನೈ ತೀರಲಿಲ್ಲ. ಆದ್ದರಿಂದ ಚಂದಾ 
ದಾರರ ಸಂಖ್ಯೆ ಹೆಚ್ಚಿಗೆ ಬೆಳಿಯಲು ಒಬ್ಬರಿ ಗೊಬ್ಬರು ಫ್ರೂತ್ಸಾಹಿಸಬೇಕು. 
ಈಗಿರುವ ಚಂದಾದಾರರು ತಮಗೆ ಶಕ್ಯವಾದ ಮೆಟ್ಟಿಗೆ ಹೊಸ ಚಂದಾ 
ದಾರರನ್ನು ಮಾಡಿಕೊಡಲು ಯತ್ನಿಸಬೇಕು. ಒಬ್ಬರು ನಿದಾನ ಒಬ್ಬಬ್ಬರ 
ನ್ನಾದರು ಹೊಸ ಚಂದಾದಾರರನ್ನು ಮಾಡಲು ಮರೆಯಬಾರದು ; ತಪ್ಪ 
ಬಾರದು. ಈ ಪ್ರಕಾರವೂಗಿ ಈ ಪತ್ರಿಕೆಯನ್ನು ಪಾಲನೆಮಾಡಿ ಪೋಷಿಸ 
ಬೇಕಾಗಿ ನನ್ನ ಬಲವಾದ ಕೋರಿಕೆ. 


ಕಾಣಾ ಸಡಾ. ತಾಪ (ಸವಾ 


ನೀತಿ-ಶಾಸ್ತ್ರಸಾರ 
( ಲೇಖಕರು-ಶ್ರೀ ವೀರಪ್ಪ ಯಗುಟ ಬಿ. ಎ. ಎಲ್‌ ಎಲ್ಸ್‌, ಬಿ. ಹಾವೇರಿ ) 
SKS 
೨ ನೈತಿಕ ಪಂಥಗಳು 


ಮನುಷ ನಲ್ಲಿರುವ ಮನೋಭಾವನೆ ಮತ್ತು ಬುದ್ಧಿ ಇವುಗಳ ಪ್ರಾಧಾ 
ನೃದ ಪಹಭ ಮೇಲೆ ಕೆಲವು ನೈತಿಕ ಪಂಧಗಳು ಹುಟ್ಟಿದವು. ನ್ರೀಸ 
ದೇಶದಲ್ಲಿ ಸೈಕಿನಿಕ್‌ ಪಂಥವೂ ಭಾರತದಲ್ಲಿ ಚಾರ್ವಾಕ ಜಳ ಮಾನ 
ವನ ಥೇಯವು ಇಂದ್ರಿಯ ಸುಖದಲ್ಲಿಯೇ ಇದೆ ಎಂದು ಪ್ರತಿ ಪಾದಿಸಿದರು, 
ಪ್ರಕಿಕ್ಷಣದಲ್ಲಿ ಲಭಿಸುವ ಸುಖವನ್ನು ಕಳೆದುಕೊಳ್ಳದೆ ಅನುಭವಿಸಬೇಕೆಂದು 
ಸೈಕಿ ನೆಯಕರು ಹೇಳಿದರು. ಇದರಂತೆ ಚಾರ್ವಕರು “ ಭಸ್ಮೀಭೂತಸ್ಯ 
ದೇಹಸ್ಯ ಪುನಾರಾಗಮನ ಕುತ: ತಸ್ಮಾತ್‌ ಸರ್ವಪ್ರಯತ್ನೇನ ಖುಣಂ 
ಕೃತ್ವಾ ಫೈತಂ ಪಿಬೇತ್‌  ಮರಣದನಂತರ ಸುಟ್ಟುಹೋದ ದೇಶವು 
ಮತ್ತೆ ಹುಟ್ಟಿ ಬರುವಡೆಂತು? ಆದ್ದರಿಂದ ಸರ್ವಪ್ರಯತ್ನದಿಂದ ಸಾಲಮಾಡಿ 
ಯಾದರೂ ಸುಖಪಡೆಯ ಬೇಕೆಂದು ಸುರಿದರು. ಆದರೆ ಮತ್ತೊಂದು 
ಪಂಥವು ಬುದ್ದಿ ಯ ಆಧಾರದಮೇಲೆ ಇಂದ್ರಿಯ ಸುಖವು ಕ್ಷಣಿಕವಾಗಿರು 
ವದರಂದ ಅದನ್ನು ತಿರಸ್ಕರಿಸಿ ಬುದ್ಧಿ ಯಿಂದ ಪರಿಶೀಲಿಸ ಲ್ಪಟ್ಟ ಸುಖವನ್ನು 
ಹೊಂದಬೇಕೆಂದು ಪ್ರತಿಪಾದಿಸಿತು. ಫೀತಿಶಾಸ ಸ್ಪ್ರದಲ್ಲಿ ಇಂದ್ರಿ ಜು ಸುಖವಾದದ 
ಪಂಥಕ್ಕೆ ಸೇಂದ್ರಿಯಸುಖವಾದ (11060 ೫ಬ ಮತ್ತು ಬುದ್ಧಿ ಪುರಸ್ಕೃತ 
ಸುಖವಾದದ ಪಂಥಕ್ಕೆ ಬೌದ್ಧಿಕ ಸುಖವಾದ (Rationalism) ಎಂದು 
ಹೆಸರುಂಟು. 

ಚಂಚಲವಾದ ಮುನೋಭಾವನೆಯಲ್ಲಿ ಧೇಯದ ಕಲ್ಪನೆ ಇರುವದಿಲ್ಲ. 
ಅದರೆ ಅದರಲ್ಲಿ ಕ್ಷಣಿಕ ಸುಖ್ಯ ವೇದನೆ, ಕೊರತೆ ಮತ್ತು ತೃಪ್ತಿಗಳ 
ಭಾವನೆಗಳಿರುವವು. ಈ ಭಾವನೆಯು ತೃಪ್ತಿಪಡಿಸುವ ವಸ್ತುಗಳ ಕಡೆಗೆ 
ಎಳೆಸುವದು. ಈ ಕೃತಿಯಲ್ಲಿ ಬುದ್ಧಿಯ ಪ್ರೆಂಣೆ ಇರುನದಿಲ್ಲ ಸ್ವೇಚ್ಛೆ 
ಯಿಂದ ಪ್ರೇರಿತವಾದ ಚಟುವಟಿಕೆಯಲ್ಲಿ ಥೇಯವನ್ನು ಆಯ್ದುಕೊಳ್ಳುವ 
ಅರಿವು ಅಥನಾ ಸೂಕ್ತ ಜ್ಞಾನವು ಇರುವದು. ಥೇಯ ಚಟುವಟಿಕೆಯಲ್ಲಿ 


೨೦೬ ಶಿವಾನುಭವ. 


ಥೇಯವನ್ನು ಪ್ರಾಪ್ತಿ ಮಾಡಿಕೊಳ್ಳುವ ಉದ್ದೇಶದಲ್ಲಿ ಾವಕೆ ಮತ್ತು 
ಜ್ಞಾನಗಳೆರಡೂ (Sensation and reason) ಅಡಕವಾಗಿದೆ. ಇಂದ್ರಿಯ 
ಸುಖವಾದಿಯ ಕೇವಲ ಭಾವನೆಯ ಸ್ರ ಧಾನವನ್ನಾಗಿ ತಿಳಿಯುತ್ತಾನೆ. 
ಅದರಂತೆ ಬೌದ್ಧಿಕ ಸುಖವಾದಿಯು ಭಾವನೆಯನ್ನು ತಿರಸ್ಕರಿಸಿ ಕೇವಲ 
ಬುದ್ದಿಯೊಂದನ್ನೇ ಆಧಾರವಾಗಿಟ್ಟು ಕೊಳ್ಳುತ್ತಾನೆ. ಇವನು ಜನರು 
ಇಂದ್ರಿಯ ಸುಖಪ್ರಾಪ್ತಿಗಾಗಿ ವರ್ತಿಸದೆ ಸುಖ ಕೊಡುವ ವಸ್ತುಗಳನ್ನು 
ಹೊಂದಲು ಇಚ್ಛೆ ಸುತ್ತಾರೆಂದು ಹೇಳುತ್ತಾನೆ. “ ಕಾರ್ಯ ಮಾಡುವದಂಲ್ಲಿ 


ಸುಖ” ಮತ್ತು. ಸುಖದ ಸಲುವಾಗಿ ಕಾರ್ಯ ಮಾಡುವದು” ಇವುಗಳಲ್ಲಿ 
ಭೇದವುಂಟು. ಕೇವಲ ಸುಖಪ್ರಾಪ್ರಿಗಾಗಿ ಕಾರ್ಯ ಪ್ರಾರಂಭಿಸಿದರೆ ಆ 
ಸುಖದ ಸವಿಯು ಲಭಿಸದು. ಅನಾಸಕ್ತಿಯಿಂದ ಕಾರ್ಯಡೂಾಡಿದ ನಂತರ 
ಆಕಸ್ಮಿಕವಾಗಿ ಮತ್ತು ಸಹೆಜವಾಗಿ ಲಭಿಸಿದ ಸುಖವು ನಿಜವಾದ ಸುಖ 
ವಾಗಿ ಪರಿಣಮಿಸುವದು. ವಿಜ್ಞಾನಿಗಳು ಮೊದಲು ಸುಖಸಂಪಾದಿಸ 
ಬೇಕೆಂದು ಶೋಧಗಳನ್ನು ಮಾಡಲು ಪ್ರಯತ್ನದಲ್ಲಿ ವಿಡಿಸನ್ನನೂ ಗ್ರ್ರಾಮ 
ಫೊನ್‌ ಮೊದಲಾದ ಯಂತ್ರಗಳನ್ನು ರಚಿಸುವ ಮೊದಲು ಅಪಾರ ಕಸ್ಟ 
ಮತ್ತು ಐರಾನಸಿಕ ಶ್ರಮ ಸಹಿಸಬೇಕಾಯಿತು. ಆ ಪ್ರಯೋಗದ ಪ್ರಯತ್ನ 
ದಕ್ಷಯೇ ಸುಖವುಂಟಿಂದು ತಿಳಿದರು. ಇದರಂತೆ ಉಳಿದ ಕಲೆಗಳಾದ ಚಿತ್ರ, 
ಶಿಕ್ಪಿ, ಸಂಗೀತ ಯಂತ್ರರಚನೆಗಳನ್ನು ಪ್ರಾವೀಣ್ಯ ಹೊಂದುವ ಮೊದಲು 
ಆಪಾರ ಶ್ರಮವಿದ್ದರೂ ಕಲಾವಿದರು ಆ ಶ್ರಮವನ್ನೇ ಸುಖವೆಂದು ಭಾನಿಸ್ತು 
ತ್ತಾರೆ. ಸುಖವನ್ನು ಗುರಿಯಾಗಿಟ್ಟು ಕೊಂಡು ಅದನ್ನು ಹುಡುಕುತ್ತ ಹೋದರೆ 
ಅದು ಬಿಸಿಲ್ಲುದುರೆಯಂತೆ ಮಾಯವಾ ಗುವಡು. ಯಾವನೊಬ್ಬನು ಒಂದು 
ಉತ್ತಮ ಕೃತಿಯನ್ನು ಮಾಡಿದಾಗ ಸುಖವು ತಾನಾಗಿಯೇ ಲಭಿಸುವದು. 


ನಾವು ಸ್ವೇಚ್ಛೆಯಿಂದ ಆಯ್ದುಕೊಂಡ ಪ್ರತಿಯೊಂದು ಕೃತಿಯಲ್ಲಿ ಸುಖ 
ವುಂಟು. ಹೀಗೆ ಸುಖದ ಭಾವ ವಿಲ್ಲದಿದ್ದರೆ ನಮ್ಮ ಆಯ್ಕೆಯೇ ಅಸಂಭವ ವಾಗ 
ವದು. ಆದುದರಿಂದ ಸುಖವು ನಮ್ಮ ಆಯ್ಕೆಯಲ್ಲಿಯೇ ಒಂದು ಅಂಶವಾಗಿದೆ 
ಯೆಂದು ನಾವು ಒಪ್ಪ ಬೇಕಾಗುವದು. ಮತ್ತೊಂದು ಪಂಥವು ಭಕ್ತಿ, ಜ್ಞಾನ 
ಕ್ರಿಯೆ ಈ ಮೂರು ಘಟಕಗಳ ಆಧಾರದ ಮೇಲೆ ನೈತಿಕ ಕಟ್ಟಡವನ್ನು ಕಟ್ಟದೆ. 
ಈ ಪಂಥದಲ್ಲಿ ಚೈತನ್ಯ ಕಬೀರ, ತುಳಸೀದಾಸ ರಾಮದಾಸ, ಪುರಂದರ 
ದಾಸ, ಜ್ಞಾನೇಶ್ವರ, ಬಸವೇಶ್ವರ, ಕ್ರೈಸ್ತ ಮೊದಲಾದ ಸಾಧುಗಳು ಸಮಾ 


ನೀತಿ-ಶಾಸ್ತ್ರ ಸಾರ ೩೦೭ 


ವೇಶವಾಗುತ್ತಾರೆ. ಇವರನ್ನು ಪರಮಾತ್ಮ ಭಾವಿಕವಾದಿಗಳೆಂದು ಕರೆಯ 
ಬಹುದು. ಯಣಕಂದರೆ ನೀತಿಯ ವರ್ತನೆಯು ಪರರಾತ್ಮನನ್ನು ಒಲಿಸುವ 
ಸಾಧನವೆಂದು ಇವರ ನಂಬುಗೆ. ಬಸವೇಶ್ವರನ ವಚನನನ್ಲಿ ಈ ಅಭಿಪ್ರಾಯ 
ವನ್ನು ಕುಣಬಹುದು. ಕಳಬೇಡ ಕೊಲಬೇಡ, ಹುಸಿಯ ನುಡಿಯಲ್ಲ 
ಬೇಡ, ಇಡಿರುಹಳಿಯಲು ಬೇಡ್ಕ ಇದೇ ನಮ್ಮ ಕೂಡಲಕಂಗನನೊಲಿಸುವ 
ಪರಿ” ಈ ವಚನದಲ್ಲಿ ಅನೀತಿಯ ಮುಖ್ಯಾಂಶಗಳಾದ ಕಳವು ಹಿಂಸೆ, ಅಸತ್ಯ, 
ನಿಂಜಿಗಳು ಸ್ಪಷ್ಟವಾಗಿ ನಿಷೆ;ಧಿಸಲ್ಪಟ್ಟಿವೆ.. ಈ ಪ್ರಕಾರ ಕ್ರಿಯಾಮಾರ್ಗ 
ದರ್ಶಿತವಾಗುವದಲ್ಲದೆ ಈ ಪಂಥದ ಎಲ್ಲ ಸಾಧುಗಳು ಜ್ಞಾನ ಮತ್ತು ಭಕ್ತಿ 
ಗಳಿಗೆ ಪ್ರುಧಾನ್ಯಕೊಚ್ಬಿ ದ್ದಾರೆ. ಭಗವದ್ಗೀತೆಯ ಬೋಧೆ ಖಾದರೂ ಇದೇ 
ಪಂಥಕ್ಕೆ ಅನುಸಾರವಾದದ್ದು. ಇದರಲ್ಲಿ ಜ್ಞಾನ, ಭಕ್ತಿ, ಕ್ರಿಯೆಗಳ 
ಸದುನ್ವಯವು ವ್ಯಕ್ತವಾಗಿದೆ. 


೩. ಮನಸ್ಸಿನ ನೃತ್ತಿಗಳು. 


ಪಶುಪಕ್ಷಿಗಳಲ್ಲಿ ಆಹಾರದ ಅರಿವು ಉಂಟಾದಾಗ ತಾವು ಕಿಸ್ನುವ 
ಪದಾರ್ಥಗಳನ್ನು ಹುಡುಕುವವು. ಅದಕೆ ಧೇಯದ ಕಲ್ಪನೆಯು ಅವುಗಳ 
ಆರಿನಿನಲ್ಲಿ ಅಡಕವಾಗಿರುವದಿಲ್ಲ. ಆಟಕೆ ಈ ಪ್ರಾಣೆಗಳಲ್ಲಿಯ ಹೆಸಿವಿನ ಭಾವನೆ 
ಮನುಷ್ಯನಲ್ಲಿ ಆಶೆಯ ರೂಪಾಂತರ ಹೊಂದಿರುವದು. ಯಾಕೆಂದರೆ ಸಶು 
ಪಕ್ಷಿಗಳಂತೆ ಮನುಷ್ಯನು ಕೇವಲ ಹಸಿವಿನ ಸಲುವಾಗಿ ಸಮಯಕ್ಕೆ ಅಭಿ 
ಸಿದ ಯಾವದೊಂದು ವಸ್ತುವನ್ನು ಸೇನಿಸುವದಿಲ್ಲ. ಅನನು ವಿಚಾರ ಪೂರ್ವಕ 
ಆರೋಗ್ಯಕ್ಕೆ ಹಿತವಾದ ಆಹಾರವನ್ನೇ ತೆಗೆದುಕೊಳ್ಳು ತ್ತಾನೆ. ಆವನಲ್ಲಿ 
ಹಿಶಾಸಿತಗಳೆ ಕಲ್ಪನೆ ಇರುವಂತೆ ಪಶುಪಕ್ಷಿಗಳಲ್ಲಿ ರುವದಿಲ್ಲ, ಅವುಗಳಲ್ಲಿ 
ಹೆಸಿವುಂಟಾದಾಗ ಆಹಾರ ದೊರೆತರೆ ಅಥವಾ ದೊರೆಯದಿದ್ದರೆ ಸುಖಿ 
ಇಲ್ಲವೆ ವೇದನೆಗಳು ಮಾತ್ರ ಉಂಟಾಗುವವು. ಮನುಸ್ಯನ ಆಕೆಯಲ್ಲಿ 
ಹಿತಾಹಿತಗಳ ಕಲ್ಪನೆ ಇರುವದರಿಂದ ಹೆಸಿವುಂಟಾದ:ಗ (pti) ಅವನು 
ಧಾರ್ಮಿಕ ನಿಷ್ಠೆಯ ಅನುಷ್ಠಾನಕ್ಕಾಗಿ ಅಥವಾ ಆರೊಗೈೈಕಾ ಸ್ಹುಕೊಳ್ಳುವ 
ದಕ್ಕಾಗಿ ಉಪವಾಸಮಾಡಿ ಹಸಿವನ್ನು ನಿಗ್ರಹೆಮಾಡಬಲ್ಲನು. ಆದ್ದರಿಂದ ಮನು 
ಸೃನಲ್ಲಯ ಆಕೆಯ (60580) ಪಶುವಿನ ಹಸಿನೆಯಂತಿಂದೆ ಆತನ ಧೇಯಕ್ಕೆ 
ಒಳಸಟ್ಟಿ ಒಂದು ಅಂಗವಾಗಿದೆ. ಆಕೆಯು ಆತನ ಸದ್ಭಾವದ (Character) 
ಆಜ್ಞೆಗೆ ಆಧೀನವಾಗಿವೆ. 


೨೦೬ ಶಿವಾನುಭವ. 


ಧೇಯವನ್ನು ಪ್ರಾಪ್ತಿ ಮಾಡಿಕೊಳ್ಳುವ ಉದ್ದೇಶದಲ್ಲಿ ಇವನೆ ಮತ್ತು 
ಜ್ಞಾನಗಳೆರಡೂ (Sensation and reason) ಅಡಕವಾಗಿದೆ. ಇಂದ್ರಿಯ 
ಸುಖವಾದಿಯು ಕೇವಲ ಭಾವನೆಯ A ಪ್ರ ಧಾನವನ್ನಾಗಿ ತಿಳಿಯುತ್ತಾನೆ. 
ಅದರಂತೆ ಬೌದ್ಧಿಕ ಸುಖವಾದಿಯು ಭಾವನೆಯನ್ನು ತಿರಸ್ಕರಿಸಿ ಕೇವಲ 
ಬುದ್ದಿಯೊಂದನ್ನೇ ಆಧಾರವಾಗಿಟ್ಟು ಕೊಳ್ಳುತ್ತಾನೆ. ಇವನು ಜನರು 
ಇಂದ್ರಿಯ ಸುಖಪ್ರಾಪ್ತಿಗಾಗಿ ವರ್ತಿಸದೆ ಸುಖ ಕೊಡುವ ವಸ್ತುಗಳನ್ನು 
ಹೊಂದಲು ಇಚ್ಛೆ ಸುತ್ತಾರೆಂದು ಹೇಳುತ್ತಾನೆ. “ ಕಾರ್ಯ ಮಾಡುವದರಲ್ಲಿ 
ಸುಖ” ಮತ್ತು ಸುಖದ ಸಲುವಾಗಿ ಕಾರ್ಯ ಮಾಡುವದು” ಇವುಗಳಲ್ಲಿ 
ಭೇದವುಂಟು, ಕೇವಲ ಸುಖಪ್ರಾಪ್ರಿಗಾಗಿ ಕಾರ್ಯ ಪ್ರಾರಂಭಿಸಿದರೆ ಆ 
ಸುಖದ ಸವಿಯು ಲಭಿಸದು. ಅನಾಸಕ್ತಿಯಿಂದ ಕಾರ್ಯಡುಾಡಿದ ನಂತರ 
ಆಕಸ್ಮಿಕವಾಗಿ ಮತ್ತು ಸಹಜವಾಗಿ ಲಭಿಸಿದ ಸುಖವು ನಿಜನಾದ ಸುಖ 
ವಾಗಿ ಪರಿಣಮಿಸುವದು. ವಿಜ್ಞಾನಿಗಳು. ಮೊದಲು ಸುಖಸಂಪಾದಿಸ 
ಬೇಕೆಂದು ಶೋಧಗಳನ್ನು ಮಾಡಲು ಪ್ರಯತ್ನದಲ್ಲಿ ವಿಡಿಸನ್ನನೂ ಗ್ರ್ರಾಮ 
ಫೊನ್‌ ಮೊದಲಾದ ಯಂತ್ರಗಳನ್ನು ರಚಿಸುವ ಮೊದಲು ಅಪಾರ ಕಷ್ಟ 
ಮತ್ತು ನಠಾನಸಿಕ ಶ್ರಮ ಸಹಿಸಬೇಕಾಯಿತು. ಆ ಪ್ರಯೋಗದ ಪ್ರಯತ್ನ 
ದಲ್ಲಿಯೇ ಸುಖವುಂಟಿಂದು ತಿಳಿದನು. ಇದರಂತೆ ಉಳಿದ ಕಲೆಗಳಾದ ಚಿತ್ರ, 
ಶೊ, ಸಂಗೀತ್ಯ ಯಂತ್ರರಚನೆಗಳನ್ನು ಪ್ರಾನೀಣ್ಯ ಹೊಂದುವ ಮೊದಲು 
ಆಪಾರ ಶ್ರಮವಿದ್ದರೂ ಕಲಾವಿದರು ಆ ಶ್ರಮವನ್ನೇ ಸುಖವೆಂದು ಭಾವಿಸ್ತು 
ತ್ತಾರೆ. ಸುಖವನ್ನು ಗುರಿಯಾಗಿಟ್ಟು ಕೊಂಡು ಅದನ್ನು ಹುಡುಕುತ್ತ ಹೋದರೆ 
ಅದು ಬಿಸಿಲ್ಲು ದುರೆಯಂತೆ ಮಾಯವಾಗುವದು. ಯಾವನೊಬ್ಬನು ಒಂದು 
ಉಶ್ತಮ ಕೃತಿಯನ್ನು ಮಾಡಿದಾಗ ಸುಖವು ತಾನಾಗಿಯೇ ಲಭಿಸುವದು. 


ನಾವು ಸ್ವೇಚ್ಛೆಯಿಂದ ಆಯ್ದುಕೊಂಡ ಪ್ರತಿಯೊಂದು ಕೃತಿಯಲ್ಲಿ ಸುಖ 
ವುಂಟು. ಹೀಗೆ ಸುಖದ ಭಾವ ವಿಲ್ಲದಿದ್ದರೆ ನಮ್ಮ ಆಯ್ಕೆಯೇ ಅಸಂಭನ ವಾಗ 
ವದು, ಆದುದರಿಂದ ಸುಖವು ನಮ್ಮ ಆಯ್ಕೆಯಲ್ಲಿಯೇ ಒಂದು ಅಂಶವಾಗಿದೆ 
ಯೆಂದು -ನಾವು ಒಪ್ಪ 'ಬೇಕಾಗುವದು. ಮತ್ತೊಂದು ಪಂಥವು ಭಕ್ತಿ, ಜ್ಞಾನ 
ಕ್ರಿಯೆ ಈ ಮೂರು ಘಟಕಗಳ ಆಧಾರದ ಮೇರೆ ಫೈತಿಕ ಕಟ್ಟಡನನ್ನು ಕಟ್ಟದೆ. 
ಈ ಪಂಥದಲ್ಲಿ ಚೈತನ್ಯ, ಕಬೀರ, ತುಳಸೀದಾಸ, ರಾಮದಾಸ್ಕ ಪುರಂದರ 
ದಾಸ, ಜ್ಞಾನೇಶ್ವರ ಬಸವೇಶ್ವರ, ಕ್ರೈಸ್ತ ಮೊದಲಾದ ಸಾಧುಗಳು ಸಮಾ 


ನೀತಿ-ಶಾಸ್ತ್ರ ಸಾರೆ ೩೦೭ 


ವೇಶವಾಗುತ್ತಾಕೆ. ಇವರನ್ನು ಪರಮಾತ್ಮ ಭಾವಿಕವಾನಿಗಳೆಂದು ಕರೆಯ 
ಬಹುದು. ಯಾಕಂದರೆ ನೀತಿಯ ವರ್ತನೆಯು ಸರನಾತ್ಮ ನನ್ನು ಒಲಿಸುವ 
ಸಾಧನವೆಂದು ಇವರ ನಂಬುಗೆ. ಬಸವೇಶ್ವರನ ವಚನಸ್ರ ಈ ತಿಭಿನ್ರಾಯ 
ವನ್ನು ಕಾಣಬಹುದು. ಕಳಬೇಡ್ಕ ಕೊಲಬೇಡ, ಹೆಸಿಯ ನುಡಿಯಲ್ಲ 
ಬೇಡ, ಇದಿರುಹಳಿಯಲು ಬೇಡ, ಇದೇ ನಮ್ಮ ಕೂಡಲಕಂಗನನೊಲಿಸುವ 
ಪರಿ” ಈ ವಚನದಲ್ಲಿ ಅನೀತಿಯ ಮುಖ್ಯಾಂಶಗಳಾದ ಕಳವು ಹಿಂಸೆ, ಅಸತ್ಯ, 
ನಿಂಜಿಗಳು ಸ್ಪಷ್ಟವಾಗಿ ನಿಷೆ;ಧಿಸಲ್ಪಟ್ಟಿವೆ. ಈ ಪ್ರಕಾರ ಕ್ರಿಯಾಮಾರ್ಗ 
ದರ್ಶಿತವಾಗುವದಲ್ಲದೆ ಈ ಪಂಥದ ಎಲ್ಲ ಸಾಧುಗಳು ಜ್ಞಾನ ಮತ್ತು ಭಕ್ತಿ 
ಗಳಿಗೆ ಪ್ರುಧಾನ್ಯಕೊಟ್ಟಿದ್ದಾರೆ. ಭಗವದ್ಗೀತೆಯ ಬೋಧೆ ಖಾಡರೂ ಇದೇ 
ಪಂಥಕ್ಕೆ ಅನುಸಾರವಾದದ್ದು. ಇದರಲ್ಲಿ ಜ್ಞಾನ, ಭಕ್ತಿ, ಕ್ರಿಯೆಗಳ 
ಸದುನ್ವ ಯವು ವ್ಯಕ್ತವಾಗಿದೆ. 


೩. ಮನಸ್ಸಿನ ನ್ನ ೈತ್ತ್ವಿಗಳು, 


ಪಶುಸಕ್ಷಿಗಳಲ್ಲಿ ಆಹಾರದ ಅರಿವು ಉಂಟಾದಾಗ ತಾವು ತಿಸ್ನುವ 
ಪದಾರ್ಥಗಳನ್ನು ಹುಡುಕುವವು. ಅದರೆ ಥೇಯುದ ಕಲ್ಪನೆಯು ಅವುಗಳ 
ಆರಿವಿನಲ್ಲಿ ಅಡಕವಾಗಿರುವದಿಲ್ಲ. ಆಟಕೆ ಈ ಪ್ರಾಣೆಗಳಲ್ಲಿಯ ಹೆಸಿವಿನ ಭಾವನೆ 
ಮನುಷ್ಯನಲ್ಲಿ ಆಶೆಯ ರೂಪಾಂತರ ಹೊಂದಿರುವದು. ಯಾಕೆಂದರೆ ನಕು 
ಪಕ್ಷಿಗಳಂತೆ ಮನುಷ್ಯನು ಕೇವಲ ಹಸಿವಿನ ಸಲುವಾಗಿ ಸಮಯಕ್ಕೆ ಅಭಿ 
ಸಿದ ಯಾವದೊಂದು ವಸ್ತುವನ್ನು ಸೇನಿಸುವದಿಲ್ಲ. ಅನನು ವಿಚಾರ ಪೂರ್ವಕ 
ಆಕೋಗ್ಯಕ್ಕೆ ಹಿತವಾದ ಆಹಾರವನ್ನೇ ತೆಗೆದುಕೊಳ್ಳುತ್ತಾನೆ. ಅವನಲ್ಲಿ 
ಹತಾಸಿತಗಳ ಕಲ್ಪನೆ ಇರುವಂತೆ ಪಕುಸಕ್ಷಿಗಳಲ್ಲಿರುವದಿಲ್ಲ. ಅವುಗಳಲ್ಲಿ 
ಹಸಿವುಂಟಾದಾಗ ಆಹಾರ ದೊರೆತಕೆ ಅಥವಾ ದೊರೆಯದಿದ್ದರೆ ಸುಖಿ 
ಇಲ್ಲವೆ ವೇದನೆಗಳು ಮಾತ್ರ ಉಂಟಾಗುವವು. ಮನುಸ್ಯನ ಆಶೆಯಲ್ಲಿ 
ಹತಾಹಿತಗಳ ಕಲ್ಪನೆ ಇರುವದರಿಂದ ಹೆಸಿವುಂಟೂದ:ಗ (ಧಗ) ಅವನು 
ಧಾರ್ಮಿಕ ನಿಷ್ಠೆಯ ಅನುಷ್ಠಾನಕ್ಕಾಗಿ ಅಥವಾ ಆರೊಗ್ಯ ಕಾಯ್ದು ಕೊಳ್ಳುವ 
ದಕ್ಕಾಗಿ ಉಪವಾಸಮಾಡಿ ಹಸಿವನ್ನು ನಿಗ್ರಹ ಮಾಡಬಲ್ಲನು. ಆದ್ದರಿಂದ ಮನು 
ಷ್ಯನಲ್ಲಿಯ ಆಕೆಯು (desire) ಸಶುವಿನ ಹೆಸಿನೆಯಂತಿರದೆ ಆತನ ಧೇಯಕ್ಕೆ 
ಒತನಟ್ಟ ಒಂದು ಅಂಗವಾಗಿದೆ. ಆಕಿಯು ಆತನ ಸೆದ್ಭಾ ವದ (04010101) 
ಅಜ್ಜಿಗೆ" ಅಧೀನವಾಗಿವೆ. 


ಶ೦೮ ಶಿವಾನುಭವ 


ಮನುಸ್ಯನಲ್ಲಿಯ ಬೇಕೆ ಬೇಕಿ ಆಶೆಗಳು ಪರಸ್ಪರ ವಿಕೋಧವುಳ್ಳಿ ವು 
ಗಳಾಗಿರಬಹುದು. ಒಟ್ಟು ರಾಜಕಾರಣಿಯು ಸ್ವಂತ ದ್ವೇಷ ಮೂಲಕ 
ಮತ್ತೊಂದು ಜೀಶದ ಮೇಲೆ ಯುದ್ಧ ಪನ್ನು ಹೊಡಬಹುದು. ಅದಕೆ ಅವನು 
ವಿಚಾರವಂತನಿದ್ದರೆ ಅದರಿಂದ ತನ್ನ ದೇಶಕ್ಕೆ ಹಾಗು ತನ್ನ ಜನಾಂಗಕ್ಕೆ 
ಉಂಟಾಗುವ ಕಷ್ಟ ನಷ್ಟಗಳನ್ನು ಪರಿಗಣಿಸಿದಲ್ಲಿ ಕರ್ತವ್ಯ ಿಸ್ಕೆಯಿಂದ 
ಶಾಂತಿ ಸಂಧಾನ ನಡೆಸಬಹುದು. ಅದ್ದರಿಂದ ಯಾವ ಆಶೆಯ ಮೇಲೆ 
ಸುಜ್ಞಾನದ ಮತ್ತು ಸದ್ಭಾವದ ಪ್ರಭಾವವುಂಟಾಗುವದೋ ಆ ಅಶೆಯು 
ಹಿತಕರವಾದ ಪರಿಣಾಮಕ್ಕೆ ಕಾರಣವಾಗುವದು. ಇಚ್ಛೆಯು (mish) ಆಶೆ 
ಗಿಂತ ಬಲವಾದದ್ದು. ಒಬ್ಬ ನು ತನ್ನೆ ವೈರಿಯನ್ನು ಕೊಲೆಮಾಡಲು ಆಕೆ 
ಮಾಡಬಹುದು ಆದರೆ ಪಾಪ ಕಲ್ಪನೆಯ ಭಯದಿಂದ ಕೊಲೆಯನ್ನು ನಿಲ್ಲಿಸ 
ಬಹುದು. ಅದರೆ ಪಾಪದ ಕಲ್ಪನೆ ಇದ್ದು ನಗೂ ಒಬ್ಬ ನು ತನ್ನ ವೈರಿಯನ್ನು 
ಕೊಲ್ಲುವ ಹವಣದಲ್ಲಿರಬಹುದು. ಈ ಹವಣವು "ಇಟ್ಟಿಯೆನಿಸುಸದು. ಈ 
ಇಚ್ಛೆಯು ಸಾಧನಗಳಿಲ್ಲದ ಮೂಲಕ ಕಾರ್ಯಗತವಾಗಸೆ ಉಳಿಯಬಹುದು 
ಮನುಷ್ಯನು ಚಿತ್ತದಿಂದ ಕೃತಿಯನ್ನು ಸಾಧಿಸಿದಾಗ ಮಾತ್ರ ಕಾರ್ಯವು 
ಜರುಗುವದು. ಚಿತ್ತವು ತಃ ಕೃತಿಯ ಕಡೆಗೆ ದೈಷ್ಟಿಯನ್ನಿ ಟ್ಬಾಗ ಅದೆ 
ಉದ್ದೇಶ ನೆಂದು ಕರೆಯಲ್ಪಡುತ್ತದೆ. ೪ ಮನುಷ್ಯನ ಲ ಕರ್ತವ್ಯಭಾವವ್ಪು ಸ್ವಾಭಾ 
ವಿಕವಾಗಿ ಮತ್ತು ನಿರಂತರವಾಗಿ ನೆಲೆಸಿರುತ್ತದೆ. ಕೃಸಣನಲ್ಲಿ ಹಣದ 
ಪ್ರೇಮವು ನೆಲೆಸಿರುವಂತೆ ಮೋಸಗಾರನ್ನು ಮೋಸದ ವಿಚಾರ ನಿರಂತರ 
ವಾಗಿ ನೆಲೆಸಿರುವದು. ವರ್ತನೆಯು ಹೀಗೆ ಅಂತರಂಗ ಭಾವವು ಬಹಿರಂಗ 
ದಲ್ಲಿ ವ್ಯಕ್ತವಾದುದಾಗಿದೆ. 


ಉದ್ದೇಶ ಮತ್ತು ಸಂಕಲ್ಪ (Motive and intention) ಉದ್ದೇ 
ಶವು ಮಾನಸಿಕ ಚಟುವಟಕೆಗೆ ಅನ್ವಯಿಸುತ್ತದೆ. ಸಂಕಲ್ಪದಲ್ಲಿ ಮಾನಸಿಕ 
ಚಟುವಟಿಕೆಯು ಥೇಯದ ಕಡೆಗೆ "ಒಲದಿರುತ್ತ ಡೆ. ಮ ಒಂದು ಪಟ್ಟ 
ಣಕ್ಕೆ ಹೋಗಬೇಕೆಂದು ಸಂಕೆಲ್ಬ್ಪ ಮಾಡಿದಾಗ ನಮ್ಮ ಉಜ್ಜಿ ೇಶಗಳು ಚತ 
ವಿರಬಹುದು. ಒಬ್ಬ ಸ್ನೇಬತನಟೆಟ್ಟಿ ಗಾಗಿ ಒಬ್ಬ ವೈದ್ಯನ ಅಭಿಪ್ರಾಯಪಡೆಯು 
ವದಕ್ಕಾಗಿ Fi dio ತೆಗೆದುಕೊಳ್ಳ ಲು ಇಲ್ಲವೆ ವಾಣಿಜ್ಯದ ಸ್ಥಿ ಸಿತಿ 
ಗತಿಗಳನ್ನು ಅರಿತು ಕೊಳ್ಳು ವದಕ್ಕಾಗಿ ಟಿ ಬೀರೆ ಬೇಕೆ ಉದ್ದೇಕಗಳರ 
ಬಹುದು. ಸಂಕಲ್ಪದಲ್ಲಿ ಸ ಸದ್ಯದಹಾಸು ಭವಿಷ್ಯದ ಸಂಕಲ್ಪಗಳೆಂಬ ಭೇದ ಕಂಡು 


ನೀಕಿ-ಶಾಸ್ತ್ರಸಾರ ೩೦೯ 


ಬರುತ್ತದೆ. ಒಬ್ಬ ದುಷ್ಟನು ನೀರಿನಲ್ಲಿ ವನುಳಗುತ್ತಿರುವಾಗ ಇನ್ನೊ 
ಬ್ಬನು ಅವನ ಜೀವ ಉಳಿಸುವ ಉದ್ದೇಶದಿಂದ ಅವನನ್ನು ಪಾರು ಮಾಡ 
ಬಹುದು. ಮತ್ತೊಬ್ಬನು ಅವನನ್ನು ಗಲ್ಲಿಗೇರಿಸುವ ಉದ್ದೇಶದಿಂದ ಅವ 
ನನ್ನು ನೀರಿನಿಂದ ಪಃರು ಮಾಡಬಹುಡು. ಸಂಕಲ್ಪದಲ್ಲಿ ಮತ್ತೆ ಬಹಿ 
ರಂಗ ಮತ್ತು ಅಂತರಂಗಗಳೆಂಬ ಭೇದಗಳುಂಟು. ಒಂದು ಪ್ರಾಣಿಯು 
ಬೆಂಕಿಯಲ್ಲಿ ಬಿದ್ದದ್ದನ್ನು ದೋಡಿ ಅದನ್ನು ಕಡೆಗೆ ತೆಗೆಯುತ್ತಾನೆ. ಇಲ್ಲಿ 
ಆತನ ಬಹಿರಂಗದ ಸಿಂಕಲ್ಪವು ಪ್ರಾಣಿಯನ್ನು ರಕ್ಷಿಸುವದಾಗಿದೆ: ಆದರೆ 
ಆತನ ಅಂತರಂಗ ಸಂಕಲ್ಪವು ಆ ಪ್ರಾಣಿಯನ್ನು ಬೆಂಕಿಯಲ್ಲಿರುವದನ್ನು 
ನೋಡಿ ತನಗಾದ ಮನಸ್ಸಿನ ಕಳವಳವನ್ನು ದೂರ ಮಾಡುವದಾಗಿದೆ. 
ಮೂರನೆಯ ಭೇದವು ಪ್ರತ್ಯಕ್ಷ ಮತ್ತು ಅಪ್ರತ್ಯಕ್ಷ ಸಂಕಲ್ಪಗಳಾಗಿವೆ. 
ರಾಜನ ವಿರೋಧಿಯು ರಾಜನು ಕುಳಿತು ಪ್ರಯಾಣಮಾಡುತ್ತಿರುವ ರೈಲಿಗೆ 
ಮದ್ದುಗುಂಡುಗಳನ್ನಿಟ್ಟು ನಾಶ ಮಾಡುತ್ತಾನೆ. ಅವನ ಪ್ರತ್ಯಕ್ಷ ಸಂಕ 
ಲ್ಪವು ರಾಜನನ್ನು ನಾಶಮಾಡುವದಾಗಿದೆ. ಆವರೆ ಅಪ್ರತ್ಯಕ್ಷವಾಗಿ ತಾನು 
ಅದೇ ಬಂಡಿಯಲ್ಲಿ ಕುಳಿತು ಪ್ರಯಾಣ ಮಾಡುವ ಉಳಿದ ಜನರನ್ನು 
ಸಹ ನಾಶಮಾತುವೆನೆಂದು ಅವರಿಗೆ ಅರಿಕೆಯುಂಟು. ಸಂಕಲ್ಪದಲ್ಲಿ 
ಅರಿವುಸಹಿತವಾದ ಮತ್ತು ಅರಿವು ರಹಿತವಾದ ಭೇದವು ಕಂಡು ಬರು 
ತ್ರದೆ. ಒಬ್ಬನು ಕೇವಲ ಸಮಾಜಹಿತ ಸಾಧಿಸುವ ಅರಿವಿನಿಂದ ದುಡಿಯು 
ಕ್ರಿರುವಾಗ ಅರಸ್ಮಿಕವಾಗಿ ಕೀರ್ತಿಯನ್ನು ಪಡೆಯುತ್ತಾನೆ. ಒಬ್ಬನು 
ಕೇವಲ ಸಮಾಜಹಿತಸಾಧಿಸುವ ಅರಿವಿನಿಂದ ದುಡಿಯುತ್ತಿರುವಾಗ ಅಕೆ 
ಸ್ಮಿಕವಾಗಿ ಕೀರ್ತಿಯನ್ನು ಪಡೆಯುತ್ತಾನೆ. ಒಬ್ಬನು ಹುಲಿಯನ್ನುಗುಂಡಿಕ್ಕಿ 
ಕೊಲ್ಲುವಾಗ ಒಂದು ಕೂಸನ್ನು ಸಹ ಉದ್ದೇಶವಿಲ್ಲದೆ. ಕೊಲ್ಲಬಹುದು. 
ಈ ಕೃತಿಗಳಲ್ಲಿ ಒಂದರೆಲ್ಲಿ ಅರಿವು ಮತ್ತೊಂದರಲ್ಲಿ ಅರಿವಿನ ಅಭಾವವು 
ಕಂಡು ಬರುತ್ತದೆ. 


ಮನುಷ್ಯನು ಮನಸ್ಸಿನ ಉದ್ರೇಕ ಆಥಪಾ ಕೋಪ್ಕ ಇಲ್ಲವೆ ಮದ್ಯ 
ಪಾನದಿಂದ ಮದೋನ್ಮತ್ತ ನಾದಾಗ ಮಾಡಿದ ಕೃತಿಯ ಮೇಲೆ ನೈತಿಕ 
ನಿರ್ಣಯವನ್ನು ಕೊಡಲು ಬರಲಾರದು.  ಯಾಕಂವರೆ ಪ್ರತಿಯೊಂದು 
ನೈತಿಕ ಭಾವನೆಯಲ್ಲಿ ಮತ್ತು ಕೃತಿಯಲ್ಲಿ ವಿಚಾರಯುಕ್ತ ಉದ್ದೇಶವಿರ 
ಬೇಕು. ಉದ್ರೇಕದ ಭಾವನೆಗಳಲ್ಲಿ ವಿಚಾರಕ್ಕೆ ಅವಕಾಶವಿರುವದಿಲ್ಲ. 


೩೧೦ ಶಿವಾನುಭವ. 


ಮಾನಸಿಕ ಕ್ಷೇತ್ರದಲ್ಲಿ ಭಾವನೆ, ಆಶೆ, ಹೆಸಿವು, ಕೋಪ, ಮೋಹ, ಲೋಭ 
ಮದ, ಮುಂತಾದ ಪ್ರತಿಕೂಲವಾದ ಅಂಶಗೆಳಿರುವದರಿಂದ ಅವುಗಳನ್ವು 
ನಿಯಂತ್ರಣಗೊಳಿಸಿ ಯೋಗ್ಯ ಮಾರ್ಗದಲ್ಲಿಡಲು ಬುದ್ಧಿಯ ಸಹಾಯ 
ಬೇಕು. ಆದುದರಿಂದ ಬುದ್ಧಿಯು ಕ್ರಿಯಾಸಾಧನೆಗೆ ಯೋಗ್ಯವಾದ 
ಉದ್ದೇಶಗಳು ಉರ್ಭವಿಸಬೇಕಾದಕೆ ಹಾನವನ ಸದ್ಭಾವ ಮತ್ತು ಸದ್ವ 
ರ್ತನೆಗಳು ಪರಿಪೂರ್ಣವಾದ ಆತ್ಮದ ಆಧಾರವನ್ನು ಅಷಲಂಬಿಸಿರ 
ಬೇಕು. 


ಹ Se ಎ 


« ಭಾವ ಭಕ್ತಿಯ ಬೆಳಕು '' 


(ಲೇಖಕರು-ನಾ. ಮ. ಸಿದ್ಧರಾಮಯ್ಯ ಐ ಎಸ್‌ಸಿ. (ಬೈ.ಪಿ.ಸಿ.) 


ವೀರಶೈವ ಕಾಲೇಜು ಬಳ್ಳಾರಿ. 


— 


ಆನು ಭಕ್ತನಲ್ಲ ಆನು ಯುಕ್ತನಲ್ಲ. ನೀವು ಮಾಡಿದ 

ಸೂತ್ರ ಬೊಂಬೆನಾನಯ್ಯ. ಎನಗೆ ಬೇರೆ ಸ್ಪತಂತ್ರಉಂಟೇ 9 

ನಿವೆನ್ನ ಮಾನಾಭಿ ಮಾನಕ್ಕೆ ಒಡೆಯರಾದ ಬಳಿಕ ಎನ್ನ 

ತಪ್ಪು ಲೆಕ್ಕಿಸದೆ ಬಿಜಯಂಗೈಯುವುದಯ್ಯಾ ಕೂಡಲಸಂಗಮದೇವಾ. 
*ಜಗೆಜ್ಜ್ಯೋತಿ ಬಸವೇಶ್ವರ” 


ಮಾನವನಿಗೆ * ನಾನು ' ನನ್ನದು, ನನ್ನಿಂದ ನನಗಾಗಿ ಎಂಬ ಮನೋ 
ಭಾವನೆಯ ಹೆಮ್ಮೆಯಿಂಚ ತಾನೇ ಎಲ್ಲರಿಗಿಂತ ಮೆರೆದು ಬಾಳಬೇಕೆಂಬ 
ಹಂಬಲ. ಇದು ಮಾನವ ಮಾತ್ರದವರೆಲ್ಲರಿಗೂ ಸಹಜಸ್ವಭಾವ. ಮಾನ 
ವನಿಗೆ ಹೆಮ್ಮೆಯೇ ಕೇಡಿನಹೆದ್ದಾರಿ. ನಾನು ನನ್ನದು ನನಗಾಗಿ ಎಂಬ 
ಭಾವನೆಗಳು ಎಂದು ಒಡಮೂಡುತ್ತವೆಯೋ ಅಂದೇ ಮಾನವನ ಪತನ. 
Too much vanity leads to one's downfall ಈ ಅಹಂಕಾರ 
ಎಂದು ನಶಿಸಿ ಹೋಗುತ್ತದೆಯೋ ಅಂದೇ ಮಾನವನ ಆಕ್ಮೊದ್ದಾರ. 
ಮೇಲಿನ ಅಣ್ಣನವರ ಸೂಕ್ತವಚನ ಎಲ್ಲಾ ಮಾನವಕೋಟಗೆ ತಳಹದಿ 
ಯಾಗಿಡಿ ಭಕ್ತಿಭಾಂಡಾರಿ ಬಸವಣ್ಣನವನಾದರೂ ನಿಗರ್ವಿ. ಭಕ್ತಿಯಲ್ಲಿ 
ಪ್ರಾಧಾನ್ಯವಾಗಿ ಆತ್ಮಾರ್ಹಣ "ಯಾ? ಆತ್ಮನಿವೇದನ ( ಈಶಸೇವೆ ) ಹೆಚ್ಚಿ 
ನದು. ಭಕ್ತನು ಪರಮಾತ್ಮನೊಡನೆ ಲೀನವಾಗಿ ಏಕ ರೂನನಾದಾಗ 
ಅದನ ಭಕ್ತಿಯು ಸಮರಸ ಭಕ್ತಿಎನಿಸುವದು. ಅಹೆಂಕಾರ ಮಮಕಾರ 
ಮನುಷ್ಯನಿಂದ ದೂರವಾಗಬೇಕು. ನಾನು ನನ್ನ ಹೆಂಡಿರು, ಮಕ್ಕಳು 
ಕ್ಲೇಮವಾಗಿದ್ದರೆ ದೇಶವೇ ಚನ್ನಾಗಿ ಇದ್ದಹಾಗೆ ಎಂಬ ಮೌಢ್ಯದ ನೀಚ 
ಭಾವನೆ ನಮ್ಮಿಂದ ತೊಲಗಬೇಕು. ಹೆಂಡಿರಮಕ್ಕಳ ಹಿತಬಯಸುವಂತೆ 
ಸಮಾ ಜದ ಹಿತನನ್ನು ಬಯಸಬೇಕು. ಇಂದು ನಮ್ಮ ದೇಶದಲ್ಲಿ ಕನಟ 


೩೧೨ ಶಿವಾನುಭವ 


ಕುಹಕ ಕೀಟಕಾದಿಗಳು ಹೆಚ್ಚಾಗಿ ಕೈೆಂಕರಿಸುತ್ತವೆ. ಮನುಷ್ಯ ಜನಾಂಗ 
ನಾ ಮುಂದೆ ನೀಹಿಂದೆ ನಾಹೆಚ್ಚು ವೀಕಡಿಮೆ ಎಂಬ ಹೋರಾಟಿ ನಡದೇ 
ನಚದೇಇದೆ. “ ನುಡಿದಂತೆ ನಡೆಯಬೇಕು. ಬರಿಯ ಮಾತಿನ ಮಾ 
ಲಿಕೆಯನ್ನು ಹೆಣೆದಕೆ ಅದು ಭಕ್ತಿಎನಿಸಲಾರದು. ತನು ಮನ ಧನಗಳನ್ನು 
ಭಗವತ್ಪಾರ್ಯದಲ್ಲಿ ಸವೆಸಿದುಗೆ ಅದುವೇ ನಿಜಭಕ್ತಿ ಎನಿಸುವದು. ಪಕ್ಷಿಯು 
ಗಗನಕ್ಕೆ ಹಾರ ಬೇಕಾದಕಿ ಎರಡು ರೆಕ್ಕೆಗಳು ಬೇಕಾಗ:ವಂತೆ ಸಾಧಕ 
ನಾದವನಿಗೆ ಜ್ಞಾನ-ಕ್ರಿಯೆಗಳೆರಡೂ ಅವಶ್ಯವಾಗಿ ಬೇಕೇ ಬೇಕ. ಜ್ಞಾನ 
ವೆಂದರೆ ಪಿಳಿಯ.ನಿಕೆ. ಕ್ರಿಯೆ ಎಂದರೆ ತಿಳಿದಂತೆ ನಡೆದು ಕಾರ್ಯಾಚರಣೆ 
ಯಲ್ಲಿ ತರುವುದು. ಸಾಧನವೆಂಬ ರಥಕ್ಕೆ ಹೂಡಿದ ಎರಡು ಜೋಡು 
ಅಶ್ವಗಳಂತೆ ಜ್ಞಾನ-ಕ್ರಿಯೆಗಳೆರಡೂ ಮುಂಜಿ ಸಾಗುವಡು ಅವಶ್ಯ ವು. 
೩ಓಗೆ ಮಾಡಿದರೆ ಸುಜ್ಞಾನ. ಮಾಡದಿದ್ದರೆ ಅದು ಅಜ್ಞಾನ. ಮಾಡ 
ದಿದ್ದಕೆ ಅದು ಅಜ್ಜಾ ನವೆನಿಸುವದು. ನಿಜ ಭಕ್ತಿ ಇಲ್ಲದೆ ಬರಿಯ ಮೂಗ 
ಹಿಡಿದು ಜನತಪಮಾಡಿ ಡೇವರನ್ನೊಲಿಸುವೆ ಎನ್ನುವ ಅಳಿ ಮನದವನ 
ಮಾತು ತಂಗಳ (ಹಳಸಿದ) ಪದಾರ್ಥದಂತೆ ನಿಪ್ಪ್ರಯೋಜನವಾದದ್ದು. 


ಮೊಟ್ಟ-ಮೊಟ್ಟಿ ಪುಷ್ಟುವ ಪತ್ರೆಯ ತಂದು 

ಒಟ್ಟ-ಒಟ್ಟ ಲಿಂಗವ, ಪೂಜಿಸಿದಡೇನು? ತನು, ಮನ, ಧನಕೊಟ್ಟು 

ತನು ಹಿಂಗ ದನ್ನಕ್ಕರ? ಹುಸಿ-ಕಳವು ಸರೆದಾರ ವ್ಯಾಪಾರದಲ್ಲಿ 
ಹರಿದಾಡುವ ಮರುಳ ಬುದ್ಧಿಯ ದುರಾಚಾರಿಗಳಿಗೆ ದೂರವಾಗಿಪ್ರನು 
ನೋಡ:, ನಮ್ಮ ಅಖಂದೇಶ್ವರನು. 


ಭಕ್ತಿಯ ವಿಷಯದಲ್ಲಿ ನಂಬುಗೆ (Conde) ಬೇಕು. ನಂಬಿಕೆ 
ಇಲ್ಲದೆ ಭಕ್ತನು ಕೂಗಿಗೆ ಡೇವರು ಓ ಗೊಡನು “ ನಂಬಿ ಕರೆದಡೆ. «ಓ 
ಎಂಬ ನೇಶಿನನು. ನಂಬದೇ ಕರೆದಡೆ «ಓಂ ಎಂಬನೇನು ಶಿವನು ಗಂಬಲರಿ 
ಯರು, ನಚ್ಚಲರಿಯರು. ಢಂಬಿನ ಭಕ್ತರು ನಂಬದೆ, ನಚ್ಚದ ಬರಿದೆ ಕರೆದಡೆ 
ಶಿವ ಮೌನದಲ್ಲಪ್ಪ ಕೂಡಲಸಂಗನಡೇವ ಎಂದು ಭಗವಾನ ಬಸನೇಶ್ನರರು 
ಹೃದಯಂಗಮವಾಗಿ ಎನೆಬಿಚ್ಚಿ - ಮನಮೆಚ್ಚಿ ನುಡಿದಿದ್ದಾರೆ. ಭಗವಂತನೇ 
ಸರ್ವಸ್ವ ಎಂಬ ದೃಢ ನಂಬುಗೆ ಭಕ್ತನಲ್ಲಿ ಒಡಮೂಡಿರಬೇಕು. ಎಂಥಹ 
ಕಠಿಣ ಪ್ರಸಂಗ ಬಂದರೂ ತಾನು ಹಿಡಿದ ಭಕ್ತಿಬಿಡದೆ ಹಿಡಿದು ಬಿಡನೆಂಬ 
ಛಲದಿಂದ ಮುಂದೆಸಾಗಬೇಕು. 


ಭಾವ ಭಕ್ತಿಯ ಬೆಳಕು ೨೧೩ 


ಕಲ್ಲುಗುಂಡಿನಮೇಲೆ ಮಲ್ಲಿಗೆಯಅರಳಿ ಕೈ 
ನಿಲ್ಲದಲೆ ಸಣೆಯಬಡಿವರ್ಗೆ ಮಿದುಳೆಂಬುದಿಲ್ಲ 
ಕಾಣಯ್ಯ ಸರ್ವಜ್ಞ 


ಪುಪ್ಪೇತ್ಯಾದಿಯಾದ ವಿವಿಧ ಸುಗಂಧ ದ್ರವ್ಯಗಳನ್ನು ಕಲ್ಲಿನ ಮುರ್ತಿಗೆ ಇಕಾ 
ತಂತಮ್ಮಾ ಕಷ್ಟಗಳನ್ನು ಹೇಳಿ ಕಣ್ಣೀರು ಸುರಿಸಿ ಪಣೆ ಹಣೆ ಬಡಿದುಕೊಂಡು 
ಕಷ್ಟ ಪರಿಹರಿಸೆಂದು ಭಗವಂತನನ್ನು ಒತ್ತಾಯಿಸುವವರನ್ನು ಸರ್ವಜ್ಞನು 
ಕಟುವಾಗಿ ವಿರೋಧಿಸುತ್ತಾನೆ. 

ಶ್ರೀ ಕೃಷ್ಣನು ಗೀತೆಯಲ್ಲಿ ಹೇಳಿರುವಂತೆ “ಕರ್ಮಣ್ಯೇ ವಾಧಿಕಾ 
ರಸ್ತೇ ಮಾಫಲೇಘು ಕದಾಚನ'' ಎಂಬುದನ್ನೇ ಸರ್ವಜ್ಞನು ಸಮರ್ಥಿ 
ಸುತ್ತಾನೆ. ಆರ್ಥಾತ್‌ ಫಲಾಪೇಕ್ಷೆ ಇರಬಾರದು. ಭಕ್ತನು ಕಾಯಕಮಾ 
ಡುವಲ್ಲಿ ನಾನು ಮಾಡುವೆ ಎಂಬ ದುರಹಂಕಾರ ಸಾಧಕನಾಗಿ ಅತ್ಯಂತ 
ಘಾತುಕವಾದದ್ದು. “ತೇನ ವಿನಾ ತಣ ಮಹಿ ನಚಲತಿ” ಎಂಬ ಉಪನಿಷ 
ಕ್ರಿನೆ ವಾಕ್ಯದಂತೆ ದೇವರ ಸಂಕಲ್ಪವಿಲ್ಲದೆ ಹುಲ್ಲು ಕಡ್ಡಿಯೂಸಹಾ ಚಲ 
ಸದು ಬಸವಣ್ಣ ನವರು ಬಿಜ್ಜಳನಲ್ಲಿ ಮಂತ್ರಿಯಾಗಿಯೂ ಮತ್ತು ದಂಡನಾ 
ಯಕನಾಗಿಯೂ ಇದ್ದರೂ ನಾನುಪರಸೇವೆಯ ಮಾಡುವೆನಯ್ಯ ದಾಸೋ 
ಹಕ್ಕೆಂದು ಇನು ನನ್ನ ಹೆಂಡರ ಮಕ್ಕಳಗಾಗಿ ಅಲ್ಲ. ಹಾಗೆಮೂಡಿದ್ದೇ ಆದರಿ 
ತಲೆದಂಡವಯ್ಯ ಗುರುಲಿಂಗ ಜಂಗಮ ಸೇವೆಗೆ ಸರ್ವಸ್ವವನ್ನು ಅರ್ಪಿಸುವೆನು 
ಎಂದು ಆಣೆಇಟ್ಟು ಹೇಳಿದ್ದುನೆ ಅದರಂತೆಯೋ ( I am the Servent 
of Sಂciety) ನಾನು ಸಮಾಜ ಸೇವಕ ಎಂಬ ಉಚಕಲ್ಪನೆ ಎಲ್ಲ ಮಾನನ 
ಜನಾಂಗದಲ್ಲಿ ಮೂಡಿಬರಬೇಕು. ಭಗವಾನ ಬಸವಣ್ಣನವರು ವಿಶಾಲವಾದ 
ಅರ್ಥಗರ್ಭಿತವನ್ನಿಟ್ಟು “ ಕಾಯಕವೇ ಕೈಲಾಸ” ( Work is Divini ) 
ಎಂದು ಕರಿದಿರುವರು. 

ಕಾಯಕನೆಂದರೆ ಉದ್ಯೋಗವೆಂಬ ಅರ್ಥವಾದರೂ ಕಾಯಕಕ್ಕೂ 
ಉದ್ಯೋಗಕ್ಕೂ ಭೇಧಉಂಟು. ಉದ್ಯೋಗವು ಸ್ವಾರ್ಥಸಾಧಕವು ಕಾಯ್ದ 
ಕವು ಪ್ರಸಾದ ಸಾಧಕವು. ಸಾಧಾರಣವಾದ ಉದ್ಯೋಗವು ನಾನು ನನ್ನ 
ದಾಗಿ ಆರಂಭಿಸಿ ಪೂರ್ತಿಗೊಳಿ ಸುವನು. ಕಾಯಕವು *ಕಾಯಕವೆ ಳ್ಳ 
ಲಾಸ' ಎಂದರೆ ಲೋಕಾಂತರದಲ್ಲಿದ್ದ ಕೈಲಾಸ ವೆಂಬುದೊಂದ ಸ್ಥಾನ ವಿಕ 
ಷವಲ್ಲ. ಮತ್ತೇನಂದರೆ ಜೀವನದ ಆನಂದ ಸ್ಥಾನವು. ಇದಕ್ಕೆ ಕೈಲಾಸ 


೩೧೪ ಶಿವಾನುಭವ 


ವೆನ್ನುನರು. ಕೇಲೀ ಆಸಃ ಕೈಲಾಸಃ ಅಂದಕೆ ಸುಖದಸ್ಥಾನ ವೆಂಬರ್ಥ 
ಈ ಗುರಿಯನ್ನಿಟ್ಟು ಕೊಂಡೇ ಸತ್ಯ ಶದ್ಧ ವ್ಯವಹಾರದಿಂದ ತ್ರಿನಿಷ ದಾ 
ಸೋಹ (ಗುರು ಲಿಂಗ ಜಂಗಮ; ಸೇವೆಗೋಸ್ಕರ ಸ್ವೀಕರಿಸಿದ ಕಾಯಕವು 
ಅತ್ಯಂತ ಮಹತ್ವವಾಗಿದೆ. ಇದು ಸಮಾಜದ ಸುವ್ಯವಸ್ಥೆಗೆ ದೇಹೆ ಮನ ಆತ್ಮ 
ವಿಕಾಸಕ್ಕೆ ಸುಗಮವಾದ ಸರಳವಾದ ರಾಜಪಥವು. ಇದು ಮನುಷ್ಯ ಮಾತ್ರ 
ದವರಾದ ಎಲ್ಲರಿಗೂ ಅವಶ್ಯ ಬೇಕಾದ ಸುಸಂಘಟಿತ ಸ್ವರೂಪವುಳ್ಳ ಈ ತ 
ತ್ವನ್ನ್ನು ಅವಶ್ಯವಾಗಿ ಆಚರಿಸತಕ್ಕದೆಂದೂ ಶಿವಶರಣರು ಅಷ್ಟೇಕೆ ಮಹಾ ಕ್ಮ 
ಗಾಂಧೀಜಿ ಲೋಕ ಮಾನ್ಯತಿಲಕ ಇವರು ಆಚರಿಸಿ ತೇರಿಸಿಹೋದ ಅಭಿ 
ಪ್ರಾಯ ಸುಸ್ಪಷ್ಟವಾಗಿದೆ. ಛತ್ರಸತಿಶಿವ್ಹಾಜಿ ವಿದ್ಯಾಪಾರಂಗೆತನಾಗದಿದ್ದರೂ 
ಮರಾಠ ಜನರಲ್ಲಿ ಒಕ್ಕೂಟವೇರ್ಪಡಿಸಿಕೊಂಡು ಪ್ರಬಲವಾದ ಮಹಾರಾ 
ಪ್ರ್ರನನ್ನೇಃ ಕಟ್ಟ ಬನ್ನು ಇದೆಲ್ಲಾ ಯಾವದರಿಂದ? ಒಂದುಭಾವಭಕ್ತಿಯಿಂದ 
ಯಾವುದೆ ಕಾರ್ಯಹಿಡಿದರೆ ಅದನ್ನು ಬಹಳ ನಿಷ್ಠೆಯಿಂದ ದಕ್ಷ ಸಾಧಕನಾಗಿ 
ಆ ಕಾರ್ಯ ಕೆರವೇರಿಸಿಕೊಳ್ಳು ತಿದ್ದನು. ಆತನಿಗೆ ಜಗದಾಂಬೆಯಲ್ಲಿ ಅಚಲ 
ವಾದ್ಯ ಅಪಾರವಾದ ಭಾನ ದೃಢಭಕ್ತಿಇತ್ತು. ಯಾವಾತನು ಭಕ್ತಿಯಿಂದ 
ದೇವರನ್ನು ಪೂಜಿಸುವನೋ ಆತನನ್ನು ದೇವರು ಎಂದೂ ಕೈಬಿಡನು. 
ಭಾವಭಕ್ತಿಮಾರ್ಗವು ಸದ್ಭಕ್ತನಿಗೆ ರಾಜಪಥವು. 


ಉಚ್ಛ ಪದನಿಗೇಕದ ಅನೇಕರಲ್ಲಿ ಕಂಡುಬರುವ ಹೆನ ದುರಾಶೆ, 
ತಿರಸ್ಕಾರ ಮೂದಲಾದ. ಅವ ಗುಣಗಳಾವುವೂ ಇರಬಾರದು ಮತ್ತು ಅವು 
ಗಳಿಂದ ತಮ್ಮ ಹೃದಯದ ಪವಿತ್ರ್ಯವನ್ನು ಕದಡಿಸಬಾರದು. 


ಪ್ರಥಮದಲ್ಲಿ ಹೆಳೇರುವ ಅಣ್ಣ ನವರ ವಚನ “ಅನುಭಕ್ತನಲ್ಲ ಆನು” 
ಯುಕ್ತನಲ್ಲ ನೀವು ಮಾಡಿದ ಸೂತ್ರದಬೊಂಬೆ ಎಂದು ಅಣ್ಣನು ನಿರಹಂ 
ಕಾರ ದೈನ್ಯ ಭಾವದಿಂದ ಹೇಳಿದ್ದಾನೆ. ಏಕೆಂದರೆ ( (01 1 ver and 601 
is receiver) ಸರ್ವ ಕರ್ತ ದೇನರಾದಾಗ ಮಾನವರೆಲ್ಲರೂ ಅತನು ಮಾ 
ಡಿದ ಸೂತ್ರದ ಬೊಂಬೆಗಳು | ್ಯyerything is created in this world by 
60್ಷ:) ಹೀಗಿದ್ದರೂ ಮನುಷ್ಯನು ನನ್ನ ಹೆಣ್ಣು ನನ್ನಭೂಮಿ 
ನನ್ನಹೊನ್ನು ಎಂದು. ಹೆಮ್ಮೆ, ದುರಾಶೆಗಳಿಂದ ಮದಮತ್ತ 
ನಾಗಿದ್ದಾನೆ. ಆದರೆ ಶಿವಶರಣರು ಹೀಗಲ್ಲ. ಭಕ್ತಭಾಂಡಾರಿ ಅಣ್ಣನ 
ವರು “ ಎನಗಿಂತಕಿರಿಯರಿಲ್ಲ, ಶಿವಭಕ್ತರಿಗಿಂತ ಹಿರಿಯರಿಲ್ಲ ” ಎಂದುಣೇಳಿ 


ಭಾನ-ಭಕ್ತಿ ಯ ಬೆಳಕು ೩೧೫ 


ಕಿಂಕರಭಾವ ಸೂಚಿಸಿದ್ದಾರೆ. ಯಾವಾತನು ಭಾವಭಕ್ತಿಯಿಂದ ಕಾರ್ಯ 
ಕೈ ಕೊಳ್ಳು ವನೋ ಅದೇ ಈಕಸೇವೆ.. “ A honest Man's the noblest 
Work of God” ಎಂದು ಇಂಗ್ಲೀಷಕವಿ “ ಆಲಿವರ್‌ ಗೊಲ್ಡ್‌ ಸ್ಮಿತ್‌ 
ಹೇಳಿದ್ದಾನೆ. ಕಂಡ ಕಂಡ ವಿಗ್ರಹೆಗಳಿಗೆ ದೃಷ ಭಕ್ತಿಇಲ್ಲದಲೇ ಎಷ್ಟಸುತ್ತು 
ಹಾಕಿದರೇನು? ಅದೆಲ್ಲಾ ನೀರಲ್ಲಿ ಹುಣಕೇಹಣ್ಣು ತೊಳದ (ಹರಡಿದ) ಹಾಗೆ 
ನಿಸ್ಟ್ರಯೋಜಕನಾದದ್ದು. ಹೆಸುಗಳಬಣ್ಣ ಬೇಕೆ ಬೇರೆ ಯಾಗಿದ್ದರೂಹಾಲು 
ಜತ ಹೂವುಗಳ ಜಾಕಿ ಭಿನ್ನ ನಡತ £2 ಪೂಜೆ ಒಂದೇ, ಮತ ಧರ್ನ೯ 
ಹಲವಾದರೂ ದೇವರೊಂದೇ ಎನ್ನುವ ಭಾವಭಕ್ಷಿಬೇಕು: 


ಉಣಬಂದ ಜಂಗಮಗೆ ಉಣಬಡಿಸಲೊಲ್ಲನರೆ 
ಉಣದಿರ್ಹ ಲಿಂಗಳುಣಬಡಿಸ ಕೈಮುಗಿವ 
ಬಣಗುಗಳನೋಡು! ಸರ್ವಜ್ಞ 


ಇದೇಮಾತನ್ನೇ ನಮ್ಮ ಅಣ್ಣನವರು-- 
ಕಲ್ಲನಾಗರ ಕಂಡರೆ ಹಾಲನೆಕೆ ಏಂಬರು 
ದಿಟದ ನಾಗರ ಕಂಡರೆ ಕೊಲ್ಲೆಂಬರಯ್ಯ 
ಉಂಬ ಜಂಗಮ ಬಂದರೆ ನಡೆಎಂಬರು 
ಉಣ್ಣದ ಶಿವಲಿಂಗಕ್ಕೆ ಬೋನನ ಹಿಡಿ ಏಂಬರು. 
ಕಲ್ಲನಕಗರ ವಿಗ್ರಹಕ್ಕೆ ಬೇಕಾದಂಥಹೆ ಮೃಷ್ಟಾನ್ನಗಳಿಂದ ನೈವೇದ್ಯ 


ಮಾಡುವರು. ಆದರೆ ನಿಜವಾದ ನಾಗರಹಾವು ಕಂಡಲ್ಲಿ ಕೈಯಲ್ಲಿ ದೊಣ್ಣೆ 
ಹಿಡಿದು ಹೊಡೆದು ಕೊಲುವರು. ಇದೇತರ ಭಕ್ತಿಯಯ್ಯಾ? ಉಣ್ಣದ 
ಶಿವಲಿಂಗಕ್ಕೆ ಬೋನವಹಿಡಿರರು ಆದರೆ ಉಂಬ ಜಂಗಮ ಮನೆಗ ಬಂದಕೆ 
ನಿರ್ದಾಕ್ಷಿಣ್ಣ ಭಾವದಿಂದ ಕಟುವಾಗಿ ಟೀಕಿಸಿ ನಡೆ ಎಂಬರು. ಮಾತಿನಲ್ಲಿ 
ಅಷ್ಟು ಕಟುತ್ವ. ಇದು ಕೇವಲ ಸ್ಪಾ ತರ್ಥತೆಯಲ್ಲದೆ ಮತ್ತೇನು? ಬಿಣ್ಣೆಇಲ್ಲ 
ದಿದ್ದರೂ ನೆ ಯಂತಹ ಮೃದು ನಚನ ಬೇಡವೆ? ಏಿಕಂದಕೆ ಮಾತು 
ಮಾನವನಜೀವಾಳ, a ಪ್ರಾಣ. “ ನಾಲಿಗೆ ಒಳ್ಳೆ ಯಡಿದ್ದರೆ ನಾಡೆಲ್ಲ 
ಒಳ್ಳೆಯದು ಪ ಎನ್ನುವ ಅನುಭವನುಡಿ ಶತಸತ್ಯ ಇನ. ಹಾವನ್ನು ಕೊಲು 


೩೧೬ ಶಿವಾನುಭವ 


ವುದು ಹಿಂಸೆಯಲ್ಲವೇ? ಸಕಲ ಪ್ರಾಣಿಗಳಲ್ಲಿ ದಯವಿರಬೇಕು. ದಯಷೇ 
ಧರ್ಮದ ಮೂಲ ಎಂದು ಅಣ್ಣನವಚನ ಸಾರುವುದು. ಜಡತನದಲ್ಲ ಪೂಜ 
ಭಾವನೆ ಇಡುವರು. ಚೆ:ಶನದಲ್ಲಿ ದ್ವೇಷಭಾನ ತಾಳುವರು. ಇದಕ್ಕಾಗಿ 
ಅಣ್ಣನವರು ಬಹುವಾಗಿ ಮರುಗುವರು. ಮಾನವನು ತಾನು ಹುಲಿಯನ್ನು 
ಕೊಲ್ಲುವದಕ್ಕೆ ಒಂದು ನಿನೋದವೆಂದು ಕರೆಯುತ್ತಾನೆ. ಅದೇ ಹುಲಿಯು 
ತನ್ನನ್ನು ಕೊಲ್ಲುವದಕ್ಕೆ ಕ್ರೂರ ಕೃತ್ಛವೆಂದು ಕರೆಯುತ್ತಾನಲ್ಲವೇ !! ಇದಾವ 
ನ್ಯಾಯ ಸಮ್ಮತವು? ನಮ್ಮದೇಶದ ಸ್ವಾತ:ತ್ರಕ್ಕೆ ತಳಹದಿ ಯಾವುದೆಂದರೆ 
ಅಹಿಂಸೆ (Non-Viloence) ಈ ತಳಹದಿ ಹಾಕಿಕೊಟ್ಟ ಮಹಾಪುರುಷ 
ನಾವಂದಕಿ ನಮ್ಮ ಪೂಜ್ಯ ಬಾಪೂ ಜಿಯವರಲ್ಲವೆ? ಇಹ್ಟ ಲಿಂಗದಕ್ಜರುವ 
ಭಕ್ತಿನಿನ್ಶೆಗಳು ಜಂಗಮಸ್ವರಿಪನಲ್ಲಿರಬೇಕು. ಎನಿಸುಕಾಲ ಲಿಂಗಾರ್ಚನೆ 
ಮಾಡಿದರೇನು? ಅದರಲ್ಲಿ ಹುರುಳಿಲ್ಲ. -;ಏಕಂದರೆ ಎರೆದರೆ ನೆನೆಯದು 
ಮರಿತರೆ ಬಾಡದು, ಅದರೆ ಜಂಗಮಕ್ಕೆರೆದರೆ ಸ್ಥಾಡರ ನೆನೆಯಿತು. ಎಂದು 
ಶ್ರೀ ಅಣ್ಣನವರ ಹಿತವಚನ. ಭಕ್ತನಾದವನು ಒಂದನ್ನು -ನಂಬಿ ಇನ್ನೊಂ 
ದನ್ನು ಉದಾಸೀನ ಮಾಡಬಾರಿದು. ಭಕ್ತಿ ಭಾಂಡಕ್ಕೆ ಜಂಗಮನೇ ಸುಂಕ 
ಗನೆಂದು ಮರೆಯಬಾರದು. 


ಸರ್ವರ ಹೃದಯದಲ್ಲಿ ನೆಲೆಸಿದ ಬಸವಣ್ಣನು 
ಜ್ಞಾನಿಗೆ ಗೋಚರನು ಅಜ್ಞಾನಿಗೆ ಅಗೋಚರನು 
( ಲೇಖಕರು:- ವೇ. ವಿರುಪಾಕ್ರಯ್ಯ ನಾಗಯ್ಯ ಹಿರೇಮಠ ರಾಮಪೂರ.) 


ಮಾಮಾ 


ಸ್ವ ರ್ನವಲ್ಲೀಪುರದಲ್ಲಿ ಶಿದ್ಧ ರಾಮನೆಂಬ ಒಬ್ಬಾ ನೊಬ್ಬ ಶಿವಯೋಗಿಯು 
ಜೇಹೇಂವ್ರಿ ಯ ವ್ಯಾಪಾರ ರಹಿತನಾಗಿ ಪರಮ ಕ್ತಿ ಯಿದ ಸಾವಿರಾರು 
ಶಿವಾಲಯಗಳನ್ನು ಕಟ್ಟಿಸಿ ಸಾಕ್ಷಾತ್‌ ಮಕ್ಳಿಕಾರ್ಜುನನನ್ನೆ ಅಲ್ಲಿಗೆ ಬರಮಾಡಿ 
ಅತ್ಯಂತ ಮಹಿಮೆಯಿಂದ ರಂಜಿಸುತ್ತಿದ್ವನು. ಒಂದಾನೊಂದು ದಿವಸ 
ಶಿವಾನುಭವ ಗೋಷ್ಠಿಯ ಗಣ ಸಭೆಯಲ್ಲಿ ಕುಳಿತಿರುವ ಶಿದ್ಧ ರಾಮ ಶಿವ 
ಯೋಗಿಯನ್ನು ನೋಡಿ ಸಕಲ ಮಹೇಶ್ವರರೂ ಕೊಂಡಾಡಿ ನೀನು ಪ್ರತಿ 
ದಿನದಲ್ಲಿಯೂ ಕೈಲಾಸಕ್ಕೆ ಹೋಗಿ ಪರಶಿವನ ಸಮೀಪದಲ್ಲಿ “ಶಿವಾನುಭವ” 
ಗೋಷ್ಠಿಯಲ್ಲಿ ಕಾಲಕಳೆದು ಬರುತ್ತಿರುನಿರಷ್ಟೆ; ಆ ಪರಮೇಶ್ವರನ ನಿವಾಸ 
ಸ್ಥಾನವಾದ ಕೈಲಾಸದಲ್ಲಿಯೂ ಈ ನಮ್ಮ ವೀರಶೈವ ಧರ್ಮವನ್ನು ವ್ಯತ್ಯಾಸ 
ವಿಲ್ಲದೆ ಘನತೆಗೆ ಒಯ್ದ ಈ ನಮ್ಮ ಬಸವೇಂದ್ರನಿರುದನೆ? ಎಂದು ಕೇಳಿ 
ದರು. ಸಿದ್ಧ ರಾಮ ಶಿವಯೋಗಿಯು ಮಹೆನಿಯಕಿ ಇಲ್ಲಿರುವದು ಮಾತ್ರ 
ನನಗೆ ಗೊತ್ತುಂಟು, ಆದರೆ ಕೈಲಾಸದಲ್ಲಿ ಇದ್ದದ್ದು ಮಾತ್ರ ನನಗೆ ಗೊತ್ತಿಲ 
ಅಕ್ಲೆರುವದನ್ನು ತಿಳಿದುಬಂದು ಹೇಳುತ್ತೆ! (ನೆಂದು ಇ್ಯರ್ತಿಕ್ಷಣದ್ದಯೇ ಸೂರ್ಯ 
ನಂತೆ ಪ್ರಕಾಶಿಸುತ್ತಿರುವ ದೇಹದ ತೇಜಸ್ಸಿನಿಂದ ಅಕಾಶ ಮಾಗಾ, 
ಹೋಗುತ್ತ ನಡುಮಾರ್ಗದಲ್ಲಿ ದೇವತೆಗಳಿಂದ ಪೂಜಿಸಿ ಕೊಂಡು ಕೈಲಾಸಕ್ಕೆ 
ಹೋಗಿ ಪರಶಿವನ ಮುಂಗಡೆ ಬಂದು, ಡೀರ್ಫದಂಡ ನಮಸ್ಕಾರವಂ ಮಾಡಿ 
ಕೆ ಮುಗಿದು ನಿಂತು ಸ್ತುತಿಸಲು ಶಂಕರನು ಬಾರಯ್ಯಾ ಶಿದ್ಧ ರಾಮಾ 1 
ಎಂದು ಪ್ರೇಮದಿಂದ ಕರೆದು ತನ್ನೆದುರಿನೆಲ್ಲಿ ಕೂಡ್ರಿ ಸಿಕೊಂಡು ಭೂಮಿಯಲ್ಲಿ 
ಭಕ್ತ ರುಗಳು ಸುಖವಾಗಿದ್ದಾಕೆಯೆ ? ಎಂದು ಪ್ರೀತಿಯಿಂದ ಕೇಳಲು ಶಿದ 
ರಾಮನು ಭಯ ಭಕ್ತ ಯಿಂದ ಸ್ವಾಮಿ ತೆಮ್ಮ ಕೃಪೆಯಿಂದ ಶಿವಭಕ್ತ ಕಿಲ್ಲರಸಿ 
ಸುಖವಾಗಿದ್ದಾ ಕೆ. ಅದೇ ಭಕ್ತರು 'ಶಿನರೋಕದಲ್ಲಿ ಬಸ ಸವೇಶ್ವ ಕನು ಇರುವದನ್ನು 
ತಿಳಿದುಕೊಂಡು ಬರುವದಕ್ಕಾಗಿ ನನ್ನ್ನ ನ್ನು EA ಎಂದು ಅನ್ನ 


೩೧೮ ಶಿವಾನುಭವ. 


ಲಾಗಿ ಪಾರ್ವತೀ ಸತಿಯು ಶಿವಯೋಗಿಯ ಮಾತನ್ನು ಕೇಳಿ ಮುಗಳ ಗೆ ನಕ್ಕು 
ಮಗು ಶಿದ್ಧರಾಮಾ ಆ ಸರ್ವವ್ಯಾಪಿಯಾದೆ ಬಸವೇಶ್ವರನ ಇಲ್ಲದೆ. ಇರತಕ್ಕ 
ಸ್ಥಳವಾನ 2? ತತ್ರಾಪಿ ವಿಭೂತಿ, ರುದ್ರಾ ೨ ಕ್ಸಾದಿ, ಅಷ ಪ್ಟ್‌ನರಣದಕ್ಳಿಯೂ ಭಲ 
ರಲ್ಲಿಯೂ ಪ್ರಮಥ ಗಣಂಗಳಲ್ಲಿಯೂ ಮೇಲಾಗಿ ನನ್ನಲ್ಲ ಯೂ ವಿಶೇಷ 
ವಾಗಿರುವನು. ಇವನ ಮಹಿಮೆಯನ್ನು ' ಜ್ಞಾನಿಯಾದ ನೀನು ಕಾಣೆಯಾ ? 
ಎಂದು ಹೇಳಿ ಸಂತೋಸದಿಂಡ ಶಿನಯೋಗಿಯನ್ನು ಆನಂದ ಪಡಿಸುವದಕ್ಕಾಗಿ 
ಬಸವನದಲ್ಲಿ ಪೂರ್ಣ ನಂಬಿಗೆ ಹುಟ್ಟುವದಕ್ಕಾ ಗಿಯೂ ಆತನ ಮನಸ 
ಬಸವನಲ್ಲಿ ನೆಲಿಉವದಕ್ಕಾಗಿಯೂ ಏಕನಿಸ್ಕೆ ಯುಳ್ಳವನನ್ನಾಗಿ ಮಾಡು 
ದಕ್ಕಾಗಿಯೂ ಆತನನ್ನು ಧವ್ಯ ನನ್ನಾಗಿ ಮಾಡುವದಕ್ಕಾಗಿಯೂ ಪರ 
ಮೇಶ್ವರನು ತನ್ನ ಹೃದಯವನ್ನು ಬಿಚ್ಚಿ ಒಳಗಿರುವ ವೃಘಛೇಶ್ವರನನ್ನು 
ಶಿದ್ದರಾಮನಿಗೆ ತೋರಿಸಿದನು. ಬಸವೆಶ್ಚರನಾದರೂ ಶಿವನ ಹೃದಯದಲ್ಲಿ 
ದಿವ್ಯ ಶರೀರವನ್ನು ಧರಿಸಿ ಪದ್ಮಾಸತಾಸೀನನಾಗಿ ಕೈಯಲ್ಲಿರುವ ಶಿವಲಿಂಗ 
ದಲ್ಲಿ ಸ್ಥಿರವಾದ ದೃಸ್ಟಿಯಫಿಟ್ಟು ಜಂಗಮರ ಪಾದಕ್ಕೆ ಶರಣುಶರಣಾರ್ಥಿ 
ಹೇಳುತ್ತಾ ಭಸ್ಮ ಲಿಪ್ರನಾಗಿ ಅರೆಗಣ್ಣನ್ನು ಬಿಟ್ಟು ಶಿವಧ್ಯಾನಾನಂದದಿಂದ 
ಕಣ್ಣಿರನ್ನು ಸುರಿಸುತ್ತಾ ಹೆಸನ್ಮುಖಯಾಗಿ ರುದ್ರಾಕ್ಸಾಲಂಕಾರನಾಗಿ 
ಕಂಗೊಳಿಸಿದನು. ಆಗ ವಿಷ್ಣು ಬ್ರಹ್ಮಾದಿಗಳೆಲ್ಲರೂ Fie ಸರೆಮಾಕ್ಕ ರ್ಯ 
ರಾಗಿ ಅತ್ಯಂತ ಭಕ್ತಿ ಯಿಂದ ನಮಸ್ಕರಿಸಿ ಸ್ತುತಿಸಿದರು. ಶಿದ್ದರಾಮ ಶಿವ 
PE, ಆ ಬಸವೇಶ್ವ ರನ ಸಂದರ್ಶನದಿಂದ ಆನಂದ ಭರಿತವಾಗಿ ಪ್ರತಿ 
ಪ್ರತಿಯಾಗಿ ಶರಣು ಶರಣೆಂದು ನುಡಿಯುತ್ತಿದ್ದನು. ಸರಮೇಶ್ವರನು ಎಡ 
ಜಿಣಡೆಯಮೇಲೆ ಕುಳಿತಿರುವ ಪಾರ್ನತಿಯ ಮಖ ಕಮಲವನ್ನು ಓರೆಗಣ್ಣಿ 
ನಿಂದ ನೋಡಿ ಎಲೆ ಶಂಕರಿಯೆ ಈ ಬಸವನ ಭಕ್ತಿ ಭಾವವನ್ನೂ ಮಹಿ 
ಮೆಯನ್ನು ಮಾಂಸವನ್ನು ನಡೆತೆಯನ್ನು ನೋಡು, ಲೋಕಸಂರಕ್ಷಣಾರ್ಥ 
ವಾಗಿ ನಾನೇ ಬಸವೇಶ್ವರನಾಗಿದ್ದೇನೆ. ಇನನು ಯಾವಾಗಲೂ ಎಏಡೆವಿಡದೆ 
ನನ್ನ ಮನಸಿನಲ್ಲಿರುವವನು. ಈತನು ಆದಿಗೆಲ್ಲಾ ಆದಿಯು ನನಗೆ ಇವನೇ 
ಪ್ರಾಜವು ಈ ತನಗೆ ನಾನೇ ಪ್ರಾಣವು. ನಾನು ಲೋಕಕ್ಕೆಲ್ಲಾ ಗುರುವು. 
ಈತನಾದರೂ ಲೋಕಕ್ಕೆಲ್ಲಾ ದಾನಿಯು. ನಾನು ಲೋಕ ರಕ್ಷಕನು ಈ 
ತನು ಲೋಕ ರಕ್ಷಕನು ನಾನು ಮುಕ್ತಿಗೆ ಪತಿ. ಈತನು ಭಕ್ತಿಗೆ ;ಪತಿ. 
ನಾನು ಭಕ್ತ ವತ್ಸಲ ಇವನು ಭಕ್ತಿಗೆ ನಿಕ್ಷೇಪ ಈತನು ಭಕ್ತಿಪ್ರಾಣಿಯು 
ನಾನು ಭಕ್ತ ದೇಹಿಯು ಈತನು ಲೋಕಕ್ಕೆ ಜಂಗಮನು. ನಾನು ಲಿಂಗವು. 


ಸರ್ವಕ ಹೃದಯದಲ್ಲಿ ನೆಲೆಸಿವ ಬಸವಣ ೩೧೯ 
ಗಿ ರಾ 


ನಾನು ಶಂಭುವು. ಇವನು ದ್ವಿತಿಯಾ ಶಂಭುವು. ಸಕಲರಿಗೂ ನನ್ನಬಕ್ತಿ 
ಲಭಿಸುವ ಮುಕ್ತಿಯು ಈ ನಂದೀಶ್ವಿರನ ಸ್ಮರಣ ಮಾತ್ರದಿಂದ ದೊರೆಯು 
ವದು. ಲೋಕದ ಭಕ್ತರು ನನಗೆ ತನು ಮನ ಧದಗಳನ್ನು ಯಾನಾಗಳಾದ 
ರೊಂದಾ ವೃತ್ತಿ ಕೊಡುವರು ಈ ವೃಷಭೇಶ್ವರನಾದರೂ ಮನ, ಪೂರ್ವಕ 
ವಾಗಿ ಯಾವಾಗಲೂ ಕೊಟ್ಟಿರುವನು. ನನ್ನ ಮಹತ್ವವನ್ನು 
ಇವನೊಬ್ಬನೇ ಬಲ್ಲನು. ಇವನ ಮಹಿಮೆಯನ್ನು ನಾನೇಬಲ್ಲೆನು. ಮತ್ತೊ 
ಬ್ಬರು ಕಿಳಿಯುವರೆ?' ಯಾವಾತನ ಮುಖದಲ್ಲಿ ಬಸವ ಮೂರು ಅಕ್ಷರಗಳಿರು 
ವವೋ ಆತನ ಮುಖವೇ ನನಗೂ ನನ್ನ ಪ್ರಮಥರಿಗೂ ಮನೆಯಾಗಿರುವದು 
ಗುರು ಲಿಂಗ, ಜಂಗಮ, ರುದ್ರಾಕ್ಷಿ, ಶಿವಮಂತ್ರ, ಪಾದೋದಕ, ಪ್ರ ಸಾದಗ 
ಳೆಂಬ ಅಷ್ಟಾವರಣಗಳಿಂದ ಸಮೇತನಾಗಿ ಯಾವನಿರುವನೋ ಅವನು 
ಬಸವೆ ಕ್ವಂನ. ಅಂಶೋದ್ಭೂ ತನು. ಅವನ ಹೈದಯದಲ್ಲಿ ಯಾವಾಗಲೂ 
Be ನನ ಲ್ಲಿರುತಂತೆ ವಾಸಿಸುವನು. ಎಂದು ಕೇಳಿ ಹೈದಯ 
ದಲ್ಲಿ ಕುಳಿತು ತೊಳಗಿ ಬೆಳಗುತ್ತಿರುವ ಬಸನೇಶನನ್ನು ನೋಡಿ ಭೂಮಿಯಲ್ಲಿ 

ಸದ್ಭಕ್ತರು ಎಷ್ಟುಮಂದಿ ಇರುವರು? ಎಂಬದಾಗಿ ಕೇಳಲು ನಂದೀಶನು 
ಕೈಮುಗಿದು- ಹೇ. ಸರ್ವೇಶ್ವರನೇ ಭೂಲೋಕದಲ್ಲಿ ಸದ್ಭಕ್ತ ನೊಬ್ಬನೂ ಇಲ್ಲ. 
ನಾನೊಬ್ಬನೇ ಭಕ್ತನು. ಜಾಕಿ ಭಕ್ತರೆಲ್ಲರೂ ನನಗೆ ನನ್ನ (ಶಿವ) 
ಸಮಾನರು ನಾನೊಬ್ಬನೇ ಅವರೆಲ್ಲರಿಗೂ ಭಕ್ತನು. ಹೇ ಸ್ವಾಮಿಯೇ ಯಾವ 
ಜನ್ಮದಲ್ಲಿ ಹುಚ್ಟಿದಾಗ್ಗ್ಯೂ ಗುರು, ಲಿಂಗ ka ಪ್ರಸಾದ ಸೇವ 
ನೆಯೇ ಸಾಕಾಗಿರುನದು, ಅದು ಕೈವಲ್ಯ ಗೌಬ್ಯಕ್ಕಿಂತಲೂ ಅತಿಶಯ 
ವಾಗಿರುವದು. ಮೃಗಪಕ್ಷಿ ಕ್ರಿಮಿ ಕೀಟಗಳಾಗಿ ಹುಟ್ಟಿ ದಾಗ್ಗ್ಯ್ಯೂ ಶಿವಶರ 
ಣರು ಉಂಡು. ಮಿಕ್ಕ ಪ್ರಸಾದವನ್ನು ಸೇವಿಸಿದರೆ ಅಲ್ಲಿಗೆ ಸಂಸಾರವು 
*ೂನೆಗಾಣುವದು. ಎಂದು ಹೇಳಲು ಇದನ್ನು ಸಭಿಕೆಕಿಲ್ಲರೂ ಕೇಳಿ ಸಂತೋ 
ಷಸಮುದ್ರದಲ್ಲಿ ಮುಳಗಾಡುತ್ತಿದ್ದರು. ಶಿದ್ದ ರಾಮ ಶಿವಯೋಗಿಯು ಭಕ್ತಿ 
ಯಿಂದ ನಮಸ್ಕರಿಸಿ ಅಪ್ಪ ಥ್ಲಣೆಯಂ. ಸಡೆದು ಹಿಂತಿರುಗಿ ಭೂಲೋಕಕ್ಕೆ 
ಬಂದು ತನ್ನ ಪಟ್ಟಿ ಣವನ್ನು ಹೊಕ್ಕು ಅಲ್ಲಿದ್ದ ಶಿನಶರಣರಿಗೆಲ್ಲಾ ಶಾನು 
ಶೀೀಡ ವರ್ತ ಮಾನವನ್ನು ಸಾಂಗವಾಗಿ ಹೇಳಿದನು. ಅವರು ಆ ಬಸವೇಶನು 
ಕವನ ಹೃದಯದಲ್ಲಿ ಹೇಗೆ ವಾಸವಾಗಿದ್ದನು ? ಎಂದು ಕೇಳಲಾಗಿ ಶಿದ್ದ 
ರಾಮ ಶಿನಯೋಗಿಯು ತನ್ನ ಹೃದಯವನ್ನು ಛೇದಿಸಿ ಇಗೋ ಹೀಗೆಯೇ 
ಅಲ್ಲಿಯೂ ಇದ್ದನೆಂದು ಒಳಗೆ ಕುಳಿತಿರುವ ಬಸವೇಶ್ವರನ ದಿವ್ಯಮುರ್ತಿ 


೩೨೧ ಶಿವಾನುಭವ 


ಯನ್ನು ತೋರಿಸಿ ಸರ್ವರನ್ನು ಆಶ್ಚರ್ಯದಿಂದ ಚೆರಗು ಮಾಡಿದನು. 
ಈಪ್ರಕಾರವಾಗಿ ಎಕಚಿತ್ತದಿಂದ ಬಸವೇಶ್ವರರ ಪಾದಾರ ಎಂದಲ್ಲಿ ಭಯ 
ಭಕ್ತಿ ಇಟ್ಟಿ ದ್ಹಾದಕೆ ಶಿದ್ದರಾಮ ಶಿವಯೋಗಿಯ ಹಾಗೆ ನಾವಾದರೂ. 
ನಮ್ಮೀ ಆತ್ಮದಲ್ಲಿ ಆ ಮಹಿಮನನ್ನು ಕಾಣಬಹುದು. ಆ ಮಹಿಮನನ್ನು 
ಕಾಣಲು (ಅವನ ಪಾದಾರ ನಿಂದವನ್ನು ಹೆಂದಷು) ಒಂದೇ ಮಾರ್ಗ 
ಗುರುವಿನಲ್ಲಿ ಭಕ್ತಿ ಲಿಂಗದಲ್ಲಿ ನಿಷ್ಟೆ ಜಂಗಮರಲ್ಲಿ ವಿಶ್ವಾಸ ಪಾದೋದಕ 
ದಲ್ಲಿ ಪ್ರೇಮ ಇವು ಇದ್ದದ್ದಾದರೆ ಆ ಮಹಿಮಾ ಶಾಲಿಯಾದ ಬಸವರಾಜ 
ನನ್ನು ಸುಲಭವಾಗಿ ಕಂಡು ಕಣ್ತುಂಬ ನೋಡಿ ಹಾಡಿ ಪಾಡಿ ಪಾರಾಗಬ 
ಹುದು. ಕಾರಣ ನಮ್ಮೀ ಸರ್ವರ | ಹೈದಯಲ್ಲಿ ನೆಲಿಸಿದ ಬಸವಣ್ಣ ನಮ್ಮ 
ಅಜ್ಞಾನಕ್ಕೆ ಅತನು ಗೋಚರನಾಗನು. ಕಾರಣ ಮುಖ್ಯವಾಗಿ ಜ್ಞಾನಬೇಕು. 
ಈ ಜ್ಞಾನದಿಂದಲೇ ಈಶನ ವಾದನನ್ನು ಹೊಂದುವ ಮುಖ್ಯೊಪಾಯ. 
ಜ್ಞಾನಿಗೆ ಗೋಚರೆನು. ಅಜ್ಞಾನಿಗೆ ಅಗೋಚನು. 


ಕರ್ನಾಟಕದ ಗಾಂಧಿ 
( ಸರಿಚಯಕಾರರು: ಶ್ರೀ ಜ್ಞಾನೋಪಾಸಕ ) 
--£.: ಈ-- 


ಶ್ರೀ ಮಂಜಪ್ಪನವರು ಮಂಜಿನಂತೆ ಶುಭ್ರವಾಗಿ, ನಿಚ್ಚಳವಾಗಿ ಇದ್ದಾರೆ. 

ಆದಕಿ ಅದರಂತೆಯೇ ರಹೆಸ್ಯ ಮಯವಾಗಿಯೂ ಇದ್ದಾರೆ. ಅವರು ಸ್ವ ಭಾವತ; 
ಪ್ರಯೋಗಶರಣರು. 

— ಅಂಬಿಕಾತನಯ ದತ್ತ. 


ಗಾಂಧಿಯೆಂದಕೆ ಜಗತ್ತಿನ ಪ್ರತಿಯೊಬ್ಬ ವ್ಯಕ್ತಿಯ ಮುಂಡೆ ಓರ್ವ 
ತೇಜೋಮೂರ್ತಿಯು ಬಂದು ವಿಂತಂಕೆಯೇ ಸರಿಯು. ಅವರ ಅಭೂತ 
ಪೂರ್ವ ಸುಗುಣಗಳೇ ಇದಕ್ಕೆ ಕಾರಣ. ಅಂತೆಯೇ ಕರ್ನಾಟಕದಲ್ಲಿನ 
ಜನದ ನೇತ್ರಪಟಲದ ಮುಂದೆ ಶ್ರೇಷ್ಠ ಸುಗುಣಗಳನ್ನು ಒಳಗೊಂಡ ವ್ಯಕ್ತಿ 
ಯೊಬ್ಬರು ಎದ್ದು ನಿಲ್ಲುತ್ತಾರೆ... ಅವರೇ ಕನಾ೯ ಟಕದ ಗಾಂಧಿಯಾದ 
ಹರ್ಡೇಕರ ಮಂಜಪ್ಪನವರು. ಕರ್ನಾಟಕ ಏಕೀಕರಣ, ಹಿಂದೂ ಸಂಘ 
ಟಕೆ, ಖಾಡೆ ಪ್ರಚಾರ, ಹೆಂ8ಿಜನೋದ್ಧಾರ, ಸ್ತ್ರೀ ಶಿಕ್ಷಣ, ಗೋಪಾಲನ, 
ಇತ್ಯಾದಿ ಪ್ರಚಾರ ಕಾರ್ಯಗಳನ್ನು ಬಹು ಅಕ್ಕರಾದರಣೀಯದಿಂದ ಮಾಡಿ 
ದರು. ಕನ್ನಡ ಸಾಹಿತ್ಯಕ್ಕೂ, ಪತ್ರಿಕಾ ಜಗತ್ತಿಗೂ ಅಸೀಮ ಸೇವೆಯನ್ನು 
ಸಲ್ಲಿಸಿದರು. ಕರ್ನಾಟಕದಲ್ಲಿ ಸುತ್ತಿ ಸುಳಿದಾಡಿ ಕ್ರಾಂತಿಕಾರಕ ಉಪನ್ಯಾಸ 
ಗಳ ಮೂಲಕ ನಲವತ್ತು ವರ್ಷಗಳ ಕಾಲ ಜ್ಞಾನಪ್ರಸಾರ ಮಾಡಿದರು. 
ದೇಶಕ್ಕೂ, ಸಮಾಜಕ್ಕೂ ಇವರು ಸಲ್ಲಿಸಿದ ಸೇನೆಯು ಅತ್ಯಂತ ಮಹತ್ವ 
ಪೂರಿತವಾದದ್ದು. ಉದಾತ್ತ ಗುರಿ ಸರಳ ಜೀವನದಿಂದ ಬಾಳಿ ಬದುಕಿದ 
ಆದರ್ಶ ವ್ಯಕ್ತಿಗಳು ಮಂಜಪ್ಪನವರು. ಇವರ ಧರ್ಮನಿಷೃತ್ಯೆ ಸ್ನೇಹಶೀಲತಿ, 
ಭಾಷಾಪ್ರೇಮ, ದೇಶಭಕ್ತಿ, ರಚನಾತ್ಮಕ ಕಾರ್ಯಕ್ರಮದ ತತ್ವಾವಲಂಬನೆ, 
ನೈಸ್ಮಿಕ ಬ್ರಹ್ಮಚರ್ಯ ಪಾಲನೆ ಇವುಗಳು ಕನ್ನಡಿಗ್ರರ ಹೈದಯ ಗರ್ಭಗುಡಿ 
ಗಳನ್ನು ಹೊಕ್ಕವು. ಇವರ ಜೀವನವು «ದೇಶ ಸೇವೆಯೇ ಈಶಸೇನವೆ' ತತ್ವ 
ವನ್ನು ಕ್ರಿಯಾನೂರ್ಣ ಮಾಡಲು ಟೊಂಕ ಕಟ್ಟ ನಿಂತು, ಜಗದ್ಗೈನೆಗಾಗಿ 
ಮುಡುಸಿಟ್ಟರು. ಉತ್ತಮ ವಾಗ್ಮಿಗಳೂ, ಶ್ರೇಷ್ಠ ಲೇಖಕರೂ ಆಗಿ ವಿಶ್ವ 


೩೨೨ ಶಿವಾನುಭವ 


ಕುಟಿ ಬಿಗಳಾಗಿ ಬಾಳಿ ಬದುಕಿ, ಆತ್ಮೋದ್ಧಾರದೆ ಮೂಲಕ ಜಗದೋದ್ಧಾರ 
ಮಾಡಿ ಅನಂತ: ಕೀರ್ತಿ ನಾರಾಯಣರಾಗಿ ಮಂಜಪ್ಪನವರು ಯಶೋನಂತ 
ರಾದರು. ವಚನಕಾರರ ತತ್ವದಂತೆ ಅನುಷ್ಮೂನ ಮಾಡಿ, ಬರಹೆ ವ್ಯಾಖ್ಯಾನ 


ಗಳ ಮೂಲಕ ಸಮಾಜ ಹಾಗೂ ರಾಷ್ಟ್ರಸೇವೆ ಮಾಡಿ ಜನಜಾಗೃತಿಯನ್ನು 
ಹರ್ಡೇಕರ ಮಂಜಪ್ಪನವರು ಮಾಡಿದರು. ೧೯೪೧ರಲ್ಲಿ ಕಾವ್ಯಾನಂದರು 


ಇವರನ್ನು ಕುರಿತು ಇಂತು ನುಡಿದರು. 


“ಸಾಹಿತ್ಯವೇ ಜೀವನವಾದ್ಕ ಶಾಶ್ವತಸೇವೆಯೇ ಜೀವನಾದರ್ಶವಾದೆ 
ಶ್ರೀ ಮಂಜಪ್ಪೆಣ್ಣ ನವರು ಇದುವರೆಗೆ ಶಿಶುಸಾಹಿತ್ಯದಿಂದ ಗಂಭೀರ ಸಾಹಿತ್ಯದ 
ವರೆಗೆ ವಿವಿಧ ವಿಷಯಗಳನ್ನು ಕುರಿತು ಐವತ್ತಕ್ಕೆ ಮೇಲ್ಪಟ್ಟು ಕಿರಿ ಹಿರಿ 
ಹೊತ್ತಿಗೆಗಳನ್ನು ಬರೆದು ಕನ್ನಡ ಸಾರಸ್ವತ ಪ್ರಪಂಚಕ್ಕೆ ಮಹೋಪಕಾರ 
ಮಾಡಿದ್ದಾರೆ. ಬಸವಾದಿ ಪ್ರಮಥರ ತತ್ವಸಪ್ರಸಾರ ಕಾರ್ಯದಲ್ಲಿ ಇನರು 
ಮಾಡುತ್ತಿರುವ ಸೇವೆ ಅದ್ಭುತವಾದುದು. ಹಿಂದೂ ಧರ್ಮ ರಕ್ಷಣೆಗಾಗಿ 
ಇವರು ಕನ್ನಡನಾಡಿನಲ್ಲೆಲ್ಲ ಗುಡುಗಾಡುತ್ತಿದ್ದಾರೆ.? 


ಮಂಜಸ್ಸ ನಿನು ಸೊಗಸು! ಎಂತಹೆ ಚಲವು. ನಾಮವು ಅನ್ನ 
ರ್ಥವೇ ಸರಿಯು. ಕ್ಷೀರಸಾಗರ ಭಟ್ಟಿರು ಎನ್ನುದು ಬಾಯಿಗೆ ಮರಣಾಂ 
ತದಲ್ಲಿ ಒಂದುಕೊಟ್ಟು ಹಾಲೂ ಸಿಕ್ಕುವದಿಲ್ಲ. ಇವರದು ಹಾಗಲ್ಲ; 
ಹೆಸರಿಗೆ ಕಕ್ಕ ನಡೆನುಡಿಯು ಮಂಜಪ್ಪ ಬಿಳಿಯಸಪ್ಪ-ನನರನ್ನು ನೋಡ 
ದಇಲ್ಲವೇ ಕೇಳದ ಕನ್ನಡಿಗನೇಇಲ್ಲ. ಇವರ ನೊಸಲು ಸ್ವಚ್ಛೈಬಿಳಿಯ 
ವಿಭೂತಿಯು! ಇವರಕಾಯ ಬಿಳಿಯ ಛಾಯೆಯು! ಇದರ ಉಡಿಗೆತೊಡಿ 
ಗೆಯು ಬಿಳಿಯಖಾದಿಯು. ಸರಲವು ಸ್ವಚ್ಛ, ಬಿಳಿಯದು ಮತ್ತು ಪರಿ 
ಶುಭ್ರವು ನಿರ್ದುಷ್ಟ ವಿಷಯಗಳ ಮೂಲಕ ಇನರ ನುಡಿನಿತಂಡವು ಬಿಳಿ 
ಯದು, ರೀತಿ ನಿಯಮಗಳ ಮೂಲಕ ಇವರ ಕೃತಿಗಳೂ ಬಿಳಿಯೆದು. 
ಇವರ ಸಂದರ್ಶನವು ಲಭಿಸಿ ಹಾಗೆ ಬಿಳಿಯ ಮಂಜನಾದರೂ ಮೈವೆತ್ತಿ 
ಬಂದೀತೋ ಎಂಬಂತಾಗುತ್ತದೆ. ಇವರ ನೈತಿಕ ಹಾಗೂ ಕೈಸ್ಕಿ ಕೃತೆ ಯ 
ಮೂಲಕ ಇವರ ನುಡಿಯ ಮಂಜು ಒಂದೊಂದುಬಾರಿ ತಣ್ಣಗೆ ಕುಳ್ಳಿರಿಸು 
ವಂತೆ ಮಾಡಿದರೂ ಈ ಚಳಿಯು ಕಾಯದ ಚಳಿಯನ್ನು ಬಿಡಿಸಿ ಉದೊಳ್ಳಿಗ 
ಪ್ರಿಯತೆಯನ್ನು ಜನಿಸುವೇತೆ ಮಾಡುವ ಹಾಗೆಯೇ ಇವರ ನುಡಿಯಲ್ಲಿ 


ಬಲವೂ ಇದೆ. ಇವರು. ಮಂಜಿನ:ತೆ ಸತತವೂ, ಸರಿಶುಭ್ರವಾಗಿಯೂ, 


ಕರ್ನಾಟಕದ ಗಾಂಧಿ ೩೨೩ 


ನಿಚ್ಚೆಳನಾಗಿಯೂ, ಇದ್ದರು. ಅಂತೆಯೇ ಶಾಂತಿ ರೆಹಸ್ಕಮಯರಾಗಿದ್ದರು. 
ಇವರು ಸ್ವಭಾವತಃ: ಸ್ರಯೋಗಶರಣರು. ಕರ್ಮಯೋ(ಗಿಗಳಾದರೂ ನೈಜ್ಞಾನಿ 
ಕರ ಹಾಗೆ ಪಂಣಾಮದ ಕಡೆಗೆ ವೃಸ್ಟಿಯನ್ನು ಚೆಲ್ಲಿ ಕೆಲಸ ಮಾಡಿದರು. 
ಮಾನವ ಕುಟುಂಬದ ಹಿತದ ಬಯಕೆಗಾಗಿ ನಾಡಿನಲ್ಲಿಯೂ ಐಕ್ಯಜೀವನದ 
ತಳಹದಿಗೆ ಸಮಾಜದಲ್ಲಿ ನೆಲೆಯು ಸಿಗಬೇಕು. ಎಂಬುದೇ ಇವರ ಅಭಿ 
ಲಾಷೆ ಹಾಗಿತ್ತು, ಸರ್ವಜ್ಞನಂತಹೆ ಸಾಹಿತಿ, ಪ್ರೋಜಿಲ್ಲನಂತಹೆ ಹುಟ್ಟು 
ಶಿಕ್ಷಕ ರಾಜಾರಾಮ ಮೋಹೆನ ರಾಯರಂತಹ ಸುಧಾರಕ ಮಂಜಪ್ಪ. 
ಅಜ್ಞಾನ ತಿಮಿರವನ್ನಳಿಸಿ, ಜ್ಞಾನಜ್ಯೋತಿಯನ್ನು ಬೀರಿ, ಅಶುದ್ಧಾ ಚರಣೆ 
ಅಕೆದು, ಪರಿಶುದ್ಧಾ ಚರಣೆ ಯನ್ನು ಅವಿರ್ಭೂತಮಾಡಿ ಅವು ಚಿರಕಾಲ 
ನಿಲ್ಲುವಂತೆಯನ್ನಿಸಿ " ಅರಿಡೊಡೆ ಮಕೆದೊಡೆ ಮಾನವ ' ನನ್ನು 
ಸಮಾಜಕ್ಕೆ ಸರಿಚಯ ಮಾಡಿಸಿ ಕೊಡುವಜೀ ಇವರ ದಿನಚರಿಯ ಕಾರ್ಯ 
ವಾಗಿತ್ತು.  ಕರ್ನುಯೋಗಿ, ಅಭಿನನ ಆರೂಢ ಮಾದರಿ ಮಾಸ್ತರು, 
ಮಹಾನುಭಾವಿ, ಪರಮಹೆಂಸ್ಕ . ಪರಿವ್ರಾಜಕ್ಕ ಆದರ್ಶ ಸಮಾಜ ನಿರ್ನೂ 
ಪಕ, ರಾಸ್ಟ್ರಧರ್ಮ ಪ್ರಸಾರಕ್ಕ ತೇಜೋವಂಕಅಣ್ಣ- ಇನ್ಟೆಲ್ಲಆಗಿ -ಸಸ್ಮಾ ' 
ಸುತ್ತಮುತ್ತ ಇದ್ದು ಜನತೆಯ ಕಲ್ಯಾಣವನ್ನು ತ್ರಿಕರಣಪೂರ್ವಕವಾಗಿ 
ಹಾಕೈಸಿ ಸೇವೆ ಸಲ್ಲಿಸಿದರು. 

ಕನ್ನಡಿಗರ ದೊಕಿಗಳಾದ ಮಯೂರರ ರಾಜಧಾನಿಯು ಬನವಾಸಿ. 
ಆದಿಸಂಸನ ಅಚ್ಚು ಮೆಚ್ಚಿನ ಬನವಾಸಿಯ ಹೆಸರನ್ನು ಯಾವ ಕನ್ನಡಿಗನೂ 
ತಾನೇ ಕೇಳಿಲ್ಲ? ಈಬನವಾಸಿಯೇ ಹರ್ಡೆಕರ ಮಂಜಪ್ಪನವರ ಹುಟ್ಟೂರು. 
ಈಗಿನ ಮಧುಕೇಶ್ವರನ ಭಕ್ತರಮನೆತನವೊಂದರಲ್ಲಿ ಇವರು ಜನ್ಮತಾಳಿದರು. 
೧೮೮೬ರಲ್ಲಿ ಈದೇಶಭಕ್ತರುಜನಿಸಿ, ಮಧುಕೇಶ್ವರೆನ ಸ್ವಾಮಿಯ ಧಕ್ತರಿಗೆ 
ಸಂತೋಷಸಂಧ್ರಮವನ್ನು ಉಂಟು ಮಾಡಿದರು. ದೇವರ ಒಡೆಯನಾದ 
ಮಥುಕೇಶ್ವರ ಸ್ವಾಮಿಯ ಸೇವೆಗಾಗಿ ಇವರ ಸಂಸಾರಿ ತರುಬಾಳನ್ನೇ ಮುಡು 
ಪೂಗಿಟ್ಟಿದ್ದರು. ಉತ್ತರ ಕರ್ನಾಟಕದ ವಾಣಿಜ್ಯ ಮತ್ತು ಕೈಗಾರಿಕೆ ಕ್ಷೇತ್ರ 
ಗಳಲ್ಲ ಇವರೆ ಅಣ್ಣಂಡಿರು ಸಕಲರಿಗೂ ಸುಸರಿಚಿತವಾಗಿದ್ದರು. ಯೋಗಿ 
ಮಂಜ ನವರು, ಭೋಗಿ ಮಧುಲಿಂಗಪ್ಪನವರ ಪ್ರತಿಭೆ ಮತ್ತು ನಾಡಪ್ರೇಮವು 
ಈ ಮನೆತನದ ಬುದ್ಧಿ ಕೌಶಲ್ಯಕ್ಕೆ ಕುರುಹಾಗಿದೆ. ಬನವಾಸಿಯು ಪ್ರಕೃ 
ತಿಯ ಕುರುಹವು. ಸ್ವಾದಿರಾಜರ ಶಿಲ್ಪಕ ಲಾಥಿವಾಸಸ್ಥಾ ನವು. ಪಾಂಡವರ 
ವನವಾಸವು ಮುಗಿದ ಸ್ಥಳ, ಇಂತಹ ಸ್ಥಳದ ಸುತ್ತುಮುತ್ತು ಪ್ರಕೃತಿಯ 


೩೨೪ ಶಿನಾನುಭನ 


ಜಿನ್ನುಚಲುವು ಕವಿಗಳ ಬಣ್ಣನೆಗೆ ಯೋಗ್ಯವಾದದ್ದೇ. ಚಾಮರಸ ಕವಿಯ 
ಚಿತ್ತಭಕ್ತಿಯಲ್ಲಿ ಪ್ರತಿಬಿಂಬಿಸಿದ ನಾಡು ಈ ಬೀಡು. ಈ ಬಗೆಯ ಜಾಗ 
ದಲ್ಲಿ ಜನ್ಮತಾಳಿದ ಪ್ರಕಿಭಾವಂತರಿಗ ಹೆರುಸುಹುಮ್ಮಸ್ಸು ಬರುವುದರಲ್ಲಿ 
ಯಾವ ಸಂಶಯವು ತಾನೇ ಇದೆ? 


ಶಿರ್ಸಿ ಮತ್ತು ಬತವಾಸಿಯಲ್ಲಿ ಬಾಲ್ಯವನ್ನು ಇವರು ಕಳೆದರು. ಕನ್ನಡ 
ಇಂಗ್ಲೀಷ ಮರಾಠಿ ಭಾಷೆಗಳ ಪರಿಚಯವನನ್ನು ಮಾಡಿಕೊಂಡರು. ಧಾರವಾಡ 
ದಲ್ಲಿ ಉಪಾಭ್ಯಾಯ ಪರೀಕ್ಷೆಯಲ್ಲಿ ಮೂರು ವರ್ಷ ವ್ಯಾಸಂಗಮಾಡಿ 
ಉತ್ತೀರ್ಣರಾದರು. ಅನಂತರ ಶಿಕ್ಷಕರಾಗಿ ಭಾವೀಜನಾಂಗದ ಆಶಾಕಿರಣ 
ಗಳಾದ ವಿದ್ಯಾರ್ಥಿಗಳ ಸೇವೆ ಮಾಡಲು ನಿಂತರು. ಬರುಬರುತ್ತ "ಮಾಸ್ಟ್ರರ್‌' 
ಮಂಜಪ್ಪ' ನವರಾದರು. ಕನ್ನಡ, ಮರಾಠಿ ಮೊದಲಾದ ಭಾಪೆಗಳಲ್ಲಿರುವ 
ಬಹು ಶ್ರೆ/ಷ್ಕ ಗ್ರಂಥಗಳನ್ನು ನೋಡಿ, ತಮ್ಮ ಆರಿವಿನ ಅಂಬನ್ನು ಸೊಗಸು 
ಸೊಂಪಃಗಿ ಬೆಳೆಯಿಸಿ ಬಲಪಡಿಸಿಕೊಂಡರು. ಜನ್ಮತಃ ಪ್ರಕಿಭಾವಂಶರಾ 
ಗಿದ್ದ ಇವರು ಜಗತ್‌ ಸೇವೆಯನ್ನು ಬಹುವಾಗಿ ಅಪೇಕ್ಷಿಸುತ್ತಿದ್ದುದರಸಲು 
ವಾಗಿ ಅಭ್ಯಾಪಕ ಗಿರಿಗೆ ತಿಲಾಂಜಲಿಯನ್ನಿತ್ತು ಹೊರಗೆ ಬರಲು ಕಾತುರ 
ಪಡುತ್ತಿದ್ದರು. ೧೯೨೧ ರ ವೇಳೆಗೆ ಪಾಂಧೀ ಸತ್ಯಾಗ್ರಹ ಮುನ್ಯರವು ಆ 
ಸೇತು ಹಿಮಚಲದ ವರೆಗೂ ಇಡೀ ಭಾರತದಲ್ಲಿಯೇ ಪ್ರಸರಿಸಿ ಹಾಹಾ 
ಎಂಬ ಬೊಬ್ಬೆಯು ಬುಗ್ಗೆ ಬುಗ್ಗೆಯಾಗಿ ಬಿರಲು ಆರಂಭವಾಯಿತು. 
ತಮ್ಮ ಸೇವಾಕ್ಷೇತ್ರಪನ್ನು ವಿಸ್ತರಿಸಲು, ಜಗತ್ತಿನ ಶಾಲೆಯಲ್ಲಿ ಸೇವಾ 
ಸಮರ್ಪಣೆ ಮಾಡಲು ನಿಂತರು. ಉದಾರಿಗಳ ಬೀಡಾದ ದಾವಣಗೆರೆಗೆ 
ಬಂದು ಗ್ರಂಥ ಲೇಖನ ಮತ್ತು ಪತ್ರಿಕಾ ವೃತ್ತಿಯನ್ನು ಅನಲಂಯಿಸಿದರು. 
ಮಹಾಜನರ ಮಹಾಸಹಕಾರ ಬಯಸಿ «ಧನುರ್ಧಾರಿ' ಸಾಪ್ತಾ ಹಿಕವನ್ನು 
ಹೊರಡಿಸಿದರು. ಸಹಾನುಭೂತಿಯ ಬೆಂಬಲದ ಬೆತ್ತಲೆಯನ್ನೂ ಸಹಕಾಣದೆ 
"ಧರ್ಮಧಾರಿ' ಪತ್ರಿಕೆಯನ್ನು ನಡೆಯಿಸುವ ಹೊಣಿಕ್ಕೆ ಕೊಡುವ ಸಿದ್ಧ 
ತೆಯು ಸಾಮಾನ್ಯರಿಗೆ ಸಿಗಲಾರದು. ಮೊಳೆ ಜೋಡಿಸುವ ಕಾರ್ಯದಿಂದ 
ಲೇಖನ, ಮುದ್ರೆಣ, ಮಾರಾಟಾದಿಗಳ ಕೆಲಸವನ್ನು ತಾವೇ ಕೈಗೊಂಡು 
ಬಗೆಬಗೆಯ ಕಷ್ಟಗಳನ್ನು ಅನುಭವಿಸುವುದು ಉದರನಿಮಿತ್ತ ಕಾಗಿ ಧರಿಸುವ 
ಬಹುಕೃತಕನೇಷವಲ್ಲವು. ಮುಂದೆ ಹೇರಳವಾಗಿ ಹಣ ಸಂಪಾದಿಸುವ ಸದ 
ಮಲ ಲಾಲಸೆಯಲ್ಲ, ಜಗತ್‌ ಸೇವೆಯ ಒಂದು ಮಹಾ ತಸಸ್ಸು. ತನ್ಮು 


ಕರ್ನಾಟಕದೆ ಗಾಂಧಿ ೩೨೫% 


ಸ್ವಸಂತೋಷದಿಂದ ಕಪ್ಪವನ್ನು ಅಲಂಗಿಸಿಕೋಡಿದ್ದು *ಡುಕಷ್ಟದ ಕಗ್ಗತ್ತ 
ಲೆಯಲ್ಲಿ ಯೇ ಮುಂದುವರಿಯಲು ಇವರ ಸೇವಾ ಬುದ್ಧಿಯು ಧೈರ್ಯಸ್ಥೈರ್ಯ 
mn ಛಿ [3 


ವನ್ನು ನೀಡಿತು. 


ಬುದ್ಧಿಯಮಾತು, ಸ್ವಕರ್ತವ್ಯ, ಸಿದ್ಧಾಂತ, ಶ್ರ ಪ್ರೀನೀತಿಸಂಗ್ರಹೆ ಸ್ವಾಮಿ 
ರಾಮತೀರ್ಥ, ಭಾ ರತೀಯರ ದೇಶಭಕ್ತಿ, ಬಸನಚರಿ್ರೆ ಮೊದಲಾದ ಗ ಗ್ರಂಥ 
ಗಳನ್ನು ಬರೆದು ಜ್ಞಾನಪ್ರಚಾರ ಮಾಡಿದರು. ನವ ನವೀನದೃಷ್ಟಿ ಸ್ಟಿಯಿಂದ 
ಕೂಡಿದ ಈ ಗ್ರಂಥಗಳು ಕನ್ನಡಿಗರ ಮನದನ್ನು ಬಹು ಬೇಗನೆ ೪೩೪% 
ಕೊಂಡವು. ಇವರ ಯಶೋಕಿರಣವು ಇಡೀ ಕರ್ನಾಟಕದ ಮೂಲೆ 
ಮೂಲೆಯಲ್ಲಿಯೂ ಹಬ್ಬಿತು. ಹರಿಹರದಲ್ಲಿ ತುಂಗಭದ್ರಾಕಡಿಯಲ್ಲಿ ಸತ್ಯಾ 
ಗ್ರಹಾಶ್ರಮವನ್ನು ಸ್ಥಾಪಿಸಿದರು. ಉಕಾಮುಕವಾಗಿ ಬಂದ ತುಂಗಭದ್ರಾ 
ಪ್ರವಾಹದಿಂದ ಪರಮಾತ್ಮನ ಅನುಗ್ರಹ ಅಳಿಸಿತೋ ಎಂಬಂತೆ ಆಶ್ರಮವು 
ಅಳಿದು ಹೋಯಿತು. ಅನಾನುಕೂಲಗಳಿಂದ ದಾವಣಗೆರೆಯಲ್ಲಿ ನಿಲ್ಲಲು 
ಚ ಉತ್ತರ ತ ಕಡೆಗೆ ಹೊರಡುವ ಪರಿಸಿ ತಿಯ್ದ 
ಬಂದಿತು. ತ್ಯಾಗ್ರಹ ಸಮಯದಲ್ಲಿ ಖಾದೀ ಪ್ರಸಾರಣೆ, ದೇಶೀಯ 
ಕೈಗಾರಿಕೆ ಚು ರಚನಾತ್ಮಕ ಕಾರ್ಯವನ್ನು ಕೈಗೊಂಡು 
ನಾಡಿಗೆ ಸೇವೆಯನ್ನು ಸಕ್ಗೆಸಿದರು. ಬೆಳಗಾಂವಿ ಸಾಹಿತ್ಯ ಸಮ್ಮೇಳ 
ನಾಧ್ಯಕ್ಷರಾದ ಮುದುವೀಡು ಕೃಷ್ಣರಾಯಸು ಇವರನ್ನು ಇಂತು ನುಡಿ 
ದಿದಾಕೆ. * ಶೀಲಸ್ವಭಾವ ಕಾರ್ಯನಿಷ್ಠೆ ಸತ್ಯಾಗ್ರಹೆಗಳಲ್ಲಿ ನೆಲೆಗೊಂಡಿರ 
ಬೇಕಾದ ಅಹಿಂಸೆ ಅಕ್ರೋಧ್ಯ ಆಸರಿಗ್ರ ಹ, ಬ್ರಹ್ಮಚರ್ಯ, ಸತ್ಯಾದಿ 
ಸದ್ದು ಣಸಮುಚ್ಚಯ, ಪರಿಶ್ರಮ ಪೂರ್ವಕ ಪ್ರಯತ್ನ ಮಾಡಿದಲ್ಲದೆ ಸಾಧ್ಯ 
ವಾಗದ ವಿವಿಭ ವಿಷಯಗಳ ಪರಿಪೂರ್ಣ ಹರಿಣಕಿ ಇವುಗಳಿಂದ ಅವರು 
ಭಾರತದ ಭಾಗ್ಯ ವಿಧಾತೃಗಳಾಗ ಬಹುದಾಗಿತು.? 


ಗಂಡುಗಲಿಗಳ ಬೀಡು ಬಿಜಾಪುರ. ಈ ಪ್ರಾಂತದತ್ತ ಇವರ ದೃಷ್ಟಿಯು 
ಹಾರಿತು. ಕೃಷ್ಣಾದಡದಲ್ಲಿರುವ ಆಲಮಟ್ಟಿಯಲ್ಲಿ ನಿಲ್ಲುವ ಸಂದರ್ಭವು 
ಒದಗಿತು. ವೀರಶೈವ ವಿದ್ಯಾಲಯವನ್ನು ಸ್ಥಾಪಿಸಿ, ಆಶ್ರಮವಾಸಿಗಳಾದರು. 
ವಿದ್ಯಾಲಯದಲ್ಲಿ ತ್ರೀ ಬಸವಲಿಂಗ ಮುದ್ರಣ ಮಂದಿರ ಎಂಬ ಮುದ್ರಣಾಲ 
ಯವನ್ನು ಸ್ಥಾಪಿಸಿದರು. ಶರಣಸಂದೇಶ ವಾರನತ್ರಿ ಕೆಯನ್ನು ಹೊರಡಿ 
ಸಿದರು. ರಾಜಕೀಯ ಪಾರತಂತ್ರೈನಿನಾರಣೆ, ಅಸ್ಪೃಶ್ಯತಾ ಸಂಹಾರ, 


೩೨೬ ಶಿವಾನುಭವ, 


ವೀರಶೈವ ಸಮಾಜದಲ್ಲಿ ಭಿನ್ನ ಭೇದ ಭಾವಗಳ ಮೂಲೋತ್ಪ್ಸಾದನೆ ಶಿವ 
ಶರಣರ ತತ್ವಪ್ರಸಾರ - ಇವುಗಳೇ ಶರಣ ಸಿಂದೇಶದ ಪ್ರಧಾನಗುರಿಯು. 
ಉದ್ಯೋಗ, ಖಾದಿವಿಜಯ ಮಾಸಿಕಗಳನ್ನೂ, ನಡೆಸಿದರು. ಈ ಅಚ್ಚು 
ಕೂಟದ ಜೊತೆಗೆ ಪ್ರಚಾರ ಶಿಕ್ಷಣ ಕೇಂದ್ರವನ್ನು ತೆರೆದರು. ಆದರೆ 
ದುರದೃಷ್ಟವಶಾತ್‌ ಇನು ಯಶಸ್ವಿಯಾಗಿ ಜರುಗಲಿಲ್ಲ. ಮೊದ ಮೊದಲು 
ಕಾಂಗ್ರೆಸ್ಸಿನ ಸರಮಭಕ್ತರಾಗಿ ಕೊನೆಕೊನೆಗೆ ಹಿಂದೂ ಮಹಾಸಭೆಯ ಅನು 
ಯಾಯಿ ಗಳಾದರು. ವೀರಸಾನರ್ಯರ "ಹಿಂಪೂಕ್ಕೆ 'ನನ್ನು ಮರಾಠಿಯಿಂದ ಕನ್ನ 
ಡಕ್ಕೆ ಸಸಿವರ್ತಿಸಿದರು. " ಖುಗ್ವೇದ ಸಾರ ' ಎಂಬ ಮಹತ್ವ ಪೂರಿತ ಗ್ರಂಥ 
ವೊಂದು ಇವರಿಂದ ಬೆಳಕು ಕಂಡಿತು. ಲಿಂಗರಾಜ ಚಂತ್ರೆ ಶುದ್ಧಿ ಸಂಘಟನೆ 
ಖಾದಿಶಾಸ್ತ್ರ ಎಚ್ಚತ್ತ ಹಿಂದೂಸ್ಥಾನ ಭಾರತೀಯರ ದೇಶಭಕ್ತಿ ಮೊದಲಾದ 
ಗ್ರಂಥಗಳನ್ನು ಬರಿದು ಪ್ರಕಟಿಸಿದರು. ಅರುವತ್ತು ವರ್ಷಗಳುತುಂಬಿದ ಹಬ್ಬದಲ್ಲಿ 
ಪ್ರಗತಿ ಗ್ರಂಥಮಾಲೆಯನ್ನು ಬಾಗಲಕೋಟೆಯಲ್ಲಿ ಆರಂಭಿಸಿದರು. ಗ್ರಂಥ 
ಗಳು ಕನ್ನಡ ಸಾಹಿತ್ಯಕ್ಕೆ ಅನೋ ಘವಾದ ಕಾಣಿಕೆಗಳು ಪತ್ರಿಕೆಗಳು 
ಕರ್ನಾಟಕದ ಪತ್ರಿಕಾ ಪ್ರಸಂಚಕ್ಕೆ ಸಲ್ಲಿಸಿರುವ ಸೇವಾ ಫಲಗಳು ಆಗಿ 
ಸಾಹಿತ್ಯಸೇವೆಯು ದೇಶಸೇವೆಗಿಂತಲೂ ಉನ್ನತವಾದದ್ದು ಎಂಬುದನ್ನು ಪ್ರದ 
ರ್ಶಿಸಿದರು. ಇವರ ಅರುವತ್ತು ವರ್ಷ ತುಂಬಿದೆ ಹೆಬ್ಬದ ದಿನಾಚರಣೆ 
ಯನ್ನು ಮಾಡಿ ಇಡೀ ಕನ್ನಡಿಗರೇ ತಮ್ಮ ತನ್ಮು ಭಕ್ತಿ ಪ್ರದರ್ಶನವನ್ನು 
ವ್ಯಕ್ತಪಡಿಸಿರುನದೇ ಇವರ ಸಾತ್ಯಸೇನೆಗೆ ಹಿರಿಯ ಸಾಕ್ಷಿಯು. ಜನತಾ 
ಜಾಗೃತಿಗಾಗಿ ಪ್ರಗತಿಗ್ರಂಥಮಾಲಾ ಸಾಹಿತ್ಯ ಸಂವರ್ಧನೆಯ ಸಲುವಾಗಿ 
ಇವರ ಬೆಳ್ಳಿಯ ಹಬ್ಬದ ವೇಳೆಯಲ್ಲಿ ಹತ್ತಿಪ್ಪತ್ತು ಸಾವಿರ ರೂಪಾಯಿಗ 
ಳನ್ನು ಶೇಖರಿಸಿದ್ದರು. ದುರದೃಷ್ಟ ವಶಾತ್‌ ಕಾರ್ಯವು ಕೈಗೂಡಲಿಲ್ಲ. 


೧೯೪೧ ರಲ್ಲಿ ಬೆಂಗಳೂರಿನಲ್ಲಿ ನಡೆದ ಕನ್ನಡ ಸಾಹಿತ್ಯ ಪರಿಷತ್ತಿನ 
ಬೆಳ್ಳಿಯ ಹಬ್ಬದ ಸನಿನೆನನಿಗಾಗಿ ಇವರು ಮುಖ್ಬಿನ ಸಡಕ್ಷರಿಯಿಂದ ರಚಿ 
ಸಲ್ಪಟ್ಟಿ ಹಾಡುಗಬ್ಬವನ್ನು « ಸುಬೋಧ ಸಾರ” ಎಂಬ ಹೆಸರಿನಿಂದ ಚೆನ್ನು 
ಚೆನ್ನಾಗಿ ಸಂಪಾದಿಸಿ ಪ್ರಕಟಿಸಿ, ಕನ್ನಡಿಗರಿಗೆ ಮಹೋಪಕಾರವನ್ನು ಮಾಡಿ 
ದರು. ಕನ್ನಡದ ಅಭಿಮಾನಿಗಳೂ, ಪ್ರಖ್ಯಾತ ದಾಗ್ಮಿಗಳೂ ಆದ ಇವರು 
ಕನ್ನಡ ಸಾಹಿತ್ಯ ಸಮ್ಮೇಲನ ಕರ್ನಾಟಕ ಏಕೀಕರಣ ಕೂಟ, ಹಿಂದೂ 


ಮಹಾ ಸಭೆ, ವೀರಶೈವ ಮಹಾಸಭೆ, ಸಾಂಸ್ಕೃತಿಕ ಮಹೋತ್ಸವ ಸಂಘೆ 


ಕರ್ನಾಟಕದ ಗಾಂಧಿ ೩೨೭ 


ಇವುಗಳಿಗೆಲ್ಲ ತಪ್ಪದೆ ಹೋಗುತ್ತಿದ್ದರು. ಶ್ರೀಮನ್ನಿರಂಜನ ಮೃತ್ಯುಂಜಯ 
ಸ್ವಾಮಿಗಳು ಶ್ರೀಮನ್ನಿರೆಂಜನ ಬಂಥನಾಳ ಸ್ವಾಮಿಗಳು ಮೊದಲಾದವರ 
ಮುಂದಾಳತ್ನದಲ್ಲಿ ವೀರಶೈವ ಸಮಾಜಕ್ಕೆ ಅತ್ಯನೋಘವಾದ ಸೇವೆಯನ್ನು 
ಸಲ್ಲಿಸಿದರು. “ ಸೋಮಾರಿಯ ಮೆದುಳು ದೆವ್ವದ ಕಾರಾನೆ ಎಂಬುದು 
ಇವರಿಗೆ ಗೊತ್ತು. Cಗange of Worf is rest ಎಂಬ ತತ್ವಾವ 
ಲಂಬನೆಯಿಂದ ಸತತಪೂ ಕೆಲಸ ಮಾಡುತ್ತಿದ್ದ ಉದ್ಯೋಗಪ್ರಿಯರು. ಕಾಯ 
ವೇ ಕೈಲಾಸ Duty is God ಎಬ ತತ್ವವನ್ನು ಚೆನ್ನಾಗಿ ಅರಿತು 
ಆಚರಿಸಿದ ಅನುಭವಿಗಳು. ಇವರು ಬೀಸಾಯ್ಕ ಕೈಗಾರಿಕೆ, ವಾಣಿಜ್ಯಗಳಿಂದ 
ಕರ್ನಾಟಕವು ತುಂಬಿ ತುಳುಕಿ ಸಂಪತ್ತಿನ ಲಕ್ಷ್ಮೀನಿಲಯವಾಗಬೇಕೆಂದು 
ಹಾತೊರೆಯುತ್ತಿದ್ದರು. ಸ್ವತಂತ್ರ ಕರ್ನಾಟಕವನ್ನೂ, ಸ್ವರಾಜ್ಯ ಭಾರತ 
ವನ್ನೂ ಎಷ್ಟು ಹೊತ್ತಿಗೆ ನೋಡಿಯಾನೋ ಎಂಬ ಆತುರಾಂಶದಿಂದ 
ಕಾಯುತ್ತಿದ್ದರು. ಶರಣ ತತ್ವ ಪ್ರಚಾರ, ಹಿಂದೂ ಸಂಘಟನೆಯೇ ಇದಕ್ಕೆ 
ಅಡಿಗಲ್ಲು ಎಂದು ತಿಳಿದು ಕ್ರಿಯಶೀಲರಾಗುತ್ತಿದ್ದರು. ಧರ್ಮೋತ್ಸಾಹವು 
ಅವರ ಕಾರ್ಯ ಚಟುವಓಕೆಗಳ ಅಡಿಗಲ್ಲು ಎಂದು ರಾಜ್ಯಪಾಲರು 
ಮಾನ್ಯ ದಿವಾಕರರು ಹೇಳಿರುವುದನ್ನು ನೋಡಿದರೆ ಇವರ ದಿವ್ಯ ಜೀವನವು 
ತಿಳಿಯದೆ ಇರದು. 


ಪ್ರಾಚೀನ ಗುರುಕುಲಾಶ್ರಮಗಳಂತೆ ನದೀ ದಡದಲ್ಲಿ ಏಕಾಂತವಾದ 
ಗುರುಕುಲವನ್ನು ಸ್ಥಾನನೆ ಮಾಡಿ, ಅದರ ಮೂಲಕ ವಿದ್ಯಾರ್ಥಿಗಳಿಗೆ 
ಉದಾರೋನ್ನತಖಾದ ಮತ್ತು ಲೋಕಮಾನ್ಯವಾದ ವಚನಕಾರರ ತತ್ವಗ 
ಳನ್ನು ಕಲಿಸಿ, ಅವರಲ್ಲಿ ಪರಿಶುದ್ಧವಾದ ಆಚಕಣೆ, ನಮಾಜಸೇವೆ ರಾಷ್ಟ್ರ 
ಸೇವೆ ಇತ್ಯಾದಿ ಭವ್ಯ ಗುಣಗಳು ನೆಲಸುವಂತೆ ಮಾಡಬೇಕೆಂಬ ಹಿರಿಯಾ 
ಸೆಯು ಮೂಡಿತು. ಇದರ ಮೂಲಕ ನಚನಕಾರರ ಜೀವನತತ್ವವನ್ನು 
ಹರಡಿದರು. ಇವರಿಗೆ ಇಂದಿನ ಪಾಶ್ಚಿಮಾತ್ಯ ಪದ್ಧತಿಯ ಶಿಕ್ಷಣವು ರುಚಿಸ 
ಲಿಲ್ಲ. ಇಂದಿನ ಶಿಕ್ಷಣವು ಕೇನಲ ಕೆಲಸಕ್ಕಾಗಿ ತಮ್ಮ ಅಮೋಘ 
ಸಾ ತಂತ್ರ ವನ್ನು ಕಳೆದುಕೊಳ್ಳುವ ಗುಲಾಮರನ್ನು ಉತ್ಪತ್ತಿ ಮಾಡುವ 
ದರಿಂದ ಸಮಾಜಕ್ಕಾಗಲೀ ರಾಷ್ಟ್ರಕ್ಕಾಗಲೀ ಯಾವ ಫಲವೂ ಲಭಿಸದು 
ಎಂಬುದೇ ಇವಸ ನಿಶ್ಚಲ ನಂಬಿಕೆ. ಆದ ಕಾರಣ ವಿದ್ಯಾಲಯಕ್ಕೆ 
ಮಾಧ್ಯಮಿಕ ಶಾಲೆಯ ರೂಸನ್ನು ನೀಡಿ ಸರ್ಕಾರದ ಸಹಾಯ ಧನ 


೩೨೮ ಶಿವಾನುಭವ. 


Grant ವನ್ನು ಸಡೆದುಕೊಳ್ಳ ಬೇಕೆಂಬ ಕೆಲನರ ಸಲಹೆಯು ಇವರ ಪಾಲಿಗೆ 
ಕ ಯಾಗಿ ಧಾರ್ಮಿಕ, ಅಧ್ಯಾತ್ಮಿಕ, ನೈತಿಕ ತೇಜಸ್ಸು ಓಇಸ್ಕನ್ನು ಬೆಳ 
ಗಿಸುವ ಗುರುಕುಲವು ತೇಲಲಿ, ಮುಳುಗರಿ ಸ್ವತಂತ್ರವಾಗಿಯೇ ಇರಲೆಂದು 
ಪ್ರತಿಪಾದಿಸಿ, ಗುರುಕುಲ ಮಾದರಿಯ ಶಿಕ್ಷಣವೇ ವಚನಕಾರರ ಸಂಸ್ಕತಿ 
ಯನ್ನು ಕಾಖಾಡಿಕೊಂಡು ಹೋಗಲು ಯೋಗ್ಯ ಶಿಕ್ಷಣವು ಎನ್ನುತ್ತಿದ್ದ 
ಇನರ ಈ ವಿದ್ಯಾಲಯವನ್ನು ಜೀನನಶಿಕ್ಷಣ ಶಾಲೆಸನ್ನುಗಿ Basic 
501001 ಮಾಡಬೇಕೆಂಬ ಹಿರಿಯಾಸೆಯು ಇವರಲ್ಲಿ ಮೂಡಿದ್ದಿತು. 
ಇವರ ದೂಂದೃಷ್ಟಿಯು ಬಹು ವಿಶುಲವಾದದ್ದು. ಇನದ ಜಗತ್ತೇ 
ವೆಯು ಜನ ಜನಾರ್ಧನ ಪ್ರಿಯವಾದುದು. ೧೯೪೬ರಲ್ಲಿ ಬಾಗಲಕೋಟಿ 
ಯಲ್ಲಿ ಪ್ರಗತಿಗ್ರಂಥಮಾಲೆಯನ್ನ ಶಾಸ್ತ್ರತವಾಗಿ ಮುಂದುವರಿಯುವಡಕ್ಕೆ 
ಅನುಕೂಲಿಸುವಂತೆ ನಿಧಿಯೊಂದನ್ನು ಏರ್ನಡಿಸಿದರು. ಧರ್ಮ ದರ್ಶಿಗಳ 
ಸಮಿತಿಯೊಂದನ್ನು ರಚಿಸಿ ಅದರ ಮೂಲಕ ತತ್ಸಂಬಂಧಿಕ ಕಾರ್ಯಗಳೆಲ್ಲವೂ 
ನಡೆಯುವಂತೆ ಸುವ್ಯವಸ್ಥೆ ಮಾಡಿದರು. ಬರಬರುಕ್ತೆ ಇವರಿಗೆ ಆರೋಗ್ಯವು 
ಕೆಡಲು ಆರಂಭವಾಯಿತು. ಇವರ ಕಠೀಣ ಆಚಾರ ವಿಚಾರಗಳೂ, ರೀತಿ 
ನೀತಿಗೆಳೂ, ಇದಕ್ಕೆ ಬಹು ಮಟ್ಟ ಗೆ ಕಾರಣನಾದವು. ಅಶ್ರಮ ಜೀವನವು 
ಇನರ ಬಲಹೀನತೆಗೆ ಕಾರಣವಾಯಿತು. ಈ ನಿಮಿತ್ತ ಇವರು ಹಾಸಿಗೆ 
ಯನ್ನು ಏಖಡಿಯಬೇಕಾಯಿತು. ಪುಣೆ ಇತ್ಯಾದಿ ಸ್ಥಳಗಳಲ್ಲಿ ಇವರು ಮದ್ದ ನ್ನು 
ತೆಗೆದುಕೊಂಡು ಚಿಕಿತ್ಸೆಯನ್ನು ಪಡೆದರು. ಆದರೂ ಆರೋಗ್ಯವು ಇವರಿಗೆ 
ಸರಿಬರಲಿಲ್ಲ. “ಮರಣವು ಮಾನವನಿಗೆ ಅಜನ್ಮೆಸಿದ್ದ ಹಕ್ಕು” ಎಂಬ ತತ್ವವು 
ಇವರ ಸುರೀಯ ಜೀವನದಲ್ಲಿಯೂ ಸತ್ಯೃಸರಿಪೂರ್ಣವಾಯಿತು. ದಿನಾಂಕ 
೩-೧೧-೧೯೪೭ರ ಸಂಧ್ಯಾವೇಳೆಯಲ್ಲಿನ ಐದುಗಂಟೆ ಯಲ್ಲಿ ಭೌತಿಕ ಕಾಯ 
ವನ್ನು ಬಿಟ್ಟು ಕೀರ್ಕಿಕಾಯರಾದರು. ಇಹಲೋಕ ವ್ಯವಹಾರ ಕಹಿಯಾಗಿ 
ಶಿವಲೋಕ ವ್ಯವಹಾರವು ಸಿಜಯಾಯಿಕೋ ಏನೊ | ಕನ್ನಡ ಸಾಹಿತ್ಯ 
ಸಂಸ್ಕೃತಿ ಹಿಂದೂಧರ್ನುದ ಪಾಲಕರಾದ ಇವರಿಗೆ ಕಣ್ಣೇರನ್ನು ಸುರಿಸಿದ 


ಕನ್ನಡಿಗನಿಲ್ಲ. 

ಭಾರತದ ರಾಷ್ಟ್ರ ಧರ್ಮವಾದ ಆರ್ಯ ಭಾವನೆಯನ್ನು 
ಜಾಗ್ರತ ಗೊಳಿಸುವ ಕೆಲಸವನ್ನು ಮಂಜಸ್ಸನವರು ವೀರಶೈನ 
ವಿದ್ಯಾಲಯದಿಂದಲೂ , ಶರಣ ಸಂದೇಶ '' ದಿಂದಲೂ ಸಾಧಿಸಲು 


ಅನುಭವಿಸಿದ ಕಷ್ಟ ಕೋಟಿಲೆಯನ್ನು ಹೇಳ ಶೀರದು ! ಮಂಜನ 


ಕರ್ನಾಟಕದ ಗಾಂಧಿ ೩೨೯ 


ನನರು ಮಾಡಿದ ಕೃತಿಗಳೆಲ್ಲದರಲ್ಲಿ ಮತ್ತು ಆವರ ಎಲ್ಲ ಸಾಹಿತ್ಯ ರಚನೆ 
ಯಲ್ಲಿ ಒಂದೇ ಒಂದು ಸೂತ್ರವು ಕಾಣಿಸುತ್ತದೆ. ಅದುವೇ ರಾಷ್ಟ್ರಧರ್ಮ : 
ಆ ಸೂತ್ರದಲ್ಲಿಯೇ ತಮ್ಮ ಸರ್ವಸ್ಪದ ಅಡಕ ವೀರಶೈವ ವಿದ್ಯಾಲಯದ 
ಸಂಚಾಲಕರಾಗಿದ್ದರೂ ಶರಣ ಸಂದೇಶದ ಸಂಪಾದಕರಾಗಿದ್ದರೂ ಜಾಕೀ 
ತ್ರದ ಕೊರತೆಯು ಮಾತ್ರ ತಟ್ಟಿದೆ, ಭಾರತೀಯತೆಗೆ ಭಂಗಬಾರದಿರಲು 
ಈ ಸೂತ್ರವೇ ಕಾರಣ. ಅರವತ್ತು ವರ್ಷದ ಆಯುಷ್ಯದಲ್ಲಿ ಬಾಲ್ಯದ ಕೆಲವು 
ವರ್ಷಗಳನ್ನು ಬಿಟ್ಟಕೆ ಯಾವ ಜೀವನವೂ ರಾಷ್ಟ್ರ ಜೀವನದಲ್ಲಿಯೇ ಕಳೆ 
ಯುನಂತಾಯಿತು. ಅಂತೆಯೇ ಸಾರ್ವಜನಿಕ ಜೀನನವನ್ನು ಸಾಗಿಸಿ, 
ರಾಷ್ಟ್ರ ಕಾರ್ಯಗಳನ್ನೇ ಕೈಗೊಂಡ ಅದರ ಅಭ್ಯುದಯವನ್ನು ಕಂಡು ಉಂಡರು. 
«ಭಾರತಕ್ಕೆ ಬೇಕಾದುದು ರಾಷ್ಟ್ರೀಯತೆಯೊಂದೇ? ಎಂದ ಅಂಬಿಕಾಚರಣ 
ಮುಜಮದಾರರನ್ನು ನೆಕೆದುಕೊಂಡು ರಾಷ್ಟ್ರೀಯತೆಯ ಮಾತ್ರೆಯಿಂದ 
ಮಂಜಪ್ಪನವರ ಕನ್ನಡಿಗರಿಗೆ ಕಳೆಕೊಟ್ಟರು. ಒಂದೇ ಒಂದು ವ್ಯಕ್ತಿಯ 
ಉದ್ದಾ ರವಾಗುವಂತಿದ್ದರೆ ಒಂದು ಲಕ್ಷಬಾರಿ ನಾನು ಜನ್ಮವೆತ್ತಿ ಬರುತ್ತೇನೆ 
ಎಂಬ ಸ್ವಾಮಿ ವಿವೇಕಾನಂದರ ವಾಣಿಯನ್ನು ಸಮರ್ಥಿಸಿ ಸಾಧಿಸಿದರು. 
ಅತುಲ ಸಾಹೆಸಿಗಳೂ ಯೋಗಿಗಳೂ, ಶಪಸ್ತಿಗಳೂ, ಸಮಾಜ ಸುಧಾರ 
ಉದ್ಯೋಗ ಶೀಲರೊ, ಜಸ್ಥಿನಕರ್ಮಯೋಗ ಸಂಯೋಗವೂ, ಶುದ್ಧ ಸ್ವದೇ 
ಶಿಗಳೂ, ಹಿಂದೂ ಮಹಾಮೂರ್ತಿಗಳೂ ಶರಣ ಸಂಪ್ರದಾಯ ಪ್ರಿಯರೂ 
ಆದ ಮಹಾನುಜರು ಹರ್ಡೇಕರ ಮಂಜಸ್ಸನವರು. 

ಇವರ ಆದರ್ಶ ಜೀವನವು ಕನ್ನಗರಿಗೆ ಹುರುಸು ಹುಮ್ಮಸ್ಸನ್ನು 
ಕೊಟ್ಟಿದೆ. ಇವರ ಉದಾತ್ತೋನ್ನತ ಗುಣಗಳು ಕನ್ನಡಿಗರ ಹೃತ್ಯವ:ಲ 
ದಲ್ಲಿ ಅಡಗಿವೆ. ಇವರ ಗ್ರಂಥಗಳು ಇನರ ನೆನನನ್ನು ಶಾಶ್ವತವಾಗಿ ನಿಲ್ಲಿ 
ಸಿನೆ. ಇವರ ಶರಣ ಸಂದೇಶವು ನಮ್ಮೆಲ್ಲರಿಗೂ ಅಂಜಿಕೆಯನ್ನು ಅದರಿಸಿ 
ಬಿಟ್ಟಿಜಿ ಇವರ ಪ್ರಗತಿಗ್ರಂಥಮಾಲೆಯು ಕನ್ನಡಿಗರೆ ಪ್ರಗತಿಸಥ 
ವನ್ನು ತೋರಿಸುತ್ತಿದೆ; ಖಾದಿಶಾಸ್ತ್ರವು, ಸಾಧುನೃತ್ತಿಯನ್ನು  ಉಸಸೇಶಿ 
ಸುತ್ತದೆ. ಧನುರ್ಧಾರಿಯು' ಧನುಸ್ಸಿನ ಕೇಂಕಾರವನ್ನು ನೀಡಿದೆ. "ಉಡ್ಯೋ 
ಗೆವು ಕನ್ನಡಿಗರಿಗೆ ಕಾರ್ಯೊತ್ಸಾಹೆನನ್ನು ಕೊಟ್ಟಿ ಜೆ. ಆಲಮಟ್ಟಿಯ ಆಶ್ರ 
ಮವು ಇವರ ಅಂತ್ಯಸಂದೇಶನನ್ನು ಸಾರುತ್ತಾ ಎಚ್ಚತ್ತ ಕನ್ನಡಿಗರು 
ಎಚ್ಚ ರವಾಗಿ ನಡೆಯುವಂತೆ ಮಾಡಿದೆ. 


ಹಲಗೂರು ಮಠದ ಪಟ್ಟಾಧಿಕಾರ ಮಹೋತ್ಸವ 


ತಾ! ೧೪-೫-೫೮ನೇ ಬುಧುವಾರ ಪ್ರಾತಃಕಾಲ ಮಳವಳ್ಳಿ ತಾಲೂಕ 
ಹಲಗೂರು ಗ್ರಾಮದ ತ್ರೀ ಮದ್ರಾಂಭಾಪುರೀ ಮಹಾಸಂಸ್ಥಾನ ಶಾಖಾ ಮಠದ 
ಮಹಾಚಾರ್ಯ ಪಟ್ಟಾಧಿಕಾರವನ್ನು ಗುಂಡ್ಲುಪೇಟೆ ತಾಲೂಕ ಪರಮಾ 
ಪುರದ ವೇ। ಪಂಡಿತ ಎಚ್‌. ಶಿವಲಿಂಗ ಶಾಸ್ತ್ರಿಗಳವರಿಗೆ ವಿದ್ಯುಕ್ತವಾಗಿ 
ದನಗೂರ ವೀರಸಿಂಹಾಸನ ಮಠದ ಷೆ! ಬ್ರಂ॥ ಪಡಕ್ಸರ ದೇಶಿಕೇಂದ 
ಸ್ವಾವಿಗಳವಂಂದ ಅನುಗ್ರ ಹಿಸಲಾಯಿತು. ನೂತನ ಸ್ವಾಮಿಯವರನ್ನು ಶ್ರೀ 
ವೀರಭದ್ರ ಶಿವಾಚಾರ್ಯರೆಂಬ ಅಭಿಧಾನದಿಂದ ಕರೆಯಲಾಯಿತು. ಈ 
ಸಂದರ್ಭದಲ್ಲಿ ಅನೇಕ ವೀರಶೈವ ವಟುಗಳಿಗೆ ಶಿವದೀಕ್ಷಾ ಸಂಸ್ಕಾರವನ್ನು 
ನಡೆಸಲಾಯಿತು. ಮಧ್ಯಾನ್ಹ ಮಹಾ ಪಾದಪೂಜಾ ಜಂಗಮಾರಾಧನೆ 
ಯಾದನಂತರ ಬೆಂಗಳೂರು ಬೇಲಿ ಮರದ ಶ್ರೀ. ನಿ ಪ್ರ. ಸಿದ್ಧಲಿಂಗ ಸ್ವಾಮಿ 
ಗಳವರ ಅಧ್ಯಕ್ಷತೆಯಲ್ಲಿ ಸಭೆ ನಡೆಯಿತು. ಶ್ರೀ ಜಡೆ ಸ್ವಾವಿನಿ ಅವರಿಂದ 
ಪ್ರಾರ್ಥನೆಯಾದನಂತರ ಶ್ರೀ ಸುಬ್ಬಣ್ಣನವರಿಂದ ಸ್ವಾಗತ ಭಾಷಣವಾಯಿತು. 
ಶ್ರೀ ಮಲ್ಲಿಕಾರ್ಜುನ ಡೀಶಿಕರೂ, ಶ್ರೀ ಬಿ. ನಂಜುಂಡಪ್ಪನವರೂ, ವಂದಲಗೆರೆ 
ಮಠದ ಷ. ಬ್ರಂ. ಮಹಲಿಂಗ ಸ್ವಾಮಿಗಳವರೂ, ಮೊರಳೆ ಮಠದ ಶ್ರೀ. 
ನಿ. ಪ್ರ. ಶಿವರುದ್ರ ಸ್ವಾನಿಗಳವರೂ ಭಾಷಣ ಮಾಡಿದರು. ಬಹಳ ಕಾಲ 
ದಿಂದ ಸ್ಥಳೀಯ ಸಮಾಜದಲ್ಲಿದ್ದ ಭಿನ್ನತೆ ತೊಲಗಿ, ಐಕಮತ್ಯ ವಿಶೇಷ 
ಸಹಾನುಭೂತಿ ಸಹೆಕಾರಗಳಿಂದ ಈ ಕಾರ್ಯವು ಅತ್ಯಂತ ಯಶಸ್ವಿಯಾಗಿ ನಡೆ 
ಯಿತು. ಈ ಸಮಾರಂಭಕ್ಕೆ ಕೊಳ್ಳೆ ಗಾಲ ನಂಜನಗೂಡು, ನೀಲಗಿರಿ, 
ಗುಂಡ್ಲು ಫೇಟಿ ಮುಂತಾಗಿ ಪರೆಸ್ಮಳಗಳಿಂದ ಅನೇಕ ಮಂದಿ ಮಠಾಧೀಶ್ವರರು 
ದಯವಮಾಡಿಸಿದ್ದ ರು. ಸಂಜೆ ನೂತನ ಶ್ರೀಗಳವರ ಉತ್ಸವವು ವೈಭವ 
ದಿಂದ ನಡೆಸಲ್ಪಟ್ಟ ತು. 


ಆತ್ಮ ನಿವರಣೆ. 


(ಸಂಪಾದಕರಿಂದ) 
ತ 

ಶಿನಾನುಭನ ಪತ್ರಿ ಕೆಯ ಜೂನ ಜುಲೈ ಸಂಚಿಕೆಗಳು ಹಿಂಡೆಬಿದ್ದಿ ನೆ. 

ಪತ್ರಿಕೆಗೆ ಈಗ ಕ ವರ್ಷ ಗಳು ಪೂರ್ತಿಯಾಗಿದ್ದು ಈ ದೀರ್ಫ ಅವ 
| ಹೀಗೆ ಕೆಲ ಕಾಲವು ಪಾ ತ್ರಿಪ್ತವಾದದ್ದು ದೇ ಮೊದಲನೆಯ 
ದಾಗಿದೆ. ಅನಿವಾರ್ಯ ಕಾರಣಗಳಿಗೋಸ್ಕ್ಯರ ಹೀಗೆ ಮಾಡಬೇಕಾಗಿದೆ. 
ಮುಂದಿನ ಆಗಷ್ಟ ತಿಂಗಳು ೧೫ ನೇ ಶಾರೀಖಿನಿಂದ ಅದು ಪುನಃ ಕ್ರಮವಾಗಿ 
ಪ್ರಾರಂಭವಾಗುವದು. ಹೀಗೆ ಮಾಡುವದರಿಂದ ೧೨೮ ಪುಟಗಳ್ಳು ಕಡಿಮೆಯಾಗು 
ವವು. ಈ ಪುಟಗಳನ್ನು ನಾವು ಐತಿಹಾಸಿಕ ವಿವರಣೆಗಳುಳ್ಳ ಹೊಸ ವಿಧದ 
ಗ್ರಂಥಗಳಿಂದ ಪೂರ್ತಿಗೊಳಿಸುವೆವು. 


ಶಿವಶಕಣರ ಚರಿತ್ರೆಗಳು ನಾಡಿಗೆ ಹೊಕತಾದ ಗ್ರಂಥಗಳಾಗಿವೆ, 
ಈ ಚರಿತ್ರೆಗಳು ನಮಗೆ ದೊರೆದಹಾಗೆ ಅವುಗಳನ್ನು ನಾವ್ರೆ ಶಿವಾನುಭವ 
ಪತ್ರಿಕೆಯಲ್ಲಿ ಪ್ರಕಟಸುತ್ತ ಬಂದಿದ್ದೇನೆ. ವಚನ ವಾಜ್ಮಯೆ ಗ್ರಂಥಗಳು 
ವ:ಹೆತ್ವ ದವೆಂಬುದೇನೋ ನಿಜವು. ಆದರೆ ಆರಂಭಕಾಲದಲ್ಲಿ ಅವುಗಳಲ್ಲಿ 
ವ್ಯವಸ್ಥೆ ಇರದ್ದರಿಂದ ಅವುಗಳ ಮಹತ್ವವು ಜನತೆಗೆ ಅರಿಕೆಯಾಗಲಿಲ್ಲ. 
ಆದರೆ ಅವುಗಳಲ್ಲಿ ವ ೈವಸ್ಥೆಯಾದ ಹಾಗೆ ನಚನಶಾಸ್ತ್ರಸಾರ ಭಾಗ್ಯ ೨, ೩ 
ಈ ಗ್ರಂಥಗಳು ಪ್ರಕಟವಾದವು. ಅಂದಿನಿಂದ ಶಿವಶರಣರ ಉದಾತ್ತ ಶತ್ವ 
ಗಳು ಪ್ರಸಾರವಾಗಹೆತ್ತಿದವು. 
ಜಾಗೆಯ! ವೀರಶೈವ ಇತಿಹಾಸವು ಬಹು ಮಹೆತ್ವವಾದದ್ದು. ಅದು 
ಶಿವಶರಣರ ಚರಿತೆ ಗಳಲ್ಲಿ ಅಡಕವಾಗಿರುತ್ತದೆ. ಇವುಗಳ ald ೧ದ್ಯ.ತಿ ಸಿಳ 
ಈ ಗ್ರಂಥಗಳಲ್ಲಿ ಅದು ಹುದುಗಿರುತ್ತದೆ. ಅದನ್ನು ನಿಶ್ಚಿತ ಸ್ವರೂಪದಲ್ಲಿ 
ಪ್ರ ಕಟಿನಡಿಸುವ ಸಮಯವು ಇನ್ನೂ ಪ್ರಾಪ್ತ್ರನಾಗಿಲ್ಲ. ಮುಂದೆ ಈ ಸಮ 
ಯನು ಟೀಗೆ ಬರುವದು. ಈ ಗ್ರಂಥಗಳಲ್ಲಿ ನೀರಶೈವರ ರಾಜಕೀಯ 
ಸಾಮಾಜಿಕ ನಾಂಶೃತಿಕ ಇತಿಹಾಸವಿರುತ್ತದೆ 
ವೀರಶೈವರ ಉಜ್ವಲ ಇತಿಹಾಸವನ್ನು ಈ ಸಾವಿರ ವರುಷಗಳಿಂದ 


೬ 
ನಮ್ಮ ಪ್ರತಿಸ್ಪರ್ಧಿಗಳು ಯಾರಿಗೂ ಗೋಚರವಾಗದಂತೆ ನಾಶಮಾಡುವ 


೩೩೨ ಶಿವಾನುಭವ 


ದರಲ್ಲಿ ತೊಡಗಿರುತ್ತಾರೆ. ಉಳಿವಿಯ ಮಹಾಅರಣ್ಯ ಯುದ್ಧ ದಲ್ಲಿ ಅದಕ್ಕೆ 
ದೊಡ್ಡ ಆಘಾತವು “ೈದಗಿತು. ಆಗ ವೀರಶೈವಂಗೆ ಅಳಿಗಾಲವು ತರ 
ನಿಶ್ಚ ಯನೆಂದು ತೋರಹತ್ತಿತ್ತು. ಆದರೆ ಬಸವೇಶ್ವರ ಬಸ ಸವೇಕ್ವ ರನ ಅಕ್ಕ, 
ಬೆ ಮತ್ತು ಆತನ ಜಾರ್ಜಿಯಾದ ಬಾತ. ಗಂಗಾಂ 
ಬಿಕೆಯರು, ನುಲಿಯ ಚಂದಯ್ಯ ಇವರ ಪುಣ್ಯ ಪ್ರ ಭಾವದಿಂದ ಶಿವಶರಣರ 
ಚರಿತ್ರೆಗಳು ಪುನಃ ಜೆಳಗಹತ್ತಿದವು. ಅವರ ಚರಿತ್ರೆಗಳು ಶಿನರಣನ ಚಂತ್ರೆ 
ಸಳ ಭಾಗ೧, ೨,೩ ೪ ಈ ಗ್ರಂಥಗಳಲ್ಲಿ ಇನೆ. ಇನ್ನು ಮುಂದೆ ಅವರ 
ಹೆಸರುಗಳನ್ನು ಕರ್ನಾಟಕವು ದಸ ನುಕೆಯಲಾರಡು. ಅನರ ಇತಿಹಾ 
ಸವು ಮಲಸರು, ಸಾಂತರರು, ನೋಣಂಬ ಪಲ್ಲವರು, ಗುತ್ತಲದ ಗುತ್ತರಸಯು, 
ಗೋವೆಯ ಕದಂಬರು, ಹಾನಗಲ್ಲು" ಕದಂಬರು, ಸನದತ್ತಿ ಮತ್ತು ಬೆಳಗಾ 
ವಿಯ ರಟ್ಟರು ಈ ವಂಶಗಳ ರಾಜರೆ ಚರಿತ್ರೆಗಳಲ್ಲಿ ಅಡಕವಾಗಿರುತ್ತದೆ. 
ಇವರ ಇತಿಹಾಸವು ಇನ್ನೂ ಕಾಡಿನಲ್ಲಿ ಹುಡುಗಿರುತ್ತದೆ. ಈ ರಾಜರ ಇತಿ 
ಹಾಸನನ್ನು ನಾವು ಧಾರವಾಡದ ಉಳಿವಿ ಬಸಸ್ಪನ ಗುಡ್ಡದಲ್ಲಿರುವ ವೀರಗಲ್ಲು 
ಹುಬ್ಬಳ್ಳಿಯ ಮಗ್ಗುಲಲ್ಲಿರುವ ಬುಡ್ಡರಸಿಂಗಿಯ ಶಿಲಾಶಾಸನ, ಅದಕ್ಕೆ ಸಮೀ 
ಪವಾಗಿರುವ ಉಣಕಲು, ಮುಂದೆ ತಂಬೂಠು ಈ ಸ್ಥಳಗಳಿಗೆ ಸಮೀಸವಿರುವ 
ಮಡಿವಾಳ ಮಾಚಿದೇವನ ಸಮಾಧಿ ಸ್ಥಳ, ಮಹಾಮನೆ ಪರ್ವತ, ತುಂಗಾ, 
ಭದ್ರು ನದೀ ತೀರ ಪ್ರದೇಶಗಳು, ಎಣ್ಣೆ ಹೊಳೆ ತೀರ, ನಂದೀ ಗಾ ಮ ದಿಗಂ 
ಬರ ಮುಕ್ತಿಮುನಿಯು ನಡಿಸಿದ ಅರಣ್ಯಯುದ್ಧ ಗಳು ಇರ ಶಿನಶರ 
ಣರು ನಡಿಸಿದ ಅದ್ಭುತ ಸಾಹಸಗಳಾಗಿವೆ. ಇವುಗಳ ವಿವರಗಳನ್ನು ಸಂ 
ಶೋಧಿಸುವಡು ವೀರಶೈವರೆ ಕರ್ತವ್ಯವಾಗಿದೆ. 


ಮೇಲ್ಕಂಡ ಸಂಗತಿಗಳನ್ನು ನಾನು ಈ ಪತ್ರಿಕೆಯಲ್ಲಿ ವರ್ಷ ಎರಡು 
ವರುಷಗಳವರೆಗೆ ಮುಂವರಿಸುತ್ತ ಹೋಗುವೆವು. 














R.N. B. 2554 ಠಾ ೫ 
ಹ್ಮು 

ವಂ 
=ನಿ'ನ್ಮ 
೦ಡಿ ಕಾ 
ನ 
ಜಿ 

ಣ್ಣ 

ಇ 

y 

36 

೭. 

ಈ ೨೮ 

§ 

| kod 

ಜನು 

ಡೆ ಐ ಲು 

ml 
ಬ 
£೬ 

ಸಿ 


ಈ ನತ್ರಿಕೆಯನ್ನು ಇದರ ಸಂಪಾದಕರಾದ ರಾ! ಬಗ ಫಿ. ಜಿ. ತಾ 

ಜಿ. ನಿ. ಎಲ್‌. ಎಲ್‌. ಬಿ. ಇನರು ವಿಜಾಸೂರ ವಾರ್ಡ ನಂ. ೨. ಮನೆ ಕು 
೧೩೬೮ ರಲ್ಲಿರುವ ಹಿತಟಿಂತಕ ಬ್ರಂಟಿಂಗ" ಪ್ರೆ)್ಸಿನಲ್ಲ ಮುದ್ರಿಸಿ. 
ಅಲ್ಲಿಯೇ ಪ್ರಸಿದ್ಧಿಸಿದರು. ಸವ 


ಸಂಚಿಕೆ ೯, ಸಂಷುಟ 4 


ಶಿವಾನುಭ ವ 











ರ್ಷಾ 


ಸಂಪಾದಕರು 
ಡಾ. ರಾ. ಬ ಫ. ಗು. ಹಳಕಟ್ಟಿ, 


ಕಾ ಬಿ. ಬ. ಎಲ್‌; ಎಲ್‌. ಬಿ. 
ವಿಜಾಪುರೆ. 


ಸಪ್ಟಂಬರ ೧೯೫೪ 
ವಾರ್ಷಿಕ ಚೆಂದಾ] [ ಜರೆ. ೭೫ನ.ಫೈ. 


ನಿಷಯಾನುಕ್ರಮಣಿಕೆ 


ಗೀತೆ, ಐತಿಹಾಸಿಕ ಗ್ರಂಥನೇನು ? ೩೩೨. 
9-- ಶ್ರೀ ಶಿವಾನಂದ ಸ್ವಾಮಿಗಳು ಗವಿಮಠ, ತೆಗ್ಗಿಹಳ್ಳಿ. 


ಅಣ್ಣ ಕಟ್ಟಿದ ಬುತ್ತಿ ೩೩೮ 
೦-- ಶ್ರೀ ನಾ. ಮ. ಸಿದ್ಧ ರಾಮಯ್ಯೆ ನಾಗೆರಹಾಳು. 


ಬಸವಣ್ಣ (ಕವಿತೆ) ೩೪೩ 
೦- ಶ್ರೀ ಜಿ. ಎಚ್‌. ಹನ್ನೆರಡು ಮಠ, ಹಳೇ ಹುಬ್ಬಳ್ಳಿ. 


ಅಕ್ಕನನ್ನು ಅರಿಯುವ ದೃಷ್ಟಿ ಹಾಗೂ ನಿಜಚರಿತೆಯ ಸಾರೆ... ೩೪೫ 
೦- ಶ್ರೀ ಶಿವಾನಂದ ಸ್ವಾಮಿಗಳು ಗವಿಮಶೆ, ತೆಗ್ಗಿ ಹೆಳ್ಳಿ. 


ಅಧ್ಯಾತ್ಮ ಸಾಧನ lo $೫೯ 
೦ ಶ್ರೀ ಅನ್ನದಾನೀಶ್ವರ ನಿನಕ್ತಮಠ್ಕ ಬಿ.ಏ. ಆನರ್ಸ, ಬಿ.ಟಿ. 

` « 
ತವರಿಗೆ ಹೋದಾಕೆ (ಕವಿತೆ) ೩೬೪ 
೦-- ಶ್ರೀಮತಿ ಲೀಲಾವತಿ ಹೋಳೀಕಟ್ಟಿ, ಮೈದರಗಿ. 


ಶಿನಶರಣರ ಚಂತ್ರೆ, ಭಾಗ ೪. ೨೫೭.೨೮೮ 
೦. ಸಂಪಾದಕರಿಂದೆ 





ಗೀತೆ, ಐತಿಹಾಸಿಕ ಗ್ರಂಥವೇನು? 
(ಲೇಖಕರು: ಶ್ರೀ ಶಿವಾನಂದ ಸ್ವಾಮಿಗಳು ಗವಿಮಠ್ಕ ತೆಗ್ಗಿಹಳ್ಳಿ (ಇಂಡಿ) 
pre 


ಇಸೊಂದು ವ್ಯಾಸಮಹರ್ಷಿಗಳು ಭಾರತದಲ್ಲಿ ಸೇರಿಸಿದ ದಿವ್ವ 
ಅಧ್ಯಾತ್ಮ ವಿಚಾರದ ವಿಷಯವಾಗಿರುವದು, ವ್ಯಾಸರು ಹೆದಿನೆಂಟು ಪುರಾ 
ಣಗಳನ್ನು ಬರೆದರು, ಅನೇಕ ಶಾಸ್ತ್ರಗಳನ್ನು ಉಚಿಸಿದರು, ಅಲ್ಲದೆ ವಿಶ್ಯ 
ಕೋಶವೆನಿಸಿದ ಮಹಾಭಾರತವನ್ನು ಬರೆದರು. ಭಾರತದಲ್ಲಿ ಸಕಲ ವಿಷಯ 
ಗಳನ್ನು ಸೇರಿಸಿ ಬಹು ದೊಡ್ಡದಾದ ಹೆಬ್ಬೊ ತ್ತಿಗೆಯನ್ನೇ ಬರೆದಿದ್ದಾರೆ. 
ಈ ಖುಸಿಗಳಷ್ಟು ಗ್ರಂಥಗಳನ್ನು ಇನ್ನಾರೂ ಬರೆದಂತೆ ತೋರುವದಿಲ್ಲ 
ಇವುಗಳಲ್ಲದೆ ಇನ್ನೂ ಅನೇಕ: ಗ್ರಂಥಗಳನ್ನು ಬರೆದಿದ್ದಾರೆ. ಆದರೆ ಮಹಾ 
ಭಾರತ ಗ್ರಂಥದಲ್ಲಿದ್ದ ಕೌರವ ಪಾಂಡನರ ಚರಿತ್ರೆಯು ಸತ್ಯವೋ ಮಿಥ್ಯವೋ 
ಹೇಳಲಿಕ್ಸಾಗುವದಿಲ್ಲ. ಕೌರವ ಪಾಂಡನರ ಜನನ, ಅನರ ಲಗ್ನ ಆದರ 
ಬಾಲ್ಯದ ವರ್ತನ, ಪ್ರೌಢರಾದ ಬಳಿಕ ಅವರ ಕಾರ್ಯಗಳು, ಅದರಲ್ಲಿಯ 


೩೩೪ ಶಿವಾನು ಭವ. 


ವರ್ಣನೆಗಳು ಅದ್ಭುತಗಳು ಅರ್ಜುನನ ವೈರಾಗ್ಯ ಗೀತೆಯ ಉಸಸೇಕ 
ಹೀಗೆ ಎಲ್ಲವನ್ನು ಕೂಲಂಕಷವಾಗಿ ವಿಚಾರಿಸಿದರೆ ಪಾಂಡವರು ಕೌರವರು 
ಇದ್ದರೋ ಇಲ್ಲವೋ ಎಂಬ ಶಂಕೆ ಉಂಟಾಗುವದು. ಒಂದು ವೇಳೆ ಇವರು 
ಇದ್ದರೆಂದು ತಿ೪ದರೂ ಈ ಮಹಾಭಾರತನೆಲ್ಲ ಇವರಿಗೆ ಅಕ್ಷರಶಃ ಸಂಬಂಧೆ 
ಪಡುವದಿಲ್ಲೆಂದು ಅನಿಸದೆ ಇರುವದಿಲ್ಲ. ಈ ಮಹಾಭಾರತವು ಐತಿಹಾಸಿಕ 
ನಿಜವಾದ ಗ್ರಂಥವಲ್ಲೆಂದು ಅನಿಸುವದು. ಯಾಕಂದರೆ ಈಗಿನ ಕಾಲದ 
ಲ್ಲಿಯೂ ಕೂಡ ಕವಿಗಳು ಗ್ರಂಥಕಾರರು ಅನೇಕ ಕಾದಂಬರಿ ಪುರಾಣಗ 
ಳನ್ನು ಮಹಾತ್ಮಾಗಾಂಧಿ, ಲೋಕ ಮಾನ್ಯ ಬಳಕ ಮೊದೆಲಾದನರ ಬಗ್ಗೆ 
ಅದ್ಭುತವಾಗಿ ಬರೆದದ್ದು ಕಂಡುಬರುತ್ತದೆ. ಅವರಿಗೆ ರೆಕ್ಕೆಗಳನ್ನು ಹೆಚ್ಚಿ 
ಆಕು ಕೈ ಮೂರು ತಲೆ ಮೊದಲಾದವುಗಳನ್ನು ಮಾಡಿ ಚಿತ್ರಗಳನ್ನೂ ಸಹ 
ತೆಗೆದದ್ದು ನೋಡಿದರೆ, ಈ ಮಹಾಭಾರತವು ನಿಜವಾದ ಐತಿಹಾಸಿಕ ಗ್ರಂಥ 
ನಲ್ಪೆಂದು ತೋರುವದು. ಅದರಂತೆ ಸೆಕಲ ಪುರಾಣಗಳ ಹಸೆಸು ಬರ 
ಹವೂ ಇರುವದೆಂದು ಅನ್ನಿಸುತ್ತದೆ. 


ರಾಮ ಪುರಾಣ, ಬ್ರಹ್ಮೆಸುರಾಣ, ವಿಷ್ಣುಪುರಾಣ, ಶಿನಪುರಾಣ, 
ಪದ್ಮನುರಾಣ, ಗರುಡ ಪುರಾಣ, ಭಾಗವತ ಪುರಾಣ ಮೊದಲಾದ ಇನ್ನೂ 
ಅನೇಕ ಪುರಾಣಗಳಲ್ಲಿ ಬಂದ ವ್ಯಕ್ತಿಗಳು ಇದ್ದರೋ ಇಲ್ಲವೋ ಎಂಬು 
ದನ್ನು ಹೇಳುವದು ಕಠಿಸವಿರುವದು. ಒಂದುವೇಳೆ ಈ ವ್ಯಕ್ತಿಗಳು ಇದ್ದ 
ರೆಂದು ತಿಳಿದುಕೊಂಡರೂ ಕೂಡ ಅವುಗಳಲ್ಲಿ ಬಂದ ವರ್ಣನೆಗಳು ಸುಳ್ಳೆಂದು 
ಹೇಳಲಡ್ಡಿ ಇಲ್ಲ. ರಾನಣ್ಯೂಗೆ ಹೆತ್ತು ಶಲೆ, ಇಪ್ಪತ್ತು ಕೈ, ಕುಂಭಕರ್ಣನ 
ಶಂರ ಕಣ್ಣು ಮೂಗುಗಳ ವಿಸ್ತಾರ ಮೊದಲಾದವುಗಳನ್ನು ಓದಿದರೆ ಎಂಥ 
ವನಿಗಾದರೂ ಇವು ಸುಳ್ಳೆಂದ: ಅನಿಸುವವು. ಆದರೆ ಇವೆಲ್ಲ ನಮ್ಮ ಶರೀರ 
ದಲ್ಲಿಯ ಗುಣಗಳಿಗೆ ಹೋಲಿಸಿ ಬರೆದ ದಿನ್ಯ ಗ್ರಂಥಗಳೆಂದು ಹೇಳಬಹುದು. 
ಬಹುತರ ಹಿಂದಿನ ಕವಿಗಳೆಲ್ಲ ಇದೇ ಮಾರ್ಗವನ್ನು ಅನುಸರಿಸಿ ಅಸಂಖ್ಯ 
ಗ್ರಂಥಗಳನ್ನು ರಚಿಸಿದ್ದು ಕಂಡುಬರುತ್ತದೆ. ಬಿಗಿಯಾದ ಅಧ್ಯಾತ್ಮಿಕ ಹಾಗೂ 
ಶರೀರ ಶೋಧಗಳನ್ನು ಕಥೆಯ ರೂಪದಿಂದ" ಪುರಾಣ ರೂಪದಿಂದ ಸನಿ 
ಯಾಗುನಂತೆ ರುಚಿಕಟ್ಟಾಗುವಂತೆ ಒಳ್ಳೇ ಬೋಧಸ್ರದನಾಗುನಂತೆ ರಚಿಸಿ 
ದ್ಹಾಕೆಂದು ಅನಿಸುವದು. ಅದರಂತೆ ಅನೇಕ ಕನನಗಳನ್ನೂ ಪದಸದ್ಯಗ 
ಳನ್ನು ರಚಿಸಿದ್ದು ಕಂಡುಬರುತ್ತದೆ. ಇದರಂತೆ ಈ ಛಗನದ್ಗೀಕೆಯನ್ನು 


ಗೀತೆ, ಐತಿಹಾಸಿಕ ಗ್ರಂಥನೇನು? ೩೩೫ 


ವ್ಯಾಸ ಮಹಾ ಖುಹಿಯು ಭಾರತದಲ್ಲಿ ಸೇರಿಸಿದ್ದಾರೆ. ಇದಕ್ಕೆ ಕೌರವ 
ಪೂಡನರ ಯುದ್ಧ ದಲ್ಲಿ ಅರ್ಜುನನಿಗೆ. ವೈರಾಗ್ಯ ಬಂದಂತೆ ನ 
ಮಾಡಿ ಶ್ರೀಕೃಷ್ಣನು” ಈ ಗೀತಾಬೋಧೆಯನ್ನು ಅವನಿಗೆ ಮಾಡಿದಂಕೆ ತೋರಿಸಿ 
ಅವನನ್ನು ಪುನಃ ಯುದ್ಧ ಕ್ಕೆ ಪ್ರವೃ ಶ್ರನನ್ನಾಗಿ ಮಾಡಿದ್ದಾನೆ. ಇದರಿಂದ 
ಜನಸಾಮಾನ್ಯರಿಗೆ ಈ ಸಂಸಾರದಲ್ಲಿ ನಷ್ಭ್ಯಾಮ ಕರ್ಮಗಳನ್ನು ಭಕ್ತಿಯುಕ್ತ 
ರಾಗಿ ಜ್ಞಾನದಿಂದ ಹೇಗೆ ಮಾಡಿದರೆ ಮೋಕ್ಷಸಿಗುತ್ತದೆಂಬ ಶಾಸ್ತ್ರವನ್ನು 
ಇದರಲ್ಲಿ ವಿಶದವಾಗಿ ಬೋಧವಾಗುವಂತೆ ಬರೆದಿದ್ದಾರೆ. ಇದೆಲ್ಲ ವ್ಯಾಸ 


ಮಹೆಖಯಷಸಿಗಳ ದಿವ್ಯ ಕ್ಕ ಕಿಯಾಗಿರುವಡು. 


ಆದರಿ ಬಹುತರ ಅನೇಕರು ಇದು ಐತಿಹಾಸಿಕ ಗ್ರಂಥವೆಂದು ಅಭಿ 
ಪ್ರಾಯಪಡುವರು. ಆದರೆ ಮಹಃ ತ್ಮಾ ಗಾಂಧಿಯವರು ಮಾತ್ರ ಇದು 
ಐಕಿಹಾಸಿಕ ಗ್ರಂಥನಲ್ಲೆಂದು ಅಭಿಸ್ರಾಯಸಟ್ಟಿರುವರು. ಈ ಜಗದಲ್ಲಿ ಖಂಡ 
ಗಳಲ್ಲಿ ದೇಶದಲ್ಲಿ ಪ್ರಾಂತಗಳಲ್ಲಿ ಜಿಲ್ಲೆಗಳಲ್ಲಿ ತಾಲೂಕುಗಳಲ್ಲಿ ಊರಲ್ಲಿ 
ಮನೆಯಲ್ಲಿ ತನ್ನ ಶರೀರದಲ್ಲಿ ಹೀಗೆ ಸದಾ ಸದ್ಗುಣ ದುರ್ಗುಣ (ದೈವೀ 
ಶಕ್ತಿ ಆಸುರಶಕ್ತಿಗಳ) ನಡುನೆ ಕಲಹೈ, ದ್ವಂದ ತ; "ಯುದ್ಧ, ಜಗಳ, ನಡೆದೇ 
ಇದೆ. ಒಮ್ಮೆ ಒಬ್ಬರ ಮೇಲುಗೈಯಾದೆ, "ಇನ್ನೊಮ್ಮೆ ಇನ್ನೊಬ್ಬ ರೆ.ಮೇಲ 
ಗೈಯಾಗುತ್ತಿ ರುವದು. ಅಂತ್ಯದಲ್ಲಿ ಸದ್ಗುಣಗಳಿಗೆ ಜಯ ಲಭಿಸುವದನ್ನು 
ಸದಾ ನೋಡುತ್ತೇವೆ. ಪಾಂಡವರೆಂದಕೆ ಸಂಚಸದ್ಗುಣಗಳು, ಕೌರವಕಿಂದರೆ 
೧೦೧ ದುರ್ಗುಣಗಳು ಈ ಶರೀರದಕ್ಷೆರುವವು. ಕರ್ಣನೆಂದರೆ ಮನಸು, 
ಅರ್ಜುನನೆಂದರೆ- ಜೀವಭಾವ, ಶ್ರೀಕೃಷ್ಣ ನೆಂದರೆ- ಸರಮಾತ್ಮಭಾವ, ಧರ್ಮ 
ಕ್ಷೇತ್ರ- ಕುರಕ್ಷೇಶ್ರವೆಂದರೆನೇ ಈ ಶರೀರ. ಹೀಗೆ ಈ ಗೀತೆಯು ಶರೀರಕ್ಕೆ 
ಚನ್ನಾಗಿ ಹೋಲಿಕೆಯಾಗುವದು. ಇದರಂತೆ ರಾಮಾಯಣದ ಸ್ಥಿತಿಯೂ 
ಇರುವದು. ಬಹುತರ ಕ ಗ್ರಂಥಗಳನ್ನು ಈ ಶರೀರಕ್ಕೆ ಹೋಲಿಸಿದ್ದು 
ಕಂಡುಬರುತ್ತಿದೆ. ಆ ಗ್ರಂಥಗಳಲ್ಲಿಯ ವ್ಯಕ್ತಿಗಳು ಅವುಗಳಲ್ಲಿ ಬಂದಿರ 
ಬಹುದು. ಆದರೆ ಅದ್ಭೈತವಾದ ಅತಿ ಸತತ ದಿಂದ ಬಣ್ಣಿಸಿ ಕನಿಗಳು 
ತಮ್ಮ ಜ್ಞಾನಶಕ್ತಿ ಬುದ್ಧಿ ಶಕ್ತಿ ಯನ್ನು ಸಟಗ ಕ ತೋರು 
ವದು. ಅದಕ್ಕೆ ಈಗ್ನ ಗ್ರಂಥಗಳನ್ನು ತ್ಯವಾಗಿ ಘಟಸಿನ ಸಂಗತಿಗಳ ಚರಿತೆ 
ಎಂದು ಓದದೆ, ಅವುಗಳಲ್ಲಿಯ | ಶಾರೀರಿಕ ಶೋಧದ ತಿರು 
ಳನ್ನು ಗ್ರಹಿಸಲಿಕ್ಕೆ ಯಕ್ನಿಸಬೇಕೇಹೊರತು ಇವೆಲ್ಲ ಅಫೆಟತ ಫಟನೆಗ 


೩೩೬ ಶಿವಾನುಭವ. 


ಳನ್ನು ಆ ಮಹಾ ವ್ಯಕ್ತಿಗಳು ಮಾಡಿದರು. ನಾವು ಅದರೆ ಮುಂದೆ ಹುಲ್ಲು 
ಕಡ್ಡಿಗೆ ಸಮಾನರು ಎಂದು ದೆಂಗುವರಿದು ಮೂಢನಂತೆ ಅವರದನ್ನು ನೆನಿ 
ಸುತ್ತ ಕುಳ್ಳಿರಬಾರದು. ಇದರಿಂದ ಮಾನವನು ನಿಜವಾಗಿ ಹೇಡಿಯಾಗುವ 
ದರಲ್ಲಿ ಸಂದೇಹವಿಲ್ಲ. ಈ ಪುರಾಣಗಳು ಕೇಳಲಿಕ್ಕೆ ಬಲು ಸೊಗಸಾಗಿಯೇ 
ಇರುವವು. ಬರೇ ಕೇಳಿ ಮಾಡುವುದಾದರೂ ಏನು? ನಿನ್ನ ನಿಜವನ್ನು 
ಕಾಣುವದಕ್ಕೆ ಅನೆಲ್ಲ ಗ್ರಂಥಗಳು ಥಿನಗೆ ನೆರವಾಗಬೇಕು. ಅಂದರೆ 
ಆ ಗ್ರಂಥ ಬರೆದದ್ದಕ್ಕೂ ಓದಿದ್ದಕ್ಕೂ ಕೇಳಿದ್ದಕ್ಕೂ ಒಳ್ಳೇ ಶಾರ್ಥಕವಾ 
ಗುವದು. ಹುಚ್ಚ ನಂತೆ ಡುತ ಪವಾಡ, ನೀಲ ಸ ಎಂದು ಬೊಟ್ಟು 
ಕಚ್ಚಿ ಕೂಡ್ರುವದು ಒಕ್ಕು. ಅದರಂತೆ ಗೀತೆಯ ಮೊದಲನೇ ಅಧ್ಯ 
ಯಲ್ಲಿ ಕೌರವ ಪಾಂಡನ ಸೇನೆಯ ವರ್ಣನೆಯನ್ನು ಮಾಡಿದಾಕ್ಷಣ ಈ 
ಗೀತೆಯನ್ನು ರಣಾಂಗಣದಲ್ಲಿ ಉಸದೇಕ ಮಾಡಿದನೆಂದು ಯಾರೂ ತಿಳಿಯ 
ಬಾರದು. ರಣಾಂಗಣದಲ್ಲಿ ಐತಿಹಾಸಿಕವಾಗಿ ಗ್ರಂಥ ಫಟಿನೆಗಳು ನಡೆದಿ 
ರುವವೇನು? ಇಂಥವುಗಳನ್ನು ಈಗ ಎಲ್ಲಿಯಾದರೂ ಯಾರಾದರೂ ಕಂಡಿ 
ರುವರೇನು? ಎಂಬ ಪ್ರಶ್ನೆಗೆ ಯಾರೂ ಉತ್ತರ ಹೇಳುವಂತಿಲ್ಲ. ವೈರಾಗ್ಯ 
ಬರುವದಕ್ಕೆ ಬಾಹ್ಯಕಾರಣಗಳು ಯಾವವು ಬೇಕು ? ಅಂತರಂಗದ ಕಾರಣ 
ನೇಸುಬೇಕು ? ಇರಡ್ದ ತ್ಯಾ ಗದ ವೈರಾಗ್ಯದ ಚರಿತೆಗಳು ಎಷ್ಟು ಆಗಿವೆ? 
ಅವು ಹೇಗೆ ಆಗಿವೆ? ಎಂಬುದನ್ನು ಸಹ ಕೂಲಂಕಷವಾಗಿ ge 
ಈ ಗೀತೆಯ ಪ್ರಾರಂಭವನ್ನು ಇವುಗಳಿಗೆ ಹೋಲಿಸಬೇಕೇ ಹೊರತು 
ಮೂರ್ಬರಂಕೆ ಯಾವದನ್ನೂ ನಂಬಲಾಗದು. ಇದು ನಿಜ್ಞಾನ ಯುಗ ಎಲ್ಲಕ್ಕೂ 
ಕಾರಣ ಪ್ರಮಾಣ ಪ್ರಸಂಗಗಳನ್ನು ಪ್ರತಿಯೊಬ್ಬರೂ ಕೇಳುವರು. ಶಿವನು 
ಪಾರ್ವತಿಗೆ ಹೇಳಿದನು, ಶಿನನು ಷಣ್ಮಖನಿಗೆ ಹೇಳಿದನು, ನಾರದನು 
ಬೋಧಸಿದನು, ರಾಮನು ಬೋಧಿಸಿದನು ಕೃಷ್ಣನು ಬೋಧಿಸಿದನು 
ಎಂದು ಈಗಿನನರೂ ಕೂಡ ಅನೇಕ ಗ್ರಂಥಗಳನ್ನು ಬರೆದದ್ದು ಕಂಡು 
ಬರುತ್ತದೆ. ಆದರೆ ಅದರ ಅರ್ಥವೇನಂದಕ್ಕೆ ತಾನು ಸ್ವತಃ ಹೇಳಲಿಲ್ಲ. 
ಶನ್ನಲ್ಲಿ ಉದ್ಭವಿಸಿದ ತಿವ, ಪಾರ್ವತಿ, ನಾರದ, ರಾಮ ಕೃಷ್ಣರೆಂಬ 
ಶಕ್ತಿಗಳು ಬೋಧಿಸಿದರೆಂದು ಅರ್ಥ ಮಾಡಿಕೊಳ್ಳ ಬೇಕೇ ಹೊರತು, ಆನರೇ 
ಬೋಧಿಸಿದ ಗ್ರಂಥಗಳೆಂದು ಯಾರೂ ತಿಳಿಯಬಾರದು. ಅದರಂತೆ ವೇದ: 
ಗಳು, ಕುರಾನ, ಬಾಯಬಲ್ಲ, ಮೊದಲಾದ ಗ್ರಂಥಗಳು ಅಪೌರುಷೇಯ 
ವೆಂದು ಹೇಳುವದು. ದೇವರಿಂದಲೇ ಬಂದವೆಂದು ಹೇಳುವರು. ಇದಕ್ಕೂ 


ಗೀತೆ, ಐತಿಹಾಸಿಕ ಗ ಗ್ರಂಥವೇನು? ೩೩೭ 


ಅರ್ಥವಿರುವದು. ಶರೀರ ಭಾನ ಮರೆತಾಗೃ ದೇನಭಾವದಲ್ಲಿ ಇದ್ದಾಗ ಬರೆದ 
ಗ್ರಂಥಗಳೆಂದು ಅರ್ಥ ಮಾಡಬೇಕು. ಇಲ್ಲದ ಅರ್ಥ ಮಾಡಿ ಇತಾಕವರು 


ದುರಭಿಮಾನಿಗಳಾಗಿ ಬಡಿದಾಡಿ ಸತ್ತ ಅನಂಖೆ ಉಕರಣೆಗಳುಂಟು, 
ಆದಕ್ಕೆ ಗೀತೆಯನ್ನು ಶ್ರೀಕೃಷ್ಣನು ಅರ್ಜುನನಿಗೆ ರಣರಂಗದಲ್ಲಿ ಬೋಧಿ 
ಸಿದ್ದದಲ್ಲ. ವ್ಯಾಸ ಮಹೆಯಸಿಗಳು ಈ ಶರೀರದಲ್ಲಿಯೆ ಗುಣಗಳಿಗೆ ಹೋಲಿಸಿ 
ಬೋಧಿಸಿದ ಸಕಲರ ಗ್ರಂಥನೆಂದು ತಿಳಿಯಬೇಕು. ಈ ಹೆಸರನ್ನು ಕೇಳಿ 
ಇದು ಬ್ರಾಹ್ಮಣರ ಗ್ರಂಥವೆಂದು ಅವರಿಗೆ ಭಾವ. ಅದರಂತೆ ಅವರು 
ಗ್ರಂಥವನ್ನೆ ಕ್ಷೆ ಓದಬೇಕೆಂದು ನ್ನ ದ್ದಾ ಕೆ. ಇದು ಯಾವ 
ಮತಧರ್ಮ ಪಂಥ, ಜಾತಿಯ ಗ್ರಂಥವಲ್ಲ, ಇದು ಎಲ್ಲರ ಶರೀರದಲ್ಲಿ 
ನಡೆಯುವ ದ್ವಂದ್ವ ಯುದ್ಧಗಳೆ ನಡುವೆ ಹೊರಟ ದಿವೈ ಉನದೇಶವಾಗಿದೆ. 
ಅದಕ್ಕೆ ಗೀತೆಗೆ ಇಷ್ಟೊಂದು ಮಹತ್ವಬಂದಿದೆ. ಬರೇ ವೈಷ್ಣವರ ಗ್ರಂಥ 
ಅಥವಾ ನಾರಾಯಣನ ಗ್ರಂಥ ಕೃಷ್ಣನ ಗ್ರಂಥವೆಂದಿದ್ದಕಿ ಉಳಿದವರು 
ಯಾರೂ ಇದನ್ನು ಓದುತ್ತಿರಲಿಲ್ಲ. ಈ ಗ್ರಂಥವು ಜಾತ್ಯತೀತ ರಾಷ್ಟ್ರಾ 
ತೀತ ಇದ್ದುದರಿಂದಲೇ ಇಷ್ಟು ಪ್ರಸಿದ್ಧಿ ಯನ್ನು ಪಡೆದಿದೆ. ಇದೆಣಂದು 
ಆತ್ಮನುರಾಣ ಅಥವಾ ಅತ್ಮಜೋಧೆಯ ಮುಕ್ತಿ ಸಾಧನೆಯ ಗ್ರಂಥವಾಗಿ 
ರುವದು. ಇಂಥ ಮಂತ್ರದ ಇಂಥ ದೇವರನ್ನು ಧ್ಯಾನಿಸಬೇಕು ಎಂದು 
ಸಹ ಎಲ್ಲಿಯೂ ಹೇಳಿಲ್ಲ. ಸಾಮಾನ್ಯವಾಗಿ ಓಂಕಾರಕ್ಕೆ ಮಹತ್ವಕೊಟ್ಟಿ 
ದ್ದಾನೆ. ಆದರೆ ವಿಶ್ವರೂನ ದರ್ಶನದಲ್ಲಿ ಸಕಲ ದೇವಾದಿದೇವತೆಗಳನ್ನು 
ದರ್ಶನ ಮಾಡಿಸಿದ್ದಾನೆ. ಅದಕ್ಕೆ ಈ ಗ್ರಂಥವು ಯಾವ ಮತಪಂಗಡ ಜಾಕಿ 
ಧರ್ಮಕ್ಕೆ ಸಂಬಂಧಿಸಿಲ್ಲ. ಇಡೀ ಮಾನನ ಕುಲಕ್ಕೆ ಮಾತ್ರ ಸಂಬಂಧಿ 
ಸಿದೆ ದಿವ್ಯ ಗ್ರ |೨ಥವಾಗಿದೆ. ಅದಕ್ಕೆ ಸಕಲರೂ ಇದನ್ನು ಅರಿತು ಇದರ 
ಅಧ್ಯಯನ ಮಾಡಿ ಇದರಲ್ಲಿಯ ಆತ್ಮಸ್ವರೂಪ ನ ಬೋಧೆಯನ್ನೂ ಪರಿಭಕ್ತಿ 
ಯನ್ನೂ ನಿಷ್ಕಾಮಕರ್ಮವನ್ನೂ ದಿವ್ಯಜ್ಞಾನವನ್ನೂ ಅರಿತುಕೊಂಡು ಸಾಧನ 
ಮಾಡಿ ನಡೆದು ಪಡೆದು ಕೃತಾರ್ಥರಾಗಬೇಕು ಹೊರತು ನಮ್ಮದಲ್ಲ ಎಂದು 
ತಿರಸ್ಕರಿಸಿದರೆ ಮಹಾ ಹಾನಿ ಬರುವದು ಸಹೆಜವಿದೆ. ಯಾವ ದೇಶದಲ್ಲಿ 
ಯಾವ ಪರ್ವತದಲ್ಲಿ ಯಾವ ವ್ಯಕ್ತಿಯಿಂದ ರತ್ನ ತೆಗೆದರೆಂಬುದನ್ನು ನೋಡದೆ 
ರತ್ನದ ನಿಜವಾದ ಬೆರೆಯರಿತು. ಈ ರತ್ನದ ನವೆಗೆ ಮಾಡಿಕೊಳ್ಳ 
ಬೇಕೆಂದು ಸೊಚಿಸೆಥೆ ಇರಲಾಕಿತ್ರ' 


ಅಣ್ಣ ಕಟ್ಟಿದ ಬುತ್ತಿ. 
(ಲೇಖಕರ: ಶ್ರೀನಾ. ಮ, ಸಿದ್ಧರಾನುಯ್ಯ ನಾಗರಹಾಳು.) 


ವಾ ಸಾಗಿ ಎಷಪಾಣಾಣಾ ಟ್‌ 


ಅಣ್ಣ! ನಮ್ಮ ಬಸವಣ್ಣ ಕಟ್ಟಿದಬುತ್ತಿ! ಬುತ್ತಿಯಂದರೆ ಎಲ್ಲರಬಾ 
ಯಲ್ಲೂ ಫಿರೂರ ಬಹುದಲ್ಲವೇ? ಬುತ್ತಿಎಂದರೆ ಅದರಲ್ಲಿ ವಿಶೇಷತೆ ಇದ್ದೇ 
ಇರಬೇಕು. ಬುಕ್ತಿಯಂದರೆ ರೈತನ ಹೆಂಡತಿ ನೇಗಿಲು ಹೆಗಲಲ್ಲಿ ಹೊತ್ತು 
ಹೊಲಗಪ್ಪೆಗಳಿಗೆ ಕೆಲಸಮಾಡಲಿಕ್ಕಾಗಿ ಮುಂಜಾನದಲ್ಲಿ ಹೋಗುವ ತನ್ನ 
ಇನಿಯನಿಗೆ ಕಟ್ಟುವಬುತ್ತಿ - ಬುತ್ತಿಯಲ್ಲ. ತಾಯಿ ತನ್ನ ಮಗಳು ಗಂಡನ 
ಮನೆಗೆ ಹೋಗುವಾಗ ಕಟ್ಟುವಬುತ್ತಿ- ಬುತ್ತಿಯಲ್ಲ. ಒಟ್ಟಿನಲ್ಲಿ ಹೇಳುವು 
ದಾದಕೆ ಯಾವುದೇ ವಿಧದಿಂದ ಕಟ್ಟಿದ ದಾರಿಯಬುತ್ತಿ ಅಲ್ಲ. ಹಾಗಾದರೆ 
ಅಣ್ಣ "ಬಸವಣ್ಣ' ತಮ್ಮಂದಿರಿಗೆ ಕಟ್ಟಿದ ಬುತ್ತಿ ಎಂಥಹದು? ಅಣ್ಣನು 
ಕಟ್ಟಿ ದಬುತ್ತಿಯನ್ಲಿ ಕಜ್ಜಾಯ ಭಕ್ಷ್ಯಾದಿಗಳನ್ನು ಸಂಗ್ರಹಿಸಿ ಕಟ್ಟರುವನೇ 
ಅಲ್ಲ. ಅವಾವೂ ಅಲ್ಲ. ಕಟ್ಟಾಯ ಭಕ್ಪಾದಿಗಳ ಸವಿಗಿಂತ ಹೆಚ್ಚುಗಿ 
ರುಚಿಎನಿಸುವ ಸುಮಧುರವಾದ ಅನೇಕ ವಚನಗಳನ್ನು ಕೂಡಿಸಿ ಕಟ್ಟದ 
ಬುತ್ತಿ ಅದು ಹಳಸದೇ ಸದಾ ಸವಿಯಾಗಿರುವ ಬುತ್ತಿ. ಈ ಬುತ್ತಿಯಿಂದ 
ಬಹು ತಮ್ಮೇದಿರು ಉಂಡು ಚನ್ನಾಗಿ ಜೀರ್ಣಿಸಿಕೊಂಡು ಸದೃಢ ಕಾಯ 
ಗಳಾಗಿದ್ದಾರಿ. ಅರ್ಥಾತ್‌ ಅಣ್ಣ ನವರ ವಚನಗಳಿಂದ ಜ್ಞಾನಿಗಳಾಗಿದ್ದಾ 
ಕಿಂಬರ್ಥ, ಮತ್ತೇನಲ್ಲ. ಅಣ್ಣನವರ ಒಂದೊಂದು ವಚನ ಸಮಾಜ ಸುಧಾ 
ರಕರಿಗೆ ಮಾರ್ಗದರ್ಶಕವಾಗಿ ವಿದ್ಯುದ್ದೀಪಗಳಂತೆ ರಾರಾಜಿಸುತ್ತವೆ. ಕಟ್ಟದ 
ಬುತ್ತಿಯನ್ನು ಗಬಗಬನೆ ತಿಂದು ಅಜೀರ್ಣದ ಶರೆ ಸಿಕ್ಕಿ ದರೆ ತನ್ನ ದೇಹ 
ವನ್ನು ತಾನೇ ಸುಲಭವಾಗಿ ಕೆಡಸಿಕೊಂಡಂತೆ ಆಗುತ್ತದೆ. ಯೋಗ್ಯ 
ರೀಕಿಯಿಂದ ಮಧುರತೆಯ ಸವಿ ಅನುಭವಿಸಿದರೆ ಯೋಗ್ಯವೆನಿ ಸುವುದು. 
ಅನೇಕ ತಮ್ಮಂದಿರು ಅಣ್ಣನು ಕಟ್ಟಿದ ಬುತ್ತಿಯಲ್ಲಿ ಅನೇಕ ವಚನದ 
ಕಿಂಡೆಕಿನಸುಗಳನ್ನು ಕಿಂದು ಅವರ ಸವಿಯನ್ನು ಚನ್ನಾಗಿ ಅನುಭವಿಸಿ 
ಆ ಯಾನ ತಮ್ಮ ಅನುಭವದಿಂದ ಬೇಕಿ ಬೇಕಿಯವರಿಗೆ ಆ (ವಚನಗಳ) 
ತಿಂಡಿಗಳ ಅನುಭವ ಮಾಡಿ ಕೊಟ್ಟಿದ್ದಾರೆ. ಎಲ್ಲರಂತೆ ಅಣ್ಣನವರು ಕಟ್ಟಿದ 
ಬುತ್ತಿಯಂದರೆ'ನನಗೂ ಇಷ್ಟ. ಬುತ್ತಿ ನೋಡಿದರೆ (ವಚನಸಾಹಿಶ್ಯದ ಬುತ್ತಿ) 


ಅಣ್ಣ ಕಟ್ಟಿದ ಬುತ್ತಿ. ೩೩೯ 


ತಾವರೆಯ ಮೊಗ್ಗು ಅರಳುವಂತೆ ನನ್ನ ತುಂಬು ಹೃದಯದ ಮೊಗ್ಗು 
ಅರಳಿ ಬೇಗ ಉಣ್ಣ ಉಣ್ಣಬೆ:ಕೆಂದು ಬಾಯಲ್ಲಿ ಲಾಲಾರಸ ಬರುವುದು. 
ಆ ಬುಕ್ತಿಯಲ್ಲಿ-- 


« ಕಳಬೇಡ ಕೊಲಬೇಡ ಅ ಸ ಎಂಬ 
ವಚನದ ತಿಂಡಿ ನನಗೆ ಬಹು ರುಚಿ ಕಂಡಿತು. ಆದ್ದರಿಂದ ಅದರ ಸನಿ 
ಯು೧ಡು ಆ ತಿನಿಸಿಗೆ ಬೇಕಾದ ಸಾಮಾಗ್ರಿ ಹೇಗೆ ಪ್ರಮಾಣಕ್ಕೆ ಸರಿಯಾಗಿ 
ಹಾಕಿ ಸವಿಯಾದ ತಿಂಡಿ ಮಾಡಬೇಕು? ಎಂಬುದರ ಬಗ್ಗೆ ವಿಚಾರಿಸ 
ಬೇಕು. ಅಂದರೆ ಅಣ್ಣ ನವರ ಅನೇಕ ವಚನಗಳಿವೆ. ಅವುಗಳನ್ನು ಚನ್ನಾಗಿ 
ತಿಳಿದು ಅದರಂತೆ ನಡೆದಕೆ “ನೈತಿಕ ಸುಭಾಷಿತ ಬೆಳಕಿನಿಂದ ಸಮಾಜ 
ಮತ್ತು ದೇಶವೂ ಪ್ರಜ್ವಲಿಸುತ್ತದೆ. ಜತಿ ಜಾತಿಗಳಲ್ಲಿ ಯಾವ ವಿಧವಾದ 
ದ್ವೇಷಾಸೂಯಗಳಿಲ್ಲದೆ ದೇಶವು ಸಸ್ಯ ಸದ್ಭುದ್ದಿಗೊಂಡು ಶಾಂತ ವಾತಾವ 
ರಣನೇರ್ಸಡುತ್ತದೆ. ಇನ್ನು ಅಣ್ಣನ ಬುತ್ತಿಯಿ.ಂದ ಆರಿಸಿದೆ ವಚನದ: 
(ಕಿಂಡಿಯ) ಸನಿ ನೋಡುತ್ತೇನೆ. 


ಕಳಬೇಡ, ಕೊಲಬೇಡ), ಹುಸಿಯ ನುಡಿಯಲುಬೇಡ 
ಇದಿರ ಹಳಿಯಲುಬೇಡ, ತನ್ನ ಬಣ್ಣಿಸಬೇಡ, 

ಇದೇ ಅಂತರಂಗ ಶುದ್ಧಿ ಇದೇ ಬಹಿರಂಗದ ಶುದ್ಧಿ 
ಇದೇ ನಮ್ಮ ಕೂಡಲಸಂಗಮದೇನನನೊಲಿಸುವ ಸರಿ. 


— “ಭಗವಾನ್‌ ಒಸವೇಶ್ವರ'. 


ನೈತಿಕದ ನೆಕೆಯರಿಯದೆ ಮನಬಂದಂತೆ ನಡೆದು ವಿನತ್ತಿಗೀಡಾಗಿ 
ಕಣ್‌ ನೆಲೆ ನಿಲ್ಲಿಸಿ ಬಾಸು ಬಾಯಿ ಬಿಡುತ್ತಿರುನ ಸಾಮೂಜಿಕರಿಗೆ ಮೇಲಿನ 
ವಾಕ್ಯವು ಜೀವನೌಸಧವಾಗಿದೆ. ಈ ಅಮೂಲ್ಯವಾದ ವಚನವು ಎಲ್ಲ ದೇಶ 
ಕಾಲಗಳಿಗೂ ಎಲ್ಲ ಮತಪಂಥಗಳಿಗೂ ಹೊಂದಿಕೊಳ್ಳುನಂತಹುದಾಗಿದೆ. 
ಮತ- ಧರ್ಮಗಳಿಗೆ ನೀತಿಯೇ ತಳಹದಿಯಲ್ಲವೇ? ನೀತಿಇಲ್ಲದ ಧರ್ಮ 
ಅಧರ್ಮ, ಮುತ ದುರ್ಮತ. ದೇಹ, ಮನಸ್ಸು, ಆತ್ಮ (ಜೀವ) ಇವುಗಳ ವಿಕಾಸ 
(ಏಳ್ಗೆ) ಕೈ ನೀತಿಯೇ ಕಾರಣವೆಂದರೆ ಅತಿಶಯೋಕ್ರಿಯಾಗಲಾರದು. 
ಕಳಬೇಡ” ಎಂಬ ಈ ಮಾತು ಎಸ್ಟು ಮಹತ್ವಸೂರ್ಣವಾದದ್ದು ! "ಇನ್ನೊ 
ಬ್ಬರ ಒಡವೆಯನ್ನು ಕದಿಯಬೇಡ' ಎಂ ಬುದಿಷ್ಟೇ ಇದಕ್ಕೆ ಅರ್ಥ. ಆದ್ದ 


೨೪೨ ಶಿವಾನುಭವ. 


ರಿಂದ ಅದರಲ್ಲೇನು ಮಹತ್ವ? ಎಂದು ಯಾರಾದರೂ ವಿಚಾರಿಸಬಹುದು. 
ಆದರೆ ಕದಿಯದಿರುವ (ಆಸ್ತೇಯ) ಗುಣವು ಸಮಾಜದಲ್ಲಿ ಅಳವಟ್ಟು ನಲೆ 
ನೀತಾಗ ಎಂತಹ ಪರಿಸ್ಥಿ ತಿಯುಂಟಾದೀತು ! ಎಂಬುದನ್ನು ಪರಿಕಿಸಿದರೆ 
“ಕಳಬೇಡ” ಏರಿಬಲ್ಲಿ ಎಷ್ಟು ಮಹೆತ್ವವಿಜೆ. ಎಂಬುದು ತಿಳಿದೀತು. ಶರೀ 
ರದಿಂದ ಇತರ ವಸ್ತುವನ್ನು ಅಪಹರಿಸಬಾರದು ಇಷ್ಟೇ ಅಲ್ಲ, ಮಾತಿನಿಂದಲೂ 
ಮನದಿಂದಲೂ ಆನರ ಬಗೆಗೆ ಅನಾಸ್ಥೆ ತಾಳಿರಬೇಕೆಂದು "ಕಳಬೇಡ 
ಎಂಬ ಮಾತು ಹೇಳುತ್ತದೆ. ಎಷ್ಟು ಸೂಕ್ಷ್ಮನಾದ ನೀತಿ ಇದು! 
ಮಹಾತ್ಮಾ ಗಾಂಧಿಯನರು ತಮ್ಮ ತ ರಂಗ' ಎಂಬ ಪುಶಸ್ಕಕದಲ್ಲಿ 
"ತನಗೆ ಸಾಕಾಗುವಷ್ಟು ಹ ಮಾಡಿದ ಮೇಲೆ ರುಚಿಗಾಗಿ ಆಶೆಯಿಂದ 
ಒಂದು ತುತ್ತು ಹೆಚ್ಚು ತಿಂದರೆ ಆಯಿತು. ಅದು ಕಳ್ಳತನವಾಗುತ್ತದೆ 
ಎಂದು ಹೇಳಿದ್ದಾರೆ. ಹೆಚ್ಚಾದ ತುತ್ತು ತಿನ್ನುವುದರಿಂದ ಅಜೀರ್ಣವಾಗು 
ವುದಲ್ಲದೇ ಇನ್ನೊಬ್ಬರ ಹಸಿವೆಯನ್ನು ಹಿಂಗಿಸಲು ತಕ್ಕುದಾದ ಪಾಯಾವ 
ತತ್ವ ವ್ಯರ್ಥವಾಗಿ ಹೋಗುವುದು. ಮತ್ತು ಇನ್ನೊಬ್ಬ ಬ್ಬರ ತುತ್ತ ನ್ನು ನಾವು 
ತಿಂದಂತಾಗಿ ಕಳ್ಳತನವಾಗುವದಿಲ್ಲವೇ? 

"ಕೊಲಬೇಡ' ಇದು ಕೂಡ ಅಷ್ಟೇ ಮಹತ್ವವುಳ್ಳ ನುಡಿ. ಶರೀರ 
ದಿಂದ ಯಾದ ಪ್ರಾಣಿಯನ್ನೂ ಕೊಲ್ಲಬಾರದು. ಅಷ್ಟೇಅಲ್ಲ, ಮಾತಿನಿಂದಲೂ 
ಮನದಿಂಡಲೂ ಕೊಲ್ಲು ವದನ್ನು ಬಿಡಬೇಕು. "ಕೊಲ್ಲುವವನೇ ಮಾದಿಗ, 
ಹೊಲಸು ಶಿಂಬುವವನೇ ಹೊಲೆಯ' ಎಂದು ಅಣ್ಣನು ಹೇಳಿದ್ದಾನೆ. 
ಇತರರ ಮನ ನೋಯುನಂತೆ ಮಾತಾಡುವುದೇ ಮಾತಿನ ಕೊಲೆ. ಮೂರು 
ಆಂಗುಲ ಉದ್ದದ ನಾಲಿಗೆಯನಿ ಆರಡಿ ಮನುಷ್ಯನನ ಟ್ಟಿ ಜಯಿ ಸಬಲ್ಲುದು? 
ಮನಸ್ಸಿನಿಂದ 'ಜೀಕೆಯನರನ್ನು ಕೊಲ್ಲಬೇಕೆಂದು FS ಮಾನ 
ಸಿಕ ಕೊಲೆ. ಈತ್ರಿಕರಣಗಳಿಂದ ಕೊಲೆಯನ್ನು ಬಿಡಬೇಕೆಂಬುದೇ 
"ಕೊಲಬೇಡ' ಎಂಬುದರ ರಹ ಕ್ಯ. 

"ಮಾ ಹಿಂಸ್ಕಾತ್‌ ಸರ್ವ ಭೂತಾನಿ? ಎಂಬ ವೇದದ ಸಾರವನ್ನೇ 
ಕ್ಯ ವಚನ ಒ ಗೊಂಡಿದೆ. 

"ಹುಃ' ಎಂದರೆ ಸುಳ್ಳು, ಇದ್ದುದನ್ನು ಇದ್ದ ಹಾಗೆ ಹೇಳುವುದು ಸತ್ಯ. 
ಸತ್ಯವು ಜಗತ್ತಿನ ಮೂಲಕಾರಣವಾಗಿದ್ದು ಸರ್ವ ವ್ಯವಹಾಕಗಳಿಗೂ ದೂಲ 
ವಾಗಿದೆ. ಒಬ್ಬ ಇಂಗ್ಲಿಷ ಕವಿ ಹೇಳಿದಂತೆ “rt is Beauty, 


ಬಿ ಸ 
Beauty is truth” “ಸತ್ಯವೇ ಸೌಂದರ್ಯ, ಸೌಂದರ್ಯವೇ ಸತ್ಯ” 


ಅಣ್ಣ ಕಟ್ಟಿದ ಬುತ್ತಿ. ೩೪೧ 


ಸುಳ್ಳಿಗೆ ಎಂದಾದರೂ ಸುಖಉಂಟೇ? ಎಂದಿಗೂ ಇಲ್ಲ. ಕೆಲವು ಮೂಢರು 
ಹಾಗೆ ತಿಳಿದದ್ದೇ ಆದರೆ " ಬಿಸಿಲ್ಲುದುರೆಯನ್ನು ಫೀರೆಂದು ಭ್ರಮಿಸುವ' 
ಭ್ರಾಂತಿಕರ ಹಾಗೆ ಅವರ ಅಭಿಪ್ರಾಯ ಅಸ್ಪಷ್ಟವಾಗಿದೆ. ಸತ್ಯವನ್ನು ಹೇಳ 
ಬೇಕಾದರೂ ವಿಚಾರಪೂರಿತವಾಗಿ ಹೇಳಬೇಕು. ಆ ಸತ್ಯಂ ಬ್ರೂಯಾತ್‌, 
ಪ್ರಿಯಂ ಬ್ರೂಯಾತ್‌ ' ಎಂದಿರುವದರಿಂದ ಅಪ್ರಿಯವಾದ ಸತ್ಯವನ್ನು ಹೇಳ: 
ಬಾರದು. ಉದಾಹರಣೆಗಾಗಿ ನಮ್ಮ ಮಿತ್ರನ ಸತಿ ವ್ಯಭಿಚಾರಣಿ ಇದ್ದಾ 
ಳೆಂದು ಇಟ್ಟು ಕೊಳ್ಳಿ. ಆ ವಿಷಯ ಸತ್ಯವಾದರೂ ನಮ್ಮ ಮಿತ್ರನಿಗೆ ಅದನ್ನು 
ಹೇಳಿದರೆ ಆವನ ಮನನೋಯು ನದಲ್ಲದೆ: ದಾಂಸೆತ್ತವಿಚ್ಛೇದವೂ ಅಗಬಹುದು. 
ಆದ್ದರಿಂದ ಆ ಮಾತು ಸತ್ಯವಾದರೂ ಪ್ರಿಉ:ವಾಗಿಲ್ಲ. ಸತ್ಯವೂ ಪ್ರಿಯವೂ 
ಅದಮಾತನ್ನೇ ಹೇಳಬೇಕು. “ ಸತ್ಯಂವದ” ಎಂಬ ವೇದವಚನವು ಈ 
ನೀತಿಯಿಂದ ಬಾಧಿತವಾಗುವುದಿಲ್ಲವೇ? ಎಂದರೆ ಉದಾ: ಒಬ್ಬ ಖಷಿ ನಿನೋ 
ಯೋಚಿಸುತ್ತ ಕುಳಿತಿದ್ದ. ಆಗ ಒಂದು ಚಿಗರೆಯು ಮರಣ ಭೀತಿಯಿಂದ 
ಅವನ ಮುಂದೆಯೆ ಒಂದು ಕಡೆಗೆ ಓಡಿಹೋಯಿತು. ಕೆಲವು ನಿನಿಸಗಳ 
ಮೇಲೆ «ಕಲಿ' (ಮರುಳ ಎಂಬಿಬ್ಬರು ಬೇಟೆಗಾರರು ಬಂದು “ ಚಿಗರೆಯನ್ನು 
ನೋಡಿದಿರಾ» ಎಂದು ಖಹಿಯನ್ನು ಕೇಳಿದರು. ಖುಸಿಗೆ ಪ್ರಾಣಸಂಕಟ 
ಕ್ಕಿಟ್ಟು ಕೊಂಡಿತು. ಸತ್ಯಹೇಳಿದಕೆ ಚಿಗರೆಯ ಪ್ರಾಣಹೋಗುತ್ತೆ, ಸುಳ್ಳು 
ಹೇಳಿದರೆ ತಪಸ್ಸಿಗೆ ಭಂಗ ಬರುತ್ತೆ ಎಂದು ಯೋಚಿಸಿ ಕಡೆಗೆ ಒಂದು ಯುಕ್ತಿ 
ಯನ್ನು ಕಂಡು:- "" ಅಯ್ಯಾ! ನೋಡಿದವನಿಗೆ ಹೇಳುವದಕ್ಕೆ ಬರುವುದಿಲ್ಲ. 
ಹೇಳುವವನು ನೋಡಿಯೇ ಇಲ್ಲ” ಎಂದು ಹೇಳಿದೆ. ಇದನ್ನು ಕೇಳಿದ 
ಕಲಿ ಮರುಳರಿಬ್ಬರು ಬೇಟೆಗಾರರು ಇವನನ್ನು ಹುಚ್ಚನೆಂದು ತಿಳಿದು ಮುಂದೆ 
ಸಾಗಿದರು. ಇಲ್ಲಿ ನೋಡಿದನನೆಂದರೆ ಕಣ್ಣು, ಇದಕ್ಕೆ ಹೇಳಲು ಬರುವುದಿಲ್ಲ 
ಹೇಳುವವನೆಂದರೆ ನಾಲಿಗೆ, ಇದು ನೋಡುವುದಿಲ್ಲ. 


“ ಇದಿರ ಹಳಿಯಲುಬೇಡ ” ಎಂದರೆ ಬೇರೆಯವರನ್ನು ದೂಸಿಸ 
ಬಾರದು. ನಿಂಡೆಯು ಅಪಾಯಕರವಾದದು. ಇನ್ನೊಬ್ಬರೆ ತಪ್ಪುಗಳನ್ನು 
ಮೊದಲು ಶಿದ್ದಿ ಕೊಳ್ಳ ವುಥೊಳ್ಳೇದು. ಇನ್ನೊಬ್ಬರನ್ನು ನಿಂದಿಸುವದರಿಂದ 
ನಮಗೇನು ಲಾಭವೇನು? ಪ್ರತಿಯಾಗಿ ನಿಂದೆಗೆ ಪಾತ್ರನಾದ ವ್ಯಕ್ತಿಗೇ 
ಲಾಭವಾಗುತ್ತಓಿ. ವಿಕೆಂದರೆ ಅನನು ತನ್ನ ತಪ್ಪುಗಳನ್ನು ತಿದ್ದಿ ಕೊಳ್ಳ 
ಬಹುದು. «« ಒಬ್ಬರೆ ಮುಖಕ್ಕೆ ಮಸಿಹಚ್ಚಬೇಕಾದರೆ ಮೊದಲು ಶಾನು 


೨೪೨ ಶಿವಾನುಭವ. 


ಹಚ್ಚಿ ಕೊಳ್ಳ ಬೇಕಲ್ಲವೇ 1” ಒಮ್ಮೊಮ್ಮೆ ನಮ್ಮ ಮೇಲೆ ಸಿಟ್ಟುಗಿ ಮತ್ತು 
ತಪ್ಪು ಮಾಡಬಹೆದು. ಇನ್ನೊಬ್ಬರು ಕೆರಳುವಂತೆ ನಾವು ಅವರನ್ನು 
ನಿಂದಿಸಿದರೆ ನಮ್ಮ ಪ್ರಗತಿಗೆ ಬಾಧೆ ಬರುತ್ತದೆ. ಇನ್ನೊಬ್ಬರ ಮನ 
ಕೋಯದಂತೆ ವರ್ತಿಸುವುದು ಒಳ್ಳೆ ಯವನ ಲಕ್ಷಣ. ತಪ್ಪುಗಾರರನ್ನು 
ಪ್ರತ್ಯಕ್ಷವಾಗಿ ಕಂಡು ಅವರು ಮಾಡುವ ತಸ್ಪಿನ ಅರವು ಅನರಿಗುಂಟಾ 
ಗುವಂತೆ ಮಾಡಿ ಅವರನ್ನು ತಿದ್ದ ಬೇ ಕಲ್ಲದೆ ಸರೋಕ್ಸವಾಗಿ ಅವರು 
ಇಂತಹವರು ಅಂತಹವರು ” ಎಂದು ನಾಡ ಕಟ್ಟುಗಳ ಮೇಲೆ ಕೂತು ಸರ 
ರನ್ನು ಫಿಂದಿಸುವುದರಿಂದ ಪ್ರಯೋಜನನಿಲ್ಲ. 

«« ತನ್ನೆ ಬಣ್ಣಿಸಬೇಡ” ಅಂದರೆ ತನ್ನನ್ನು ತಾನು ಹೊಗಳಿಕೊಳ್ಳ 
ಬಾರದು. (Boasting) "ತುಂಬಿದ ಕೊಡ ತುಳುಕುನದಿಲ್ಲ' ಎಂದಂತೆ 
ತಾನು ಎಷ್ಟು ದೊಡ್ಡ ಗುಣಶಾಲಿಯಾಗಿದ್ದರೂ ತನ್ನ ಗುಣಗಳು ಅಣುವಿಗೆ 
ಸಮಾನ ( 000! 10 Atಂm ) ಗಳೆಂತಲೂ ಬೇರೆಯವರ ಗುಣಗಳು 
ಅಣುಸಮಾನವಾಗಿದ್ದರೂ ಪರ್ವತ ಪ್ರಾಯಗಳೆಂತಲೂ ಭಾವಿಸಜೇಕು. ಈ 
ಭಾವನೆಯು ಅತ್ಮೋನ್ನತಿಗೆ ಕಾರಣವಾಗಿದೆ. | 

“ಎನಗಿಂತ ಕಿರಿಯರಿಲ್ಲ ಎಂಬ ಅಣ್ಣನವರ ಮಾತಿನಲ್ಲಿ ಈ ರಹಸ್ಯ 
ಹುದುಗಿದೆ 4ಕೀಳಿಂ'ಗೆ ಹಯನ ಕರೆವುದಲ್ಲದಿ ಮೇಲಾಗಲೊಲ್ಲೆನು' ಎಂದೂ 
ಅವರು ಹೇಳಿದ್ದಾರೆ. ಈ ಮಾತುಗಳನ್ನು ಮಾನವನು ಅಳವಡಿಸಿ ಕೊಂಡಲ್ಲಿ 
ಕೆಲವೇ ದಿನಗಳಲ್ಲಿ ಪ್ರಗತಿಯನ್ನು ಸಾಧಿಸಬಲ್ಲನು. 

ನೈತಿಕಾಚಾರ (ಸದಾಚಾರ) ವು ಎಲ್ಲ ಮತ ಧರ್ಮುಗಳ ತಳಹದಿ 
ಯಾಗಿದೆ ಜೀವಾಳವಾಗಿದೆ. ಅತ್ಯಾಚಾರ, ಅನಾಚಾರ ಮಾಡಬೇಕೆಂದು 
ಯಾವ ಮತಗ್ರಂಥಗಳಲ್ಲಿಯೂ ಉಕ್ಕವಾಗಿಲ್ಲ. ಆದರೂ ಬಹು ಜನರು 
ಅತ್ಯಾಚಾರ ಅನಾಚಾರಗಳೆಲ್ಲಿ ತೊಡಗಿದ್ದಾರೆ. ನಮ್ಮ ದೇಶವು ಒಂದು 
ಕಾಲದಲ್ಲಿ ಸದಾಚಾರಶೀಲರ ನೆಲೆನೀಡಾಗಿತ್ತು. ಅಗಸ್ತ್ಯನೂ, ಶ್ರೀರಾಮನೂ 
ಇತರ ಮನು ಮುನಿಗಳೂ ಮಹಾಚಾರ್ಯರೂ ಮಹಾರಾಜರೂ ಅಘಟಿತ 
ಘಟನೆಗಳನ್ನು ಮಾಡಿ ಅಜರಾಮರಾಗಿರುವುದು ನೈತಿಕ ಸದಾಚಾರದ 
ಅರ್ಥಾತ್‌ ಕ್ರಿಯಾಸಿದ್ದಿಯ ಬಲದಿಂದಲೆ. ಆದ್ದರಿಂದ ನಾವೂ ಸದಾಚಾರಿ 
ಗಳಾಗಲು ಇಂದೇ ಪ್ರತಿಜ್ಞಾಬದ್ಧರಾಗೋಣ. ಕತ್ತಲೆಯಿಂದ ಬೆಳಕಿನೆಡೆಗೆ 
ಸಾಗೋಣ. 


ಕಾ ದಿ ಹಾ, 


ಬಸವಣ್ಣ. 
೨ 
|. ಕಾವ್ಯಕಲಾಪಿ? ಕವನ ಸಂಗ್ರಹದಿಂದ. ] 
(ಲೇಖಕ: ಶ್ರೀ. ಜಿ. ಎಚ್‌. ಹನ್ನೆರಡುಮಠೆ-ಹೆಳೇಹುಬ್ಬಳ್ಳಿ ) 


ENO 


ಹೃದಯ ಕಾಡಿನಲಿಹ ಹುಲಿಯು ನಾಡಿ ಮಿಡಿಸುತೆಲಿ 
ಅಂತಕಂಗದ ವೀಣೆ ನುಡಿಸ ಬಾ ಬಸನಣ್ಣ 

ಕಾಡು ಈ ದೇಹದಲಿ ನಾಡ ಮೂಡಿಸುತ ತೀಡುತಲಿ 
ಬೀಡು ಮಾಡ ಬಾ ಬೇಗ ಓ ನಮ್ಮೆಲ್ಲರಣ್ಣ ! 


ಹುಲಿತನದ ಛಲವಿದ್ದು ಇಲಿಯಾಗಿ ಇದ್ದಿಹೆವು 
ಭಯದಿ ಮರೆತಿಹೆವು ನೈಜ ತೇಜವನ್ನು 
ಮಿನುಗು ಮೆರಗಿನ ವರ್ಣ ವೈಚಿತ್ರ್ಯ ಮಾಯಪಾಶವು 
ಗುಡುಗಿ ಫರ್ಜಿಸುತಿದೆ; ಬದುಕಲಾರೆನಿನ್ನು 


ನಿನ್ನ ಸಾಕ್ವಿಕತೆಯ ಓಜಸ್ಸು ಹೊಮ್ಮಿ ತೇಜಸ್ಸು ಮೂಡಿ 
ಮುಗಿಲಿನಾಚೆಯ ರವಿಯು ಮಂದಾದನು 
ಹಿಂದೊಮ್ಮೆ ನಿನ್ನೆ ವಚನ ವೃಷ್ಟಿ ನನ್ಮೊಡಲ ಕೊಡಿ 
ಓಡಿಸಿತು ಕವಿದ ಕಾರ್ಮೋಡಗಳನು 


ದಿವ್ಯ ಜ್ಯೋತಿಯ ಹೊಲವು ಕರಣ ಛಲವು 
ಸತ್ವ ಸಾತ್ವಿಕತೆಯ ನಾಂದಿ ಬಲದ ಮಂದಿರ ಭೇರಿ 
ಮುಗಿಲು ಇಲ್ಲದ ಗಗನ ತಿಂಗಳನ ಇರವು 
ಮಾಯೆ. ಹೊದ್ದದ ಮನವು ವಿಶ್ವಾಕ್ಮಿ ಸರಮಾತ್ಮನಕೇರಿ 


ಶರಣ ಚರಣದ ವರ್ಣ ಬಸವಣ್ಣ ಹೇಳಿ 
ಭವವೇಶ ಪಾಶವನು ನಾಶಮಾಡಿ ಮ್ಮ ತಂದನಿಲ್ಲಿ 
ಸಿವಿ ತಿರುಳ ವಿಷ ಒಡಲ ವೈಚಿತ್ರ್ಯ ಹೇಳಿ 
ನೈಜ ಜ್ಯೋತಿಯನಿತ್ತು ಬಾ ಇತ್ತ ಎಂದು ಕರೆದನಲ್ಲಿ 


೩ಲಲ 


ಶಿವಾನುಭವ. 


ಕಿರಿ ಹೃದಯ ಕೆಲ್ಮಿಷ ಘೋರ ಗವಿಯಲಿ 
ನುಸುಳಿ ಬಂದೆನ್ಮ ಕಿನಿಯೊಳುಸುರಿದ ವಚನವ 
ಬಲ ಬಂಧನ ವ್ಯೂಹ ರೂಡ್ಯದಲಿ 

ಮೌಢ್ಯತೆಯ ಮುರಿದೊತ್ತಿ ಎತ್ತುವನೆಮ್ಮ ಬಸವ 


ಹಗಲು ಶಖೆಯಾಗಿ ಇಕುಳು ಭಯವಾಗಿ 
ಮಾಗದಾ ಘಾಯ ಮಾಡಿಹೆದು ಕಾಯೆಕಾಮಾಯ 
ಮದ್ದು ಇನ್ನೆಲ್ಲಿ ? ಓ ಕಾಣದಾ ಯೋಗಿ 
ಇಹುದು ಬಾರಲ್ಲಿ; ಬಸವ ನುಡಿಯಲ್ಲಿ ನೈಜ ಧ್ಯೇಯ! 


ಚುಕ್ಕೆ ಲತೆಯಾಗಿ, ರವಿಯು ಫಲವಾಗಿ 
ಹೊವು ಚಂದಿರನಾಗಿ, ನೆಲನೀರು ಶಾಮ ಮುಗಿಲಾಗಿ 
ಮಿನುಗು ಮೆರುಗು ಜೀವನವು ಮಿಂಚಾಗಿ 
ಹೋಚೆ ಸಿಡಿಲನು ಹೊಡೆಯುನದದೋ ಮಾಯ ಕೂಗಿ 


ಕೀಗಿ ಎದ್ದಿಹೆ ರುಚಿಗೆ ನೀಗಿ ಬಿದ್ದಿದೆ ಶಕ್ತಿ 
ಬಲವಾಗು ಬಾ ಮೊದಲು ಹೃದಯ ಹದವಾಗಿ ಮಾಡು 
ಜನ್ಮ ಸಾರ್ಥಕಕೆಯೆ ನೈಜ ಮುಕ್ತಿ 
ಆ ಮಾರ್ಗ ಬಸವಣ್ಣ ನುಡಿದ ವಚನ ನೋಡು 


ಅಕ್ಕನನ್ನು ಅರಿಯುವ ದೃಷ್ಟಿ 
ಹಾಗೂ 
ನಿಜಚರಿತೆಯ ಸಾರ 


ಬರೆದವರು8-- ಶ್ರೀ ಶಿವಾನಂದ ಸ್ವಾಮಿಗಳು ಗನಿಮಠ ತೆಗ್ಗಿಹೆಳ್ಳಿ (ಇಂಡಿ) 


a — 





ಮಹಜೀನಿ ಅಕ್ಕನ ಚರಿತೆಯನ್ನು ಅನೇಕರು ಅನೇಕ ಬಗೆಯಾಗಿ 
ಬರೆದಿರುವರು, ಆದರೂ ಇನ್ನೂ ಆಕೆಯ ಬಗ್ಗೆ ಬರೆಯುವಿದು ಮುಗಿದಿಲ್ಲ 
ಮುಗಿಯುವಂತೆಯೂ ಇಲ್ಲ. ಯಾಕಂದರೆ ಜಗತ್ತಿನ ಮಾನವರಿಗೆ ಆಕೆ 
ಯೊಂದು ಬಹು ಡೊಡ್ಡ ಒಡೆಯೆಲಾರದ ಒಗಬಾಗಿದ್ದಾಳೆ. ನಮ್ಮ ನಾಡಿಗೆ 
ಒಂದು ದೊಡ್ಡ ಸಮಸ್ಯಯಾಗಿದ್ದಾಳೆ. ಈಕೆಯನ್ನು ಅರಿಯುವದೆಂದಕೆ 
ಶಿವ.ಶಕ್ತಿಯರನ್ನು ಅರಿತಂತೇ ಸರಿ. ಅನೇಕರು ಅರಿಯಲಿಕ್ಕೆ ಹೋಗಿ ಎಡ 
ವಿದ್ದಾರೆ. ಬರೆಯಲಿಕ್ಕೆ ಹೋಗಿ ಲೇಖಣಿ ಮೊಂಡಾಗಿದೆ. ಚಿತ್ರಿಸಲಿಕ್ಕೆ 
ಹೋಗಿ ಕುಂಚು ಮುರಿದಿದೆ. ಆದರೂ ಅನೇಕರು ತಮ್ಮ ತನ್ಮು ದೃಷ್ಟಿ 
ಯಿಂದಲೇ ನೋಡಿ ಶನ್ಪಿದ್ದಾರೆ. ಈಕೆಯನ್ನು ನೋಡಲು ಅರಿಯಲು 
ಸಮ್ಯಕ್‌ ದೃಷ್ಟಿ ಬೇಕು; ಆದರೆ ಈ ಹಿಂದೆ ಬರೆದ ಅನೇಕರ ದೃಷ್ಟಿಗಳಾ 
ವವು? ಅವರು ಎಲ್ಲಿ ತಪ್ಪಿದರು? ಎಂದು ವಿಚಾರಿಸಿ ಮುಂದೆ ಸಾಗುವಾ. 


ಬಹುತರ ಅನೇಕರು ಹರಿಹೆರನ ರಗಳೆಯನ್ನೇ ಆಧಾರವಾಗಿಟ್ಟು 
ಕೊಂಡು ಬಕಿದಿದ್ದಾಕೆ. ಅದು ಮೊದಲೇ ರಗಳೆ. ಏನು ನಿನ್ನ ಗೊಳ್ಳ ರಗಳೆ 
ಯನ್ನು ಹೆಚ್ಚಿದಿ? ಸಾಕುಮಾಡು ಎನ್ನುವಂತೆ ಹೆಂಹರನ ರಗಳೆಯ ಸ್ಥಿತಿ 
ಇರುವದು. ಇವನಂತೂ ಕನಿ. ಕವಿಕಪಿಗಳಲ್ಲಿ ಅಂತರವಿಲ್ಲ. ರವಿ ಕಂಡದ್ದು 
ಕನಿ ಕಾಣುವನು. ಆದರೆ ಕವಿ ಕಂಡದ್ದನ್ನು ರವಿ ಕಾಣನೆಂದು ಗಾಜಿ ಇದೆ. 
ತನ್ನೆ ದೃದಯ ಮಿದಳುಗಳಲಿದ್ದಬ್ಬೆನ್ನೇ ಕವಿ ಶೃಂಗಾರ ಅಲಂಕಾರಗಳಿಂದ 
ಕಲ್ಪಿಸಿ ಅನ್ಯರ ಚರಿತೆಯನ್ನು ಬರೆಯುವನು. ಇವನು ಮಹಾಕವಿ ಎಂದು 
ಬಗೆದು ಎಲ್ಲರೂ ತಮ್ಮ ವಿಚಾರ ಸ್ವಾತಂತ್ರ್ಯವನ್ನು ಇವರಿಗೆ ಮಾರಿ 
ಕೊಂಡಿದ್ದಾರೆ. ಇನನಂತೂ ಸಮ್ಯಕ್‌ ದೃಷ್ಟಿ ಪಡೆದವನಲ್ಲಂತೇ ಶರಣ 
ಶರಣಿಯರ ಚರಿತೆಗಳನ್ನು ಅವಹೇಳನಮಾಡಿ ಚಿತ್ರಿಸಿದ್ದಾನೆ. ಹೆರಿಹರನು 


೩೪೬ ಶಿವಾನುಭನ. 


ಅಕ್ಕನ ಚರಿತೆ ಬರೆಯುವದರಲ್ಲಿ ತಪ್ಪಿ ದ್ಲಾನೆಂದು ಹೇಳುವಷ್ಟು ಧೈರ್ಯ 
ವನ್ನು ಯಾರೂ ಮಾಡಿಲ್ಲ. ಅಡಕಿ” ತ್ರೀ ತೋಟಿಪ್ಪ ಶಿಬಸಪ್ಪ. ಕೊಟಿಗಿ 
ಬಿ. ಎ. ಬಿ. ಟಿ. ಶಿಕ್ಷಕರು ಮುನಸಿಪಲ್‌ ಹಾಯೆಸ್ಕೂಲ ಗದಗ ಇವರು 
ಮಾತ್ರ ಹರಿಹರನು ನಿಜವಾಗಿ ತಪ್ಪಿದ್ದಾನೆಂದು ಧೈರ್ಯವಾಗಿ ಹೇಳಿ 
ಬಿಟ್ಟಿದ್ದಾರೆ. ಇದು ಇವರ ಪವಿತ್ರ ಶುದ್ಧೆ ಹೈದಯದ ಸತ್ಯ ಕೂಗು. ಇದು 
ನಿಜವಾಗಿ ಸಮ್ಯ ದೃಷ್ಟಿ ಯರು ಅರಳದ್ದರ ಜ್ಯೋತಕವೇ ಆಗಿರುತ್ತದೆ. 
ಶ್ರೀ ಕೊಟಿಗಿಯನರು ವ್ಯಕ್ತಿ ನಿಷ್ಕರಲ್ಲ. ತತ್ವ ನಿಸ್ಕರು. ಉಳಿದ ಅನೇಕರು 
ಮಾತ್ರ ಹರಿಹರನ ನಿಷ್ಕರೇ ಆಗಿದ್ದಾರೆ, ಅವರು ಅವನ ಮೇಲಿನ ಅಂಧ 
ಶೃದ್ಧೆ ಯಿಂದ ಅಕ್ಕನ ತತ್ವವನ್ನೆ ಕೊಲೆ ಮಾಡಿದ್ದಾರೆ. ಅಲ್ಲದೆ ತಮ್ಮ 
ವಿಚಾರ ಸ್ಟಾ ತಂತ್ರ್ಯವನ್ನು ಕಳಕೊಂಡಿದ್ದಾ ರೆ. ಅಕ್ಕನು ಬರೇ ಸಾಹಿತಿ 


ಗಳಿಗೆ ಸಾಧ್ಯವಾಗಳು. ಪಂಡಿತರಿಗೆ ಹೊಳೆಯಳು; ಕವಿಗಳಿಗೆ ನಿಲುಕಳು. 
ಪುರಾಣಕರಿಗೆ ಸಿಗಳು. ಕಾದಂಬರಿಕಾರರಿಗೆ ಕಾಣಿಸಳು. ಬರೇ ಬಿ. ನಿ. ಎಮ್ಮ್‌. 
ಎ. ಗಳಿಗೆ ತಿಳಿಯಳು. ಯಾಕಂದರೆ, ಇವರಿಗೆಲ್ಲರಿಗೆ ಬರೆ ಲೌಕಿಕ ದೃಷ್ಟಿ 
ಇರುವದು. ಇವರಿಗೆ ಸಮ್ಯಕ್‌ ದೃಸ್ಟಿ ಬಂಡಕೆ ಮಾತ್ರ ಬಂಗಾರಕ್ಕೆ ಕುಂದಣ 
ಕೂಡ್ರಿಸಿದಂತೆ ಆಗುವದು. ಈ ಸಮ್ಯಕ್‌ ದೃಸ್ಟಿ ಬರಬೇಕಾದರೆ ಇವರಲ್ಲಿ 
ಮೊದಲಿನಿಂದಲೂ ಸತ್ಯ ತ್ಯಾಗ್ಯ ವೈರಾಗ್ಯ ಬ್ರಹ್ಮಚರ್ಯಪಾಲನ, ಸತ್ಸಂಗ 
ಸಾದಾ ಜೀವನ, ಉದಾತ್ತ ವಿಚಾರ, ಧ್ಯಾನ, ಭಕ್ತಿ ಜ್ಞಾನ ಅನುಭವ, 
ಮೊದಲಾದ ಪಾರಮಾರ್ಥಿಕ ಸಾಧನಗಳು ಬೇಕು. ಅಂದರೆ ಮಾತ್ರ ಅಕ್ಕನು 
ತಿಳಿತಿಳಿಯಾಗಿ ಹೊಳೆಯುವಳು. ಇದನ್ನು ದೊರಕಿಸದೆ ಬರೇ ಅಂಧಶ್ರದ್ಧೆ 
ಯಿಂದ ಹಿಂದಿನವರೆಲ್ಲ ಶ್ರೇಷ್ಠ ಕೆಂದು ಬಗೆಡು ಹೆರಿಹೆರ ಚಾಮಶಸ ಚನ್ನ 
ಬಸವಾಂಕರನ್ನೇ ean ಮೂಢತನನೇ ಸರಿ. ಹೀಗೆ ಅನುಸರಿ 
ಸುವದಕ್ಕಿಂತ ಮೊದಲು ಆ ಕನಿ, ಗ್ರಂಥಕಾರ, ಸುರಃಣಿಕ, ಸಾಹಿತಿ, 


ಮೊದಲಾದವರು ಎಷ್ಟು ಪಾರಮಾರ್ಥಿಕ ಸಾಧನಮಾಡಿ ಯಾನ ದೃಷ್ಟಿ 
ಯನ್ನು ಪಡೆದಿದ್ದಾರೆಂದು ಅರಿತುಕೊಂಡು ತಮ್ಮ ಸ್ವತಂತ್ರ ನಿಚಾರವನ 
ಅದಕ್ಕೆ ಹೋಲಿಸಿ ಯೋಗ್ಯವೆನಿಸಿದರೆ ಹ ಸರ ಅಥವಾ ಬಿಡ 
ಬಹುದು ೩೦-೪೦ ಜನ ಗ್ರಂಥಕಾರರು ಅಂಧಶೃದ್ದೆಯಿಂದ ಸಾಗಿ ಜನರನ್ನು 
ಅಡ್ಡ ಹಾದಿಗೆ ತುಳಿಸಿದ್ದರೂ ಕೂಡ ತತ್ವ ನಿಷ್ಠರಾದ ವಿಚಾರ ಶೀಲರಾದ 


ಶುದ್ಧ ಪವಿತ್ರ ಹೃದಯಿಗಳಾದ ಶ್ರೀ ಕೊಬಗಿಯನರು ಮಾತ್ರ ಎಲ್ಲ ಈಗಿನ 


ಅಕ್ಕನನ್ನು ಅಂಯುನ ದೃಷ್ಟಿ ಬ ಹಾಗೂ ನಿಜಚರಿತೆ ಸಾರೆ. ೩೪೭ 


ಚರಿತ್ರಕಾರರ ಕೂಡ ಸತ್ಯದ ಸಲುವಾಗಿ ಬಂಡೆಬ್ಬಿ ಸಿದ್ದು ನೋಡಿದರೆ 
ಇವರ ಪನಿಶ್ರ ದೃಷ್ಟಿ ಧರ್ಮ ದೃಷ್ಟಿ ಸಮ್ಯಕ್‌ ರೃಷ್ಟಿ ಎಂಥಕ*ದೆಂಬು 
ದನ್ನು ವಾಚಕರೇ ಊಹಿಸಲಿ, ಕುರಿಯಂತೆ ಎಲ್ಲರೂ ಒಬ್ಬರನ್ನೊಬ್ಬರು ಅನು 
ಸರಿಸಿ ಕೌಶಿಕನ ಕೂಡ ಅಕ್ಕನು ಲಗ್ನೆವಾಗಿದ್ದಳು ಮೂರು ಕರಾರು ಹಾಕಿ 
ದ್ಹಳ್ಳು ರಾಜಕಾರಭಾರನಾಗಿಸಿದ್ದಳು. ಐಸ ಆರಾಮಿಯಲ್ಲಿದ್ದಳು, ಕರಾರು 
ಗಳನ್ನು ಅರಸನು ಮುರಿಯಲು ಅದಕ್ಕೆ ದಿಗಂಬಕೆಯಾಗಿ ಹೊರಟಳು. 
ಎಂದೇ ಚಿತ್ರಿಸಿ ಬಹು ಪ್ರಮಾದ ಮಾಡಿದ್ದಾರೆ. ಇದನ್ನು ಎಲ್ಲರೂ ಅನಶ್ಯ 
ಶ್ರೀ ಕೊಟಿಗಿಯವರ “ ಅಕ್ಕನ ಐತಿಹಾಸಿಕ ಜೀನನ ದರ್ಶನ” ಎಂಬ ಗ್ರಂಥ 
ದಂತೆ ತಿದ್ದಿಕೊಳ್ಳಿ ಬೇಕು. 


ಅಕ್ಕನ ಚಂತೆ ಈ ಯಾರಿಗೂ: ಇದ್ದಕ್ಕಿದ್ದಂತೆ ಕಂಡಿಲ್ಲ. ಮಾತ್ರೆ 
ಕೊಟಿಗಿಯವರು ಇದ್ದಕ್ಕಿದ್ದಂತೆ ಅಕ್ಕನ ಚರಿತೆಯನ್ನು ಹೆಣೆಯಲಿಕ್ಕೆ 
ಹೆಚ್ಚಾಗಿ ಯತ್ನಿಸಿದ್ದಾರೆಂದು ಧಾರಾಳವಾಗಿ ಹೇಳಬಹುದು. ಅಕ್ಕನ ನೈಜ 
ಚಿತ್ರವನ್ನು ಬಹು ಮಾರ್ಮಿಕವಾಗಿ ಇನರು ಚಿತ್ರಿಸಲು ಯತ್ನಿಸಿದ್ದಾರೆ. 


೮೦೦ ವರ್ಷಗಳ ಹಿಂದೆ ಆಗಿ ಹೋದ ಅಕ್ಕನನ್ನು ಚಿತ್ರಿಸಲಿಕ್ಕೆ ಯಾವ 
ಐತಿಹಾಸಿಕ ಸಾಧನಗಳು ಅಷ್ಟು ಸಿಗುವದಿಲ್ಲ. ಕಲ್ಯಾಣದಲ್ಲಿ ಅಕ್ಕನ ಗನಿ 
ಯೊಂದಿದೆ, ಅಲ್ಲದೆ ಆಕೆಯ ಹಾಗೂ ಶರಣರ ವಚನ ಸಂಗ್ರಹೆ ಒಂದಿದೆ. 
ಉಳಿದ ಯಾನ ಆಧಾರಗಳೇ ಇಲ್ಲ. ಇದನ್ನು ಬಿಟ್ಟು ಹಂಹರ ಚಾಮ 
ರಸ್ಕ ಚನ್ನ ಬಸವಾಂಕ ಳನಿಗಳನ್ನು ಎಂದೂ ಆಧಾರವಾಗಿ ತಕ್ಕೊಳ್ಳ ಕೂ 
ಡದು. ಅವರೂ ಕೂಡ ಈಗಿನ ತರಗತಿಯ ಕವಿಗಳು ಸಾಹಿತಿಗಳು. ಅವ 
-ಸೇನು -.ಸಮ್ಯುಸ್‌ ದೃಸ್ಟಿ ಪಡೆದವರಲ್ಲ. ಹಿಂದಿನ ಕವಿಗಳೆಂದು ಮಹೆತ್ವ 
ಕೊಡಕೂಡದು. ಶ್ರೀ ಕೊಟಗಿಯವರು ಬರೇ ಶರಣರ ವಚನಗಳ ಆಧಾರ 
ದಿಂದಲೇ ಅಕ್ಕನ ಚಿತ್ರವನ್ನು ಚಿತ್ರಿಸಲು ಯತ್ನಿಸಿದ್ದು ಒಳ್ಳೇ ಸಮಂಜಸ 
ವಾಗಿದೆ. ಮುಂದಿನ ಭಾಗವೂ ಕೂಡ ಇದಕ್ಕೂ ಉತ್ತಮವಾಗುವದೆಂದು 


ನಾವು ಧೈರ್ಯವಾಗಿ ಹೇಳಬಲ್ಲೆವು. 


ಅನುಭವ ಮಂಟಪಕ್ಕೆ ಅಕ್ಕನು ಬಂದಾಗ ಆಕೆಯನ್ನು ಬಸವಣ್ಣ 
ಪ್ರಭುಜೀವರು, ಚನ್ನ ಬಸವಾ, ಸಿದ್ಧರಾಮ, ಮಡಿವಾಳ ಮಾಚಿದೇವ ನೊಡ 
ಲಾವನರು ಅಕ್ಕನ pT ಬಗ್ಗೆ ಅನೇಕ ವಚನಗಳನ್ನು ಹಾಡಿ ಅವ 
ರಿಗೂ ಕೂಡ ಅಕ್ಕನನ್ನು ನರಿಪೂರ್ಣ ತಿಳಿಯುವದು ಕಠಿಣವೆದು ಹೇಳಿ 


೩೪೮ ಶಿವಾನುಭವ. 


ರುವಾಗ ಅಕ್ಕನನ್ನು ಅನ್ಯರು ಅರಿಯುವದು ಎಸ್ಟು ಬಿಗೀ ಎಂಬುದನ್ನಷ್ಟು 
ಈಗಿನ ಸಾಹಿತಿಗಳು ಅರಿತು ಬರೆದಿದ್ದರೆ ಒಳಿತಾಗುತ್ತಿತ್ತು. ಆ ವಚನಗ 
ಳನ್ನೆಲ್ಲ ಇಲ್ಲಿ ಸ್ಥಳದ ಸಂಕೋಚದ ಮೂಲಕ ಹಾಕಿಲ್ಲ. ಅವುಗಳ ಸಾರ 
ನೋಡಿರಿ. 

"" ಬಾಲ್ಯ ತನದ ಅಂಗವ ನೋಡಿರಿ ಬ್ರಹ್ಮವನಾಚರಿಸಿ ತನ್ನ ಮರೆ 
ದಿನ್ಪಳು ಭಾಷೆ ಬೀಸಂವೋಗದೆ ಇಪ್ಪ ಇರವು ಅಕ್ಕನಿಗಾಯಿತ್ತು. ಕಂಗಳ 
ನೋಟ ಸ್ವಯಂವಾದ ಇರವು. ತನ್ನ ತಾನರಿದ |ನಿಜಶಕ್ತಿ. ಭಿನ್ನವಿಲ್ಲದಿ 
ರವು ಮಮಕಾರವ ಮೀರಿದ ಭಾವ ತನ್ನಿಂದ ತಾನಾದಳು, ಅಕ್ಕನ ನಿಲ 
ನಿಂಗೆ ನಮೋ ನಮೋ. ಅಜಕೋಟ ವರುಷದನರು ಹಿರಿಯರಲ್ಲಿ, ಅನು 
ವರಿದು, ಘನವ ಬೆರೆದು ಹಿರಿದು ಕಿರಿದೆಂಬ ಭೇದವ ಮರೆದು, ಶಿನನಲ್ಲ 
ಬೆಂಸಿ ಬೇರಿಲ್ಲದಿಪ್ಪ ಹಿರಿಯತನ ಅಕ್ಕನಿಗಾಯಿತ್ತು. ಮರಿಹಿಂಗೆ ಸಿರಿದು 
ಕಿ೨ದುಂಟು. ಅರುಹಿಂಗೆ ಹಿರಿದು ಕಿರಿದಿಲ್ಲ. ಅಕ್ಕನ ನಿಲುವಿಂಗೆ ಶರ 
ನಂದೇ ಶುದ್ಧ ನಾಡೆ. ನಿಃಕಾಮಿ, ನಿಸ್ಸೀಮ, ಭವಬಾಥೆ ಹರಿದಳು ನಿರ್ವ 
ಯಲಾದಳುು ನುಡಿಗೆಡೆಗುಡದ ಘನವ ಹಿಡಿದಳು, ಎಡೆ ಇಲ್ಲದ ಪರಿಪೂಕ್ಡ 
ದೊಳು ನಡಿಗೆಟ್ಟಳು, ಸ್ವಯವಾದಳು. ಅಕ್ಕನ ನಲ ಕೊಂಡಾಡುವ 
ದಕ್ಕೆ ತೆಂಹಿಲ್ಲ. ಆದ್ಯರ ಅರವತ್ತು ವಚನದ - ದಣ್ಣಾಯಕರ ಇರ್ಬತ್ತು 
ವಚನ ಪ್ರಭುದೇವರ ಹತ್ತು ವಚನ - ಅಜಗಣ್ಣನ ಐದು ವಚನ ಆಕ್ಕನ 
ಒಂದು ವಚನ.” ಎಂದು ಅನೇಕ ಬಗೆಯಾಗಿ ಅಕ್ಕನನ್ನು ಕೊಂಡಾಡಿ 
ದ್ದಾರೆ. ಹೀಗಾಗಿ ಎಲ್ಲರೂ ಕೂಡಿ ಅಕ್ಕ ಅಕ್ಕ ಎಂದು ಆಕೆಗೆ ಸಂಬೋ 
ಧಿಸಿದ್ಧಾರೆ. ನಿಜವಾಗಿ ಜಗತ್ತಿಗೇನೇ ಆಕೆ ಅಕ್ಕನಾಗಿರುವಳು. ಆಸ್ಥಾನ 
ಆಕೆಗೆ ಸಿಕ್ಕದ್ದು ಆಕೆಯ ವಯಸ್ಸಿನಿಂನಲ್ಲ ಆದರೆ ಆಕೆಯ ಜ್ಞಾನ ಅನು 
ಭವ ಉಚ್ಛ ಸ್ಥಿತಿಗಳ ಮೇಲಿಂದ ಆಕೆಗೆ ಎಲ್ಲರೂ ಅಕ್ಕ ನೆಂದರು. ಸಕಲ 
ಶರಣ ಶರಣೆಯರಿಗಿಂತ ಅನುಭಾನ ಶೀಲಳ ವಿರತೆ ತ್ಯಾಗ ವೈರಾಗ್ಯ ಬ್ರಹ್ಮ 
ಚರ್ಯಪಾಲನ ಭಕ್ತಿಜ್ಞಾನ ಮೊದಲಾದವುಗಳಿಂದ ಹೆಚ್ಚಾಗಿದ್ದಳೆಂಬ ಕಾರ 
ಣಗಳಿಂದಲೇ ಆಕೆಗೆ ಅಕ್ಕನೆಂನರು ಹೊರತು ಬೇರಾನ ಕಾರಣದಿಂದಲೂ 
ಅಲ್ಲ. 


ಇನ್ನು ಅಕ್ಕನ ನೈಜಜೀವನದ ಸಂಸ್ಥೇಟ ವಿವರಣೆಯನ್ನು ಮಾಡು 
ವೆವು. ಅವತಾರಿ ಯೋಗಭ್ರ ಸ್ಟ ಜೀನಿಯಲ್ಲ ಮುಕ್ತಾತ್ಮಳು, ಜಗೆಕ್ತಿಗೆ 


ಅಕ್ಕನನ್ನು ಅರಿಯುವ ದೃಷ್ಟಿ ಹಾಗೂ ನಿಜಚರಿತೆಯ ಸಾರ. ೩೪೯ 


ಅ ವಶ್ಯ ಕಂಡಾಗ ಇಳಿದುಬಂದು ರೂಪತಾಳುವಳು. ಈಕೆ ಬಂದುದು ಸ್ತ್ರೀಯರು 
ಪಾರತಂತ್ರ ದಲ್ಲಿ ಗಂಡಸಿನ ಭೋಗ ವಸ್ತುವಾಗಿ ತೊಳಲಾಡುವಾಗ ಸ್ತ್ರೀಯ 
ರಿಗೆ ಧಾರ್ನಿಕ ಸಾಮಾಜಿಕ ಸಮಾನತೆ ಸ್ವಾತಂತ್ರವಿರದಾಗೆ ಬಂದಳು. 
ಸ್ತ್ರೀಯರಿಗೆ ದೇವರ ಪೂಜೈ, ಭಕ್ತಿ, ಜ್ಞಾನ ವೈರಾಗ್ಯ ತ್ಯಾಗಿಗಳಿಗೆ ಎಳ್ಳನ್ಟು 
ಅಧಿಕಾರವಿಲ್ಲೆಂದು ಗುಲ್ಲು ಹೆಚ್ಚಾ ದಾಗ ಬಂದಳು, ಸಕಲ ಜಗದ ಸ್ತ್ರೀಯ 
ರಿಗೆ ಪುರುಷರಷ್ಟೇ ಪ್ರತಿಯೊಂದರಲ್ಲಿ ಸ್ವಾತಂತ್ರ್ಯ ಅಧಿಕಾರವಿದೆ. ಎಂದು 
ತೋರಿಸಿಕೊಡಲು ಬಂದಳು. ಸ್ತ್ರೀ ಅವತಾಂಕರಲ್ಲಿ ಇವಳ ಸ್ಥಾನ ಮೊದ 
ಲಿನದು ಹೆಚ್ಚಿ ನದು ಅಕ್ಕನನ್ನು ಅರಿಯಲಿಕೆ ಅಕ್ಕನ ಅಣ್ಣನಾಗಬೇಕು 
ಇಲ್ಲವೆ ಅಕ್ಕನ ಅಕೃನಾಗಬೇಕೇ ಹೊರತು ಉಳಿದ ಕೆಳ ದರ್ಜೆಯ ಸಾಹಿತಿ 
ಗಳೆಂದೂ ಅರಿಯಲಾರರು ಅಕ್ಕನು ನಿರ್ಮಲ ಸುಮತಿಯರ ತಸದ ಮೂರ್ತಿ 
ಯಾಗಿ ಅವರಿಂದ ಅನತರಿಸಿದಳು. 

ಮೊದಲೇ ಅಕ್ಕನ ಲಗ್ಗೆ ವಾಗಿತ್ತು: ಬಾಲ್ಯದಲ್ಲಿಯೇ ಚನ್ನಮಲ್ಲಿ 
ಕಾಜ್ಜನನ ಪುರಾಣ ಪ್ರವಚನ ಮಹಿಮೆ ಲೀಲೆ ಪವಾಡ ಕೇಳಿ ಆತನಿಗೆ 
ಸಂಪೂರ್ಣ ಅರ್ಪಣವಾಗಿ ಆತನನ್ನೇ ಲಗ್ನವಾಗಿದ್ದಳು. ಇದರಂತೆ ಮೀರಾ 


ಮತವಾಲಿಯೂ ಕೂಡ ಶ್ರೀ ಕೃಷ್ಣನನ್ನು ಲಗ್ನವಾಗಿದ್ದಳು. 


ಅಕ್ಕನಿಗೆ ಉಪದೇಶ: ಇದು ಪ್ರತಿಯೊಬ್ಬರಿಗೆ ಮೊದಲ: ಬೇಕೇ 
ಬೇಕು ಇದಿಲ್ಲದಿದ್ದರೆ ಮುಂಡೆ ಯಾವ ಮಾರ್ಗ ಕ್ರಮಿಸಲಾಗದು. ಶ್ರೀ 
ಗುರುಲಿಂಗ ಜೀವನು ಇವಳಿಗೆ ಲಿಂಗದ ನೆಲೆಕಲೆಗಳನ್ನು ತಿಳಿಸಿ ಓಂನಮಃ 
ಶಿವಾಯ” ಮಂತ್ರವನ್ನು ಉಪದೇಶಿಸಿದನು. ಇದೆಲ್ಲ ಅಕ್ಕನ ವಚನಗಳಿಂದಲೇ 
ಶೊಳೆಯನದು. (ಇ) ತ್ರೀಗುರುಲಿಂಗದೇವರು ತಮ್ಮ ಹೆಸ್ತವ ತಂದು ಎನ್ನ 
ಮಸ್ತಕದ ಮೇಲೆ ಇರಿಸಿದಾಗಳೇ ಎನ್ನ ಭವಂ ನಾಸ್ತಿಯಾಯಿತು. ಸರ್ವಾಂಗ 
ದೊಳ ಹೊರಗೆ ತೆರಹಿಲ್ಲದಳೆವಡಿಸಿದ ಶ್ರೀಗುರುಲಿಂಗದೇವ ಚನ್ನಮಲ್ಲಿಕಾರ್ಜುನ 
(೨) ಸಂಸಾರ ನಿಸ್ಸಾರೆಂದು ತೋರಿದ ನೆನಗೆ ಗುಕು;.. ಚನ್ನಮಲ್ಲಿಕಾರ್ಜುನನ 
ನಿಜವನರುಹಿದ ನನ್ನ ಗುರು (೫) ಲಿಂಗದಲ್ಲಿ ಆಚಾರವ ತೋರಿದ ೪) 
ಆಯ್ಯೆಪಾತಾಳ ವಿತಿ ತ್ತ ಮೊದಲಾದ ವಚನಗಳಿಂದ ಅಕ್ಕನ ಗುರು ಭಕ್ತಿ 
ಪ್ರ ಕಟಿನಾಗುವದು. 

ಅಕ್ಕನಿಗೆ ದೇವರ ಹುಚ್ಚುಃ-- ಜಗದಲ್ಲಿ ಎಲ್ಲರೂ ಹುಚ್ಚರೇಸರಿ, ಕೆಲ 
ವಿ ಹೆಣ್ಣಿಗಾಗಿ ಕೆಲವರು ಮಣ್ಣಿಗಾಗಿ ಕೆಲವರು ಹೊನ್ನಿಗಾಗಿ ಕೆಲವರು 


೩೫೦ ಶಿವಾನುಭವ. 


ಅಧಿಕಾರಕ್ಕಾಗಿ ಕೆಲವರು ಚಟಗಳಿಗಾಗಿ ಕೆಲವರು ಚ ಸುನಿಗಾಗಿ ಹ.ಚ್ಛೈ 
ರಾಗಿದ್ದಾರೆ. ಆದರೆ ಅಕ್ಕನು ಮಾತ್ರ ರಾಮ ಕೃಷ್ಣ ಪಸವುಸ ೨ಸರಂತೆ ದೇವರಿ 
ಗಾಗಿ ಹುಚ್ಚಳಾಗಿರುವಳು. ಆದಕ್ಕೆ ಅನೇಕ ವಚನಗಳನ್ನು ಉದಸರಿನ 
ಬಹುದು. ಕಣ್ಣೀರಕಕೆದಿದ್ದಾಳೆ ಊಟಿ ನಿಸ ಬಿಟ್ಟಿದ್ದಾಳೆ. 

ಅಕ್ಕನ ಸಂಸಾಸದ ನಿರಸನ: ಗುರೂಪಸೇಶ ಹಾಗೂ ದೇವರ ಹುಚ್ಚು 
ಗಳಿಂದ ಅಕ್ಕನು ಸಂಸಾರ ನಿಇ್ಸುರೇದು ಪೂಣಃ ಕಿಳಿದು ಅದಕ್ಕೆ ಯಾವ 
ರೀತಿಯಿಂದಲೂ ಮೊಗಗೊಳ್ಳದೆ ಸದಾ ಅಧ್ಯಾತ್ಮಸಾಧನಗಳನ್ನು ಮಾಡಿದಳು. 
ಸಂಸಾರ ಹೇಯಸ್ಸಲದ ಅನೇಕ ವಚನಗಳನ್ನು ಹೇಳಬಹುದು. 


ಅಕ್ಕನ ಸಾಧನ8-- ಅನೇಕ ಬಗೆಯಿಂದ ಲಿಂಗನೂಜೆ ಧ್ಯಾನ ಜಸ 
ತನ ಧ್ಯಾನ ಏಕಾಂತವಾಸ ಮೊದಲಾದ ಸಾಧನಗಳನ್ನು ಅಹೋರಾತ್ರಿ 
ಮಾಡುತ್ತ ಬಲವನ್ನು ಗಳಿಸಿದಳು. ಈ ಪ್ರಕಾರ ನಿತ್ಯ ಸಾಧನೆಯನ್ನ್ಲಿಯೇ 
ಶಿವನಕೂಡ ಲಗ್ನವನ್ನುಮಾಡಿ ಕೊಂಡಳು. 


ಯೌವ್ವನ: ೧೪-೧೫ ವರ್ಷಶನಕ ಲಿಂಗಸತಿ-ತಾನುಸತಿ ಎಂಬ 
ಪರಿಸೂರ್ಣ ಭಾವದಿಂದ ಉತ್ತಮ ಸಾಧನಮಾಡಿ ಪರಿಸೂರ್ಣ ಶರಣಿ 
ಸೂರ್ಣಯೋಗಿ ಜ್ಞಾನಿ ಅನು ಭಾವಿಯಾಗಿ ಸಕಲ ಸಿದ್ಧಿಗಳನ್ನು ಸಹ ನಡೆದಳು. 
ಗರಡೀ ಮನೆಯಲ್ಲಿ ಕುಸ್ತಿ ಗಡಿಯು ಸರಿಯಾದ ವ್ಯಾಯಾಮ ಸಾಧನೆ 
ಮಾಡಿ ಸರಿಯಾದ ಬಲಗಳಿಸಿದ ಮೇಲೆ ಗರಡೀ ಮನೆಯಲ್ಲಿಯೇ ಎಷ್ಟುದಿನ 
ಕುಸ್ತಿಯನ್ನು ಹಿಡಿಯಬೇಕೆಂದು ಜನ ಅವನನ್ನು ಪರೀಕ್ಷಿಸಿ ನಿಂಕ್ಷಿಸ 
ಬೇಕೆಂದು ಬೆ:ರೆ ಕಡೆಯ ದೊಡ್ಡ ಗಡಿಯ ಕೂಡ ಕುಸ್ತಿ ಹೆಚ್ಚಿ ಬವನ 
ಶಕ್ತಿ ಸಾಮರ್ಥ್ಯ ಯುಕ್ತಿಗಳನ್ನು ಪೇ ಕ್ಷಿಕುವಂತೆ ಪರಮಾತ್ಮನು ಅಕ್ಕನ 
ತ್ಯಾಗ ವೈರಾಗ್ಯ, ವಿರತಿ ನಿರ್ಮೋಕ್‌ತ್ವ, ಫಿರಹೆಂಕಾರತ್ವ, ನಿರಭಿಮಾನತ್ವ 
ಕಾಯದಭಿಮಾನ ತ್ಯಾಗ ಮೊದಲಾದವುಗಳನ್ನು ಜಗತ್ತಿಗೆ ತೋರಿಸಿ ಕೊಡಲು 
ಅಕ್ಕನು ಯಾರ ಪರೀಕ್ಷೆಗೂ ಎಂದೂ ಸೋಲದ ಅಜೆ ಯ ಮಹಾ ಶರಣಿ 
ಸ್ವಾತಂತ್ರಪ್ರಿಯ ಮಹಾ ಮಹಾತ್ಮಳೆಂದು ತೋರಿಸಿ ಕೊಡಲು ಒಂದು ಅಟಿ 
ಹೂಡಿದನು. ಅದೇ ಅಕ್ಕನ ಮೇಲೆ ಕೌಶಿಕನ ಕಣ್ಣು. ಕೌಶಿಕನ ವೈಹಾಳಿಗೆ 
ಬಂದಾಗ ಅಕ್ಕನನ್ನು ದೂರಿಂದ ಕಂಡು ಆಕೆಯ ರೂಸ ಯೌನೃನ ತೇಜ 
ಸೌಂದರ್ಯಗಳಿಗೆ ಮರುಳಾಗಿ ಮೋಹಿಕನಾದ- ಆಕೆಯನ್ನು ವಶಸಡಿಸಿ 


ಅಕ್ಕನನ್ನು ಆಂಯುವನ ದೃಷ್ಟಿ ಹಾಗೂ ಫಿಜಚರಿತೆ ಸಾರ. ೩೫೧ 


ಕೊಳ್ಳಲು ಅನೇಕ ಸ್ರೀಸುರುಷರನ್ನು ಕಳಿಸಿಕೊಟ್ಟಿನು. ಆಗ ಅಕ್ಕನು 
ಅವರೆಲ್ಲರಿಗೆ ವಚನಗಳಿ:ದಲೇ ಉತ್ತರಿಸಿದಳು. ಇವೇ ಇದಕ್ಕೆ ಆಧಾರಗಳು. 
ಇಧಾವುದಕ್ಕೂ ಹಣಿಯದ ಮಣಿಯದ ಅಕ್ಕನನ್ನ ಬಲಾತ್ಕಾರದಿಂದ ತನ್ನ 
ಅರಮಂದಿರಕ್ಕೆ ತರಬೇಕೆಂದು ಆಜ್ಞೆಕೊಟ್ಟು ಕಳುಹಿದನು. ಇದನ್ನು ತಿಳಿದ 
ಅಕ್ಕನು ತಾನೇ ಆತನ ಅರಮಂದಿರಕ್ಕೆ ಹೋಗುವ ಧೈರ್ಯ ಸಾಹಸಗಳನ್ನು 
ವಕಾಡಿದಳು. ಆಗ ಅಕ್ಕನನ್ನು ತನ್ನ ಉಪ ಭೋಗ್ಯವಸ್ತುವನ್ನಾಗಿ ಇರಿಸಿ 
ಕೊಳ್ಳಬೇಕೆಂದು ಅನೇಕ ಬಗೆಯಿಂದ ಕೇಳಿದನು. ಅದಕ್ಕೆ ಅರಸನಿಗೆ 
ಥಯ! ದಿಂದ ದಿಟ್ಟತನದಿಂದ ವಚನಗಳಿಂದ ಉತ್ತರ ಕೊಟ್ಟಿರುವಳು. 
ಸಿಟ್ಟಿನಿಂದ ಕೌಸಿಕನು ಆಕೆಯ ಸೆರಗಹಿಡಿದು ಎಳೆಯ ಹೋಗಲು ಉಟ್ಟ 
ಸೀರೆಯನ್ನು ಬಿಸಾಡಿ ವಚನವನ್ನು ಹೇಳಿ ಕೋಪದಿಂದ ಕೆಂಗಣ್ಣು ಮಾಡಿ 
ನೋಡ ಹೆತ್ತಲು ಒಂದು ದಿವ್ಯ ಪ್ರಭೆ ಅಕ್ಕನಿಂದ ಹೊರಟು ಅವನಿಗೆ 
ಬಡಿಯಲು ವಿನಯ ನಮ್ರತೆಯಿಂದ ಕೂಡಿದನನಾಗಿ ಸಾಷ್ಟಾಂಗ ಹಃಕಿಕೆ 
ಜೋಡಿಸಿಕೊಂಡು ನಿಂತು ಕ್ಷಮೆಯನ್ನು ಬೇಡಿಕೊಳ್ಳುವನು. ಇನನು ಜೈನ 
ಅರಸನು ದಿಗಂಬರ ಮೂರ್ತಿಯನ್ನು ಸೂಜಿಸುವನು ಪರಸ್ತ್ರೀಯರ ಮೇಲೆ 
ಬಲಾತ್ಕಾರ ಮಾಡಿದ್ದರಿಂದ ಅವನ ಹೃದಯಕ್ಕೆ ಒಂದು ತಂದ ಪೆಟ್ಟು 
-ಕೂಡ ಬಿದ್ದಿತ್ತು. ಹೀಗಾಗಿ ಅವನು ಕ್ಷಮಾಯಾಚನೆ ಬೇಡಿಕೊಂಡನು. ಅವ 
ನಿಗೆ ಪಶ್ಚಾತ್ತಾಪ ಪ್ರಾಯಶ್ಚಿತ್ತಗಳು ಆಗಲೇ ಸಿಕ್ಕಿದ್ದವು. ಇದರಂತೆ ಅನೇಕ 
ಹಿಂದಿನ ಸ್ತ್ರೀಯರ ಚರಿತೆಗಳಿರುವವು. 


ದಿಗೆಂಬರೆ8-- ದಿಗಂಬರೆಯಾಗಿ ಹೊರಟುಹೋಗಬೇಕಾದರೆ ಆಕೆಯು 
“ಯಾವ: ಉಚ್ಛ ಮಟ್ಟದಲ್ಲಿ ಇದ್ದ ಳೆಂಬುದನ್ನು ತಲೆ ಇದ್ದ ವರು ವಿಚಾರಿಸಿರಿ. 
ಆಕೆಗೆ ಹುಚ್ಚು ಹಿಡಿದು ಹೀಗೆ ದಿಗಂಬರೆಯಾಗಿ ಹೊರಟಳೇ? ಅದು 
ಇಲ್ಲ. ಸಿನ್ಲಿಪಾತ ಮೊದಲಾದ ರೋಗರುಜೆಯಾಗಿತ್ತೆ? ಅದು ಇಲ್ಲ 
ಭೂತಪಿಶಾಚಿಗಳು ಬಡಿದುಕೊಂಡನೆಂದು ಹೇಳಬೇಕೆ? ಅದೂ ಶಕ್ಯವಿಲ್ಲ 
ಯಾರಾದರೂ ಆಕೆಗೆ ಜೇಡಿ, ವಶೀಕರಣ, ಮೆಚ್ಚ ಮದ್ದ ಮಾಡಿಸಿ ಹಂಗೆ 
ಬತ್ತಲೆ ತಿರಗುವೇತೆ ಮಾಡಿಬರೇ? ಇದೂ ಇಲ್ಲ. ಜ್ಞಾನಪೂರ್ಣೆ ಅನ 
ಭವಪೂರ್ಣೆ ನುಡಿದಂತೆ ನಡೆದು. ತೋರಿಸಿದಳು. ಹೊಳೆದಂತೆ ಬಾಳಿ 
ತೋರಿಸಿದಳು. ಜ್ಞಾನದಂತೆ ಕ್ರಿಯೆಯಿರಬೇಕೆಂದು ಹಾಗೆ ಮಾಡಿದಳು. 
ಇದೇ ಕೃತಿಯಿಂದ ಆಕೆಯ ಪರೀಸ್ಸೈ ಪ್ರಾರಂಭವಾಯಿತು. ಅಕ್ಕನ ನಿಲುಮೆ 


೩೫೨ ಶಿವಾನುಭವ. 


ದಿಗಂಬರೆಯಾದಕೂಡಲೆ ಪ್ರಾರಂಭವಾಯಿತು. ಉಚ್ಛ ಮಟ್ಟದ ತ್ಯಾಗ, 
ಉಚ್ಛಮಟ್ಟಿದ ವೈರಾಗ್ಯ ಎಳೆವಯಸ್ಸು ಗಾಳಿ ಮಳೆ ಕಲ್ಲು ಮುತ್ತುಗಳ 
ಕಲ್ಪನೆ ಇಲ್ಲ. ಮನೆಯಲ್ಲಿ ಪ್ರೇಮದಿಂದ ಬೆಳದಾಕಿ. ಒಂದೇ ಏಟಿಗೆ ವೈರಾಗ್ಯದ 


ಪ್ರ ಸಂಗಬರಲು ಎಲ್ಲವನ್ನು ತೊರೆದಳು. ಈ ಕೃತಿಯಿಂದ ಸ್ತ್ರೀಯರಿಗೆ ಧರ್ಮ 
ದನ್ಲಿ ಸಮಾಜದಲ್ಲಿ ಎಸ್ಟು ಸ್ವಾತಂತ್ರ, ಸ್ವಾವಲಂ ಬನ, ಸರಿಸವತಾನತೆ, 


ಅಧಿಕಾರ, ಸ್ಥಾನಮಾನಗಳಿರುನವೆಂಬುದನ್ನು ತೋರಿಸಿಕೊಡಲು ಎಲ್ಲರ 
ಹಾಗೂ ಎಲ್ಲದರ ಹೆಂಗುಹರಿದು ಶರೀರದ ಪರಿನೆಯ ಬಿಟ್ಟು ಏಕಾಕಿ 
ಯಾಗಿ ಕಾನನ ವಾಸಿಯಾದಳು. ಅರಿನೆಅಂಚಡಿ ಇಲ್ಲ ಹಾಸಿಗೆಹೊದಿಕೆ 
ಗಳಿಲ್ಲ, ಗುಡಿಸಲು ಇಲ್ಲ, ಬೇಡಿಕೊಳ್ಳಲು ಜೋಳಿಗೆ ಇಲ್ಲ ಉಣಲಿಕ್ಕೆ 
ತಾಟು ನ:ುಚ್ಚಳಗಳೂ ಕುಡಿಯಲಿಕ್ಕೆ ತಂಬಿಗೆ ಮಗಿಯೂ ಇಲ್ಲ. ತನ್ನ 
ಜೊತೆಗೆ ಇಸ್ಟಲಿಂಗವನೊಂದು ಮಾತ್ರ ತಕ್ಕೊಂಡು ನಡೆದಳು. ಇದೊಂದು 
ವಿಚಿತ್ರ ತ್ಯಾಗ. 


ಶಿವನಿಗೆ ದಿಗಂಬರನೆಂದು ಹೆಸರು ಸಹೆ ಇರುವದು. ನಿರಂಜನ 
ನಿರ್ಲೇನ, ಥಿರ್ನಿಕಾರ, ನಿರವಯವ ಮೊದಲಾದ ಆಸ್ರೈತಸರ ನಾಮ 
ಗಳುಂಟು. ಶಿವನ ಸತಿಯಾದ ಅಕ್ಕನು ಕೂಡ ತನ್ನ ಗಂಡನಂತೆ ತಾನೂ 
ಆದಷ್ಟು ನಿರ್ಲೇಸ ನಿರ್ವಿಕಾರಿ ದಿಗಂಬರೆಯಾಗಿ ಉಳಿದುಕೊಳ್ಳ ಬೇಕೆಂದು 
ಬಗೆದು ಹಾಗೆ ಆಗಲು ಆವಕಾಶ ಬರಲು ದಿಗಂಬರೆಯಾಗಿ ಬಿಟ್ಟಳು. 
ಶಿವನ ಪ್ರೇರಣೆಯಿಂದ ಇದೆಲ್ಲ ಘಟನೆ ನಡೆದಿದೆ ಎಂದು ಬಗೆದು ಶಾಂತ 
ಳಾಗಿಯೇ ಇದ್ದಳು. 


ಕಾನನದಲ್ಲಿ ಊರಲ್ಲಿ ಜನರಲ್ಲಿ ಸ್ತ್ರೀಪುರುಷರಲ್ಲಿ ಅನುಭನನುಂಟಸ 
ದಲ್ಲಿ ಅಕ್ಕನು ಕೂಡ ಸಜ್ಜ ಹೆಣ್ಣು ಹುಡಿಗೆಯರು ಸಹಜ ಯಾವ ಸಂಕೋ 
ಚನಿಲ್ಲದೆ ಬತ್ತಲೆಯಾಗಿ ಊರಲ್ಲಿ ತಿರುಗುವರೊ ಅದರಂತೆ ಸಹಜ ಯಾವ 
ಭೇದಭಾವವಿಲ್ಲದೆ ಯಾವ ಸಂಕೋಚವಿಲ್ಲದೆ. ದಿಗಂಬರೆಖಾಗಿ ಇದ್ದಳು. 
ಅದಕ್ಕಂತೆ ಅವಳಿಗೆ ಯಾನ ತ್ರಾಸೂ ಆಗಲಿಲ್ಲ. ಅಕೆಯ ದಿವ್ಯಾಂಗವು 
ತೇಜ, ಪ್ರಭಾವ, ಕಳೆಯೋಗ್ಯ ಸ್ಥಿತಿ, ಸಿದ್ಧಿ ಮೊದಲಾದವುಗಳನ್ನು ನೋಡಿ 
ಜನ ನಿಟ್ಟಿನ್ನದೆ ಮಂತ್ರ ಮುಗ್ಧ ರಾಗಿ ಬಿಡುತ್ತಿದ್ದ ರು. ಅಂತೇ ಆಕೆಗೆ ಜನ 
ರಿಂದ ಯಾವ ತ್ರಾಸೂ ಆಗಲಿಲ್ಲ. ಅಲ್ಲಜಿ ಆಕೆಗೆ ಭಯಭಕ್ತಿಯಿಂದ ನಡೆ 
ದುಕೊಳ್ಳುತ್ತಿದ್ದರು. ಆದರೂ ಪ್ರವಾಸದೆಲ್ಲಿಯ ಜನರ ರೀಕಿಯನ್ನು 


ಅಕ್ಕನನ್ನು ಅರಿಯುವ ದೃಷ್ಟಿ ಹಾಗೂ ನಿಜಚರಿತೆಯ ಸಾರ. ೩೫೩ 


ಗಂಗಾಂಬಿಕೆ, ನೀಲಾಂಬಿಕೆಯರ ಮುಂಡೆ ಒಂದು ವಚನದಿಂದ ಹೇಳಿ 
ದ್ದಾಳೆ. “ಕಿಚ್ಚೆಲ್ಲದ ಬೇಗೆಯಲಿ ಬೆಂಡಿನವ್ವಾ! ಏರಿಲ್ಲದ ಗಾಯದಲ್ಲಿ ನೊಂದೆ 
ನವ್ವಾ! ಸುಖನಿಲ್ಲದ ಧಾವತಿಗೊಂಡೆನವ್ವಾ ಚನ್ನಮಲ್ಲಿಕಾರ್ಜುನನ 
ದೇವರಿಗೊಲಿದು ಬಾರದ ಭವಂಗಳಲಿ ಬಂಡೆನವ್ವಾ * ಎಂದು ತನ್ನ ಸಯಣ 
ದಲ್ಲಿ ಆದ ಕಷ್ಟವನ್ನು ತೋಡಿಕೊಂಡಿದ್ದಾಳೆ ಮೊದಲೇ ಹೆಣ್ಣುಮಗಳು 
ರೂಪವತಿ, ಜನ್ಹನೆ, ಸುಂದರಿ, ಏಕಾಕಿ ದಿಗಂಬರೆ ವೆರಗು ಬಣ್ಣದಾಕಿ 
ಹೀಗಿದ್ದರೆ ಅನ್ಯರು ಏನುನಾಡಬಹುದು, ವಿಚಾರಿಸಿರಿ. ಆಕೆಯಲ್ಲಿ ದಿನ್ಯ 
ಶಕ್ತಿಗಳಿದ್ದು ದರಿಂದ ಅವುಗಳನ್ನೆಲ್ಲ ಸಹಿಸಿಕೊಂಡು ಸಹೆಜ ಇದ್ದಳು. 


ವನವಾಸ: ಹಣ್ಣುಹಂಸಲ ಕಿನ್ನುತ್ತ ಪ್ರಸಂಗಬಂದರೆ ಭಕ್ಕ ಬೇಡುತ್ತ 
ಗಿಡದಡಿಯಲ್ಲಿ ಮಲಗುತ್ತ ಕಾಲಕಳೆಯುವಳು, ಸ್ನಾನ ತೀರಿಸಿಕೊಂಡು 
ಲಿಂಗಾರ್ಚನೆಗೆ ಹೂ ಪತ್ರಿಗಳನ್ನು ತಂದು ಲಿಂಗ ಸಾ ನಿರತಳಾಗುವಳ:. 
ಸದಾಶಿವ ಜಸ ಮಾಡುವಳು. ಹುಲಿಕಂಡಿ ಹಾವು ಸಿಂಹೆ ನೊದಲಾದ ಕಾಡ 
ಮಿಕಗಳೆ ಕೂಡ ಆಡುವಳು. ಅವುಗಳ ಸಹವಾಸದಲ್ಲಿ ಇರುವಳು. ಅವು 
ಅವಳ ತಪಃ ಪ್ರಭಾವಕ್ಕೆ ಬಗ್ಗಿದ್ದವು. ತಮ್ಮ ದುಷ್ಟ ಗುಣಗಳನ್ನು 
ಬಿಟ್ಟು ಆನಂದದಿಂದ ಆಕೆಯ ಕೂಡ ನಲಿಯುತ್ತಿದ್ದ ವು. 

ಕಲ್ಯಾಣಕ್ಕೆ ಆಗಮನಃ-- ಈ ಪ್ರಕಾರ ದಿಗಂಬರೆಯಾಗಿ ಕಾನನದಲ್ಲಿ 
ಕಿರಗುತ್ತ ಅನೇಕ ಊರುಗಳನ್ನು ನೋಡಿಕೊಂಡು ಕಡೆಗೆ ಕಲ್ಯಾಣದ 
ಸಮೀಪಕ್ಕೆ ಬಂದಳು, ಇದನ್ನು ಮೊದಲೇ ಅರಿತ ಬಸವಣ್ಣನವರು ಆ 
ಕಿನ್ನರಿಯ ಬ್ರಹ್ಮಯ್ಯನನ್ನು ಕರೆದುಕೊಂಡು ಬರಲಿಕ್ಕೆ ಕಳುಹಿದರು. ಆಗ 
ಅವನೂ. ಕೂಡ ಅಕ್ಕನನ್ನು ನೋಡಿ ವಿಕಾರವಕನಾದನನಂತೆ ನಟಸಿ ಅನೇಕ 
ಪ್ರಶ್ನೆಗಳನ್ನು ಕೇಳಲು ಅವನಿಗೆ ಅಕ್ಕನು ಸರಾಗವಾಗಿ ಸರಸ ವಚನಗಳಿದಲೇ 
ಒಳ್ಳೇ ಬುದ್ಧಿಗಲಿಸಿದ್ದಾಳೆ. ಒಳ್ಳೇ ಸರಸ ವಾದ ಪ್ರಸಂಗ ಇಬ್ಬರಲ್ಲಿ ನಡೆದಿದೆ. 
ಅದೆಲ್ಲವನ್ನು ಸ್ಥಳದ ಸಂಕೋಚ ಲಕ ನಿನಂಸಿಲ್ಲ. ಈ ಕಾರ ಕಾಕಿಕ 
ನಿಂದ ಹಿಡಿದು ಬೊಮ್ಮಯ್ಯನ ತನಕ ನಡುದಾರಿಯಲ್ಲಿ ಸಕಲರು ಸಕಲತರ 
ದಿಂದ ಕಾಡಿನೋಡಿ 'ರೀಶ್ಷಿಸಿ ಬಿಟ್ಟಿರುವರು. ಇದನ್ನೆಲ್ಲ ಚಿತ್ರಿಸ ವದು 
ಬಹು ಕಷ್ಟ. ಒಂದೆರಡು ಪ್ರಸಂಗದಿಂದ "ಅದಕ ಮರ್ಮವು ಹೊಳೆಯುವದು. 


ಅಕ್ಕನು ಅನಚಿನ ಮಂಟಪಕ್ಕೆ ಬಂದುದು 8. ದಿಗಂಬರೆಯಾದ 
ಅಕ್ಕನನ್ನು ಕೋಡಿ ಬಹುಜನ ತ ಶರಣಿಯಂಗೆ ಅಚ್ಚರಿ ಅಗಾಧ 


೨೫೪ ಶಿವಾನುಭವ. 


ವಾಯಿತು. ಆಕೆಯ ದೋಗ್ಯತೆಯನ್ನು ಎಲ್ಲರಿಗೂ ಗೊತ್ತುಪಡಿಸಲೋಸುಗ 
ಪ್ರಭುದೇವರಿಗೂ ಅಕ್ಕನಿಗೂ ಸರಸವಾದ ಪ್ರಸಂಗಗಳು ನಡೆದವು. ಇಬ್ಬರೂ 
ವಚನಗಳ ಸೂರಿ ಮಾಡಿದ್ದಾರೆ. ಅದನ್ನು ಶೂನ್ಯ ಸಂಪಾದನೆಯಲ್ಲಿ ಓದಿ 
ದಕಿ ಸಂಡಿತರು ದಂಗುಬಡಿಯುವರು. ಆದನ್ನು ಕೇಳಿದ ಶರಣೀಯರು 
ಬೊಟ್ಟು ಕಚ್ಚಿದರು. ಆಗ ವನದುಬಿ ಅಕ್ಕನನ್ನು ಹೊಗಳಿದರು, 


ಅಸ್ಕನ ಸ್ವಪ್ನ ಹಾಗೊ ದೆರ್ಶನ/ಳುಃ - ಆಕೆಗೆ ಅನೇಕ ಶಿವನ 
ಸಂಬಂಧದ ಸುಖ ಸ್ವಪ್ನಗಳು ಶಿನನ ದರ್ಶನಗಳು ಆಗಿವೆ. ಸರ್ವಾಂಗ ಲಿಂಗಿ 
ಯಾದಕಿ ತೀರಿತು. ಅತೀಂದ್ರಿಯ ವಸ್ತುಗಳು ಸ್ಪಷ್ಟ ಕಾಣಿಸುವವು. 
ಕೇಳಿಸುವವು. ಸ್ಪರ್ಶಿಸುವವು. ರುಚಿಸುವವು. ಸುವಾಸಿಸುವವು. ದಿವ್ಯ 
ಸವಿ ವಚನಗಳು ತನಗೆ ತಾನೇ ಅನಾಯಾಸ ಸಹಜ ಹೊರ ಹೊಮ್ಮುವವು. 
ಇವುಗಳನ್ನೆಲ್ಲ ಅನೇಕ ವಚನಗಳಿಂದ ಚೆತ್ರಿ ಸಬಹುದು ಗೀತೆಯಲ್ಲಿಂದ 
ವಿಶ್ವರೂನ ದಶ ನಗಳನ್ನು ಸಹಕಂಡಳು ಉಚ್ಚ ತರಗತಿಯ ಸಾಧಕರಿಗೆ 
ಅದೆಲ್ಲ ಸಹಜವಿದೆ. ಸುಲಭವಿದೆ. ಅಕ್ಕನು ಶ್ರೇಷ್ಟ ಸಾಧಕಳು. ಆಕೆ ಕಾಣು 
ವನು ಯಾನ ಚೋದೈವೇ ಇಲ್ಲ. ಅನೇಕ ವಚನಗಳು ಇದಕ್ಕೆ ಸಂಬಂಧಿಸಿ 
ದವುಗಳಿರುವವು. ಅವುಗಳನ್ನು ನೋಡಿದರೆ ತಿಳಿಯುವದು. 


ಅಕ್ಕನ ಜಯಗಳು8--ಸಕಲ ಇಂದ್ರಿಯಗಳನ್ನು ಜಯಸಿದಳು. ಮನ 
ಸ್ಲನ್ನ್ನು ಗೆದ್ದಳು. ಮಾಯೆಯನ್ನು ಜಯಸಿದಳು. ಪಂಚಭೂತಗಳನ್ನೂಳಿದಳ್ಳು, 
ಷಡ್ರಸಗಳನ್ನು ಜಯಸಿದಳು. ಅರಿಷಡ್ವರ್ಗ ಷಡ್‌ಭ್ರಮೆಗಳನ್ನು ಮೆಟ್ಟ 
ದಳು. ಸಡ್ವಿಕಾರ ಸಂಚಕ್ಲೇಶ ಅಹಂಕಾರಶ್ರಯ ಷಡೂರ್ಮಿ ಸಪ್ತವ್ಯಸನ 
ಆಷ್ಟ್ರವಃದಗಳು ಮೊದಲಾದವುಗಳನ್ನು ಸಹ ಜಯಿಸಿದಳು. ತ್ರಿಗುಣ 
ಗಳನ್ನು ಮೀರಿದಳು- ಷಟ್‌ ಚಕ್ರವನ್ನು ಏರಿದಳು ಈ ಪ್ರಕಾರ ಸಕಲನನ್ನು 
ಗೆದ್ದಳು. ಇದನ್ನು ಅವಳ ವಚನಗಳಿಂದಲೇ ಉದಹರಿಸಬಹುದು. ಅನೇಕ 
ವಚನಗಳಿಕುವವು ವಾಚಕರು ಅವುಗಳನ್ನು ಅರಿಯಬೇಕು. 


ಅಕ್ಕನ ಮಧುರ ಭಾವಃ ಅಕ್ಕನದು ಮಧುರಭಾನ ರಾಧೆ, ಮೀರಾ, 
ಗೋಪಿಯರು, ಚಿಂತಾಮಣಿ, ಮೊದಲಾದವರಂತೆ ಅಕ್ಕನು ಮಧುರ ಭಾವ 
ಸಾಧನೆ ವರಾಡಿದಳು. ಶಿವನೇ ತನ್ನ ಗಂಡನೆಂದು ಬಗೆದಳು. ಅದೇ ಭಕ್ತಿ 
ಒಹು ಹೆಚ್ಚಿನದು. ಸೇವಾಭಾವ (ಹನುಮಂತ) ಸಖ್ಯಭಾವ ( ಅರ್ಚುನ ) 


ಅಕ್ಕನನ್ನು ಅರಿಯುನ ದೃಷ್ಟಿ ಹಾಗೂ ನಿಜಚರಿತೆಯ ಸಾರ. ೩೫೫ 


ಶಾಂತಭಾವ (ಪ್ರಭುದೇವ) ಮಧುರಭಾವ (ಗೋಪಿಯರು) ವಾತಲ್ಯಭಾವ 
(ಎಶೋಧಾ) ಹೀಗೆ ಸಂಚ ಮಹಾಭಾವಗಳನ್ನು ಶ್ರೀ ರಾಮಕೃಷ್ಣ ಪರಮ 
ಹೆಂಸರು ಸಾಧಿಸಿದ್ದರು ಇದರಲ್ಲಿ ಅಕ್ಕನದು ಮಧುರಭಾನ ಬಹು ಕಠಿಣ 
ಕಷ್ಟಸಾಧ್ಯ ಬಾಲ್ಯದಲ್ಲಿಯೇ ಇದನ್ನು ಸಾಧಿಸಿದ್ದಳು. 


ಅಕ್ಕನ ಜ್ಞಾನದ ನ ನಿರ್ಗುಣ ನಿರಾಕಾರ ಸ್ಥಿತಿ ಬ:ದಿತ್ತು 
ನಿರ್ನಿಕಲ್ಪ ಸಮಾಧಿ ಅನೇಕ ಸಲ ಅಗಿತ್ತು ತೂರ್ಯ ತೂರ್ಯಾತೀತ 
ಸ್ಥಿತಿ ಮುಟ್ಟಿ ದಳು ಆರು ಚಕ್ರದಾಟ ಪಶ್ತಿಮ ಚಕ್ರ ಶಿಖಾಚ 1) ಅನಃಚಕ್ರ 
ದಾಟಿ ಸ ನಿಂಗಳದ su ಈ ಸೆನುಮ್ಮನ ಡಿಯುಇಳಿದು ಪಾದ 
ಗಳ ಹೆಬ್ಬರಳು ಗೆಳತನಕ ಬಂದಿತ್ತು ಇಂಥ ಶಕ್ತಿ ಪತವು ಗೆ 
ಆಗಿತ್ತು. 


ಅಕ್ಕ: 


ಅಕ್ಕನ ಮಾಯೆಯ ಕಲ್ಪನೆ:-- ಇದರ ಬಗ್ಗೆ ಅನೇಕ ವಚನಗಳನ್ನು 
ಅಕ್ಕನು ಹಾಡಿದ್ದಾಳೆ. ದುರುಳನೇದಾಂತಿಯಂತೆ ಜಗಬ್ರಾಂತಿ ಭ್ರಮೆ ಎಂದು 
ಹೇಳಲಿಲ್ಲ ಮಾಯೆಯೊಂಣ ಶಿವನ ಶಕ್ತಿಎಂದು ಚನ್ನಾಗಿ ಅರಿಕ್ಕಿದಳು. 
ನಸುಗತ್ತಲಲ್ಲಿ ಹಗ್ಗವನ್ನು ನೋಡಿ ಹಾವೆಂದು ಭ್ರಮಿಸಿದಂತೆ ಜಗವೆಂದು 
ಆಕೆ ಹೇಳಲಿಲ್ಲ ಆಕೆಯ ವಚನಗಳನ್ನು ಉದಸರಿಸಬಹೆ.ದು. 


ಅಕ್ಕನ ಸತ್ಯ ನಿಸ್ಮೆ 8 ಅಕ್ಕನಿಗೆ ಕೋಮ ರೋಮ ಅಂಗೋಪಾಂಗ 
ಸತ್ಯ ಕ ತ್ತು ಅಂತೇ ಸತ ಕ್ಕಾಗಿ ವನನಾಸಿಯಾದಳು ದಿಗಂಓರೆ 
ಯಾದಳು. ನೇ ಗಂಡನೆಂದು ಬ ಲ್ಯದಲ್ಲಿ ಮನಸ ಸನದ ಒಪ್ಪಿ ಕೊಂಡ: 
ದ್ದನ್ನು, ಸ ಬೇಕಾದ ಎಡರುತೊಡರು es ಬ ಯಾವನ 
ಕಾಲದಲ್ಲಿಯೂ ಎಂಥ ಪ್ರಸಂಗದಲ್ಲಿಯೂ ಬೆಡಲಿಲ್ಲ ಆಕೆಯ ಸಕ್ಕ ನಿಸ್ತೆ 
ಬಲು ಹಿರಿದು ಇಕೆಯ ಎಚನಗಳನ್ನು ಇದಕ್ಕೆ ಉಧಾರಣೆಯಾ » ಕೊಡ 
ಬಹುದು. 


ಅಕ್ಕ ನ ನೀತಿ ಶೀಲ ಭನಿಯ ನಿಚಾರಗಳುಃ-- ನೀತಿಯ ನೆ೭ಗಟ್ಟು 
ನೀತಿಯ ನ ನೀತಿಯ ನಿಧಿ ಆಗಿದ್ದ ಳು ಶೀಲವು- ಸಾವಣನ್ಯ ಜನ 
ಶೀಲವಂತಕೆಂದು ಹೇಳುವರಂತೆ ಮಾತ್ರ ಇದ್ದಿರಲಿಲ್ಲ. ಅವಳ ಶೀಲದ ಅರ್ಥ 
ವನ್ನು ಆಕೆಯ ವಚನಗಳಿಂದಲೇ `ಣಬಹುದು. ಆದೆರಂತೆ ಭವಿಯ 
ವಿಚಾರವನ್ನೂ ಸಹ ಬಹು ಚನ್ನಾಗಿ ಸುಂದರವಾಗಿ ವಚನ ಳಿಂದ ಹೇಳಿ 


೩೫೬ ಶಿವಾನುಭವ. 


ದ್ದಾಳೆ ಅವುಗಳಿಂದಲೇ ನೀತಿ, ಶೀಲ, ಭವಿಗಳನ್ನು ತಿಳಿದು ಕೊಳ್ಳು ವದುತ್ತಮ, 
ಅಕ್ಕನ ನಿಲುಮೆ$-- ಕೇಳಿದ್ದನ್ನು ತಿಳಿದದ್ದನ್ನು ಒರೆಗಲ್ಲಿಗೆ ಹೆಚ್ಚಿ ನೋಡು 
ತ್ರಿದ್ದಳು. ತನ್ನನ್ನು ತಾನೇ ಒರೆಗಲ್ಲಿಗೆ ತಿಕ್ಕಿ ನೋಡುವಳು. ಸಕ್ರಿಯ 
ವಾಗಿ ಆಚಂಸಿ ಅನುಭನಮಾಡಿ ತೋರಿಸುವಳು. ನುಡಿದಂತೆ ನಡೆಯುವಳು 
ಹೊಳೆದಂತೆ ಬಾಳುವಳು ತಿಳಿದಂತೆ ತುಳಿಯುವಳು, ಅನುಭವ ಜ್ಞಾನವನ್ನು 
ಅನ್ಯರಿಗೆ ಮಾಡಿಕೊಡಲು ಬಾಯಿ:ಂದ ಹೇಳುತಿರಲಿಲ್ಲ ಆದಕಿ ತನ್ನ ಕ್ರಿಯ 
ಗಳಿಂದಲೇ ಆಚರಿಸಿ ತಿಳಿಸಿಶೇಳುವಳು ಭಕ್ತಿಯಿಂದ ಸಾಗಿ ಭಕ್ತಿಯಲ್ಲಿ 
ಮಿಂದು ಭಕ್ತಿಯಲ್ಲಿ ಕೊನೆಗೊಂಡು ಭಕ್ತಿಯಲ್ಲಿಯೇ ಐಕ್ಯವಾಗಿದ್ದಳು. ಪರ 
ಭಕ್ತಿ ನಿಷ್ಕಾಮ ಭಕ್ತಿಗಳ ಕಡೆಯ ಮಟ್ಟದಲ್ಲಿ ವಿಹರಿಸುತ್ತಿದ್ದಳು. ಅಕ್ಕನ 
ನಿಲುಮೆ ಸರ್ವಾಂಗದಲ್ಲಿ ಸ್ಫಿಂಣಗೊಂಡು ಹೊರ ಸೂಸಿಹಂಯುತ್ತಿತ್ತು. 
ಅನ್ಸನನ್ನು `ಕಂಡುಗಲೇ ಅಕ್ಕನ ನಿಲುಮೆಯ ಕಲ್ಪನೆ ಬಲ್ಲವರಿಗೆ ಬರು 
ವಂತಿತ್ತು ಅಕ್ಕನ ಬಗ್ಗೆ ಅನೇಕ ಶರಣರು ಹಾಡಿದ್ದಾರೆ ಅವುಗಳನ್ನು 
ಉದಹರಿಸಬಹುದು. ಹರ ಭಕ್ತಿಯೇ ಸರಜ್ಜಾ ನವೆಂದು ತೋರಿಸಿಕೊಟ್ಟಿಳು. 
ತಾನೂ ಶಿವನೂ ಒಂದೇ ಸ್ಥಿತಿ ಪಡೆದನರೆಂದು ಹೇಳುತ್ತಿದ್ದಳು. ಭೇದವಿಲ್ಲ 
ಭಾವವಿಲ್ಲ, 


ಅಕ್ಕನ ಅಷ್ಟಾವರಣ ಸಟ್‌ಸ್ಕಲಗಳ ಕಲ್ಪನೆಃ- ಗುರುಲಿಂಗ ಜಂಗಮ 
ಪಾದೋದಕ ಪ್ರಸಾದ ವಿಭೂತಿ ರುದ್ರಾಕ್ಷಿ ಮಂತ್ರಗಳ ಬಗ್ಗೆ ವಚನಗಳನ್ನು 
ಹೇಳಿದ್ದಾಳೆ. ಅವುಗಳನ್ನು ಉದಹರಿಸಬಹುದು. ಅದರಂತೆ ಆಕೆ ಭಕ್ತ, 
ವಹೇಶ, ಪ್ರಸಾದಿ, ಪ್ರಾಣಲಿಂಗಿ, ಶರಣ ಐಕ್ಯ ಎಂಬ ಸರ್ಟಸ್ಥಲಗಳ 
ಬಗ್ಗೆ ಕೂಡ ವಚನಗಳನ್ನು ಹೇಳಿದ್ದಾಳೆ ಇವುಗಳಿಂದ ಸಷಟ್‌ಸ್ಮಲಗಳನ್ನು 
ಅರಿಯಬಹುದು. 


ಕಲ್ಯಾಣವನ್ನು ಅಗಲುವಿಕೆ. ಅಕ್ಕನು ಕಲ್ಯಾಣವನ್ನು ಅಗಲುವಾಗ 
ಸಕಲರಿಗೂ ಬಹು ಕೆಡಕೆನಿಸಿದೆ ಆಕೃನಿಗೂ ತ್ರು ಸಾಗಿದೆ. ಪವಿಶ್ರ 
ಕಲ್ಯಾಣ ಅವಿಮುಕ್ತ ಕ್ಷೇತ್ರವನ್ನೂ ಅಗಲವದೂ ಅಕೃನಿತೆ ಕಷ್ಟವೆನಿಸಿದೆ. 
ಎಲ್ಲಿ ೭ರಣ ಶರಣಿಯರು ಪವಿತ್ರ ಬಳಗವನ್ನು ಅಗಲುವದು ಕಷ್ಟಸಾಧ್ಯ 
ವ ಗಿದೆ. ಇದೇ ನಿಜವಾದ ಭಕ್ತಿ ಪ್ರೀತಿ ಉಳಿನಿಲ್ಲ ನಿಸ್ಸಾರ. ಎಲ್ಲರೂ 
ಗೋಳಾಡಿದ್ದೂರೆ. ಅನೇಕರು ಅನೇಕಬಗೆಯಿಂದ ದುಃಖವನ್ನು ವ್ಯಕ್ತ 
ಮಾಡಿದ್ದರೆ. ಆಗೆ ಪ್ರಭುದೇವರು ಅಕೃನ ಅಕ್ಕ ಬೊಂತಾದೇವಿ ನಿಮುಗಾಗಿ 


ಅಕ್ಕನನ್ನು ಅರಿಯುವ ದೃಷ್ಟಿ ಹಾಗೂ ನಿಜಚರಿತೆಯ ಸಾರ. ೩೫೭ 


ಇಲ್ಲೋ ಇರುವಳೆಂದು ಆಕೆಯೆ ಸರಿಚೆಯವನ್ನು ಕಲ್ಯಾಣದ ಎಲ್ಲ ಉಳಿದ 
ಶರಣರಿಗೆ ಮಾಡಿಕೊಟ್ಟು ಪ್ರಭು ದೇವರು ಮತ್ತು ಅಕ್ಕನು ಕೂಡಿ ಕಲ್ಯಾಣ 
.ವನ್ನು ಅಗಲಿದರು. 


ಶ್ರೀಶೈಲಕ್ಕೆ ಆಗಮನಃ- ಕಳವಳದಿಂದ ಶರಣ ಶರಣಿಯರ ಸಂಗವನ್ನು 
ಅಗಲಿ ಬಂದಳು. ಮುಲದ್ವಾರದ ಬೇರವ ಮೆಟ್ಟಿ ಭೂಮಂಡಲವನೇರದರೆ 
ಆಚಾರದ ಬೇರಹಿಡಿದು ಐಕ್ಯದ ತುದಿಯ ಸೇರದೆ ವೈರಾಗ್ಯದ ಸೋಪಾನ 
ದಿಂದ ಶ್ರೀಗಿರಿಯನ್ನೇರಿದೆ. ಕೈ ಎಡಿದು ತಗೆದುಕೊಳ್ಳಾ ಚನ್ನನುಲ್ಲಿಕಾ 
ರ್ಜುನಾ ಅಕ್ಕನು ಶೀಶೈಲಕ್ಕೆ ಪ್ರಭು ದೇವರೋಡಗೂಡಿ ಬಂದಳು. ಪ್ರಭು 


ಅಕ್ಕನಿಗೆ ಶ್ರೀಗಿರಿಯ ಮಹಿಮೆಯನ್ನು ಹೇಳುವನು. 


ಅಕ್ಕನ ಬಕ್ಕ ಲಿಂಗನೆನ್ನೆ ಲಿಂಗೈ ಕೃನೆನ್ನೆ ಸಂಗವೆನ್ನೆ ಆಯುತೆನ್ನೆ 
ಆಗಡಿನ್ನೆ ನಾನೆನ್ನೆ ಚನ್ನಮಲ್ಲಿಕಾರ್ಜುನನಲ್ಲಿ ಲಿಂಗೈಕ್ಯವಾದ ಬಳಿಕ ಏನೂ 
ಅನ್ನೆ. ಕ್ರಿಯೆಯಾಳೊಡಂ ತೊಂದಾಸೆ. ಸದ್ಭಕ್ತರ ನುಡಿಗಡಣವುಳ್ಳೊಡಂ 
ತೊಂದಾಸೆಕಿಗಿರಿಯನೇಂ ನಿಮ್ಮ ಬೆರಸಿದರೆ ಎನ್ನಸೆಗೆ ಕಡೆಯೇ ಅಯ 
ಆವ ಆಶೆಯೂ ಇಲ್ಲದೆ ನಿಮ್ಮ ನಂಬಿರ್ದೆನಯ್ಯ ಚನ್ನಮಲ್ಲಿಕಾರ್ಜುನಾ. 
ಅಕ್ಕನ ಈ ವಚನಗಳ ಮೇಲಿಂದ ತ್ರೀಗಿರಿಗೆ ಹೋಗಿ ಐಕ್ಯ್ಕಳಾದದ್ದು ನಿಜ 
ವಾದ ಸಂಗತಿ ಎಂದು ಸಹಜ ಸಿದ್ಧವಾಗುವದು. ಪ್ರಭು ದೇವರು ಅಲ್ಲೇ 
ಒಂದು ಕಡೆಗೆ ಐಕ್ಯರಾದರು. ಈನರಾರಿಗೂ ಯಾನ ತರದ ರೋಗ ವಗೈರೆ 
ಬಾರದೆ ಕಾಯವನ್ನು ಬಯಲು ಮಾಡಿದರು. ಇವರು ಕಾಯದ ಮೇಲೆ 
ಪರಿಸೂರ್ಣ ಸ್ವಾಮಿತ್ವವನ್ನು ಪಡೆದಿದ್ದರು. ನಮ್ಮ ಮಠದ ಮೂಲಪುರುಷ 
ಇಾದ ಶ್ರಿ! ಸಿದ್ಧಲಿಂಗ ದೇವರು ಮೂರು ತಿಂಗಳು ಮೊದಲೋ ಲಿಂಗೈಕ್ಯ 
ರಾಗುವರೆಂದು "ಹೇಳಿ ಗೌರಿ ಹೆಣ್ಣಿ ಮೆದಿನ ಸಾವಿರಾರು ಜನರ ಮಧ್ಯದಲ್ಲಿ 
ಕೋಗರುಜೆ ಏನೂ ಇಲ್ಲದೆ ಪದ್ಮಾಸನ ಹಾಕಿ ಶರೀರದಿಂದ ಜೀವ ಹಂಸನನ್ನು 
ಹಾರಿಸಿ ಬಿಟ್ಟಿರು. ನೋಡಿದವರು ಇನ್ನೂ ಇರುವರು. ಇದೆಲ್ಲ ಉಚ್ಛ ತರ 
ಗತಿಯ ಸಾಧಕರಿಗೆ ಶಕ್ಯನಿದೆ. ಅಕ್ಕನಿಗೂ ಇದೇನು ದೊಡ್ಡ ಮಾತಲ್ಲ. 
ಅವಳು ಇದರಂತೇ ಐಕ್ಯಳಾದಳು. ಆಕೆಯ ಸಮಾಧಿ ಶ್ರೀಗಿರಿಯಲ್ಲಿ ಇರುವದು. 


ಅಕ್ಕನ ಸಿದ್ಧಾಂತ: ಶರಣಸತಿ ಲಿಂಗ ನೆಕಿ ಎಂಬ ವೀರಶೈವರ 


ಸರೆ ಶ್ರೇಸ್ಮ ಶಕ್ತಿ ವಿಶಿಷ್ಟಾದ್ವೈತ ಸಿದ್ಧಾಂತವನ್ನು ಅನು ಸರಿಸಿ ಜಗಕೆ 


೩೫೮ ಶಿವಾನುಭವ. 


ಬೋಧಿಸಿದಳು. *ಈಕೀಳುಭುನನವುಿಂ ಬೆಳಗುವ ದಿವ್ಯ ಕ್ವರೂಸನ ಕಂಡೆ 
ನಾನು. ಕಂಡಿನ್ನ ಕಂಗಳ ಬರಹಿಂಗಿತ್ತಿಂದು. ಗಂಡ ಗಂಡರೆಲ್ಲ ಹೆಂಡ ಹೆಂಡ 
ರಾಗಿ ಆಳುವ ಗುರುವಿನ ಕಂಡೆ. ನಾನು ಜಗದುದಿ ಶಕ್ತಿಯೊಳು ಬೆರಸಿ ಒಡ 
ನಾಡೂನ ಪರಮ ಗುರು ಚನ್ನಮಲ್ಲಿಕಾರ್ಜುನನ ನಿಲವ ಕಂಡು ಬದುಕಿದೇನು. 
ಇದು ವೀರಶೈವರ ಶರಣಸತಿ ಲಿಂಗನತಿಯನ್ನು ಮತ್ತು ಶಕ್ತಿ ವಿಶಿಷ್ಟುದ್ವೈತ 
ಸಿದ್ಧಾಂತವನ್ನು ಬೋಧಿಸುವವು. ಜಗತ್ತು ಸತ್ಯ ಶಿನನೂ ಸತ್ಯನೆಂದರು ಶರ 
ಣರು ಸರ್ವಂ ಬಲ್ವಿದಂ ಬ್ರಹ್ಮ ಎಂಬ ವಿಶಾಲ ತತ್ವಕ್ಕೆ ಮನ್ನಣೆಕಟ್ಟರು. 
ಶಿನಶಕ್ತಿ ಪ್ರಕ್ಸತಿ ಪುರುಷರನ್ನು ಒನ್ಪಿಕೊಂಡು ಈ ಲೋಕದಲ್ಲಿ ಮತ್ತನಂತ 


ಎ ಭು 
ಲೋಕಗಳೆಂದು ಹೇಳಿದರು. 


ಅಧ್ಯಾತ್ಮ ಸಾಧನ, 
(ಲೇಖಕರು:- ಈ. ಅನ್ನದಾನೀಶ್ವರ ವಿರಕ್ತ ನುಠ್ನ ಬಿ. ಎ. ಅನರ್ಸ ಸೆಕೆಂಡಕ್ಲಾಸ 
ಬಿ. ಟ. ಸೆಕೆಂಡಕ್ಸಾಸ್ಕ ಕಾಂದೀನಲಿ ಟ್ರೀಂಡ್‌.) 


ad 


ಅಧ್ಯಾತೆ N ಸಾಧಕನು ಅಧ್ಯಾ ಕ್ಮಿಕ ಅನುಭಾವ ವಿದ್ಯೆಯಲ್ಲಿ ಪ್ರಗತಿ 
ಹೊಂದಿದ ಗುರುವಿನ ಸಹಾಯ ಪಡೆಯಲಿಕ್ಕಬೇಕು. ಗುರುವಿನ ಪ್ರತ್ಯಕ್ಷ 
ನಡೆನುಡಿಗಳು ನಮ್ಮ ಜೀವನವನ್ನೇ ರೂಪಿಸುತ್ತವೆ. ನಮ್ಮ ಜ್ಞಾ ್ಲಾನಾನುಭ 
ವಗಳು ಅಭಿವೃದ್ಧಿ ಜೊಂಡುವದಕ್ಕೂ ನಮ್ಮ ಆಚರಣೆಯು ದೃಢಗೊಳ್ಳು 
ವದಕ್ಕೂ ಸದ್ಗುರುವು ಬೇಕು. ಜೀವದಿಂದ ಜೀವ ಜೀಕುವದು. ಭಾವ 
ದಿಂದ ಭಾವ ನಿಡಿಯುನದು. ಆತ್ಮದಿಂದ ಆತ್ಮ ಸ್ಪುರಿಸುವದು. ಶಿವಾನು 
ಭವದಲ್ಲಿ ನೆಲೆಗೊಳಿಸಲಿಕ್ಕೆ ಗುರುವುಬೇಕು. 


ಅಧ್ಯಾತ್ಮ ಸಾಧಕನು ಸ್ವಾನುಭವಕ್ಕೆ ತಂದುಕೊಳ್ಳುವ ಯತ್ನ ಮಾಡ 
ಲಿಕೈಬೇಕು. ಸ್ವಾನುಭವನಿಲ್ಲದ ವಿದ್ಯೆಯು ನಿಪ್ಛ್ರಯೋಜಕವು. ಸ್ವಾನು 
ಭವದ ಒರೆಗಲ್ಲಿಗೆ ತಿಕ್ಕದ ವಿನಃ ಸಾಕ್ಸುತ್ಯಾರವು ಸಾಧ್ಯವಾಗುವದಿಲ್ಲ. 
ಎತ್ತು ಗಾಣವನ್ನು ಸುತ್ತಿಬಂದಂತೆ ಜ್ಞಾನರಹಿತ ಅನುಭವರಗಂಶ ಕರ್ಮ 
ಗಳನ್ನು ಮಾಡುವದರಿಂದ ಭನಬಂಧನವು ತಪ್ಪದು. ದಿನಾಲು ನಿಯನಿತ 
ವಾಗಿ ಸಾಧನ ಮಾಡಲಿಕೈಬೇಕು. ಧ್ಯಾನ ಧಾರಣ, ಸಮಾಧಿಗಳಿಂದ 
'ಶಿವಶಕ್ತಿಯಂ ಸ್ಟುರಿಸುವದು. ಲಿಂಗಲೀಲೆಯು ಆರಂಭವಾಗುನದು. ಲಿಂಗವೇ 
ಶಾನಾಗಿರುವ ಬ್ರಹ್ಮಸ್ಥಿಕಿಯು ಪ್ರಾಪ್ತವಾಗುವದು ಸ್ವಾನುಭನದಿಂದಲೇ 


ಸಾಧ್ಯ. 
ಅಧ್ಯಾತ್ಮಸಾಧಕನು ಶಬ್ದಬ್ರಕ್ಮದೆ ಸಹಾಯ ಪಡೆಯಬೇಕು. ಬ್ರಹ್ಮ 
ವಿರೈಗೆ ಸಂಬಂಧಿಸಿದ ಶಾಸ್ತ್ರಗಳನ್ನು ಅರಿಯಬೇಕು. ಸ್ವಾನುಭವಕ್ಕೆ ವೋಷಕ 
ವಾಗುವಂತೆ ಶಾಸ್ತ್ರದ ಉಪಯೋಗ ಮಾಡಿಕೊಳ್ಳ ಬೇಕು. ಕಾಕುಸೋಕು 
ಶಾಸ್ತ್ರಗಳನ್ನು ಅನೀಕ ಓದಿದರೇನು? ಕಾನನದ ಬೆಳದಿಂಗಳಂತೆ ನಿಷ್ಪಲವು. 
ಬ್ರಹ್ಮದ ಆಚೆಗೆ ಇರುವ ಶಿನಶಕ್ತಿಯ ಸಂಕಲ್ಪವು ತಕ್ಕ ಕಾಲಕ್ಕೆ 


ಬು 
ಈಡೀರುವದು. ಸಾಧಕನು ತಾಳ್ಮೆಯುಳ್ಳವನಾಗಿರಲಿಕೈಬೇಕು. 


೩೬೦ ಶಿವಾನುಭವ. 


ವಿಶ್ವಾತೀತ ದೈವೀಶಕ್ತಯ ಅನುಸಂಧಾನ ನಡೆಸಿದಕೆ ಸಾಧಕನಿಗೆ 
ಅನುಪಮ ಆನಂದವು ಸ್ಫುರಿಸುವದು. ವಿಶ್ಯಾತ್ಮಕ ದೈನೀಶಕ್ತಿಯ ಅನು 
ಸಂಧಾನದಿಂದ ಲಿಂಗೈಕ್ಯ ಶರಣ ಸ್ಥಿತಿಯು ಪ್ರಾಸ್ತವಾಗುವದು. ಲಿಂಗೈಕೃ 
ದಿವ್ಯಾನುಭವವನ್ನು ಅನುಭವಿಸಿ ಶರಣಸ್ಸಲದಲ್ಲಿ ನಿಂತು ಸಮರ್ಪಣ ಭಾವ 
ದಿಂದ ಜಗದಲ್ಲಿ ದೈವೀ ವಿದ್ಯುಚ್ಛಕ್ತಿಯನ್ನು ಹರಿಸಲಿಕ್ಕೆ ಬೇಕು. ಹರಿಯು 
ವದೆ. ಕೇವಲ ವ್ಯಕ್ತಿಯ ಸಾಕ್ಷಾತ್ಕಾರವು ಗುರಿಯಲ್ಲ. ಮಾನವ ಸಖಾ 
ಜದ ದಿನ್ಕೀಕರಣಕ್ಕೆ ಸಾಧಕನು ಮೊದಲು ಸಿದ್ಧಿನಡೆಯಲಿಕ್ಕೆ ಬೀಕು. 


ಸಚ್ಚಿದಾನಂದರ ಅನುಭವವು ಮೈ ಮನಭಾನ ಪ್ರಾಣಗಳಲ್ಲಿ ಪ್ರದರ್ಶಿ 
ಸುವಂತೆ ಸಾಧಕನು ಶರಣನಾಗಲಿಕ್ಕೆ ಬೇಕು. ಶರಣನು ಜಗದ್ಗ ರುವು. 
ವಿಶ್ವಸೇವಕನೂ ಆಹುದು. ಶರಣನಾಗದನನು ಜಂಗನುನಾಗಲಾರನು. 
ಗುರು ಆಗಲಾರನು. ಲಿಂಗವಾಗಲಾರನು. ಸತ್‌, ಚಿತ್‌) ಅನಂದಗಳ 
ಜ್ಞಾನಾನುಭನಗಳು ಅಧ್ಯಾತ್ಮಿಕ ಶಕ್ತಿಯನ್ನು, ಬೆಳಕನ್ನು ಶಕ್ತಿಯನ್ನು 
ದೈವೀಶಕ್ತಿಯನ್ನು ಹೊರಸೂಸ ಬಲ್ಲದಿ. ಅಧ್ಯಾತ್ಮ ಜೀವನವೇ ನಿಜವಾದ 
ಜೀವನ ಎಂಟ ಅರಿವು ಯಾವಾಗಲೂ ಸಾಧಕನಲ್ಲಿರಲಿಕ್ಕೆ ಬೇಕು. ಅಧ್ಯಾ 
ತ್ಮವು ಜೀನನದ ಗುರಿಯಲ್ಲ ಅದೇ ಜೀವನವು ಎಂದು ತಿಳಿಯಬೇಕು. 


ಸಾಧಕನು ಶನ್ನ ಎಲ್ಲ ವಿಚಾರಗಳನ್ನು ಒಂದೇ ತತ್ವದ ಮೇಲೆ 
ಕೇಂದ್ರೀಕರಿಸಲಿಕ್ಕೆ ಬೇಕು. ತನ್ನ ಅಂತಃಕರಣವನ್ನು ಅನಂತ ಶಕ್ಷಿಯ 
ಮೇಲೆ ಸ್ಥಿರಗೊಳಿ ಸಲಿಕೈ ಬೇಕು. ತನ್ನ ಇಚ್ಛಾ ಶಕ್ತಿಯನ್ನು ಅಮರ 
ಶಾಂತಿಯ ಸ್ಥಿರೀಕರಣಕ್ಕಾಗಿ ಉಪಯೋಗಿಸಬೇಕು. ಸಧಕನು ದೈವೀ 
ಆವಿರ್ಭಾವಕ್ಕೆ ವಿರೋಧವಿದ್ದ ಆಸುರೀ ಶಕ್ತಿಗಳನ್ನು ನಿವಾರಿಸಲಿಕ್ಕೆ ಬೇಕು. 
ಎಲ್ಲೆಲ್ಲು ದೈವೀಶಕ್ತ್ರಯನ್ನೇ ಸ್ವೀಕರಿಸಬೇಕು. ತನ್ನ ಪ್ರಯತ್ನಕ್ಕೆ ದೈವದ 
ಬಲವು ಬರುವದು. ಅನುಭವವಾದಾಗ ತನ್ನ ಮೈ ಮನ ಭಾವ ಪ್ರಾಣ 
ಗಳನ್ನು ಶಿವಶಕ್ತಿಯೇ ಹಿಡಿದು ವ್ಯಾಪಿಸಿ ತನ್ನ ದಿವ್ಯ ಲೀಲೆಯನ್ನೆಸಗಲು 
ಪ್ರಾಕಂಭಿಸುವರು. ಆಗ ದೈವೀ ಸ್ವಭಾವವೇ ವಿಜಯಿಯಾಗುವದು. 


ಸಾಧಕನು ಜಗದಲ್ಲಿದ್ದ ತನ್ನೆ ಕರ್ತವ್ಯ ಕರ್ಮಗಳನ್ನು ಶಿವಭಾನ 
ದಿಂದ ಮಾಡಲು ಸಾಧಿಸಬೇಕು. ಫಲಾಸೇಕ್ಷೆಯಿಲ್ಲದೇ ಶಿವಾ. ಐ ಭಾವ 


ಅಧ್ಯಾತ್ಮ ಸಾಧನ. ೩೬೧ 


ಬುದ್ದಿಗಳಿಂದ ಕಾರ್ಯ ಗೈಯಬೇಕು. ನಿಸ್ಯಾಮಕರ್ಮವು ಸಾಧಕನನ್ನು 
ದೈವೀಶಕ್ರಿಯತ್ತ್ರ ಒಯ್ಯುವದು, ಆಶೆ ಅಹೆಂಕಾರಗಳಿಂದ ದೈವೀ ಸಾಕ್ಷ 
ತ್ಕಾರವಾಗಲಾರದು. ಎಲ್ಲ ಅವಸ್ಥೆ ಗಳಲ್ಲಿಯೂ ಸಾಧಕನು ಸಮತ್ವವನ್ನು 
ಕಾಯ್ದು ಕೊಳ್ಳಲಿಕ್ಕೆ ಯತ್ನಿಸಬೇಕು. ಏನೇ ಸಂಭವಿಸಿದರೂ ಅಂತರಂಗದ 
ಶಾಂತಿಯು ಕದಡಬಾರದು. ಹಾಗೆ ಧ್ಯಾನದಿಂದ ಮಾಡಲಿಕ್ಕೆ ಬೇಕು. 


ಖುಷಿಗಳು, ಶರಣರು, ದಾಸರು, ಭಕ್ತರು, ಕವಿಗಳು ಮತ್ತು ಕಲಾ 
'ಕಾರರು ಅಂತರಂಗ ಜೀವನದ ತಿರುಳನ್ನು ಅರಿತವರು. ಸಾಧಕನು ಅಂತ 
ರಂಗ ಬಹಿರಂಗ ಎರಡರಲ್ಲಿಯೂ ಸಾಮರಸ್ಯವನ್ನು ಸಾಧಿಸಲಿಕ್ಕೆ ಬೇಕು. 
ಅಂತರಂಗ ಬಹಿರಂಗಗಳಲ್ಲಿಯೂ ಶಿವಸಂಕಲ್ಪವೇ ಮಿನಗಟೇಕು, ಹೊಳೆಯ 
ಬೇಕು, ವಿಚಾರ ಮತ್ತು ಭಾವಗಳು ಪರಿವರ್ತನಹೊಂದಿದರೆ ತೀರಲಿಲ್ಲ. 
ಸ್ಥೂಲಾಂಗ ಮತ್ತು ಅಂತರಾತ್ಮಗಳು ದಿವ್ಯತೆಯನ್ನು ಹೊಂದಲಿಕ್ಕೆ ಬೇಕು 
ಮನಸ್ಸಿನ ಲೋಕವನ್ನು ದಾಟಿದ ಹೊರತು ಶುದ್ಧ ಚೀತನದ ಅರವು ಆಗ 
ಲಾರದು. ಮನಸ್ಸು ಸುಸಮನಸು, ಆಗಲಿಕ್ಕೆ ಬೇಕು. ಸುಮನಸ್ಸು ದೈವೀ 
ತೇಜಸ್ಸಿನ ಮನಸಾಗಬೇಕು. ಜೈನೀತೇಜಸ್ಸಂಸನ್ನ ಮನಸ್ಸು ಶಿವಶಕ್ತಿ 
ಅಳವಟ್ಟಾಗ ಅವತಾರ ಶಕ್ತಿಯು ಬರುವದು. ಅವತಾರಕರಲ್ಲಿ ದೈವೀ ನಿಭೂ 
ತಿಯು ಸ್ವಯಂಸಿದ್ಧ. ಆವತಾರಿ ಪುರುಷರ ಮತ್ತು ವಿಭೂತಿಗಳ ಮುಖಾಂತಗ 
ಲಿಂಗವಾಗಿಸುವ ಕ್ರಿಯೆಯು ಶಿನಲೀಲೆಯು ವಿಶ್ವದಲ್ಲಿ ಸಾಗುವದು. 


ಲಿಂಗಾಂಗ ಸಾಮರಸ್ಯ, ಶಿವ ಜೀವೈಕ್ಯ ಸ್ಥಿತಿಯನ್ನು ಮುಟ್ಟಿ ದಾಗ 
'ಅಹಂಕಾರ್ರ ಆನಿ" ಆಲಸ್ಯ ವಿಷಯಲಾಲಸೆಗಳಿಗೆ ಕ್ಷುದ್ರ ಜೀವದ ಆಕಾಂಕ್ಷೆ 
ಗಳು ನಾಶವಾತ್ರವೆ. ನಿಜವಾದ ಸ್ವತಂತ್ರ್ಯವು ಜೀನನ ಇಚ್ಛೆಯು ಶಿವ 
ಸಂಕಲ್ಪಕ್ಕೆ ದೈವೀ ಇಚ್ಛೆಗೆ ಶರಣರಾದಾಗ ನಿಜವಾದ ಸ್ವತಂತ್ರ ಜೀವನವು 
ಅಳವಡುವರು. ದೈವೀ ಸ್ವಾತಂತ್ರ್ಯದಲ್ಲಿ ಜೀವಿಸುವದನ್ನು ಕಲಿತಾಗ ಅಜ್ಜಾ 


ನದ ಮಾಯೆಯು ಹೆಂದು ಹೋಗುವದು. 


ದೈನೀಶಕ್ತಿಯು ಆತ್ಮದ ಹೆತ್ಯ ಅಥವಾ ನಾಶವನ್ನು ಕೇಳುನದಿಲ್ಲ. 
ಆತ್ಮದ ಅರ್ಸ್ನಣವನ್ನು ಇಚ್ಛೆಸುವದು. ಅಕ್ಮಾರ್ಸ್ಪಣೆಯೆಂದಕೆ ನಾಶವಲ್ಲ. 
ಆತ್ಮಾರ್ಸಣೆ ಮಾಡಿದನರಿಗೆ ದೈನೀಶಕ್ರಿಯು ಶನ್ನನ್ನ್ನೇ ಅರ್ಪಿಸಿಬಿಡುತ್ತದೆ. 


೩೬೨ ಶಿಬಾನುಭೆವ 


ಇಡೀ ಮಾನವ ಸ್ವಭಾವವು ಅರ್ಷಿ ತವಾದರೆ ಶಿವಶಕ್ತಿಯು ಸರ್ವತ್ರ ದೃಗ್ಗೋ 
ಚರವಾಗುನದು. ನಮ್ಮ ಇಡೀ ಇರವನ್ನು ದಿವ್ಯ ಅರಿವನ್ನಾಗಿ ಬದಲಿಸಿ 
ದರೆ ಮಾತ್ರ ಕೈಲಾಸವು ಧರೆಗಿಳಿಯಬಲ್ಲುದು. ಆಗ ಭೂಕೈೈ ಲಾಸವಾಗಬಲ್ಲುದು. 


ಸಾಧಕನು ಮೊದಲು ಕನ್ನೊಳಗೆ ದ್ವೆ ೈನೀಶಕ್ತಿ ಯ ಸಾಕ್ಸಾತ್ಸಾರ ಮಾಡಿ 
ಕೊಂಡು ನಂತರ ವಿಶ್ವಾತ್ಮನ ಆಮೇಲೆ ನೆತ್ತಾತೀತ ಶಿವಶಕ್ತಿ ಯ. ಅಥವಾ 
ಸರಾಸಂಪತ್ತಿನೆ ಸಾಕ್ಲಾ ಸತ್ಕಾರ ಮಾಡಿಕೊಳ್ಳಲಿಕ್ಕೆ (ಬೇಕು. ಸರ್ವಂ ಶಿವ 
ಮಯಾ ಜಗತ್‌ ಈ ಅನಸ್ಥೆಯು ಶಿವಶಕ್ತಿಯ ಲೀಲೆಗೆ ಅವಕಾಶಕೊಡು 
ವದು. ಅದ್ವಯ ಶಿವಶಕ್ಷಿಯನ್ನು ಅಳವಡಿಸಿಕೊಂಡು ಜ್ಞಾನಿಗೆ ಶುದ್ಧ ಅರಿ 
ವಿನಿಂದೆ ಆನಂದದಲ್ಲಿರುತ್ತ ಹೋಗುವದು, ಸೇರುವದು. ಕವನಯೋನಿಗೆ 
ದೇವನಂತೆ ಪೂರ್ಣನಾಗುವದುಬೇಕು. ಭಕ್ತಿ, ಜ್ಞಾನ, ಕರ್ಮಯೋಗಗ 
ಳಲ್ಲಿ ಸಾಮರಸ್ಯ ಸಾಧಿಸಲಿಕ್ಕೆ ಬೇಕು. ಇವು ಒಂದನ್ನೊಂದು ಬಿಟ್ಟು ಭಿನ್ನ 
ವಿಲ್ಲ. ಇವು ಮೂರೂ ಯೋಗಗಳೂ ಶಿನಶಕ್ತಿಯ ಅಭಿನೃಕ್ತಿ ಎಂಬ ದಿವ್ಯ 
ಲೀಲೆಯ, ದಿವ್ಯಯೋಗದ ತಳಹೆದಿಯ ಮೇಲೆ ಸ್ಥಾಪಿಸಲ್ಪಡಲಿಕ್ಕೆ ಬೇಕು. 
ಆಗ ಬಾಹ್ಯೆ ಮತ್ತು ಅಂತರ್ಯ ಇರುವಿಕೆಯೇ ಅಧ್ಯಾತ್ಮಮಯವಾಗು 
ವದು. ಒಂದು ಅಖಂಡ ದಿನ್ಯ ಜೀವನವಾಗುವದು. ಸಾಗುವದು. ಅಂತ 
ರಾತ್ಮನ ಜಾಗೃ ತಿಯಾದರೆ ವಿಶ್ವಾತೀತ ಶಿವಶಕ್ತಿಯು ವಿಶ್ವ ದೊಳೆಗಿನ ಅಣು 
ಚಕ್ರದೊಳೆಗಿನಿಂದ ಸಾಧಕನ ಬ್ರಹ್ಮರಂಧ ಕ್ಕ. ಅವತರಿಸ್‌ ಎಲ್ಲ ಒಂಭತ್ತೂ 
ಚಕ್ರಗಳನ್ನು ಅವುಗಳ ಶಕ್ತಿಗಳನ್ನೂ ಎಚ್ಚರಗೊಳಿಸಿ ಮಾನವ ಜೀನನವು 
ದಿವ್ಯ ಜೀವನನಾಗುವದು. ವ್ಯಷ್ಟಿ, ಸಸುಸ್ಟಿ ಜೀನನಗಳೆ ಪರಿಸೂರ್ಣ 
ತೆಯು ಕೇವಲ ಉಚ್ಚ ನೈ ತಿಕ ಆದರ್ಶದಿಂದ ಸಾಧ್ಯವಾಗದೇ ಮನದಾಜೆಯ 
ದಿವ್ಯ ದೈನೀ ಎ ಸುಲಭವಾಗಿ ಆಗುವದು. ಆ ದಿವ್ಯ ರೈನೀ 
ನಿಯೆಮನನ್ನು ಆಧ್ಯಾತ್ಮಿಕ ಸತ್ವ ದಿಂದ ಬೆಳಕಿನಿಂದ ಅಳವಡಿಸಿ ಸಾಧಕನು 
ಉಳಿದವರಿಗೆ ನೀಡಬಲ್ಲನು. 


ಸಾಧಕನು ಯೋಗಸಾಧೆನದಲ್ಲಿದ್ದಾಗ ಮೂರು ಅವಸ್ಥೆಗಳನ್ನು ಹೊಂದು 
ತ್ತಾನೆ. ತನ್ನ ಬುದ್ಧಿ, ಹೈದಯ, ಮತ್ತು ಇಂದ್ರಿಯಗಳು ಸಾಧಕನಿಗೆ 
ತಮ್ಮತ್ತ ಕರೆಯತಿತ್ತವೆ. ಸಾಧನವು ಹೆಚ್ಚಾದಂತೆ ದೈವೀ ಸ್ಫೂರ್ತಿ ಮತ್ತು 
ದೈವೀ ಬೆಳಕು ಒಮ್ಮೊನೆ ತೋರಿ ಅಡಗುತ್ತವೆ. ಇದು ಮೊದಲನೆಯ 
ಅವಸ್ಥೆ 


ಆಧ್ಯಾತ್ಮ ಸಾಧನ. ೩೬೩ 


ಎರಡನೆಯ ಅವಸ್ಥೆ ಯಲ್ಲಿ ಬುದ್ಧಿಯು ಹೆಚ್ಚು ತಿಳಿಯಾಗುತ್ತ ಅಧ್ಯಾ 
ಕ್ಮಿಕನಾಗುತ್ತ ದೈವೀ ಪ್ರೇರಣೆಯು ಹೆಚ್ಚುತ್ತ ಹೋಗುವದು. ಹೊರ ಮುಖ 
ವಾದ ಹೈದಯವು ಒಳಮುಖವಾಗುತ್ತ ಸಾಗಿ ಅಂತರಾತ್ಮದ ಜಾಗೃತಿಯಾಗು 
ವದು, ಇಂದ್ರಿಯಗಳು ಒಳಗಿನ ಶುದ್ಧ ಪ್ರಾಣಶಕ್ತಿಯಿಂದ ಆವರಿಸುತ್ತವೆ. 


ಮೂರನೆಯ ಪವಸ್ಥೆಯಲ್ಲಿ ಆಧ್ಯಾತ್ಮಿಕ ಮನದ ಸೀಮೆಯನ್ನು ದಾಟ 
ರೈನೀ ಸ್ವಭಾವದ ಅತಿ ಮಾನವ ಸೀಮೆಗೆ ಪ್ರಯಾಣವು ಸಾಧ್ಯವಾಗುವದು. 
ಇದೇ ಕೊನೆಯ ಅವಸ್ಥೆಯು. ಆ ದೈವೀ ಸ್ವಭಾವವೇ ಮಾನವ ಸ್ವಭಾವ 
ವನ್ನು ದಿವ್ಯವನ್ನಾಗಿ ಸುವದು- ಭೂಮಿಯನ್ನು ಕ್ಷೈೇಲಾಸವನ್ನೂಗಿ ಮಾಡು 
ವದು. ಸತ್ಯಯುಗವು ಸ್ಥಾಪಿತವಾಗುನದು. 


ತವರಿಗೆ ಹೋದಾಕೆ 


ಇನ್ನೂ ಯಾಕ ಬರಲಿಲ್ಲಾಕೆ ತನರೀಗೆ ಹೋದಾಕೆ | 
ನನ್ನನು ಬಿಟ್ಟು ಒಂದರಗಳಿಗೆ ಇರದಲೆ ಇರುವಾಕೆ ॥ಸಲ್ಲ॥ 


ಸವಿ-ಸವಿ ಮಾತನಾಡಿ ಮನಕ್ಕೆ ಶಾಂತಿ ಕೊಡುವಾಕೆ | 
ಶಿವನು.ಗೌಂ ಕೂಡಿದಂತೆ ಕೂಡಿ ಇರುವಾಕೆ | 
ರವಿಗೆ ಮುನ್ನ ಎದ್ದು ಪೂಜಾ ಸಾಹಿತ್ಯ ಇಡುವಾಕೆ । 
ಶಿದಸೂಜೆಗೆ ಹೊತ್ತಾಯಿತು ಏಳಿರಿ ಎನುವಾಕೆ ॥೧/ 


ತಂದೆ-ತಾಯಿ ಬಿಟ್ಟು ಎನ್ನ ಕೈಯ ಹಿಡಿದಾಕೆ | 

ಕಾಯದ ನೆರಳಿನಂತೆ ಎನ್ನ ಇಚ್ಛೆಯೊಳಿರುವಾಕೆ | 
ರಾಯರ ಮಂತ್ರಿಯಂತೆ ಮುಂದಿನ ಯೋಚನೆ ಮಾಡಾಕೆ ॥ 
ಆಯದನ್ಟು ಮನೆಯ ಖರ್ಚು ಮಾಡುವಾಸೆ 1೨ 


ಜನನಿಯಂತೆ ಕರೆದು ಭೋಜನ ಮಾಡಿಸುವಂಥಾಕೆ । 
ಘನಶಾಪವನ್ನು ಸಹಿಸುವಲ್ಲಿ ಭೂಮಿಯಂಥಾಕೆ । 
ಅನುಕೂಲಾಗಿ ಧರ್ಮ ಕಾರ್ಯ ಮಾಡುನಂಥಾಕೆ | 
ಭಕ್ತಿಲಿಂದ ಬಸವನ ವಚನ ಹೇಳಿರೆನುವಾಕೆ 11೩11 


ಅಕ್ಕರದಿಂದ ಅಕ್ಕನ ವಚನ ಕೇಳಿರೆನುವಾಕೆ ॥ 

ಶಿವಾನುಭಪ ಸಂಚಿಕೆಯನ್ನು ತಪ್ಪದೆ ಓದುವಾಕೆ | 
ವಚನಶಾಶ್ರವ ಓದುವಾಗ ನನ್ನನು ಕರವಾಕೆ | 
ತಿಳಿಯದ್ದನ್ನು ಅತುರದಿಂದ ನನ್ನ ಕೇಳುವಾಕೆ || 
ಕಿಕಿಸಿಹೇಳಿದ ಮೇಲೆ ಸರಿಯೆ.೦ಂದು ಗೋಣುಹಾಕುವಾಕೆ 1೪1 


ಲೀಲಾವತಿ ಹೋಳೀಕಟ್ಟ 
ಮೈದರಗಿ ಜಿ. ಸೊಲ್ಲಾಪುರ 


೨೫೭ 


ಶ್ರೀ ಮರುಳಸಿದ್ದನು ವೀರಶೈವ ಪಂಚಪೀಠಗಳ ಪಂಚ ಆಚಾರ್ಯ 
ರಲ್ಲಿ ಒಬ್ಬನಾಗಿದ್ದಾನೆ. ಪಂಚ ಆಚಾರ್ಯರಲ್ಲಿ ಪ್ರಸಿದ್ಧನಾದ ರೇವಣಸಿದ್ಧ 
ನಂತೆ ಮರುಳುಸಿದ್ದನೂ ಮಹಾಸಿದ್ಧ ಪುರುಷನೂ ಶಿವಯೋಗಿಯೂ ಆಗಿ 
ದ್ದಾನೆ. ಮರುಳಸಿದ್ದ ನು ಧರ್ಮ ಪ್ರಚಾರ ಕಾರ್ಯವನ್ನೂ ಪತಿತೋದ್ದಾರ 
ಕಾಯ: ವನ್ನೂ ಹಿರಿದಾದ ರೀತಿಯಲ್ಲಿ ನಡೆಸಿ ಶರಣರ ಉದಾತ್ತ ಹಾಗೂ 
ಉದಾರ ತತ್ವಗಳನ್ನು ಹರಡಿರುತ್ತಾನೆ. ಮರುಳಸಿದ್ದನು ಪ್ರ ಚಂಡ ಪ್ರವಾಸಿಯ 
ಬಳ್ಳಾರಿ ಜಿಲ್ಲೆಯ ಕೂಡಗಿ ತಾಲೂಕಿನ ಕಗ್ಗಲ್ಲು ಪುರದಲ್ಲಿ ಜನ್ಮತಾಳಿ. 
ಸುತ್ತಮುತ್ತಣ ಪ್ರಾಂತಗಳಲ್ಲಿ ಹಂದಾಡಿ, ಅನೇಕ ಪವಾಡಗಳನ್ನು ಮೆರೆದು 
ಕೊಲ್ಲಾಪುರದ ಹೊರಗಿನ ಉತ್ತರ ಪ್ರಾಂತಗಳಲ್ಲಿಯೂ ಸಂಚರಿಸಿ ಅನೇಕ 
ಮಹತ್ವರ್ಯಗಳನ್ನು, ಮಾಡಿರುತ್ತಾನೆ. ಈತನ ವಿಷಯವಾಗಿ ಅನೇಕ 


ಗ್ರಂಥಗಳು ಹುಟ್ಟಿವೆ. ಗುರುಪಾದಚಾರಿತ್ಯ್ಯ ಮತ್ತು ಚನುರಾಚಾರ್ಯ 
ಪುಂಣ-ಇವುಗಳಲ್ಲಿ ಈತನ ಕಥೆಯು ವರ್ಣಿಸಲ್ಪಟ್ಟಿವೆ. ಈಚೆಗೆ ಮೈಸೂಗ್ಬ 
ಪ್ರಾಚ್ಯ ಸಾಹಿತ್ಯ ಭಂಡಾರದವರಿಗೆ ಸಿಕ್ಕಿರುವದು ವಸುಕ ಕವಿಯ ಮರುಳಸಿದ್ದ 
ಚಾರಿತ್ರ ದಲ್ಲಿ ಈತನ ಚರಿಕ್ರೆಯು ಹೆಚ್ಚು ವಿಸ್ತಾರವಾಗಿ ವರ್ಣಿಸಲ್ಪಟ್ಟಿದೆ. 
ಈ ಕೃತಿಯು ಚಾರಿತ್ರಿಕ ದೃಷ್ಟಿಯಿಂದ ಮಹತ್ವದ್ದಾಗಿದೆ. ಈ ಗ್ರಂಥದ 
ಪ್ರಕಟನೆಯಿಂದ ವೀರಶೈವಧರ್ಮದ ಚರಿತ್ರೆಯ ಮೇಲೆ ಹೆಚ್ಚಿನ ಬೆಳಕು 
ಬೀಳುವುದರಲ್ಲಿ ಸಂದೇಹವಿಲ್ಲ. ಈ ರೀತಿಯಲ್ಲಿ ಪುರಾಣ ಪ್ರಸಿದ್ಧ ನೂ, 
ಚಾರಿತ್ರ್ಯ ಪ್ರಸಿದ್ಧನೂ ಆದ ಮರುಳುಸಿದ್ದನ ಕೆಲವು ಪುಣ್ಯ ನೇತ್ರಗಳನ್ನು 
ಶೀ ಜೀರಗೆ ಕಟ್ಟಿಬಸನ್ಪ ಬಿ. ಏ. ಈ ಮಹನೀಯರು ಸಂದರ್ಶಿಸಿ ಅಲ್ಲಿಯ 
ವಿವರಗಳನ್ನು ಬರೆದು ನಮ್ಮ ಕಡೆಗೆ ಕಳಸಿಕೊಟ್ಟಿ ದ್ದಾರೆ. ಅವರು ಬರೆದು 
ಪೇಕೆಂದಕಿ-- 

ಸುಮಾರು ೯ ದಿನಗಳ ಪ್ರವಾಸದಲ್ಲಿ ನಾನು ಮರುಳಸಿದ್ಧನ ಕೆಲವು 
ಪುಣ್ಯ ಕ್ಷೇತ್ರಗಳನ್ನು ನೋಡಿಕೊಂಡು ಬಂದೆನು, ತಿಷಟೂರಿನ ಶ್ರೀಮಾನ 
ಎಸ್‌. ಆರ್‌. ಮಲ್ಲಪ್ಪನನರು ಈ ಪ್ರವಾಸಕ್ಕೆ ವಿಶಿಷ್ಟ ಅನುಕೂಲತೆಗಳನ್ನು 
ಏರ್ಪಡಿಸಿ, ನನ್ನೊಣನೆ ಸಂಚರಿಸಿ ಉಪಕಾರ ಮಾಡಿದ್ದಾರೆ. ಅಲ್ಲದೆ ಬೆಣ್ಣಿ 
ಕಳ್ಳಿಯ ಶ್ರೀಮಾನ ಭನ್ನನಗೌಡರೂ, ಕೂಲಳ್ಳಿಯ ಶ್ರೀಮಾನ ದೊಡ್ಡ 
ಬಸವಾರಾಧ್ಯರವರೂ ಮತ್ತು ಜಗಳೂರು ತಾಲ್ಲೋಕಿನ ಸಾ| ಶ್ರಿ ಮಾನ 
ಕಲ್ಲಲಿಂಗನಗೌಡರವರೂ ಸಹ ನನ್ನೊಡನೆ ಕೆಲವು ಕ್ಷೇತ್ರಗಳಿಗೆ ಬಂದು ಕ್ಷೇತ್ರ 
ಗಳ ಅವಲೋಕನ ಮತ್ತು ಪೇಟ೬ನೆಗಳಿಗೆ ಹೆಚ್ಚಿನ ನೆರವನ್ನು ಉಂಟು ಮಾಡಿ 


೨೫೮ 


ಕೊಟ್ಟಿರುತ್ತಾರೆ. ಇದೂ ಅಲ್ಲದೆ ಆಯಾಯ ಸ್ಥಳಗಳ ನಿವಾಸಿಗಳು ಗ್ರಾಮಾ 
ಧಿಕಾರಿಗಳ: ಸಹೆ ಮರುಳಸಿದ್ದನ ಚರಿತ್ರಿಗೆ ಸಂಬಂಧ ಪಟ್ಟಿ ಸ್ಥಳ ಪುರಾಣ್ಯ 
ಇಂಪ್ರದಾಯ ಮತ್ತು ಐತಿಹ್ಯಗಳ ಸಂಗ್ರಹಿಸಿದ ವಿಚಾರದಲ್ಲಿ ಯೂ ಮತ್ತು 
ಸ್ಮಾರಕ ಮತ್ತು ಅವಶೇಷಗಳ ಪರಿಶೀಲನೆಯ ವಿಚಾರದಲ್ಲಿಯೂ ನನಗೆ 
ಬಹೆಳವಾಗಿ ಇಂಬನ್ನು ಕೊಟ್ಟಿರುತ್ತಾರೆ. ಇವರೆಲ್ಲರಿಗೂ ನಾನು ನನ್ನ 
ಕೃತಜ್ಞತೆಗಳನ್ನು ಸೂಚಿಸುತ್ತೇನೆ. ಈ ಪ್ರವಾಸದಲ್ಲಿ ನಾನು ಪರಿಶೀಲಿಸಿ 
ಸಂಗ್ರಹಿಸಿದ ಮರುಳಸಿದ್ದ ನ ಸಂಬಂಧವಾದ ಕ್ಲೇತ್ರಗೆಳ ವಿವರಣೆಯನ್ನೂ 
ಸಮಾಜ ಬಂಧುಗಳ ಮತ್ತು ಕನ್ನಡ ಸೋದರರ ಅವಗಾಹನೆಗಾಗಿ ಇಲ್ಲಿ 
ನಿನರಿಸಿರುತ್ತೇನೆ. 


ಸ್ರೇತ್ರಗಳ ಪರಿಚಯ- 
ತೆಲಗುಬಾಳು. 


ಇದು ಒಂದು ಚೇಚಿರಾಕು ಗ್ರಾಮ, ಇದು ಬಳ್ಳಾರಿ ಜಿಲ್ಲೆಯ 
ಹೊಸಫೇಟ ತಾಲೂಕಿಗೆ ಸೇರಿದೆ. ಇದು ಹೊಸಪೇಟಿಗೆ ಸುಮಾರು ೧೯ ಮೈಲು 
ಗಳ ದೂದಲ್ಲಿಯೂ ಕೂಡ್ಲಿಗಿಗೆ ಸುಮಾರು ೧೨ ಮೈಲುಗಳ ದೂರದ 
ಲ್ಲಿಯೂ, ಸೊಂಡೂರು ಸಂಸ್ಥಾನಕ್ಕೆ ಸುಮಾರು ೧೫ ಮೈಲುಗಳ ದೂರ 
ದಲ್ಲಿಯೂ ಇಡೆ. ಸರಕಾರದವರು ಮುದ್ರಣಗೊಳಿಸಿರುವ ಹೊಸಸೇಟಿ 
ತಾಲೂಕಿನ ರೆನೆನ್ನೂ ನಕ್ಷೆಗಳಲ್ಲಿ ಈ ಗ್ರಾಮವು ೧೨೫ ನೇ ನಂಬರಿನ 
ನಕ್ಷೆಯಾಗಿ ಮುದ್ರಿಸಲ್ಪಟ್ಟದೆ. ಹೆರಸನಹಳಿ, ತಿಮ್ಮಲಾಸುರ, ಚಿಲಕನಹೆಟ್ಟಿ 
ಈ ಊರುಗಳ ಮಧ್ರೈಊರುಗುಟ್ಟಿ ಮತ್ತು ಚಿಲಕಗುಟ್ಟಿ ಎಂಬ ಎರಡು 
ಗುಟ್ಟುಗಳ ನಡುವೆ ೩೬ ಮತ್ತು ೩೭ ನೆಯ ಸರ್ವೆನಂಬರುಗಳ ಪ್ರಸೇಶವೇ 
ತೆಲಗುಬಾಳು ಗ್ರಾಮವಾಗಿಜಿ. ಮನೆಗೋಡೆಯ ಆಸ್ತಿಭಾರಗಳೂ, ಜೋಳ 
ತುಂಬುವ ಹೆಗೆವುಗಳೂ ಒಡೆದುಹೋದ ಒರಳು ಕಲ್ಲುಗಳೂ ಮತ್ತು ಕಲ್ಲು 
ಕಟ್ಟಿದ ಒಂದು ಹಡೇವೂ (ಬುರುಜವೂ) ಈಗಲೂ ಕಣ್ಣಿಗೆ ಕಾಣುತ್ತನೆ 
ಮರುಳಸಿದ್ದನ ಕಾರುಣ್ಯವನ್ನು ಗಳಿಸಿ, ಅನನ ಉತ್ತರಾಧಿಕಾರಿಯಾಗಿ 
*ತ್ತರಳುಜರಳು-” ಸಂತಕಿಯ ಮೂಲಸುರುಷನಾದ ಸಿದ್ಧೆನು ಈ ಗ್ರಾಮದವ 
ನೆಂಡು ಐತಿಹ್ಯವಿದೆ. ಈ ಗ್ರಾನುಕ್ಕೆ ಈಗಲೂ ತಠಳ: ಬಾಳು ವಂಶದನರೇ 
ಪಟೀಲರಾಗಿರುತ್ತಾರೆ. 


೨೫೯ 


ಉಜ್ಜಯನಿ 


ಈ ಊರು ಒಳ್ಳಾರಿ ಜಿಲ್ಲೆ ಕೂಡ್ಲಗಿ ತಾಲ್ಲೋಕಿನಲ್ಲಿ ತೆಲಗುಬಾಳಿಗೆ 
ಸುಮಾರು ೩೦ ಮೈಲಿಗಳದೂರದಲ್ಲಿದೆ. ಈ ಊರಿಗೆ ನೊದಲು ಕೇತನಹಳ್ಳಿ 
ಎಂಬ ಹೆಸರಿಕ್ತೆಂದ್ಕೂ ಮರುಳು ಸಿದ್ಧನ ಅವತಾರದ ಮೇಲಿಂದ ಉಜ್ಜಿಯಿಫಿ 
ಎಂಬ ಹೆಸರು ಬಂತೆಂದೂ ಐತಿಹ್ಯವಿದೆ. ಈಗಲೂ “ಕೇತನ ಹಳ್ಳಿ ಪರುವು” 
ಎಂಬ ಹಸರಿನ ಸ್ಥಳವು ಈ ಊರಿನ ಪಕ್ಕದಲ್ಲಿ ಇರುತ್ತದೆ. ಈ ಊರಿ. 


ನಲ್ಲಿ ಮರುಳಸಿದ್ಧನಿಗೆ ಸಂಬಂಧ ಪಟ್ಟಿ ಅನೇಕ ಸ್ಮೂರಕಳು ಇರುತ್ತವೆ. 


ಮರುಳ ಸಿದ್ಧನ ದೇವಸ್ಥಾನ 

ದೇವಸ್ಥಾನವು ಉಜ್ಜಯಿನಿಯಲ್ಲಿರುವ ಮರುಳುಸಿದ್ದನ ಸಂಬಂಧವಾದ 
ಸ್ಮಾರಕಗಳಲ್ಲಿ ಮಹತ್ವದ ಸ್ಮಾರಕವಾಗಿದೆ. ಈ ದೇವಸ್ಥಾನವನ್ನು ಮರುಳ 
ಸಿದ್ಧನೇ ಜೀಣಾಚಾರ್ಯನ ಕೈಯಿಂದ ಕಟ್ಟಿಸಿ ಆಯೇ ಸಮಾಧಿಸ್ಥ 
ನಾದನೆಂದು ಐಕಿಹ್ಯ ಉಂಟು. ಈ ದೇವಾಲಯವು ಸುಂದರ ಶಿಲ್ಪಕಲೆ 
ಯಿಂದ ಕೂಡಿದುದಾಗಿದೆ. ಹೊರಗಡೆ ಗರ್ಭಗುಡಿಯ ಮೇಲಣ ಶಿಖರವು 
ಒಳಗಡೆ ಗರ್ಭಗುಡಿ ಮುಂದಣ ನವರಂಗದ ಎಡಬಲಗಳ ಗೂಡುಗಳಲ್ಲಿ 
ಸ್ಥಾಪಿಸಲ್ಪಟ್ಟಿರುವ ವಿಗ್ರ ಹೆಗಳು. ನವರಂಗದ ಮಧ್ಯ ಕಂಬಗಳು ಮತ್ತು 
ಗರ್ಭಗುಡಿಯ ಮುಂಬಾಗದ ಅಂಕಣದಲ್ಲಿ ಕಡೆದಿರುವ ಕನುಲವು ಮನ 
ಮೋಹಕಗಳಂದ ಶಿಲ್ಪಕಲಾ ಕೃತಿಗಳಾಗಿಕುತ್ತವೆ. ಆದರೆ ಜನರು ಶಿಖರಕ್ಕೂ 
ಮತ್ತು ವಿಗ್ರಹಗಳಿಗೂ ವರ್ಷಂ ಪ್ರತಿ ಮಾಡುವ ಎಣ್ಣೆ ಮಜ್ಜನದ ಸೇವೆಯ 
ದೆಸೆಯಿಂದ ಮೂಲ ಶಿಲ್ಪ ಕಲೆಯ ಮೇಲೆ ಸುಮಾರು ಎರಡು-ಮೂರು 
ಅಂಗುಲಗಳಷ್ಟು ಎಣ್ಣಿ ಕಿಟ್ಟಿವು ಮೆತ್ತಿಕೊಂಡು ಶಿಲ್ಪ ಕಲೆಯ ಅಂದವು 
ಅಗೊ!ಚರವಾಗಿದೆ. ಆದಾಗ್ಯೂ ಕಣ್ಣಿಗೆ ಕಾಣುವ ಒಂದೆರಡು ಶಿಲ್ಪ 
ಕೃತ್ಯಗಳ ಅವಲೋಕನದಿಂದ ದೇವಸ್ಥಾನದ ಉಳಿದೆ ಶಿಲ್ಪ ಕೃತ್ಯಗಳು 
ಮೇಲ್ತರಗತಿಯವುಗಳೆಂದು ಇರಾಳವಾಗಿ ಹೇಳಬಹುದಾಗಿದೆ. ಗರ್ಭ 
ಗುಡಿಯ ಹೊರ ಭಾಗವು ಮತ್ತು ಗರ್ಭಗುಡಿ ಮೇಲಣ ಸಿಖರವು ಮೇಲೆ 
ಹೇಳದಂತೆ ಫೂರ್ಶಿಯಾಗಿ ಎಣ್ಣೆಯಿಂದ ಮುಚ್ಚಿಹೋಗಿದ್ದರೂ ಇವುಗಳಲ್ಲಿ 
ಸುಂದರವಾದ ಕೆತ್ತನೆ-ಇನು ಕೆಲಸಗಳು ವಿವಿಧ ವಿಗ್ರಹಗಳು ಇರುವವು 
ಎಂಬುದು ಬಾಕ್ಯದ ವುಬ್ಬು ಕಗ್ಗುಗಳಿಂದ ಮನವರಿಕೆ ಯಾಗುತ್ತದೆ. ಈ 
ವಲದ ವಿಗ್ರ ಹಗಳು ೬೩ ಪುರಾತನರ ವಿಗ್ರಹಗಳು ಆಗಿರುತ್ತವೆ ಎಂದು 


೨೬೦ 


ಐತಿಹ್ಯ ಉಂಟು, ನವರಂಗದೆ ಎಡಬಲಗಳ ಗೋಡೆನು ೧೪ ಗೂಡುಗಳಲ್ಲಿ 
೧೪ ವಿಗ್ರಗಳೂ ಇರುತ್ತವೆ. ನನರಂಗ ಉತ್ತರ ಭಾಗದ ಗೋಡೆಯಿಂದ 
ಮುಂದಕ್ಕೆ ಮತ್ತೊೋದು ನವರಂಗವು ಕಟ್ಟಿ ಲ್ಪಟ್ಟರುತ್ತಡೆ. ಇದು ಹೊಸ 
ದಾಗಿ ಕಟ್ಟಲ್ಪಟ್ಟು ದಾಗಿದೆ ಎಂಬುದು ಕಟ್ಟಡದ ಕೆಲಸದಿಂದಲೇ ಗೊತ್ತಾ 
ಗುತ್ತಜಿ. ಎರಡನೇ ನನರಂಗದಲ್ಲಿ ಮೊದಲನೆಸು ನನರಂಗದಲ್ಲಿ ಇದ್ದಂತೆ 
ವಿಗ್ರಹಗಳು ಇರುವದಿಲ್ಲ. ಹಲವಾರು ಲಿಂಗಗಳು ಮತ್ತು ಬಸನಣ್ಣಗಳು ಇರು 
ತ್ರನೆ. ಆದರೆ ಎರಡನೆ ನವರಂಗದ ದಕ್ಷಿಣಭಾಗದಲ್ಲಿ ಎಂದರೆ ಮೊದಲ 
ನೆಯ ನವರಂಗದ ಉತ್ತರಬಾಗಿಲಿನ ಎಡಬಲಗೆಳಲ್ಲಿ ಎರಡು ವಿಗ್ರಹಗಳು 
ಇರುತ್ತವೆ. ಎಡಭಾಗದ ವಿಗ್ರಹವು ಉದ್ದ ನವೀರ ಭದ್ರವಿಸ್ರ ಹಾಗಿದ್ದ 
ಬಲಗಡೆಯ ವಿಗ್ರಹವು ಕತ್ತಿಯನ್ನು ಹಿಡಿದಿರುವ ಒಂದು ಹೆಣ್ಣು ವಿಗ್ರಹ 
ವನ್ನು ಚ್‌ೌಡಾಂಬೆ ಎಂದು ಕರೆಯುತ್ತಾರೆ. ಈ ವಿಗ್ರಹೆನು ದಕ್ಷಿಣ ಗೋಡೆ 
ಯಲ್ಲಿ ಹೊಸದಾಗಿ ಮಾಡಲ್ಪಟ್ಟ ಗೂಡಿನಲ್ಲಿ ನಿನ್ಲಿಸಲ್ಪಟ್ಟಿಂತೆ ಕಾಣುತ್ತದೆ. 
ವೀರಭದ್ರನ ವಿಗ್ರಹಕ್ಕೆ ಯಾನ ಗೂಡೂ ಇರುವುದಿಲ್ಲ ಅತಿ ಉದ್ದನಾದುದು 
ದೊಡ್ಡ ದಾದುದು ಆಗಿದೆ. ಈ ಎರಡು ವಿಗ್ರಹಗಳು ಎಲ್ಲಿಯವೊ ಗೊತ್ತಗು 
ವುದಿಲ್ಲ. ಅಂತೂ ಮೊದಲನೆಯ ನವರಂಗ ಮತ್ತು ಎರಡನೆಯ ನನ 
ರಂಗೆದ ಮಧ್ಯ ಗೋಡೆಯಲ್ಲಿ ಕೆಲವು ಮಾರ್ಪಾಟುಗಳು ಆಗಿರುವುದು 
ಗೋಚರವಾಗುತ್ತದೆ. ಮೊದಲನೆಯ ನವರಂಗದ ಪಶ್ಚಿಮ ಬಾಗಿಲ ಮುಂಬಾಗಿ 
ಲಲ್ಲಿ ಎರಡು ಜಗುಲಿಗಳ ಮೇಲೆ ಒಂದುಕಡೆ ಒಂದು ಶಿಲಾಲಿಫಿಯು 
ಮತ್ತೊಂದು ಕಡೆ ಕತ್ತಿಯನ್ನು ಹಿಡಿದಿರುವ ಒಂದು ಗಂಡುನಿಗ್ರಹನು ಇನೆ. 
ಈ ಗಂಡು ವಿಗ್ರಹವು ಮರುಳಸಿದ್ದ ನ ಸಾಕು ತಂದೆಯಾದ ಕಗ್ಗ ಲ್ಲಗೌಡ 
ನೆಂದು ಊರಿನವರು ಹೇಳುತ್ತಾರೆ. ಕ್ಷೇತ್ರಪಾಲಕನೆಂದು ದೇವಸ್ಥಾನೆದವರು 
ಹೇಳುತ್ತಾರೆ. ಮರುಳಸಿದ್ಧನು ಬಾಲನಾಗಿದ್ದಾಗ ಅವನು ಮನೆ ಹೊರಗಡೆ 
ಹೋಗದಂತೆ ಅವನನ್ನು ತಡೆಯುವುದಕ್ಕಾಗಿ ಕಗ್ಗಲ್ಲು ಗೌಡನು ಮನೆ 
ಹೊರಗಡೆ ಕಡ್ಲದಾರಿಯಾಗಿ ನಿಂತು ಕಾಯ್ದಸೆಂದು ಅದರಸ್ಮಾರಕವಾಗಿಯೇ 
ಈ ವಿಗ್ರಹವು ದೇವಸ್ಥಾನದನ್ಲಿ ಸ್ಥಾಪಿಸಲ್ಪಟ್ಟಿರುವಡೆಂದು ಜನರು ಐತಿಹ್ಯ 
ವನ್ನು ನುಡಿಯುತ್ತಾರೆ. ಈ ಐತಿಹೈಕೈೆ ಅನುಗುಣವಾಗಿ ಇಂದಿಗೂ ಮರುಳೆ 
ಸಿದ್ಧನ ಉತ್ಸವ ವಿಗ್ರಹವನ್ನು ಈ ಬಾಗಿಲಿನಲ್ಲಿ ತರಲಾಗುವದಿಲ್ಲ. ಮರುಳ 
ಸಿದ್ಧಲಿಂಗವು ಉದ್ಭವಲಿಂಗವಾಗಿರುತ್ತದೆ. ಈ ಲಿಂಗದ ಶಿಲೆಯು ಮತ್ತು ಇದರ 
ಪಾರಣೀ ಪೀಠಶಿಲೆಯು ಬೇರೆ ಬೇರೆ:ರಾದವುಗಳಾಗಿವೆ. ಈ ಲಿಂಗದ ಹಿಂಭಾ 


೨೬೧ 


ಗವು ಸೂರ್ಯಕಡೆಗೆ ಸ್ವಲ್ಪ ತಗ್ಗಾಗಿಡೆ. ೯ ಪಾದಗಳ ಅಳತೆಯೆ ಭೂಮಿಯನ್ನು 
ಕೊಡೆಂದ ಮರುಳುಸಿದ್ಧನು ಕಗ್ಗಲ್ಲ ಗೌಡನನ್ನು ( ಬಾಚಣಗೌಡನನ್ನು) 
ಕೇಳಿದನೆಂದು ಗೌಡನು ಅದಕ್ಕೆ ಒಪ್ಪಿಕೊಳ್ಳಲು ಮರುಳುಸಿದ್ದ ನು ತನ್ನ ಪಾದ 
ಗಳಿಂದ ೯ ಪಾದಗಳಿಂದ ಅಳತೆಮಾಡಿ ಅತ್ಯಂತ ನಿಸ್ತಾರವಾದ ಭೂಮಿಯನ್ನು 
ಆಕ್ರಮಿಸಿ ಕೊಂಡನೆಂದು ಇದನ್ನು ಕಂಡು ಗೌಡನು ಕುಪಿತನಾಗಿ ತನ್ನೆ ವಾಗ್ದಾ 
ನವನ್ನು ಉಲ್ಲಂಭಸಿ ಆ ಭೂಮಿಯನ್ನು ಉತ್ತನೆಂದು ಉತ್ತಾಗ ನೇಗಿಲಕುಳ 
ಲಿಂಗಕ್ಕೆ ತಾಕಿತೆಂದೂ, ಅದರಿಂದಲೇ ಈಗಲೂ ಲಿಂಗದ ಹಿಂಭಾಗವು 
ತಗ್ಗಾಗಿರುವುಜೆಂದೂ ಜನರು ಐತಿಹ್ಯವನ್ನು ಹೇಳುಶ್ತಾರೆ. ಈ ಭೂಮಿಯ 
ನಿಚಾರದಲ್ಲಿ ಕುಪಿತನಾದ ಗೌಡನು ಮರ. ಸಿದ್ದನನ್ನು ಕತ್ತಿಯಿಂದ ಹೊಡೆ 
ಯುವುಡಕ್ಕೆ ಹೋದನೆಂಹೂ ಇದರ ಸ್ಮಾರಕವಾಗಿಯೇ ದೇವಸ್ಥಾನದಲ್ಲಿ 
ಕತ್ತಿಯನ್ನು ಹಿಡಿದಿರುವ ಕಗ್ಗಲ ಗೌಡನ ವಿಗ್ರಹವು ನಿರ್ಮಿಸಲ್ಪಟ್ಟಿತೆಂದೂ 
ಸಹ ಜನರು ಐತಿಹ್ಯವನ್ನು ಹೇಳುವುದುಂಟು, ಅಲ್ಲದೆ ಭೂಮಿಯ ವಿಚಾ 
ರದಲ್ಲಿ ಕಗ್ಗಲ್ಲಗೌಡನು ತನಗೆ ಅಸಚಾರ ಮಾಡಿದ್ದರಿಂದ ಕಗ್ಗಲ್ಲವರ ವಂಶವು 
ಈ ಒಂಬತ್ತು ಭಾಗಗಳ ಪ್ರದೇಶದಲ್ಲಿ ಹೆಚ್ಚಾಗಿ ಬೆಳೆಯದಿರಲೆಂದರುಿ ಮರುಳು 
ಸಿದ್ಧನು ಶಾಪಕೊಟ್ಟಿನೆಂದೂ, ಈಗಲೂ ಈ ಪ್ರದೇಶದಲ್ಲಿ ಕಗ್ಗ ಲ್ಲವರ ವಂಶವು 
ಹೆಚ್ಚಾಗಿ ಬೆಳೆಯುವದಿಲ್ಲವೆಂದು ಸಹ ಜನರು ಒಂದು ನಂಬುಗೆಯನ್ನು ನುಡಿ 
ಯುತ್ತಾರೆ, ದೇವಸ್ಥಾನದ ಎರಡನೆಯ ನವರಂಗದ ಮುಂದಕ್ಕೆ ಪೂರ್ವ 
ಭಾಗದಲ್ಲಿ ಸಶ್ಚಿಮ ಮುಖವಾಗಿ ಎತ್ತರವಾದ ಮತ್ತು ಸುಂದರವಾದ ಬಸ 
ವಣ್ಣ ಇದೆ. ಅಲ್ಲಿಂದ ಮುಂಜಿ ಎತ್ತರವಾದ ಎರಡು ದೀಪಮಾಲೆ ಕಂಬ 
ಗಳು ಇವೆ. ಈ ಕಂಬಗಳ ಮಧ್ಯೆ ಒಂದು ಜಗುಲಿ ಇದೆ. ಈ ಜಗುಲಿಯನ್ನು 
ಬ್ರಹ್ಮಡೀನಕೆಂದೂ, ಮರುಳಸಿದ್ಧನ ಆಸ್ತ ಶಿಷ್ಯರಾಗಿ ಕೆಲಸಮಾಡಿದ ಜಟ್ಟಿಗ 
ಬೈರ; ಬ್ರಹ್ಮ, ಮತ್ತು ಹನುಮ ಇವರುಗಳಲ್ಲಿ ಬ್ರಹ್ಮನ ಸಸ್ಮರಕವಾಗಿ 
ಈ ಜಗುಲಿಯು ನಿರ್ಮಿಸಲ್ಪಟ್ಟ ದೆಯೆಂದೂ ಜನರು ಐತಿಹ್ಯವನ್ನು ಹೇಳು 
ತ್ತಾರೆ. ಈ ಎರಡು ದೀಪಮಾಲೆ ಕಂಬಗಳು ಮತ್ತು ಜಗುಲಿ ಇವುಗಳ 


ಮುಂದೆ ದೇವಸ್ಲಾನದ ಮುಂದೆ ಮಹಾದ್ವಾಂವಿಜಿ, ಈ ಮಹಾದ್ವಾಂದ, 
ಮುಂದೆ ಹೊರಗಡೆ ಒಂದು ಹೋಕುಳಿಯ ಗುಂಡಿಯ, ಇದರ ಮುಂದೆ 
ಎತ್ತರವಾದ ಉಯ್ಯಾಲೆ ಕಂಬಗಳು ಇನೆ. ದೇವಸ್ಥಾನದ ಸುತ್ತ ಕಲ್ಲುಗ 
ಳಿಂದ ಕಟ್ಟಿದ ವಿಸ್ತಾರವಾದ ಪೌಳಿ ಇದೆ. ಈ ಪೌಳಿಯ ಒಳಗಡೆ ಮರುಳೆ 
ಸಿದ್ಧನ ದೇನಸ್ಥಾನದೆ ಎಡಭಾಗಕ್ಕೆ ಎಂದರೆ ಪಶ್ಚಿಮ ದಿಕ್ಕಿನನ್ಷಿ ಅನ್ನುನ 


೬ 


೨೬.೨ 


ವರ ಗುಡಿಯೂ ಮತ್ತು ಮರುಳಸಿದ್ಧನು ಸ್ಥಾಪಿಸಿದ ಉಜ್ಜಯಿನಿ ಮಠವೂ 
ಇವೆ. ಪೂರ೯ಕಡೆಯ ಪೌಳಿಯ ಒಂದು ಕಲ್ಲಿನ ಮೇಲೆ ಎರಡನೆಯ ನವ 
ರಂಗದ ಉದ್ದಾನ ವೀರಭದ್ರನ ಬಲಭಾಗಕ್ಕೆ ಪಶ್ಚಿಮ ಮುಖವಾಗಿ ದಕ್ಷ 
ಬ್ರಹ್ಮನ ತಕೆಯ ಚಿತ್ರವು ಕೆತ್ತಲ್ಪಟ್ಟಿದೆ. 
ಉಜ್ಜಯ್ನ್ನ ಯಲ್ಲಿರುವ ಇತರ ಸ್ಮಾರಕಗಳು 
ಜಟ್ಟಗೇಗೇಶ್ವರನ ದೇವಸ್ಥಾನ 


ಈ ದೇವಸ್ಥಾ ನವು ಮರುಳಸಿದ್ದನ ದೇವಸ: ಸನದ ಹಿಂದಕ್ಕೆ ಎಂದರೆ 
ದಕ್ಷಿಣದಿಕ್ಕಿ ಕ್ಸಿನಲ್ಲಿ ಉತ್ತರ ಮುಖವಾಗಿದೆ. ಈ ಗೇವಸ್ಥಾ ನದಲ್ಲಿ "ಬತ್ತು 
ಚಪ್ಪಟೆಯಾದ ಶಿಕೆಗಳು ಸಾಲಾಗಿ ನೆಡಲ್ಲಟ್ಟಿನೆ. ಪೂಜೆ ಸಲ್ಲುವದು ಇನಿ 
ಗಳಿಗೇ. ಇವುಗಳ ಪೂಜೆಯನ್ನು ತಳನಾರರು "ಮಾಡುತ್ತಾರೆ. ಮರುಳಸಿದ್ದನ 
ದೇವಸ್ಥಾನಕ್ಕೆ ಹೋಗುವ ಭಕ್ತರು ಮೊದಲು ಈ ಜಟ್ಟಿ ಗೇಶ್ವರನ ದೇವ 
ಸ್ಥಾನಕ್ಕೆ ಹೋಗಿ ಇವುಗಳ ಪೂಜೆಯನ್ನು ಮಾಡಿ ಆಮೇಲೆ ಮರುಳಸಿದ್ದನ 
ಪೂಜೆಯನ್ನು ಮಾಡುತ್ತಾರೆ. ತನ್ನ ಪರಮ ಶಿಷ್ಕನಾದ ಜಟ್ಟಿ ಗನಿಗೆ ಮೊದ 
ಲನೆಯ ಪೂಜೆಯು ಸಲ್ಲಲೆಂದು ಮರುಳಸಿದ್ಧನು ವರವನ್ನು ಕೊಟ್ಟುದೇ 
ಈ ಆಚರಣೆಗೆ ಕಾರಣವಾಗಿದೆಯೆಂದು ಐತಿಕ್ಯವಿದೆ. 

ಹನುಮಂತನ ದೇವಸ್ಥಾನ 

ಈ ದೇವಸ್ಥಾನವು ಜಟ್ಟಿಗೇಶ್ವರನ ದೇವಸ್ಥಾನಕ್ಕೆ ಪಶ್ಚಿ ಮದಲ್ಲಿ ಉತ್ತರ 
ನಿಖವಾಗಿ ಜಿ. ಹನುಮಂತನ ಮುಖವು ಸೂರ್ವಕ್ಕಿದೆ. ಹನುಮನು ಮರುಳ 
ಸಿದ್ಧನ ಆಪ್ತ ಶಿಷ್ಯರಲ್ಲಿ ಒಬ್ಬನಾಗಿದ್ದು ಅನನ ಸ್ಮಾರಕವಾಗಿ ಈ ದೇವ 
ಸ್ಥಾನವು ಕಟ್ಟಿಲ್ಲ ಬಟ್ಟಿ ದೆ. 

ಗದ್ದುಗೆ ರಾಮಿತಂದೆಯ ದೇವಸ್ಥಾನ 

ಈ ದೇವಸ್ಥಾನವು ಮರುಳಸಿದ್ದ ನ ದೇವಸ್ಥಾನದ ಬಲಭಾಗದಲ್ಲಿ ಸ್ವಲ್ಪ 
ಹಿಂದಕ್ಕೆ ಪೂರ್ವ ಮುಖವಾಗಿದೆ. ಈ ದೇವಸ್ಥಾನವನ್ನು ರಾಮಲಿಂಗವ 
ಗುಡಿಯೆಂದು ಕಕಿಯುವದುಂಟು, ಈ ದೇವಸ್ಥಾನದಲ್ಲಿ ಒಂದು ಲಿಂಗವೂ 
ಒಡೆದು ಹೋದ ಕೆಲವು ಶಾಸನಗಳೂ ಇನೆ. ಗದ್ದುಗೆಯ ರಾವಿತಂದೆಯೂ 
ಮರುಳಸಿದ್ದೆನಿಗೆ ಗದ್ದುಗೆಯನ್ನು ಹಾಸುವ ಕಾಯಕವನ್ನು ಮಾಡುತ್ತಿದ 
ನೆಂದೂ ಇವನ ಸ್ಮಾರಕವಾಗಿ ಈ ದೇವಸ್ಥಾನವು ನಿರ್ಮಿಸಲ್ಪಟ್ಟಜಿಯೆಂದಸೆ 
ಐಕಿಹ್ಯವಿದೆ. 


೨೬ಕ್ಕಿ 


ಬ್ರ ಹ್ಮದೇನರ ಗುಡಿ 


ಈ ಗುಡಿಯು ಮರುಳಸಿದ್ದನೆ ಪೌಳಿಯ ಹೊರಗಡೆ ನೂರ್ವದಿಕ್ಕಿನಲ್ಲಿ 
ಪಶ್ಚಿಮ ಮುಖವಾಗಿದೆ. ಇದುವೊಂದು ಚಿಕ್ಕ ಗೂಡಿನ ಆಕೃತಿಯಲ್ಲಿದೆ. 
ಈ ಗೂಡಿನಲ್ಲಿ ಗುಂಡನೆಯ ಎಂಡು ಶಿಲೆಗಳೂ ಇವೆ. ಇವುಗಳನ್ನು ಜನರು 
ಬ್ರಹ್ಮೆಡೇವರೆಂದು ಕರೆಯುತ್ತಾರೆ ಈ ಗುಡಿಯು ಮರುಳಸಿದ್ದನ ಶಿಷ್ಯನಾದ 
ಬ್ರಹ್ಮನಿಗೆ ಸಂಬಂದಪಟ್ಟ ಸ್ಮಾರಕವಾಗಿದೆ. 

ತರಳಬಾಳು ಸಿದ್ಧನ ದೇವಸ್ಥಾನ 

ಈ ದೇವಸ್ಥಾನವು ಮರುಳಸಿದ್ಧನ ದೇವಸ್ಥಾನಕ್ಕೆ ಸ್ವಲ್ಪ ದೂರದಲ್ಲಿ 
ಪಶ್ಚಿ ಮದಿಕ್ಳಿ ನಲ್ಲಿ ಉತ್ತರ ಮುಖವಾಗಿದೆ. ತೆಲಗುಬಾಳಿನಿಂದ ಮರುಳಸಿದ್ದ ನ 
ಕಾರುಣ್ಯನನ್ನು ಗಳಿಸಿ ಅನನು ಉತ್ತರಾಧಿಕಾರಿಯಾಗಿ ಅವನಿಂದ “ ತರಳ. 
ಬಾಳು” ಎಂಬ ಆರ್ಶಿವಾದವನ್ನುಹೊಂದಿ, ತರಳುಬಾಳು ವಂಶದ ಮೂಲ 
ಪುರುಷನಾದ ಸಿದ್ಧನ ಸ್ಮಾರಕವಾಗಿ ಈ ದೇವಸ್ಥಾನವು ನಿರ್ಮಿಸಲ್ಪಟ್ಟಿತೆಂದು 
ಐತಿಹ್ಯವಿದೆ. 

ಮಾದಿಗರ ಕೇರಿಯ ಮರುಳಸಿದ್ದನ ದೇವಸ್ಥಾನ 


ಈ ದೇವಸ್ಥಾವು (ಮಾದಿಗರ) ಬೇಗಾರರ ಕೇರಿಯಲ್ಲಿ ಇಸ. ದೇವ 
ಸ್ಥಾನದ ಪೂಜೆಯನ್ನು ಮಾದಿಗರ ಪೂಜಾರಿಯಲ್ಲಡಿ ಉಳಿದ ಮಾದಿಗ 
ರಾರೂ ಈ ದೇವಸ್ಥಾನದ ಗರ್ಭಗುಡಿಯೊಳಕ್ಕೆ ಹೋಗುವದಿಲ್ಲ. ಈ ಮಾದಿ 
ಗರ ಪೂಜಾರಿಗೆ ಪಟ್ಟಿವಾಗಿರಬೇಕು. ಈ ಪಟ್ಟಿ ವನ್ನು ಉಜ್ಜಯಿನಿ ಮಠದ 
ವರು ಕಟ್ಟುತ್ತಾರೆ. ಪಟ್ಟವನ್ನು ಕಟ್ಟುವಕಾಲದಲ್ಲಿ ಮಾದಿಗರ ಪೂಜಾರಿಗೆ 
ಕಾವಿ ಮತ್ತು ಬೆತ್ತ ಇವುಗಳನ್ನು (ಕೊಡಲಾಗುವುದು. ಈ ಮಾದಿಗರ ಪೂಜಾ 
ರಿಯು ಮಾಂಸಾಹಾರವನ್ನು ತ್ಯಜಿಸುತ್ತಾನೆ. 


ಮಾದಿಗರು ಮರುಳಸಿದ್ದನ ವಿಚಾರದಲ್ಲಿ ಹೆಚ್ಚಿನ ಭಕ್ತಿಯುಳ್ಳನರ:ಗಿ 
ರುವುದು ಮತ್ತು ಮರುಳಸಿದ್ದಿನ ಸಂಬಂದವಾದ ಉತ್ಸವಾದಿ ಕಾರ್ಯಗಳಲ್ಲಿ 
ಹೆಚ್ಚಿನ ಹಕ್ಳುಳ್ಳನರಾಗಿರುವದು ಗಮನಾರ್ಹವಾದ ಅಂಶಗಳಾಗಿವೆ. ಭಾರ 
ತದ ಹುಣ್ಣಿಮೆಯಲ್ಲಿ ಮರುಳಸಿದ್ದನ ಪಾಲಿಕೆಯು ಉತ್ಸವವು ಹೊರಟಾಗ 
ಮರುಳಸಿದ್ದ ನಿಗೆ ಮೊದಲೆನೆಯ ಅರಕೆಯನ್ನು ಎಶ್ತುವರು ಮಾನಿಗಕೆ ಆಗಿ 
ರುತ್ತಾರೆ. ರಥೋತ್ಸವದಲ್ಲಿ ರಥದ ಗಾಲಿಗಳಿಗೆ ಎದ್ದಹಾಕುನನರು ಮಾನಿ 


೨೬೪ 


ಗರೇ ಆಗಿರುತ್ತಾರೆ. (ದೇವರಿಗೆ ಆರಿಕೆಯನ್ನು ಹಿಡಿಯುವಾಗ ಮಾದಿಗ ಮತ್ತು 
ರಥದ ಗಾಲಿಗಳ ಮೇಲೆ ಭಕ್ತರು ಹೊಡೆಯುವ ತೆಂಗಿನ ಕಾಯಿಗಳಲ್ಲಿ 
ಒಂದು ಭಾ ಗಕ್ಕೆ ಮಾದಿಗರೇ ಹಕ್ಕುಳ್ಳ ನರಾಗಿ ಇರುತ್ತಾಕಿ. ಹಿಂದೆ ವರ್ಣ 
ಸಿದ ಮರುಳಸಿದ್ದ ನ ಮೂಲಜೇನಸ್ಥಾನದ ಪೌಳಿಯ ಒಳಭಾಗದ ಆವರಣದ 
ಕಸವನ್ನು ಗುಡಿಸುವವರು ಮಾದಿಗಕೇ ಆಗಿರುತ್ತಾರೆ. ದೇವರಿಗೆ ಆರಿತಿಯನ್ನು 
ಹಿಡಿಯುವಾಗ ಮಾದಿಗರ ಹೆಂಗಸರು ಮರುಳಸಿದ್ಧ ನನ್ನು ಕುರಿತು ಅನೇಕ 
ಶೋಬಾನೆಯ ಪದಗಳನ್ನು ಹಾಡುತ್ತಾರೆ. ಮರುಳ ಜಟ್ಟಿಗ, ಹನುಮ 
ಮುಂತಾಗಿ ಮರುಳ ಸಿದ್ಧನಿಗೆ ಸಂಬಂದ ಪಟ್ಟ ಹೆಸರುಗಳನ್ನು ಮಾದಿಗರು 
ಇಟ್ಟು ಕೊಳ್ಳುತ್ತಾರೆ: ಮರಳಸಿದ್ದನು ಮಾದಿಗರ ಹೊಟ್ಟಿಯಲ್ಲಿ ಹುಟ್ಟಿ ಮಹಾ 
ಮಹಿಮನಾಗಿ ಮೆಕೆದನೆಂಬ ಐಕಿಷ್ಯಕ್ಕೆ ಮೇಲೆ ಹೇಳಿದ ಎಲ್ಲಾ ಸ್ಮಾರಕಗಳೂ, 
ಸಂಪ್ರದಾಯಗಳೂ, ಮತ್ತು ಆಚರಣೆಗಳೂ ಪುಷ್ಟಿಯನ್ನು ಕೊಡುತ್ತವೆ. 


ಮೈಲಾರ ಲಿಂಗನ ಬಂಡೆ 


ಈ ಬಂಡೆಯು ಮರಳಸದ್ಭನ ದೇವಸ್ಥಾ ನಕ್ಕೆ ಹಿಂದುಗಡೆ ಸುಮಾರು ೨ 
ಫರ್ಲಾಂಗುಗಳ ದೂರದಲ್ಲಿ ಇದೆ. ಈ ಬಂಡೆಯ ಮೇಲೆ ಎರಡು ಲಿಂಗಗಳೂ 
ಪಾಡಗಳೂ ಇವೆ. ಮರುಳಸಿದ್ಧನ ಸಾಕು ತಂದೆಯಾದ ಕಗ್ಗಲ್ಲ ಗೌಡನ 
ವಂಶದವರು ಮೊದಲು ಮೈಲಾರ ಲಿಂಗನ ಭಕ್ತರಾಗಿದ್ದರೆಂದೂ ಮರುಳ 
ಸಿದ್ಧನು ಇವರ ಮನೆಯಲ್ಲಿ ದನಗಳನ್ನು ಕಾಯ್ದು ಪವಾಡಗಳನ್ನು ಮೆರೆದೃ 
ಮೈ ಲಾರನನ್ನು ಮನೆಯಿಂದ ಓಡಿಸಿದ ಮೇಲೆ ಇವರು ಮೈಲಾ ಇರನನ್ನು 
ಬಿಟ್ಟು ಮರುಳಸಿದ್ದ ನನ್ನೇ ತಮ್ಮ ಮನೆದೇವರನ್ನಾಗಿಮಾಡಿ PRE 
ಇದರ ದ್ಯೋತಕವಾಗಿಯೇ ಮೈ ಲಾರ ಲಿಂಗನ ಬಂಡಿಯು ಮುರುಳಸಿದ್ಧನ 
ದೇವಸ್ಥಾನಕ್ಕೆ ದೂರವಾಗಿರುವುಜಿಂ ದೂ ಜನರು ಐತಿಷ್ಯವನ್ನು ನುಡಿ 
ಯುತ್ತಾರೆ. 
ಮಸಲನಂಡಿ ಬಸವಣ್ಣ 

ಇದು ಮರುಳಸಿದ್ಧನ ದೇವಸ್ಥಾನಕ್ಕೆ ಹಿಂದುಗಡೆ ಮೈಲಾರಲಿಂಗನ 
ಒಂದೆಗೆ ಸ ಸ್ವಲ್ಪದೂರದಲ್ಲಿ ಇದೆ. ಬಸವಣ್ಣನ ವಿಗ್ರಹವು ಉತ್ತರ ಮುಖವಾಗಿದೆ. 
ಇದರ ಪಕ್ಕದಲ್ಲಿ ಉದ ವಶಿಲೆಯೊಂದಿಗೆ ಇದನ್ನ ಜನರು ಮರುಳ ಸಿದ್ಧ 
ನೆಂಡೂ ಕಲಿಯುತ್ತಾರೆ. ಮರುಳಸಿದ್ಧನೂ ನುತ್ತು ಈತನ ಶಿಷ್ಕರಾದ ಜಟ್ಟಿಗ 
ಹನುಮ, ಬೈರ, ಮತ್ತು ಬ್ರಹ್ಮ ಇವರುಗಳೂ ಈ ಸ್ಥಳದಲ್ಲಿ ಸೇರಿ ಮುಂಡೆ 


೨೬೫ 


ತಾವು ಎಲ್ಲೆಲ್ಲಿ ನೆಲಸ ಬೇಕೆಂಬ ವಿಚಾರವನ್ನು ಮಸಲತ್ತು ಮಾಡಿದರೆಂದು 
ಐತಿಹ್ಯವಿದೆ. ಪ್ರತಿನರ್ನವೂ ಮೊದಲು ಮಳೆ ಬರುವುದಕ್ಕೆ ಮುಂಚೆ 
ಮುಂಗಾರಿನಲ್ಲಿ ಅಥವಾ ಶ್ರಾವಣದಲ್ಲಿ ಊರಿನವರೆಲ್ಲರೂ ಈ ಸ್ಥಳದಲ್ಲಿ ಸೇರಿ 
ದಾಸೋಗವನ್ನು ನಡೆಸುತ್ತಾರೆ. 
ಸಾದಗಟ್ಟಿ ಗಳು 

ಇವು ಉಜ್ಜಯೆನಿಯ ಸುತ್ತಲೂ ಇನೆ. ಒಟ್ಟು ೯ ಪಾದಗಟ್ಟಿಗಳಿನೆ. 
ಮರುಳಸಿದ್ದನು ೯ ಪಾದಗಳ ಅಳತೆಯ ಭೂಮಿಯನ್ನು ಕೊಡು ಎಂದು 
ಕಗ್ಗಲ್ಲ ಗೌಡನನ್ನು ಕೇಳಿದುದರ ಸ್ಮಾರಕವಾಗಿ ಈ ಪಾದಗಟ್ಟಿಗಳ:. ರಚಿ 
ಸಲ್ಪಟ್ಟಿರುತ್ತವೆಂದು ಐತಿಹ್ಯವಿದೆ. ಈ ಪಾಗಗಟ್ಟಿಗಳಿಗೆ (೧) ಉಜ್ಜಯಿನಿ 
ಪಾದ (೨) ಮಾಚನಹಳ್ಳಿ ಪಾದ (೩) ಬೆಳದಂ ಪಾದ (೪) ನಾಗೇನಹಳ್ಳಿ 
ಪಾದ (೫) ಬೆನಕನಹಳ್ಳಿ ಪಾದ (೬) ಸೊಕ್ಕೆ ಪಾದ (೬) ಸಾಸುವೆಹಳ್ಳಿ 
ಪಾದ (೮) ಅರಕನಾಳು ಪಾದ ಮತ್ತು (೯) ನಡುಮಾವಿನಹಳ್ಳಿ ಪಾದ 
ಎಂದು ೯ ಹೆಸರುಗಳುಂಟು ಒಂದೊಂದು ಪಾದದಲ್ಲಿ ಒಂದೊಂದು ಕಲ್ಲು 
ಮಂಟಿನನಿದೆ. ಪ್ರತಿ ಮಂಟಿಸದಲ್ಲಿಯೂ ಎರಡೆರಡು ಪಾದಗಳೂ ಉತ್ಸನ 
ಮೂರ್ತಿಯು ಮಂಡಿಸಲು ಒಂದೊಂದು ಹಾಸುಗಲ್ಲೂ ಇನೆ: 


ಉಜ್ಜಯಿನಿಗೆ ಹತ್ತಿರದಲ್ಲಿರುವ ಇತರ ಸ್ಮಾರಕಗಳು 
ವಟವೃಕ್ಷ ಮತ್ತು ಸಿದ್ಧವರ್ತಿ 


`ಉಚ್ಚಯಿನಿಗೆ ಸುಮಾರು ಒಂದು ಮೈಲಿ ದೂರದಲ್ಲಿ ಒಂದು ದೊಡ್ಡ 
ಆಲದವೃಕ್ಷವೂ ಅದರ ಹೆತ್ತಿರ ಒಂದು ಸಣ್ಣ ನೀರಿನ ಕಟ್ಟಿಯೂ ಇನೆ. ಈ 
ಆಲದಮರದ ಕೆಳಗ ಕುಳಿತು ಈ ಕಟ್ಟಿಯ ನೀರನ್ನು ಕುಡಿದು ಮರುಳ 
ಸಿದ್ಧ ನಿಶ್ರಮಿಸಿಕೊಳ್ಳು ತ್ತಿದ್ದ ನೆಂದು ಐಕಿಹೃವಿದೆ. 


ಬೈಕೇದೇವರ ಗುಡ್ಡ 
ಈ ಗುಡ್ಡವು ಉಜ್ಜಯಿನಿಗೆ ಸುಮಾರು ೩ ಮೈಲಿಗಳ ದೂರದಲ್ಲಿ 
ಉತ್ತರ ದಿಕ್ಕಿನಲ್ಲಿ ಇದೆ. ಈ ಗುಡ್ಡಕ್ಕೆ ಬೈರೇಶ್ವರ ದುರ್ಗಎಂಬ ಹೆಸರೂ 
ಉಂಟು, ಈ ಗುಡ್ಡದ ಮಧ್ಯಭಾಗದಲ್ಲಿ ಒಂದು ಪಟ್ಟಿಕೆಯಲ್ಲಿ ಬೈರೀದೀವರ 
ಮೂರ್ತಿ ಇದೆ. ಇದರ ಪಕ್ಕದಲ್ಲಿ ಬ್ರ ಹ್ಮದೆ(ನರೂ ಇದೆ. ಬೈಕೇಡೀನರ 


೨೬೬ 


ವಿಗ್ರಹೆಕ್ಟೈ ಹಿಂಜೆ ಗುಡಿ ಇದೆ. ಬೈರೇಡೇನರ ಕಾಲು ಮುರಿದಂತೆ ಕಾಣು 
ತ್ತದೆ; ನೆಲಸಲು ತನಗೆ ಸ್ಥಳ ಸಿಕ್ಕಿತೆಂದೂ ಉಳಿದವರಿಗೆ ಸಿಕ್ಕಲಿಲ್ಲ ಎಂದೂ 
ಬೈಕನು ಅಹಂಕಾರದಿಂದ ನುಡಿಯಲು ಮರುಳಸಿದ್ಧನು ಕೋಪಗೊಂಡು 
ಬೈರನನ್ನು ದೂಡಲು ಬೈರನು ಹೋಗಿ ಈ ಗುಡ್ಡದಲ್ಲಿ ಬಿದ್ದು ಕಾಲು 
ಮುರಿದುಕೊಂಡನೆಂದೂ ಇದರ ಕುರು ಹಾಗೆಯೇ ಬೈರೆದೇವರ ವಿಗ್ರಹೆದ 
ಕಾಲು ಈ ರೀತಿ ಮುರಿದಂತೆ ಕಾಣುವುದೆಂದೂ ಐತಿಹ್ಯವಿನಿ. ಈ ಗುಡ್ಡದ 
ಮೇಲ್ಭಾಗದಲ್ಲಿ ಒಂದು ಕೋಶೆ ಇದೆ. ಈ ಕೋಶಠೆಯ ಪಕ್ಕದಲ್ಲಿದ್ದ 
ಊರಿನ ಅವಶೇಷಗಳು ಈಗಲೂ ಕಾಣಿಸುತ್ತವೆ. ಈ ಕೋಕೆಯು ಚಿರ 
ಮಲೆನಾಯ್ಕನದೆಂದೂ ಈ ಊರಿನಲ್ಲಿ ಕಗ್ಗಲ್ಲ ವಂಶದವರು ಕೆಲನರು ಹಿಂದೆ 
ವಾಸವಾಗಿದ್ದರೆಂದೂ ಈಗ ಅನರು ಉಜ್ಜಯಿನಿ ಯಲ್ಲಿರುವರೆಂದೂ ಅವರನ್ನು 
ಗುಡ್ಡ ದವರೆಂದು ಕರೆಯುವವಾಡಿಕೆ ಈಗಲೂ ಉಂಬೆಂದು ತಿಳಿದು ಬರು 
ತ್ತದೆ. ಕೋಟಿಯ ಹೆತ್ತಿರೆ ಕುಡಿಯುವ ನೀರಿನ ಒಂದು ಹೊಂಡವು ಇದೆ. 


ಕಗ್ಗಲ್ಲವರ ಕಟ್ಟ 
ಈ ಕಟ್ಟಿಯು ಬೈಕೀಜೀವರ ಗುಡ್ಡಕ್ಕೆ ಆಗ್ನೇಯ ದಿಕ್ಕಿನಲ್ಲಿ ಇದೆ. 
ಗುಡ್ಡದಮೇಲೆ ನಂತು ನೋಡಿದಕಿ ಕಾಣುತ್ತದೆ. 
ಕಗ್ಗಲ್ಲಪುರ 
ಈ ಊರು ಬೈರೇದೇನರ ಗುಡ್ಡಕ್ಕೆ ಈಶಾನ್ಯದಲ್ಲಿದೆ. ಈಗ ಈ 
ಊರು ಬೇಚರಾಕಾಗಿದೆ. ಈ ಊರಲ್ಲಿ ಕಟ್ಟಿ (ಸಿದ್ಧಯ್ಯನ ಕಟ್ಟಿ) ಮಠ, 
ಮನೆಗಳು ಮತ್ತು ತೇರುಬೀದಿ ಇವುಗಳ ಅವಶೇಷಗಳು ಈಗಲೂ ಕಾಣು 
ತ್ರವೆ ಎಂದು ಜನರು ಹೇಳುತ್ತಾರೆ. [ ಸಂಜೆಯ ಹೊತ್ತು ಮೀರಿದುದು 
ರಿಂದಲೂ ಈ ಪ್ರಾಂತದಲ್ಲಿ ಚಿರತೆಗಳ ಹಾವಳಿ ಬಹಳವೆಂದೂ ಜನರು 
ಹೇಳುವದರಿಂದಲೂ । ಮತ್ತು ಮುಂದಿನ ಪ್ರಯಾಣವನ್ನು ತ್ವಕೆಯಿಂದ 
ಕೈಕೊಳ್ಳ ಬೇಕಾಗಿದ್ದುದಂಿಂದಲೂ ಈ ಊರನ್ನು ಪ್ರತ್ಯಕ್ಷವಾಗಿ ನೋಡಿ 
ಕೊಂಡು ಬರಲು ಸಾಧ್ಯವಾಗಲಿಲ್ಲ. 


ಜಟ್ಟಿಗೆಪುನ ಗುಡಿ. 


ಈ ಗುಡಿಯು ಮೂಗಣ್ಣನ ದೇವನ್ಕಾನಡೆ ಆನರಣದಲ್ಲಿ ಮೂಗಣ್ಣ 
ಎದುರಾಗಿ ಇದೆ- | 


೨೬3 


ಸ್ಥಾಪೆನಕಟ್ಟೆ. 
ಈ ಕಟ್ಟಿ ಯು ಮೂಗಣ್ಣ ನ ದೇವಸ್ಥಾನಕ್ಕೆ ಪೂರ್ವದಿಕ್ಕಿನಲ್ಲಿ ಸ್ವಲ್ಪ 
ದೊರದಲ್ಲಿ ಇದೆ. ಮರುಳಸಿದ್ದನು ಈ ಕಟ್ಟೆಯನ್ನು ಸ್ಥಾ ನಿಸಿದುದರಿಂದ 


ಈ ಕಟ್ಟಿಗೆ ಈ ಹೆಸರು ಬಂದಿಜೆಂದು ಐತಿಹ್ಯ ಉಂಟು. 


ಕರುನಿನ ಕಲ್ಲಗುಡ್ಡ. 

ಈ ಗುಡ್ಡವು ಈ ಮೂಗಣ್ಣನ ದೇವಸ್ಥಾನಕ್ಕೆ ಸ್ವಲ್ಪ ದೂರದಲ್ಲಿ ಉತ್ತ 
ರಕ್ಕಿಷೆ. ಈ ಗುಡ್ಡದ ತುಟ್ಟಿ ತುದಿಯಲ್ಲಿ ಮರುಳಸಿದ್ಧನ ಒಂದು ಅಂಕಣದ 
ಗುಡಿಯಿದೆ. ಈ ಗುಡಿಯಲ್ಲಿ ಎರಡು ಲಿಂಗಗಳಿವೆ, ಈ ಗುಡಿಯ ಮುಂದೆ 
ಕರುಗಳು ನೀರು ಕುಡಿಯಲು ಪಟ್ಟಿಡೋಣೆಗಳು ಇನೆ. ಈ ಗುಡ್ಡದ 
ತಪ್ಪಲಿನಲ್ಲಿ ಒಂದು ತಾಳಿಯೂ ಅದರ ಮಧ್ಯದಲ್ಲಿ ಒಂದು ಮರವೂ ಇಡೆ. 
ಈ ಸ್ಥಳಕ್ಕೆ ಕರುವಿನ ಹಟ್ಟ ಎಂದು ಹೆಸರಿದೆ. ಮರುಳಸಿದ್ದನು ದನಗಳನ್ನು 
ಈ ಗುಡ್ಡ ಕೈ ಹೊಡೆದುಕೊಂಡು ಬಂದು ಕರುಗಳನ್ನು ಹಟ್ಟಿಯಲ್ಲಿ ಕೂಡುತ್ತಿದ್ದ 
ಬೆಂದು ಜನರು ಐತಿಹೈವನ್ನು ನುಡಿಯತ್ತೂರೆ. ಮರುಳಸಿದ್ದ ನ ಸೂಜೆಗಾಗಿ 
ಈ ಗುಡ್ಡಕ್ಕೆ ಬರುವ ಭಕ್ತರು ಈ ಗುಡ್ಡದಲ್ಲಿರುನ ೨ ಕಲ್ಲುಗಳನ್ನು ಮನೆಗೆ 
ತೆಗೆದುಕೊಂಡು ಹೋಗಿ ಅವುಗಳನ್ನು “ಕರುವಿನಯ್ಯ? ಎಂದು ಕರೆದು ಪೂಜಿಸು 
ತ್ತಾರೆ. ಈ ಆಚರಣೆಯಿಂದ ಕರುಗಳ ವೃದ್ಧಿ ಹೆಚ್ಚುವುದೆಂದು ಜನರಲ್ಲಿ 
ನಂಬುಗೆ ಇದೆ. 

ಉಜ್ಜಿ ನಿಯ ಮರುಳಸಿದ್ಧ ಶ್ವರನೆ ಪೂಜೋತ್ಸವಾಡಿಗಳಿಗೆ ಸಂಬಂದ 
ಪಟ್ಟ ಆಚರಣೆ ಮತ್ತು ಸಂಪ್ರದಾಯ ಮತ್ತು ಐತಿಹ್ಯಗಳು. 


ಕಾರ್ತೀಕೋತ್ಸವ 


ಈ ಉತ್ಸವವು ೪೫ ದಿವಸಗಳವರೆಗೆ ನಡೆಯುತ್ತದೆ. ಈ ಉತ್ಸವದ 
ಮೊದಲನೆಯ ದಿನದ ಸೇವೆಯನ್ನು ಕಗ್ಗಲ್ಲು ವಂಶಕ್ಕೆ ಸೇರಿದೆ ಉಜ್ಜಿಯಿನಿಯ 
ಪಟೀಲರವರು ನಡೆಸುತ್ತಾರೆ. ಆದಿವಸ ಸುಮಾರು ಎರಡುವರೆ ಸಾವಿನ ದೀಸ 
ಗಳನ್ನು ಹೆಚ್ಚಿಡಲಾಗುವುದು. ಕಾರ್ತೀಕದಲ್ಲಿ ನಡೆಯುವ ಎಲ್ಲ ದಿವಸಗಳ 
ಉತ್ಕವವೂ ದೇವಸ್ಥಾನದ ಪೌಳಿಯ ಒಳ ಆವರಣದಲ್ಲಿಯೇ ನಡೆಯುತ್ತದೆ. 
ಕೊನೆಯ ದಿವಸ ಎಂದರೆ ಮಾರ್ಗಶಿರ ಶುದ್ಧ ಹುಣ್ಣಿಮೆಯ ದಿವಸ ನಡೆ 
ಯುವ ಉತ್ಸವದಲ್ಲಿ ಹೊಸ ನನಣೆಯಿಂದ ಮಾಡಿದ ತಂಬಿಟ್ಟನ್ನು ಡೇವರಿಗೆ 


೨೬೮ 


ನೈನೇದ್ಯ ಮಾಡಲಾಗುವುದಲ್ಲನಿ ಅದಂಂದಲೇ ದೇವರನ್ನು ಅಲಂಕಾರ 
ಮಾಡಲಾಗುವದು. ಈ ರೀತಿ ಹೊಸನವಣೆಯನ್ನು ದೇವರಿಗೆ ನಿವೇದಿಸಿದ 
ಮೇಲೆ ಜನರು ಅದೆನ್ನು ತಮ್ಮ ಸ್ವಂತಕ್ಕೆ ಉಸಯೋಗಿಸಿಕೊಳ್ಳು ತ್ತಾರೆ. 


ಭಾರತಹುಣ್ಣಿಮೆಯ ಉತ್ಸವ 

ಈ ಉತ್ಸವಡಲ್ಲಿ ದೀವರು ೯ ಪಾದಗಟ್ಟಿ ಗಳಿಗೂ ಹೋಗಿ ಬತ್ತದೆ, 
ಈ ರೀಕಿ ಹೋಗಿ ಬರುವುದಕ್ಕೆ “ ದಿಗ್ವಿಜಯ ನಡೆಯಿಸಿಕೊಂಡು ಬರುವುದು ? 
ಎಂದು ಹೇಳುತ್ತಾರೆ. ಹಿಂಡೆ ಒಂದೊಂದು ಪಾಡಗಕ್ಟಿಗೆ ಒಂದೊಂದು ದಿನಸ 
ಗಳವರೆಗೆ ದಿಗ್ವಿಜಯೋತ್ಸವವು ನಡೆಯುತ್ತಿದ್ದಿತು. ಆದರೆ ಈಗ ನೆಡೆ 
ಯುವುದು ಮೊದಲನೆಯ ದಿವಸ ಮತ್ತು ಕೊನೆಯ ೨ ದಿವಸಗಳು ಮಾತ್ರ 
ಮೊದಲನೆಯ ದಿವಸ ಯೆಂದರೆ ಮಾಘಶುದ್ಧ ಸನ್ತಮಿ ದಿನಸ ದೇವರು ಉಜ್ಜಿ 
ಯಿಥಿ ಸಾದಕ್ಕೆ ಹೋಗಿ ದಿಗ್ವಿಜಯದ ಶಾಸ್ತ್ರವನ್ನು ಮಾಡಿಕೊಂಡು ಬರು 
ತಡೆ. ಅದಾದ ಮೇಲೆ ೮ ದಿವಸ ,ಎದರೆ ಮಾಘಶುದ್ಧ ಚತುರ್ದಸೆಯ ದಿನಸ 
ಮತ್ತೆ ದಿಗ್ನಿಜಯದ ಉತ್ಪಪವು ಪ್ರಾರಂಭವಾಗಿ, ದೇವರು ಮೊದಲು 
ಊರ ಮುಂದಿನ (ಉಜ್ಜ ಯಿನಿ) ಪಾದಕ್ಕೆ ಹೋಗುತ್ತದೆ. ಅಲ್ಲಿ ಪ್ರದಕ್ಷಣೆ 
ಪೂಜೆಗಳು ನಡೆದು ಮೇಲ್ರೆ ಸಿದ್ಧ ತನ ಮತ್ತು ವಟಿ ವೃಕ್ಷಗಳ ಬಳಿಗೆ 
ಹೋಗುತ್ತದೆ ವಟಿವೃಕ್ಷದ “ಕಳಗೆ ಬಿಜಯಮಾಡಿ ಸೂಜೆಗೊಂಡ ಮೇಲೆ 
ಅದೇ ದಿವಸವೇ ಮಾಜೀನ ಹಳ್ಳಿ ಸಾದ್ಯ ಬೆಳದರಿಪಾದ, ನಾಗೇನಹಳ್ಳಿ ಪಾಡ 
ಬೆನಕನಹಳ್ಳಿ ಪಾದ, ಸೊಕ್ಕೆಪಾದ್ದ ಈ ಪಾದಗಳಿಗೆ ಹೋಗಿ ಅಲ್ಲಿಂದ ಮುಂಜಿ 
ಮೂಗಣ್ಣನ ದೇವಸ್ಥಾನಕ್ಕೆ ಹೋಗುತ್ತದೆ. ಅಲ್ಲಿ ಮಂಗಳಾರತಿ ನಡೆದ ಮೇಲೆ 
ಮುಂದಿ ಸಾಸುವೆ ಹಳ್ಳಿ ಪಾದಕ್ಕೆ ಹೋಗಿ, ಆ ರಾತ್ರಿ ಕಾಳಾ ಪುರದಲ್ಲಿ 
ಉತ್ಸವವು ನಡೆಯುತ್ತದೆ. ಆ ಊರಿನ ಗೌಡರ ಎಡೆ ಮೊದಲಾದ ಸೇವೆಗಳು 
ನಡೆಸು ದೇನರು ಆ ರಾತ್ರಿ ಆ ಊರಿನಲ್ಲಿಯೇ ಕಿರಿಗುತ್ತದೆ. ಮಾರನೇ ದಿವಸ 
ದೇವರು ನಡು ಮಾವೆನ “ಹಳ್ಳಿ ಪಾದಕ್ಕೆ ಹೋಗುತ್ತದೆ. ಅಲ್ಲಿ ಆರತಿ ಆದ 
ಮೇಲೆ ಮುಂದೆ ಆಕ್ಕಳು ಪಾದಕ್ಕೆ ಹೋಗುತ್ತದೆ ಅಲ್ಲ ಪ್ರತಿವಾದ 
« ಕರುವಿನ ಕಾಳಗವು ನಡೆಯುತ್ತಿ ಆರ್ಕನಾಳವರು ಸಜ್ಜೆಯ ಧ್ಯಾಸ 
ದಿಂದ ಕಡಬುಗಳನ್ನು ತಯ್ಯಾರಿಸಿ, ಕೊಂಚನನ್ನು ತಾವಿಟ್ಟುಕೊಂಡು, 
ಇನ್ನು ಕೊಂಚವನ್ನು, ದೇನರ ಹಿಂದೆ ಬಂದಿರುವ ಉಜ್ಜಿನಿಯನರಿಗೆ ಕೊಟ್ಟು 
ಆ ಕಡಬುಗಳಿಂದ ಒಬ್ಬರನ್ನೊಬ್ಬರು ಹೊಡೆದಾಡುತ್ತಾರೆ. ಮರುಳಸಿದ್ದನು 


೨೬೯ 


ಆರ್ಕಾಸುರನನ್ನು ಸಂಹಾರಮಾಡಿದುದರ'` ಸ್ಮಾರಕವಾಗಿ ಈ ಕಾಳಗವು ಮುಗಿ 
ಯುವ ಹೊತ್ತಿಗೆ ಸಂಜೆಯಾಗಿ, ದೇವರು ಅಲ್ಲಿಂದ ಮುಂಜಿ ನಡು ಮಾವಿನ 
ಹೆಳ್ಳಿಪಾದಕ್ಕೆ ಸಾಗಿ ಆಮೇಲೆ ಕಾಸಿ ಬಳವಣ್ಣನ ದೇವಸ್ಥಾನಕ್ಕೆ ಬರುತ್ತದೆ 
ಅಲ್ಲಿ ಸ್ಪಲ್ಪ ಹೊತ್ತು ಮಹೋರ್ತಮಾಥಿದ ಮೇಲೆ ಸುಮಾರು ರಾತ್ರೆ ೮ ಘಂಟಿ 
ಹೊತ್ತಿಗೆ ಉಜ್ಜಿಯಿನಿಯ ಊರಹೊರಗಣ ಪಾಡಕ್ಕೆ ಬಂದು ನಿಲ್ಲುತ್ತದೆ 
ಆಗ ಕಗ್ಗಲ್ಲು ವಂಶದವರಾದ ಉಜ್ಜಿಯಿನಿಯ ಪಾಟೀಲದವರು ಕುಟುಂಬ 
ಸಪ್ಸನನ್ನು ಹೊರಡಿಸಿಕೊಂಡು ತಪ್ಪು ಕಾಣೆಯನ್ನು ಎರಡು ವಿಭೂತಿ 
ಗಟ್ಟಗಳನ್ನು ತೆಂಗಿನಕಾಯಿ ಮತ್ತು ದಕ್ಷಿಣೆ ಇವುಗಳನ್ನು ತೆಗೆದುಕೊಂಡು 
ಬಂದು ದೇವರಿಗೆ ಒಪ್ಪಿಸುತ್ತಾರೆ. ಆ ಮೇಲೆ “ ದಿವಿಟಿಗೆಯ ಸಲಾಮು” 
ಅಲ್ಲಿಂದ ಮುಂಡೆ ದೇನರು ಊರಿಗೆ ಬರುತ್ತದೆ. ಆಗ ತಳವಾರ ಸ್ತ್ರೀಯ 
ಆರತಿಯು ನಡೆಯುತ್ತದೆ. ಈ ಆರತಿಯನ್ನು ಎತ್ತುವ ತಳವಾರ ಗಂಡ 
ಹೆಂಡಿರು ಆ ದಿವಸ ಉಪವಾಸ ನಿದ್ದು ಈ ಸೇನೆಯನ್ನು ನಡೆಯಿಸುತ್ತಾರೆ. 
ಇವರ ಆರತಿಯಿಂದ ಮೇಲೆ ಮಾದಿಗರ (ಬೇಗಾರರ) ಅರತಿಯು ನಡೆಯುತ್ತದೆ. 
ಮರುಳಸಿದ್ಧನ ಮೇಲೆ ಶೋಬಾನೆಯ ಪದಗಳನ್ನು ಹೇಳಿಕೊಂಡು ಮಾದಿಗರ 
ಹೆಂಗಸರು ಆರತಿಯನ್ನು ಎತ್ತುಶ್ರಾರೆ. ಆ ತರುವಾಯ ಉಳಿದ ಎಲ್ಲ 
ಕುಲದವರೂ ದೇವರಿಗೆ ಆರತಿಗಳನ್ನು ಎತ್ತುತ್ತಾರೆ. ಈ ರೀತಿ ಎಲ್ಲ ಕ.ಲ 
ದವರು ಆರತಿಗಳನ್ನು ಎತ್ತಿದ ಮೇಲೆ ದೇವರು ದೇವಸ್ಥಾ ನಕ್ಕೆ ವಿಜಯ 
ಮಾಡುತ್ತದೆ. ಆ ದಿವಸ ರಾತ್ರಿ ದೇವರಿಗೆ ಉರಳಿ ಗುಗ್ಗರಿ ಳ್ಳಿ ಕಡ್ಡಿ 
(ಈರುಳ್ಳಿ) ಮತ್ತು ಬೆಲ್ಲ-ಇವುಗಳನ್ನು ನೈನಿದ್ಯಮಾಡಲಾಗುವುದು ಮರುಳು 
ಸಿದ್ಧನು ದ್ವಿಗ್ವಿಜಯನನ್ನು ಮುಗಿಸಿಕೊಂಡು ಬಂದು ದಣಸಿದ ಕುದುರಿ 
ಗಳಿಗೆ ಉರುಳಿ ತಿನ್ನುಸಿದುದರ ಸ್ಮಾರಕವಾಗಿ ಈ ರೀತಿ ಉರುಳಿ ಗುಗ್ಗರಿಯ 
ಕೈವೇದ್ಯವು ಸತ್ನೆಯುನಕುದು ಈ ಕಾರಣದಿಂದಲೇ ಈ ಭಾರತದ ಹುಣ್ಣು 
ಮೆಯು ಹಬ್ಬಕ್ಕೆ ಗುಗ್ಗರಿಯ ಹಬ್ಬವೆಂದು. ಹೆಸರು ಇರುವುದೆಂದ 


ಐಕಿಹ್ಯವಿದೆ. 
ರಥೋತ್ಸನ ಮತ್ತು ಎಣ್ಣೆ ಮಜ್ಜನ 


ಮರುಳಸಿದ್ದನ ರಥೋತ್ಸವವು "ವೈಶಾಖ ಕುದ್ದ” ಸಂಚವಿಯಲ್ಲಿ ನಡೆ 
ಯುತ್ತದೆ. ಹಿಂಜಿ ಹೇಳಿದಂತೆ ಈ ರಥೋತ್ಸವದಲ್ಲಿ ಮಾದಿಗರು ರಥದ ಗಾಲಿ 
ಗಳಿಗೆ ಭಕ್ತರು ಒಡೆಯುವ ತೆಂಗಿನಕಾಯಿಗಳಲ್ಲಿ ಅರ್ಧ ಭಾಗದಷ್ಟು ನ್ನು 
ಹೊಂದಲು ಹಕ್ಕುಳ್ಳ ವರಾಗಿರುತ್ತಾರೆ. ರಥೋತ್ಸವದ ಮಾರನೆಯ ನಿನಸೆ 


೨೭೦ 


ದೇವರಿಗೆ ಎಣ್ಣೆ ಉಜ್ಜನದ ಸೇನೆಯು ನಡೆಯುತ್ತದೆ. ಈ ಸೇವೆಯಲ್ಲಿ ಯಣ್ಣೆ 
ಯನ್ನು ಮರುಳಸಿದ್ದ ನ ಗರ್ಭಗುಡಿಯ ಶಿಖರದ ಮೇಲೆ ಎರೆಯಲಾಗುವುದು. 
ಮೊದಲು ಎರೆಯುವ ಎಣ್ಣೆ ಯನ್ನು ಜಕಿವಶೆಯ ರಾಜರು ಮೊಹರು ಮಾಡಿ 
ಕಳುಹಿಸಿ ಕೊಡುತ್ತಾರೆ. ಇವರ ಸೇವೆ ನಡೆದ ಮೇಲೆ ಉಳಿದ ಎಲ್ಲ ಭಕ್ತರ 
ಸೇವೆ ನಡೆಯುತ್ತದೆ. ಎಣ್ಣೆಯನ್ನು ಎರೆಯುತ್ತಾರೆ. ಮರಳಸಿದ್ಧನು ಎಲ್ಲ 
ಕುಲದವರನ್ನು ಕೂಡಿಕೊಂಡು ಉಂಡು, ಕುಲಹದಿನೆಂಟು ಜಾತಿಯನ್ನು 
ಬೆರಿಕೆ ಮಾಡಿ ಕೆಡಸಿದನೆಂದು ಬ್ರಾಹ್ಮಣರು ಕುಪಿತರಾಗಿ ಅವನನ್ನು ಹೆಗೇವಿ 
ನಲ್ಲಿ ಹಾಕಿ ಸುಣ್ಣವನ್ನು ತುಂಬಿ ನೀರನ್ನು ಹೊಯ್ಸಲು ಮರುಳು ಸಿದ್ಧ 
ಪವುಡವನ್ನು ಮೆಕಿದನೆಂದೂ, ಇದೆರ ಸ್ಮಾರಕವಾಗಿಯೇ ಈ ಎಣ್ಣೆ ಮಜ್ಜನದ 
ಸೇನೆಯನ್ನು ನಡೆಯಿಸಲಾಗುವುದೆಂದೂ ಐತಿಹೈನಿದೆ. 


ಮರುಳಸಿದ್ದನ ದೇವಸ್ಥಾನದಲ್ಲಿ ನಡೆಯುವ ನಿತ್ಯಪೂಜೆ 

ಮರುಳಸಿದ್ದ ನಿಗೆ ಪ್ರತಿ ದಿನಸವೂ ನಾಲ್ಕು ಪೂಜೆಗಳು ನಡೆಯು 
ತ್ತವೆ, ಬೆಳಗಿನ ಜಾವದಲ್ಲಿ ನಡೆಯುವ ಮೊದಲನೆಯ ಪೂಜೆಯಲ್ಲಿ 
ದೇವರಿಗೆ ನೊಸರು ಅನ್ನ ಈರುಳ್ಳಿ ಇವುಗಳನ್ನು ನೈ ನೇದ್ಯ ಮಾಡಲಾಗು 
ವುದು. ಮಧ್ಯಾನ್ಹದಲ್ಲಿ ನಡೆಯುವ ಎರಡನೆಯ ಪೂಜೆಯಲ್ಲಿ ಇಂತದೇ 
ಭಕ್ಷನೆಂಬ ನೇಮ ವಿರಡೆ ಯಾವುದಾದರೂ ಭಕ್ಷ್ಯವನ್ನು ನೈವೇದ್ಯ 
ಮಾಡಲಾಗುವದು. ಸಂಜೆಯಲ್ಲಿ ನಡೆಯುವ ಮೂರನೆಯ ಪೂಜೆಯಲ್ಲಿ 
ಹಾಲು ಅನ್ನವನ್ನು ನೈವೇದ್ಯ ಮಾಡಲಾಗುವದು. ಈ ಮೂರು ಪೂಜೆಗಳೂ 
ಬಹಿರಂಗವ:ದ ಪೂಜಿಗಳಾಗಿರುತ್ತವೆ. ರಾತ್ರೆಯಲ್ಲಿ ನಡೆಯುವ ನಾಲ್ಕು 
ನೆಯ ಪೂಜಿಯು ಗೋನ್ಯವಾಗಿ ನಡೆಯುತ್ತದೆ. 


ಉಜ್ಜಿಯಿನಿಯ ಕೆಲವು ನಂಶದನರ ನಿಚಾರ. 
ಜಟ್ಟಗನ ವಂಶದವರು, 
ಈ ವಂಶದವರು ಈಗಲೂ ಈ ಊರಿನ ತಳವಾರರಾಗಿದ್ದೂರೆ. ಮರುಳ 
ಸಿದ್ಧನ ಶಿಷ್ಯನಾದ ಜಟ್ಟಿಗೇಶ್ವರನ ಪೂಜೆಯನ್ನು ಈಗಲೂ ಇನರೇ ಮಾಡು 


ತ್ತಾರೆ. ಭಾರತದ ಹುಣ್ಣೆಮೆಯಲ್ಲಿ (ಗುಗ್ಗರಿ ಹೆಬ್ಬದಲ್ಲಿ) ಮರುಳಸಿದ್ಧಸಿಗೆ 
ಕ್ರಿಯದ ಆರತಿಯನ್ನು ಮೊದಲು ಎತ್ತುವವರು ಇವರೇ ಆಗಿದ್ದಾರೆ. 


೨೭೧ 


ಕಗ್ಗಲ್ಲಗೌಡನ ವಂಶದವರು. 


ಈ ವಂಶದೆನರು ಈಗಲೂ ಉಜ್ಜನಿಯ ಸಜೇಲರಾಗಿದ್ದಾರೆ. ಕಾರ್ತೀ 
ಕದ ಉತ್ಸವದಲ್ಲಿ ಮರುಳಸಿದ್ದ ನಿಗೆ '`ಸೂದಲನೆಯ ದಿನದ ಸೇನೆಯನ್ನು 
ಇವರೇ ನತೆಯಿಸುತ್ತಾರೆ. ಭಾರತದ ಹುಣ್ಣಿನೆಯಲ್ಲಿ (ಗುಗ್ಗರಿ ಹೆಬ್ಬದಲ್ಲಿ) 
ಕುಂಟಿ ಬಸವೇಶ್ವರನನ್ನು ಹೊರಡಿಸಿಕೊಂಡು ಹೋಗಿ ಮರುಳಸಿದ್ದ ನಿಗೆ ತಪ್ಪು 
ಗಾಣಿಕೆಯನ್ನು ಕೊಟ್ಟು ದೇವರನ್ನು ಊರಿಗೆ ಬಿಜಯ ಮಾಡಿಸಿಕೊಂಡು 
ಬರುವವರು ಇವರೇ ಆಗಿದ್ದಾರೆ. ಎಲ್ಲ ಉತ್ಸವಗಳಲ್ಲಿಯೂ ಮರುಳಸಿದ್ಧನ 
ಸ್ವಾರಿ ಹೊರಡುವಾಗ “ಸ್ವಾಂ ಬೆಳೆಯಲಿ” ಎಂದು ಬಿನ್ನಹ ಮಾಡುವವರು 
ಇವಕೀ ಆಗಿದ್ದಾರೆ. ಹಂಡೆ ಹೇಳಿದಂತೆ ಮರುಳಸಿದ್ದ ನ ಶಾಪದ ಮೇರೆಗೆ 
ಉಜ್ಜನಿಯ ೯ ಪಾದಗಳ ಪ್ರದೇಶದಲ್ಲಿ ವಾಸಮಾಡತಕ್ಕ ಈ ವಂಕದನರಿಗೆ 
ಹೆಚ್ಚಿಗೆ ಪುತ್ರ ಸಂತಾನವಾಗುವುದಿಲ್ಲನೆಂಬ ನಂಬಿಗೆ ಈಗಲೂ ಇಡೆ. 


ಕರುವಿನಯ್ಯನನರ ವಂಶದನರು. 


ಈ ವಂಶಿದನರು ಹೊಸಪೇಟಿಯಲ್ಲಿ ಬಾನಿಮೆಠದಿಂದ ಬಂದವರಾಗಿರು 
ತ್ತಾರೆ. ಮರುಳಿಸಿದ್ದನು ಇನರಿಂದ ಕರುಗಳನ್ನು ಕಾಯಿಸಿದನೆಂದೂ ಇವ 
ರನ್ನು ಮೆಚ್ಚಿ ಕೊಂಡು ಇನರ ಮನೆಯಲ್ಲಿ ಲಿಂಗಮುದ್ರೆ ಕಲ್ಲುಗಳನು ಹಾಕಿ 
ಸಿದನೆಂದು "ತ್ಯ ವಿಜಿ. ಮರುಳಸಿದ್ದನ ಉತ್ಸ ಶೈವಕಾಲದಲ್ಲಿ ಈ ವಂಶದವರು 
ದೇವರ ಮುಂದೆ ಹೊಳಮೇಳಗಳಿಂದ “ಜನಯ ಮಾಡುತ್ತಾರೆಂದು ಇವರ 
ಈ ಸೇನೆಗಾಗಿ ಇನರಿಗೆ ಇಸಾಂತಿಯು ಸಹೆ ಇರುವುದೆಂದು ಇಸಾಂತಿಗೆ 
“ಕರುವಿನಯ್ಯನವರ ದಿನಾಂತಿ” ಎಂದು ಸರಕಾರದ ಧಾಕಲೆಗಳಲ್ಲಿ ಕರೆಯು 
ವಕೆಂದೂ ತಿಳಿದುಬರುತ್ತದೆ 


ತೊಲಹಳ್ಳಿ. 


ಈ ಊರು ಬಳ್ಳಾರಿ ಜಿಲ್ಲೆಯ ಕೂಡ್ಲಗಿ ತಾಲೂಕಿನಲ್ಲಿ ಉಜ್ಜನಿಗೆ 
ಸುಮಾರು ೪ ಮೈಲುಗಳ ದೂರದಲ್ಲಿದೆ. ಹಿಂದೆ ಈ ಊರಿಗೆ ತುಯ್ಯಲಾಳಿ 
ಸುರ ಎಂಬ ಹೆಸರಿತ್ರೆಂದೂ ಅದಕ್ಕೂ ಹಂದೆ ಈ ಊರು ಒಂದು ಗೊಂಡಾ 
ರಣ್ಯವಾಗಿತ್ತೆ ಂದೂ ತಿಳಿದುಬರುತ್ತದೆ. ಹಿಂದಿನ ಊರು ಹಾಳುಬಿದ್ದು ಹೊಸ 
ಊರಿಗೆ ಸುಮಾರು ೨ ಫರ್ಲಾಂಗುಗಳ ದೂರದಲ್ಲಿ ಇಡಿ. ಹಿಂದಿನ ಹಾಳೂ 


ರನ್ನು “ಹಳೆಯ ಹಾಳು' ಎಂದು ಜನರು ಕರೆಯುತ್ತಾರೆ. ಈ ಹಳೆಯ 


೨೭೨ 


ಹಾಳೂರಿನಲ್ಲಿ ನಾಗರಕಲ್ಲಿನ ಮೇಲೆ ಬರೆದ ಒಂದು ಶಾಸನವಿದೆ. ಈ ಶಾಸನ 
ದಲ್ಲಿ ಕತ್ತಿಯನ್ನು ಎಳೆಯುವ ಒಬ್ಬನು ಮತ್ತೊಬ್ಬನನ್ನು ಹೊಡೆಯುತ್ತಿ 
ರುವ ಚಿತ್ರವು ಮತ್ತು ಅಕ್ಷರೆಗಳೂ ಕೆತ್ತಿವೆ. 


ಮರುಳಸಿದ್ಧೇಶ್ವರನ ದೇವಸ್ಥಾನ. 


ಈ ದೇವಸ್ಥಾನವು ಹೊಸ ಊರಿನಲ್ಲಿ ಹಳೆಯ ಊರಿಗೆ ಹೆತ್ತಿರದಲ್ಲಿ 
ಇದೆ. ಈ ದೇವಸ್ಥಾನಕ್ಕೆ ೬೬೭ ಎಕರೆ ೪೧ ಗುಂಠೆಗಳ ಇಸಾಂತಿಯು ಇದೆ. 
ಸರಕಾರಿ ದಾಕಲೆಗಳಲ್ಲಿ “ಶ್ರೀಸಿದ್ಧೇಶ್ವರಸ್ವಾಮಿ ದೇವಾಲಯ” ಎಂದು ಇದೆ. 
ಈ ದೇನಸ್ಥಾನದ ಸೂಜೆಯನ್ನು ಈಗಲೂ ಕಗ್ಗಲ್ಲ ವಂಶದನರೇ ಮಾಡು 
ತ್ತಾರೆ. 

ಈ ದೇವಸ್ಥಾನದಲ್ಲಿ ಅನೇಕ ಕಂಭಗಳಿವೆ. ಅವುಗಳಲ್ಲಿ ಗರ್ಭಗುಡಿಯ 
ಹತ್ತಿರದ ಒಂದುಕಂಭವು ಸ್ವಾಭಾವಸಿದ್ದ ವಾಗಿ ಬೆಳೆದ ಕಮರದ (ಹಾಸಿನ) 
ಮರವೇ ಹಾಗಿರುತ್ತದೆ. ಹಿಂದೆ ಮರುಳಸಿದ್ದನು ಈ ಪ್ರಾಂತದ ಅರಣ್ಯದ 
ಒಂದು ಪೆಳೆಯಲ್ಲಿ ಇದ್ದನೆಂದು ಹಯನುಗಳು ಪ್ರತಿನಿತ್ಯವೂ ಅನರಬಳಿಗೆ 
ಹೋಗಿ ಇವನಿಗೆ ಹಾಲು ಕರೆಯುತ್ತಿದ್ದ ವೆಂದೂ, ಒಂದು ದಿವಸ ಕಗ್ಗಲ್ಲ 
ಗೌಡ ಹೆಯನೊಂದು ತನ್ಪಿಸಿಕೊಂಡಿರಲು ಗೌಡನು ಅದನ್ನು ಷುಡುಕಿಕೊಂಡು 
ಬಂದು ನೋಡಲಾಗಿ ಅದು ಈ ಪೆಳೆಯಲ್ಲಿ ಬಾಲ ಮಳುಸಿದ್ದಗೆ ಹಾಲು ಕರೆ 
ಯುತ್ತಿತ್ತೇದ, ಗೌಡನು ತನಗೆ ಮಕ್ಕಳಿ ಳಿಲ್ಲದೆ ಬಾಲ "ಮರುಳಸಿದ್ಧ ನನ್ನು 
ಕಂಡು ಹಿಗ್ಗಿ “ ಹಡೆಯದೆ ಮಕ್ಕಳು ದುಡಿಯದೆ. ಬಂಗಾರ ಸಿಕ್ಕಂತೆ 
ಆಯಿತೆಂದು "ಆ ಬಾಲನನ್ನು ಕರಿದ ಕೊಂಡು ಹೋಗಿ ಪೋಸಿಸಿದನೆಂದೂ, 
ಯಾವ ವೇಳೆಯಲ್ಲಿ ಗೌಡನು ಬಾಲನುರುಸಿದ್ಧ ನನ್ನು ಕಂಡನೊ ಆಅಸೆಳೆಯಎ 
ಒಂದು ಮರವೇ ಮೇಲೆ ಹೇಳಿದಂತೆ ಈಗಲೂ ಈ ದೇವಸ್ಥಾನದ ಒಂದು 
ಕಂಭನಾಗಿರುವುದೆಂದೂ, ಗೌಡನು ಬಾಲ ಮರುಳಸಿದ್ಧ ನನ್ನು ಸೆಳೆಯಲ್ಲಿ 
ನೋಡಿದಾಗ ಬಾಲ ಮರುಳಸಿದ್ದ ನು ವುಯ್ಯಾಲೆಯುಲ್ಲಿ ಆಡುತ್ತಿದ್ದಂತೆ 
ಕಾಣಿಸಿದನೆಂದೂ, ಈ ಕಾರಣದಿಂದ ಈ ಊರಿಗೆ ಕುಯ್ಯಾಲಪುರ (ಉಯ್ಯಾ 
ಲೇಪುರ) ಎಂಬ ಹೆಸರು ಬಂದಿತೆಂದೂ, ಕಾಲಕ್ರಮದಲ್ಲಿ ಉಖಯಾ ,ಅಪುಕವು 
ಕೂಲಳ್ಳಿ ಯಾಗಿತ್ತೆಂದೂ, ಗೌಡನು ಬಾಲನುರುಳ ಸಿದ್ದನನ್ನು ಸ್ರತ್ಯಕ್ಷ 
ನಾಗಿ ಸರು ಹೆನಅಳ್ಳ ಹಾಲಿನ ಹಳ್ಳವಾಗಲೆಂದು ಹೆರಸಿದಸೆಂದ್ದೂ. 
ಈಗಲೂ ಈಳರಿನನ್ಲಿ ಹಾಲಿನರುದ್ದಿ ಆಧಿಕನೆಂದೂ ಜನರು ಐತಿಹ್ಯ 


೨೭೩ 


ಮತ್ತು ಸ್ಥಳಪುರಾಣಗಳನ್ನು ಕುಡಿಯುತ್ತಾರೆ. ಫಾಲ್ಗುಣ ಶುದ್ಧ ಸಂ ಚಮಿ 
ಯಲ್ಲಿ ಜಾತ್ರೆಯಾಗುತ್ತದೆ. ಇರತದ. ಹುಣ್ಣಿಮೆಯಲ್ಲಿ ಐಾಲುಕೆಯ 
ಉತ್ಸವವು ನಡೆಯುತ್ತದೆ. ಉತ್ಸವಗಳಲ್ಲಿ ಮೊದಲನೆಯ ಆರತಿಯನ್ನು 
ಮಾದಿಗರ ಹೆಂಗಸರು ಎತ್ತುತ್ತಾರೆ. ಆರತಿಯನ್ನು ಎತ್ತುವಾಗ ಅವರು 
ಮರುಳಸಿದ್ದ ನಮೇಲೆ ಅನೇಕ ಶೋಬಾನೆಯ ಹಾಡುಗಳನ್ನು ಹಾಡುತ್ತಾರೆ. 
(ಈ ಊರಿನ ನನಾದಿಗ ಹೆಂಗಸರಿಂದ ಮರುಳಸಿದ್ಧನ _ ಸಂಬಂದವಾದೆ 
ಕೆಲವು ಶೋಬಾನೆಯ ಹಾಡುಗಳನ್ನು ಪ್ರತ್ಯಕ್ಷವಾಗಿ ಹೇಳಿಸಲಾಯಿತು. 
ಈ ಹಾಡುಗಳನ್ನು ಇವರು ಇಂಪಾಗಿಯೂ ಮತ್ತು ಭಕ್ತಿಯಿಂದಲೂ ಹಾಡು 
ತ್ತಾರೆ. ಕಗ್ಗಲ್ಲವರ ಕರುಗಳಕಾಯಿಯನೆ “ಕಾವಿಯ ಧರಿಸಿ ಕೈಲಾಸ 
ಸ್ವಾಮಿ ಬಂದಂಲ್ಲಿಗೆ ” ಕೋಠಿಜಂಗಮಠ ನೆರವಿರ ಮರುಳಸಿದ್ಧಯ್ಯ? 
ಇವೇ ಮುಂತಾದ ನುಡಿಗಳು ಇವರು ಹಾಡಿದ ಶೋಬಾನೆಯ ಪದಗಳಲ್ಲ 
ಪಲ್ಲವಿಗಳಾಗಿದ್ದವು.) ಈ ಊರಿನವರು ಮರುಳಚಾರಿತ್ರ್ಯ ಎಂಬ ನಾಟಕ 
ವನ್ನು ಅಭಿನಯಿಸಿರುತ್ತಾರೆ. 


ತೂಲಳ್ಳಿ ಯಲ್ಲಿ ಇರುವ ಇತರೆ ಸ್ಮಾರಕಗಳು. 
ಈ ಊರಿನ ಈಶಾನ್ಯದಲ್ಲಿ ಜಟ್ಟಿಗನ ದೇವಸ್ಥಾನನಿಡೆ. ದಕ್ಷಿಣಕ್ಕೆ 
“ಪಾದಯ್ಯ” ಇಡೆ. ಇದರ ೯ ಪಾದೆಗಳಿವೆ. 
ಉಗ್ಗ ಗಟ್ಟಿ. 
ಈ ಊರು ಜಗಳೂರು ತಾಲ್ಲೂಕಿನ ಬಿಳಿಚೂಡು ಓಬಳಿಗೆ ಸೇಂದೆ. 
ಈ ಸ್ಥಳದಲ್ಲಿ ಮರುಳಸಿದ್ದ ನು ಕರುಗಳನ್ನು ಕಾಯುವವಕೆಗೆ ಉರಲುಹಾಕಿ 


ದ್ವರಿಂದ ಈ ಊರಿಗೆ ಈ ಹೆಸರು ಬಂದಿತೆಂದ ಐತಿಹ್ಯವಿದೆ. ಈ ಊರಿನ 
ಬಾಗಿಲಲ್ಲಿ ೬ ಶಾಸನಗಳಿವೆ. ಇವು ಬಹಳವಾಗಿ ಜೀರ್ಣವಾಗಿನೆ. 


ಮರುಳಸಿದ್ಧೇಶ್ವರನ ಗುಡಿ. 


ಈ ಗುಡಿಯು ಬಹು ಚಿಕ್ಕದು. ಮತ್ತು ಬಹಳವಾಗಿ ಜೀರ್ಣವಾ 
ಗಿದೆ. ಈ ಗುಡಿಯಲ್ಲಿ ಪ್ರಕಿವರ್ಷವೂ ಶ್ರಾವಣ ಮಾಸದಲ್ಲಿ ಗಣಾರಾ 
ಧನೆ ನಡೆಯುತ್ತದೆ. ಭಾರತದ ಹುಣ್ಣುಮೆಯಲ್ಲಿ ಉರುಳಿಯನ್ನು ಹೆಂಚು 
ತ್ತಾರೆ. ಹಟ್ಟ ಹುಣ್ಣು ಮೈಯಲ್ಲಿ ಎಂದರೆ ಕಡೇಕಾರ್ತಿಕದಲ್ಲಿ ನವಣೆಯ 


೨೭೪ 


ಹಿಟ್ಟನ್ನು ಡೇವಣಗೆ ನೈವೇದ್ಯ ಮಾಡುತ್ತಾರೆ. “ಸಿದ್ದಪ್ಪನಂತ ದೇವ 
ರಿಲ್ಲ-- ಮುದ್ದೆಯಂತ ಊಟವಿಲ್ಲ ಎಂಬುದೊಂದು ಗಾಜಿ ಈ ಪ್ರಾಂತದ 
ಜನರಲ್ಲಿ ಬಳಕೆಯಲ್ಲಿದೆ. 


ಉರ್ಲಗಟ್ಟಿಯಲ್ಲಿರುವ ಇತರ ಸ್ಮಾರಕಗಳು. 

ಈ ಊರಿನ ಬುಡದಲ್ಲಿ ರುವ ಗುಡ್ಡದಮೇಲೆ ಬಸವಣ್ಣ ಜೇವರಿದೆ, 
ಇದೇ ಗುಡ್ಡದ ತಪ್ಪಲಿನಲ್ಲಿ ಮತ್ತೊಂದು ಬಸವಣ್ಣನ ಡೇವಿರಿಡೆ. 

ಉಜ್ಜಪ್ಪ ವಡೇರಹಳ್ಳಿ. 

ಈ ಊರು ಜಗಳೂರು ತಾಲೂಕಿನ ಸೊಕ್ಕೆ ಓಬಳಿಗೆ ಸೇರಿದೆ. ಈ 
ಊರನ್ನು ಉಜ್ಜಪ್ಪ ಒಡೆಯನೆಂಬುವಳೆ ಬ್ಬನು ಮೊದಲು ಕಟ್ಟಿ ದನೆಂದೂ, 
ಆಮೇಲೆ ಈ ಊರು ಎರಡು ಸ್ಥಳಗಳಿಗೆ ಸಾಗಿತೆಂದೂ, ಕ್ರಿ. ಶ. ೧೬೦೦ 
ರಿಂದಲೂ ಈ ಹೆಸರು ಚಿತ್ರದುರ್ಗ ಡ್ರಿಸ್ಕಿಕ್ಟು ಆಫೀಸ ಬಾಂಬಲೂಕಿ 
ದಾಕಲೆಗಳಲ್ಲಿ ಸಿಕ್ಕುದೊಂದು ಊರಿನ ಸಿರಿಯರು ಹೇಳುತ್ತಾರೆ. ಈ 
ಊರಿನಲ್ಲಿ ೬೦ಕ್ಕೆ ಮೇಲ್ಪಟ್ಟು ಲಿಂಗುಮುದ್ರೆ ಕಲ್ಲುಗಳು ಇನೆಎಂದೂಸಹ 
ಅವರು ಹೇಳುತ್ತಾರೆ. ಈ ಊರಿನ ಸಟೀಲರು ತರಳಬಾಳು ವಂಶದವರಾ 
ಗಿರುತ್ತಾರೆ. ಈ ಊರಿನಲ್ಲಿ ಬಸವೇಶ್ವರನ ದೇವಸ್ಥಾನವಿದೆ. ಆ ಊರಿಗೆ 
ಸುಮಾರು ಒಂದು ಮೈಲಿನ ದೂರದಲ್ಲಿ ವರನೇವನಹಳ್ಳಿ ಎಂಬ ಬೇಚಿರಾಕು 
ಗ್ರಾಮದಲ್ಲಿ ಮರುಳಸಿದ್ದೇಶ್ವರನ ಗುಡಿ ಇನೆ. ಮಾಫಶುದ್ಧ ಪೌರ್ಣಮಿ 
ಯಲ್ಲಿ ಗುಗ್ಗರಿ ಹಬ್ಬವು ಆಚರಿಸಲ್ಪಟ್ಟಿ ರುವುದು ಈ ಹಬ್ಬದಲ್ಲಿ ದೇವರಿಗೆ 
ಉರುಳಿಪೂರ್ಣವನ್ನು ನೈವೇದ್ಯ ಮಾಡುವುದು, ದೇವರಿಗೆ ಮಸರು ಮುದ್ದಿ 
ಉಳ್ಳೆಗಡ್ಡೆ- ಇವುಗಳನ್ನು ಎಡೆಮಾಡಿದರೆ ಮಳೆ ಬರುವದೆಂಬ ನಂಬುಗೆ 
ಜನರಲ್ಲಿದೆ. ಈ ಊರನ್ನು ಮೊದಲು ಕಟ್ಟಿ ಸ್ಥಳದಲ್ಲಿ ೫-೬ಅಡಿ ಎತ್ತರ 
ಒಂದು ಶಾಸನವಿದೆ. ಹತ್ತಿರದಲ್ಲಿ ಒಂದು ಹಳ್ಳವಿಜಿ. ಈ ಹಳ್ಳವು ಹಿಂದೆ 
ದೊಡ್ಡ ಕಲ್ಯಾಣಿ ಯಾಗಿತ್ತೆಂದೂ ಜನರು ಹೇಳುತ್ತಾರೆ. ಈ ಊರನ್ನು 
ಎರಡನೆಯ ಸಲ ಕಟ್ಟಿದ ಸ್ಥಳದಲ್ಲಿ ಸಣ್ಣ ಕೋಟಇದೆ. ಲಿಂಗಮುದ್ರೆಯ್ಯ 
ಕಲ್ಲುಗಳು ಬಹಳವಾಗಿವೆ. ಹೆನುಮಂತನ ಗುಡಿಯು ಇನ್ನೊಂದು ಹಾಳು 
ಗುಡಿಯೂ ಇದೆ. ಈ ಹಾಳುಗುಡಿ ಮೊದಲು ಬಸನಣ್ಣನ ಗುಡಿಯಾಗಿ 
ತ್ರೆಂದೂ ತಿಳಿದು ಬರುತ್ತದೆ. ಈ ಎಲ್ಲಾ ಸ್ಮಾರಕಗಳು ಸುಮಾರು ಒಂದೆ 
ಫರ್ಗಾಂಗಿನ ವಾಸಲೆಯ ಒಳಗೆಯೇ ಇನೆ. 


೨೭೫ 


ಪಲ್ಲಾ ಗಟ್ಟಿ 

ಈ ಊರು ಜಗಳೂರು ತಾಲ್ಲೂಕಿನ ಬಳಿಜೋಡು ಹೋಬಳಿಗೆ ಸೇರಿದೆ. 
ಮರುಳಸಿದ್ದನು ಈ ಊರಿನಲ್ಲಿ ಪಲ್ಲವನ್ನು ಅಟ್ಟುದ್ದರಿಂದ ಊರಿಗೆ ಈ 
ಹೆಸರು ಬಂತೇದು ಐತಿಹ್ಯವಿದೆ. ಈ ಊರಿನಲ್ಲಿ ಒಂದು ಮಹೆಸತಿಯ 
ಮುಕ್ತವನ ಕಲ್ಲು ಒಂದು ಯೋಗಿಯ ಚಿತ್ರವಿರುವ ಕಲ್ಲು ಇವೆ. ಈ 
ಊರಿನ ಹೆತ್ತಿರ ಸೊಕೈಗೆ ಹೋಗುವದಾರಿಯಲ್ಲಿ ಒಂದು ಶಾಸನವು ಸ್ವಲ್ಪ 
ದೂರದಲ್ಲಿ ಇನ್ನೂ ೨ ಶಾಸನಗಳು ಇವೆ. ಮರಳಸಿದ್ದ ನು ಪಲ್ಲನನ್ನು 
ಅಟ್ಟು ಒಲೆಯ ಗುಂಡುಗಳೆಂದೂ ಹೇಳುವ ೨ ಕಲ್ಲು ಗುಂಡುಗಳು ಈಗಲೂ 
ಒಂದಿಲ್ಲ ಕಲ್ಲು ಜೋಪಡಿಯಲ್ಲಿ ಪೂರ್ವ ಮುಖವಾಗಿಯೇ ಈ ಜೋಪಡಿಯ 
ಬಾಗಿಲಲ್ಲಿ ಒಳಗಡೆ ಒಂದುಲಿಂಗ ಮುಡ್ರೆ ಕಲ್ಲೂ ಇದೆ. ಅದರಹಿಂಜಿ ಶಿಡ್ಜೀಶ್ವರ 
ಎಂದು ಹೇಳುವದೊಂದು ಕಲ್ಲು ಇದೆ. ಜೋಪಡಿ ಎದುರಾಗಿ ಪಶ್ಚಿಮ ಮುಖ 
ವಾಗಿ ಸಿದ್ಧ ಶ್ವರನ ಚಿಕ್ಬ ದೊಂದು ದೇವಸ್ಥಾನವಿದೆ. ಈ ದೇವಸ್ಥಾನದ 
ಪಕ್ಕದಲ್ಲಿ ಚನ್ನಬಸಪ್ಪ ದೇವರ ಮಠವು ಇದೆ. 


ಮಸಣಿ ಕೆಟ್ಟ 


ಈ ಗ್ರಾಮವು ಸಹ ಬಳಿಜೋಡು ಓಬಳಿಗೆ ಸೇರಿದೆ. ಈ ಗ್ರಾಮವು 
ಈಗ ಬೇಚರಾಕಾಗಿಡೆ. ಈ ಗ್ರಾಮದಲ್ಲಿ ಲಿಂಗ ಮುದ್ರೆ ಕಲ್ಲುಗಳು ಬಹಳ 
ವಾಗಿವೆ. ಒಂದು ಚಚ್ಚೌಕದ ಮೇಲೆ ನಾಲ್ಕು ತ್ರಿಶೂಲಗಳು ಗುರುತನ್ನು 
ವುಳ್ಳ ಸಂಬಂಧಪಟ್ಟು ದೆಂದೂ ಜನರು ಹೇಳುತ್ತಾರೆ. ಮನೆಗಳ ಅನಶೇಕ 
ಗಳೂ ಕಾಣುತ್ತವೆ. ಒಂದುಕಡೆ ಎತ್ತರದಾದ ಸ್ಥಳದಲ್ಲಿ ಕಲ್ಲಿನ ಹತ್ತಿರವು 
ಕಾಣುತ್ತದೆ. ಇಲ್ಲಿ ಹಿಂದೆ ದೇವಸ್ಥಾ ನವಿತ್ತೆಂದು ಜನರು ಹೇಳುತ್ತಾರೆ. 


ಈ ಊರಿನ ಪೂರ್ವಕಡೆ ಬಹೆಳ ಜೀರ್ಣವಾದ ಒಂದು ಕಲ್ಲಿನ 
ಜೋಪಡಿ ಇದೆ. ಇದರಲ್ಲಿ ಬಸವಣ್ಣಗಳನ್ನೂ ಸುಮಾರು ೨೦ ವರ್ಷಗಳ 
ಹಿಂಜಿ ತುಪ್ಪದ ಹಳ್ಳಿ ಯವರು ತೆಗೆದುಕೊಂಡು ಹೋದರೆಂದು ಜನರು 
ಹೇಳುತ್ತಾರೆ. ಮರುಳಸಿದ್ದನು ಈ ಊರಿಗೆ ಬಂದು ಮಾದೆಸ್ತ (ಮಾರಪ್ಪ) 
ಎಂಬ ರೈತನ ಮನೆಗೆ ಹೋಗಿ ಭಿಕ್ಲೆಯುನ್ನು ಕೇಳಿದೆನಂದೂ ಕೈ ತನು ಎಳ್ಳು 
ಕಾಳಿನ ಬಿಕ್ಷಯನ್ನು ನೀಡಲು, ಮರುಳಸಿದ್ಧನು ಅದನ್ನು ಒಲ್ಲದೆ ಬಡಿದ 


' ೨೭೬ 
ಎಳ್ಳು ಕಡ್ಡಿಯನ್ನು ಮಾತ್ರವೇ ಸ್ವೀಕರಿಸಿ ಅದನ್ನು ಮತ್ತೆ ಬಡಿದು 
ಮೂಗಂಡುಗ ಎಳ್ಳನ್ನು ಮಾಡಿಕ ಈ ರೀತಿ ಮಾಡಿದ ಎಳ್ಳನ್ನು 
ಕಗ್ಗಲ್ಲಗೌಡನಿಗೆ ಕೊಟ್ಟು ಕೈತನ ರುಣವನ್ನು ಪರಿಹೆರಿಸಿದನೆಂದೂ ಐತಿಹ್ಯ ನಿಶೆ 


ಅಸುಗೋಡು 


ಈ ಊರು ಸಹ ಬಿಳಿಜೋಡು ಹೋಬಳಿಗೆ ಸೇರಿದೆ. ಈ ಊರಿನ 
ಶಂಭುಲಿಂಗ ದೇವ ಸ್ಕಾ ನವಿದೆ. ಈ ದೇನಸ್ಸಾನಕ್ಕೆ ಶಂಭುಶಿಡ್ಸೀಶ್ವರನ ದೇವ 
ಸ್ಥಾನ ಎಂಬು ಹೆಸರೂ ಉಂಟು. ಲಿಂಗವು ಉದ್ಭವ ಮೂರ್ತಿಯಾಗಿದೆ. 
ಲಿಂಗದ ಮುಖವು ಪಶ್ಚಿಮಕ್ಕೆ ಇದೇ ಪಾಣಿ ಪೀಠವು ಎಡಕ್ಕೆ ಎಂದರೆ 
ಉತ್ತರಕ್ಕೆ ಇದೆ. ಹಿಂದೊಮ್ಮೆ ಬೀಡಿಕೆಯವರು ಎತ್ತುಗಳ ಮೇಲೆ 
ಮಾಲನ್ನು ಹೇರಿಕೊಂಡು ಬಂದು ಈ ಊರಿನಲ್ಲಿ ತಂಗಿ ಈ ಉನ್ಭನ 
ಮೂರ್ತಿಯನ್ನೇ ಒಲೆಯ ಗುಂಡಾಗಿ ಮಾಡಿಕೊಂಡು ಅಡಿಗೆಯನ್ನು ಮಾಡಿನ 
ಕೆಂದೂ ಇದರಿಂದ ಅವರ ಎತ್ತುಗಳ ಕೊಂಬುಗಳು ಉದರಿ ಹೋಹವೆಂದೂ 
ಆ ಮೇಲೆ ಬೀಡಿಕೆಯವರು ತನ್ಮು ತಪ್ಪನ್ನು ತಿಳಿದುಕೊಂಡು ಆ ಶಂಭು 
ಲಿಂಗ ಮೂರ್ತಿಯನ್ನು ಪೂಜಿಸಲು ಎತ್ತುಗಳಿಗೆ ಹೋದ ಕೋಡುಗಳು 
ಬಂದುವೆಂದು ಈ ಕಾರಣದಿಂದಲೇ ಈ ಊರಿಗೆ “ಹೊಸಕೋಡು” ಎಂಬ 
ಹೆಸರು ಬಂದಿತೆಂದೂ ಕಾಲ ಕ್ರಮದಲ್ಲಿ “ ಹೊಸಗೋಡ: ಸೋಗಿ ಹಸ 
ಗೋಡು ಎಂದಾಗಿತ್ತೆಂದೂ ಐತಿಹ್ಯವಿದೆ. ಈ ಶಂಭು ಲಿಂಗಕ್ಕೆ ಇದರಾಗಿ 
ಮತ್ತೊಂದು ಲಿಂಗವೂ ಆದರ ಮುಂದೆ ಬಸನಣ್ಣವು ಇನೆ. ಈ ಲಿಂಗದ 
ಮುಖವು ಪೂರ್ವಕ್ಕೆ ಇದೆ. ಇದರ ಪಾಣೀಪೀಠ ಬಲಕ್ಕೆ ಎಂದರೆ ಉತ್ತರಕ್ಕೆ 
ಇದೆ. ಮೊದಲು ವೈಶ್ಯರ ದೇವರಿತ್ತೆಂದೂ ಕೆಲನರು ಹೇಳುತ್ತಾರೆ. ಈ 
ಎರಡು ಲಿಂಗಗಳ ಮಧ್ಯ ಒಂದು ಬಾವಿ ಇತ್ತೆ ೦ದೂ ಅದು ಆಗ ಮುಚ್ಚ 
ಲಟ್ಟಿದೆ ಎಂದೂ ಸಹ ತಿಳಿದು ಬರುತ್ತದೆ. ಈ ಸ್ಪಳವನ್ನು ಭನ 
ಗುದ್ದಿ ದರೆ ಒಳಗೆ ಪೆ ಪೊಳ್ಳಾ ಗಿರುವಂತೆ ಒಂದು ವಿಧವಾದ ಶಬ್ದ ಸ್ರ ಈಗಲೂ 
ಕೇಳಿಸುತ್ತದೆ. 

ಈ ಎರಡು ಲಿಂಗಗಳಲ್ಲಿ ನೊದಲನೆಯ ಲಿಂಗದ ಗುಡಿಯು ಮೊದಲು 
ಕಟ್ಟಿ ದುದಾಗಿಯೂ ಎರಡನೆಯ ಲಿಂಗದ ಗುಡಿಯು ಅಮೇಲೆ ಕಟ್ಟಿ ದುದಾ 
ನಡಗ ಕಟ್ಟಿದ ವಿದಾನದಿಂದ ಗೋಚರವಾಗುತ್ತದೆ. “ಅಸಗೋಡಿವಂತ 
ಊರಿಲ್ಲ ಶಂಭುಲಿಂಗನಂಥ ದೇವರಿಲ್ಲ” ಬಿಸಿಲಿಲ್ಲದಂತ ಬಾನಿಯಿಲ್ಲ ಹೆಸರಿಲ್ಲ 


೨೭೭ 


ದಂತ ವರವಿಲ್ಲ” ಎಂಬ ಗಾದೆ ಜನರ ಬಾಯಲ್ಲಿದೆ. “ಹೆಸರಿಲ್ಲದಂತೆ ಮಠ” 
ಯಾವುಣಿಂ ಬುದು ತಿಳಿಯೆದಂತಾಗಿದೆ. ದೇವಸ ಸ್ಥಾನದ ಒಳಗಡೆ ದಕ್ಷಿಣದ 
ಕಡೆಗೆಯ ಗೋಡೆಯಲ್ಲಿ ಇಬ್ಬರು ಯೋಧರು ಕತ್ತಿಗಳನ್ನು ಹಿಡಿದಿರುವ 
ಮತ್ತು ಎಡಬಲಗಳಲ್ಲಿ ಇಬ್ಬರು ಹೆಂಗಸರು ನಿಂತಿರುವ ಒಂದು ಶಿಲಾ 
ಚಿತ್ರ ಸಿಕ್ಕಲ್ಪಟ್ಟಿದೆ. ಇದರ ಪಕ್ಕದಲ್ಲಿ ವಿನಾಯಕನ ವಿಗ್ರಹವೂ ಗೋಡೆಗೆ 
ಸಿಕ್ಕಲ್ಪಟ್ಟದೆ. ದೇವಸ್ಥಾನದ ಹೊರಗಿನ ಆವರಣದಲ್ಲಿ ಶಿಲ; ಶಾಸನಗಳು ಇನೆ. 
ಚೈತ್ರ ಬಹುಳ ತದಿಗೆಯ ದಿವಸ ಜಾತ್ರೆ ನಡೆಯುತ್ತದೆ. ಮಾಘ ಶುದ್ಧ 
ದ್ದ ಭಾರತ ಹುಣ್ಣಿಮೆ ಹಬ್ಬವನ್ನು 'ಆಚರಿಸಲುಗದು. ಈ ಹಬ್ಬದಲ್ಲಿ 
ದೇವರಿಗೆ ಹುರುಳಿಯ. ಹೂರ್ಣತನ್ನು ಎಡೆಮಾಡಲಾಗುವುದು. ಕಾರ್ಕಿಕ 
ದಲ್ಲಿ ಒಂದು ಶಿಂಗಳವರೆಗೆ ದೀಪೋತ್ಸವವು ನಡೆಯುತ್ತದೆ. 


ಮುಜ್ಜಿ ನೂರು 


ಈ ಊರು ಸಹೆ ಬಿಳಿಚೋಡು ಹೋಬಳಿಗೆ ಸೇರಿದೆ. ಹಿಂದೊಮ್ಮೆ 
ಆನೆಗೊಂದಿಯ ರಾಜನು (ಕೆಲವರು ಬಿಜ್ಜಳ ರಾಜನೆಂದೂ ಹೇಳುವುದುಂಟು) 
ಸೇನೆಯೊಂದಿಗೆ ಆನೆಕೊಂಡಕ್ಕೆ ಬಂದಿದ್ದಾಗ ಅವನ ಬಳಿಯಲ್ಲಿದ್ದ ಬಿಳಿ 
ಆನೆಯೊಂದನ್ನು ಮರುಳಸಿದ್ಧ ಈ ಊರಿನಲ್ಲಿ ಮುಚ್ಚಿ ಕೊಂಡನೆಂದೂ, ಇದ 
ರಿಂದೆ ಈ ಊರಿಗೆ ಈ ಹೆಸರುಬಂದಿತೆಂದು ಐತಿಹೈನಿದೆ. 


ಮರುಳ ಸಿದ್ಧನ ದೇವಸ್ಥಾನ. 


ಈ ದೇವಸ್ಥಾನವು ಊರಿಗೆ ಸುಮಾರು ೨ ಫರ್ಲಾಂಗುಗಳ ದೊರದ 
ಲ್ಲದೆ. ಗಣಪತಿ, ಚಾಮುಂಡೇಶ್ವರಿ, ಕ್ರೀಶೂಲ್ಕ ಹಾವುಗಳು ಸಹೆ ಇನೆ. 
ಅಲ್ಲದೆ ಎಡಭಾಗದಲ್ಲಿ ನಾಲ್ಕು ಮೂಲೆಯ ಶಿಲಾ ಕಂಭ ಒಂದು ನೆಡ 
ಲ್ಪಟ್ಟಿದೆ. ಈ ಕಂಭದ ಉತ್ತರ ಮತ್ತು ಪೂರ್ನಮುಖಗಳಲ್ಲಿ ಅಕ್ಷರಗಳು 
ಕೆತ್ತಿನೆ. ಪಶ್ಚಿಮ ಮುಖದಲ್ಲಿ ಹಸುಕರುಗಳ ಚಿತ್ರವು ಕೆಳಗಡೆ "ಲವು 
ಸಾಂಕೇತಕಸೀ ರೇಖಾಚಿತ್ರಗಳು ಕೆತ್ತಿನೆ. ದಕ್ಷಿಣ ಮುಖದಲ್ಲಿ ಆನೆ ಚಿತ್ರವು 
ಕೆಳಗಡೆ ಅಕ್ಷಗಳೂ ಕೆತ್ತಿನೆ. ದೇವಸ್ಥಾನದ ಪೌಳಿಯಲ್ಲಿ ಪೂರ್ವಕಡೆ 
ಜೀವಸ್ಥಾನಕ್ಕೆ ಎದುರಾಗಿ ಒಬ್ಬರ ಹೆಗಲಮೇಲೊಬ್ಬರು ಕೈಗಳನ್ನು ಹಾಕಿ 
ಕೊಂಡು ಥಿಂತಿರುವ ಇಬ್ಬರು ಆಗಸರ ಚಿತ್ರವೂ ಮೇಲ್ಲಡೆಯ ಲಿಂಗ 
ವನ್ನು ಪೂಜೆ ಮಾಡುತ್ತ ನಿಂತಿರುವ ಮತ್ತು ಕುಳಿತಿರುವ ಇಬ್ಬರು ವ್ಯಕ್ತಿ 


೨೭೮ 


ಗಳ ಚಿತ್ರವೂ, ಇದರಮೇಲೆ ಅಕ್ಷರಗಳವೂ ಇವುಗಳ ಮೇಲೆ ಲಿಂಗ ಚಂಡ್ರ 
ಸೂರ್ಯ ಇವುಗಳು ಕೆತ್ತಿರುವ ಒಂದು ಕಲ್ಲು ನೆಟ್ಟಿ ಜೈತ್ರದಲ್ಲಿ ಜಾತ್ರೆ 
ನಡೆಯುತ್ತದೆ. ಮಾಫದಲ್ಲಿ ಕಾಳಿನ ಹುಣ್ಣುಮೆ ನಡೆಯುತ್ತದೆ ಕಾರ್ತಿಕ 
ದಲ್ಲಿ ದೀಪೋತ್ಸವವು ನಡೆಯುತ್ತದೆ. ಕಡೇ ಕಾರ್ತಿಕದಲ್ಲಿ ಹಿಟ್ಟಿನ ಹಬ್ಬ 
ವಸ್ನ್ನು ಮಾಡಿ ಹೊಸ ನವಣೆ ಅಕ್ಕಿಯಿಂದ ಮಾಡಿದ ತಂಬಿಟ್ಟನ್ನು ದೇವ 
ರಗೆ ನೈವೇದ್ಯವನ್ನು ಮಾಡಲಾಗುವುದು. 


ಮುಪ್ಪು ನೂರಿನಲ್ಲಿ ಇರುವೆ ಸ್ಮಾರಕಗಳು. 


ಮರುಳಸಿದ್ಧನ ದೇನಸ್ಥಾನಕ್ಕೆ ಉತ್ತರದಲ್ಲಿರುವ ಜಮೀನಿನಲ್ಲಿ ಕೆಲವು 
ಲಿಂಗಮುದ್ರೆ ಕಲ್ಲುಗಳು ಇವೆ. ಮರುಳಸಿದ್ಧನ ದೇವಸ್ಥಾನದ ಹೀದುಗಡೆ 
ಜಟ್ಟಿಗೆಪ್ಪನ ಗುಡಿ ಇಗೆ. ಈ ಗುಡಿಯಲ್ಲಿ ಮುಕ್ಳ್ಯಾದ ನಾಲ್ಕು ಪ್ರತಿಮೆ 
ಗಳು ಇವೆ. ಈ ಜಟ್ಟಿಗಪ್ಪನ ಗುಡಿಗೂ ಮರುಳಸಿದ್ಧನ ದೇವಸ್ಥಾನಕ್ಕೂ 
ಮಧ್ಯೆ ಒಂದು ಲಿಂಗಮುದ್ರೆ ಕಲ್ಲು ಇಡೆ. 


ಕುರೆಡಿ. 


ಈ ಊರು ದಾವಣಗೆರೆ ತಾಲೂಕಿನ ಆನಗೋಡು ಓಬಳಿಗೆ ಸೇರಿದೆ. 
ಈ ಊರಿನ ದನ ಕಾಯುವರೆಲ್ಲ ಜಾತಿಯ ಹುಡುಗರೂ ತರುತ್ತಿದ್ದ ಬುತ್ತಿ 
ಯನ್ನು ಮರುಳಸಿದ್ಧನು ಕೂಡಿಸಿ, ಪಾದದಿಂದ ತುಳಿದು, ಏಕಮಾಡಿ, ಒಬ್ಬ 
ರಿಗೆ ಒಂದೊಂದು ಮಃ:ಟ್ವಿಗೆಯೆಂತೆ ಆ ಹುಡುಗರಿಗೆ ಹೆಂಚಿಕೊಟ್ಟು ತಾನೂ 
ಊಟ ಮಾಡುತ್ತಿದ್ದನೆಂದೂ ಇದು ಆ ಹುಡುಗರಿಗೆ ಬಹಳ ರುಚಿಯಾಗಿ 
ಇರುತ್ತಿ ದ್ದುತೆಂದೂ, ಇದನ್ನು ಕಂಡು ಊರಿನ ಬ್ರಾಹ್ಮಣರು ಕುಲ ಹದಿ 
ನೆಂಟ ಮರುಳಸಿದ್ಧನ ಮೇಲೆ ಕುಪಿತರಾಗಿ, ಮರುಳುಸಿದ್ದ ನನ್ನು ಒಂದು 
ಹಗೆಯಲ್ಲಿ ಹಾಕಿ, ಸುಣ್ಣವನ್ನು ತುಂಬಿ ನೀರನ್ನು ಹೊಯ್ದಿರೆಂದೂ ಆಗ 
ಮರುಳ ಸಿದ್ದನ ಸಪಾಡವನ್ನು ನಡೆಯಿಸಲು ಆ ಹಗೆವಿನಲ್ಲಿಯೇ ಲಿಂಗವು 
ಉದ್ದರಿಸಿತೆಂದೂ, ಈ ಲಿಂಗಕ್ಕೆ ಹಗೇವು ಸಿದ್ಧೇಶ್ವರನೆಂಬ ಹೆಸರು ಬಂದಿ 
ತೆಂದೂ, ಮರುಳಸಿದ್ದನು ಈ ರೀತಿ ಈ ಊರಿನಲ್ಲಿ ಕುಲಹದಿನೆಂಟು ಜಾತಿಯ 
ಹುಡುಗರೊಂದಿಗೆ ಕೂಡಿ ಉಂಡುದದರಿಂದ ಈ ಊರಿಗೆ ಕೂಡುಂಡಿ ಎಂದು 
ಸರಾಗಿತ್ತೆಂದ್ಕೂ ಕಾಲಕ್ರಮದಲ್ಲಿ ಕೂಡುಂಡಿಯು ಕುರುಡಿಯಾಯಿತೆಂದು 
ಐತಿಹ್ಯವಿದೆ. 


ಹತ 


ಹೆಗೇನು ಸಿದ್ಧೇಶ್ಚರನೆ ದೇವಸ್ಥಾನ 


ಈ ದೇವಸ್ಥಾನವು ಪೂರ್ನವಾಗಿದೆ. ಇದಕ್ಕೆ ಮೂರು ಅಂತಸ್ತು 
ಗಳಿನೆ. ಮೊದಲನೆಯ ಅಂತಸ್ತುನೆಲದ ಮಟಕ್ಕೆ ಮೇಲೆ ಇದೆ. ಎರಡನೆಯ 
ಅಂತಸ್ತು ನೆಲದ ಮಟ್ಟಕ್ಕೆ ಸುಮಾರು ೩ ಅಡಿಗಳಷ್ಟು ಕೆಳಗೆ ಇವೆ. ಮೂರ 
ನೆಯ ಅಂತಸ್ತು ಎರಡೆವೆಯ ಅಂತಸ್ತಿಗೆ ಸುಮಾರು ೬ ಅಡಿಗಳಷ್ಟು ಕೆಳಗೆ 
ಇದೆ. ಮೊದಲನೆ ಅಂತಸ್ತಿನಲ್ಲಿ ಉತ್ತರಕ್ಕೆ ಚೌಡಾಂಬಿಕೆ, ಗಣಸತಿ ಮತ್ತು 
ಇನ್ನು ಕೆಲವು ನಿಗ್ರಹೆಗಳಿನೆ. ಎರಡನೆಯ ಅಂತಸ್ತಿನಲ್ಲಿ ಗರ್ಭಗುಡಿಯ 
ಬಾಗಿಲಬಳಿ ಉತ್ತರದ ಗೋಡೆಯಲ್ಲಿ ಬೈಕೇ ಸಿದ್ಧನ ಪ್ರತಿನೆ:ಲೊಂದು ಸಿಕ್ಕಿ 
ಸಲ್ಪಟ್ಟಿದೆ. ಮೂರನೆಯ ಅಂತಸ್ತೇ ಗರ್ಭಗುಡಿಯದೇ ಹೆಗೆವು. ಇದು 
ಮೇಲೆ ಹೇಳದಂತೆ ಮೊದಲನೆಯ ಮತ್ತು ಎರೆಡನೆಯೆ ಅಂತಸ್ತುಗಳಿಗಿಂತೆ 
ಬಹಳ ತಗ್ಗುಗಿದೆ. ಗರ್ಭಗುಡಿಯೊಳಕ್ಕೆ ಹೋಗಬೇಕಾದರೆ ಮೈ ತಗ್ಗಿಸಿ 
ಇಳಿಯ ಬೇಕಾಗುತ್ತದೆ. ಲಿಂಗದ ಪಾಣೀ ಹೀಟವು ಬಲಕ್ಕೆ ಇದೆ. ಲಿಂಗ 
ಬಸವಣ್ಣ ಗಳ ಪಕ್ಕದಲ್ಲಿ ಬಿಲ್ಲು ಬಾಣಗಳನ್ನು ಹಿಡಿದಿರುವ ನಾಲ್ಕು ಕೈಗಳ 
ವಿಗ್ರಹವೂ ವಿನಾಯಕ ನಾಗರ ಕಲ್ಲುಗಳೂ ಇನೆ. ಈ ದೇವಸ್ಥಾನದ ಹೊರ 
ಗಡೆ ಒಂದು ಬಿಲ್ಲು ಪತ್ರೆಯ ಮರವಿದೆ. ಈ ಮರದ ಕೆಳಗೆ ಬ್ರಹ್ಮದೇವರಿದೆ. 
ಇದರೆ ಹಿಂಜಿ ಹೆಗೇವು ಸಿದ್ಧೇಶ್ವರನ ದೇವಾಸ್ಥಾನದ ಗೋಚೆಯ ಹತ್ತಿರ 
ಒಂದು ಶಿಲೆಯಿಜಿ. ಇದಕ್ಕೂ ಸೂಜೆ ನಡೆಯುತ್ತದೆ. ಇದು ಯಾವ 
ದೇವರೆಂಬುದು ತಿಳಿಯದಾಗಿದೆ. ಹಗೇವು ಸಿದ್ಧೇಶ್ವರನ ದೇವಸ್ಥಾನದ ಪಕ್ಕ 
ದಲ್ಲಿ ಉತ್ತರ ಭಾಗದಲ್ಲಿ ರೇವಣಸಿದ್ದೇಶ್ವರನ ಗುಡಿಯಿದೆ. ಈ ಗುಡಿಯಲ್ಲಿ 
ಲಿಂಗ ಬಸವಣ್ಣ ಗಳು ಇವೆ. ಲಿಂಗ ಸಾಣಿಸೀಟವು ತಗ್ಗಾಗಿ ನೆಲದ ಮಟ್ಟ 
ದಲ್ಲಿ ಇದೆ. ಈ ಗುಡಿಯ ಹತ್ತಿರದಲ್ಲಿ ಒಂದು ಆಲದ ಮರವಿಡೆ. ಹೆಗೇವು 
ಸಿದ್ದೇಶ್ವರನ ದೇಪಸ್ಥಾನದ ಮುಂದೆ ಪೊರಗಡೆಯಲ್ಲಿ ಲಿಂಗ ಬಸನಣ್ಣಪಾದ 
ಇವು ಇನೆ. ಪೂರ್ವಕಡೆ ಒಂದು ಚಿಕ್ಕ ಗೂಡಿನಲ್ಲಿ ಜಟ್ಟಿ ಗಪ್ಪ ದೇವಂದೆ. 
ಪೂಜಿಗೆ ಬರುವ ಭಕ್ತರು ಮೊದಲು ಈ ಜಟ್ಟಗಪ್ಪನಿಗೆ ಪೂಜೆಯನ್ನು 
ಸಲ್ಲಿಸಿ, ಆಮೇಲೆ ಹಗೇವು ಸಿದ್ಧೇಶ್ಚರ ಮತ್ತು ರೇವಣಸಿದ್ದೇಶ್ವರ ಇವರು 
ಗಳಿಗೆ ಪೂಜೆಯನ್ನು ಸಲ್ಲಿಸುತ್ತಾರೆ. ಚೈತ್ರಶುದ್ಧ ದಕವಿಯಲ್ಲಿ ತೆ;ರಾಗು 
ತ್ತದೆ. ಮಾಫಘಶುದ್ಧ ಪೌರ್ಣಮಿಯಲ್ಲಿ ಕಾಳುಹುಣ್ಣುನಿ ಹೆಬ್ಬನನ್ನು ಆಚಂ 
ಸಲಾಗುತ್ತದೆ. ಈ ಕಾಳು ಹುಣ್ಣಿಮಿಯಲ್ಲಿ ಹುರುಳಿ ಕಾಳನ್ನು ದೇವಸ್ಥಿನ 


೨೮೦ 


ದನಿಯೇ ಬೇಯಿಸಿ ದೇವರಿಗೆ ನೈವೇದ್ಯ ಮಾಡಲಾಗುವುವು. ಕಾರ್ತಿಕ 
ದಲ್ಲಿ ದೀಸೋತ್ಸವವು ಕದಳೀ ಅಲಂಕಾರವೂ ನಡೆಯುತ್ತದೆ. ಕಡೇ 
ಕಾರ್ತಿಕದಲ್ಲಿ ಹೊಸ ನವಣೆಯಿಂದ ತಂಬಿಟ್ಟನ್ನು ಮಾಡಿ ದೇವರಿಗೆ ನೈವೇದ್ಯ 
ಮಾಡಲಾಗುವುದು. ಈ ಹಬ್ಬಕ್ಕೆ ಉಂಡೇ ಹುಣ್ಣುಮಿ ಅಥವಾ ಹಿಟ್ಟಿನ 
ಹುಣ್ಣುಮಿ ಎಂಬ ಹೆಸರುಗಳು ಉಂಟು. 


ಕುರುಡಿಯಲ್ಲಿರುವ ಇತರ ಸ್ಮಾರಕಗಳು 


ಈ ಊರಿನ ತ್ರೀ ಉಜ್ಜಸಳ್ಳಿ ರೇವಪ್ಪನನರ ಕಣದಲ್ಲಿ ಕೆಲವು ಶಿಲಾ 
ಸ್ಮಾರಕಗಳು ಇರುತ್ತವೆ. ಅವುಗಳ ವಿವರವು ಈ ಮುಂದೆ ಕಂಡಂತೆ ಇರು 
ತ್ರದೆಃ-ಸೇಬರ ಇದು ಒಂದು ಸುಂದರವಾದ ಕಕ್ಸಿನ ಚೌಕಟ್ಟು. ಈ ಚೌಕಟ್ಟಿನ 
ನೆತ್ತಿ ಜಲ್ಲಿ ರವ್ಯುನಾದ ಕ್ರಿಶೂಲವಿದೆ. ಇದರ ಕೆಳಭಾಗದ ಒಂದು ಕಲ್ಲಿನ 
ಮೇಲೆ ಒಂದು ಪಕ್ಕದಲ್ಲಿ ಲಿಂಗ ಬಸವಣ್ಣಗಳು ಮತ್ತೊಂದು ಪೆಕ್ಕದಲ್ಲಿ ಶಕ್ತಿ 
ವಿಗ್ರಹಗಳೂ ಕೆತ್ತಿನೆ. ಚೌಕಟ್ಟಿನ ಕೆಳಕಟ್ಟಿ ನನ್ಲಿ ಮದ್ಯದಲ್ಲಿ ನಾಲ್ಕು ಪಾದೆಗಳೂ 
ಅವುಗಳ ಸುತ್ತ ನಾಲ್ಕು ಹಾವುಗಳೂ ಸುಂದರವಾಗಿ ಕೆತ್ತಿವೆ. ಈ ಚೌಕಟ್ಟನ 
ಒಂದು ಕೆಂಭದಲ್ಲಿ ಕೆಳಭಾಗದಲ್ಲಿ ಒಂದು ಶಾಸನವಿದೆ. ಅಕ್ಷರಗಳೂ 
ಮುದ್ದಾದವೂ ಸ್ಪುಟಿವಾದವೂ ಆಗಿನೆ. ಈ.ಚೌಕಟ್ಟನ್ನು ಶೇಬರವೆಂದೂ, 
ಮೈಲಾರ ಲಿಂಗಪ್ಪನೆಂದು ಜನರು ಕರೆಯುತ್ತಾರೆ. (ಆ) ನಾಲ್ಕು ಶಿಲೆಗಳಲ್ಲಿ 
ಆಕೃತಿಯಕಿಲೆ. ಇದು ಬ್ರ ಹ್ಮದೇವರೆಂದು ಕಾಣೆಸುತ್ತದೆ. (ಇ) ಎರಡು 
ಪಕ್ಕುಗಳಲ್ಲಿ ಆನೆಗಳು ಮಥ್ಯೆಸ್ತ್ರೀ ಪ್ರತಿಮೆಯು ಕೃತಿ. ಇದು ಗಜಗೇರಿ 
ಯೋಗಜ ಲಕ್ಷ್ಮಿಯು ಆಗಿರಬಹುದೆಂದು ಕಾಣಿಸುತ್ತದೆ. (ಈ) ಮುಕ್ಕಾದ 
ಶಿಲಾಕೃತಿಗಳು. ಇವು ಅನೇಕವಾಗಿವೆ. ಈ ಎಲ್ಲಾ ಶಿಲಾಕೃತಿಗಳು ಮೇಲೆ 
ಹೇಳಿದವರ ಕಣದಲ್ಲಿ ಒಂದು ಬೇವಿನ ಮರದ ಸುತ್ತಲೂ ಅಸ್ತವ್ಯಸ್ತವಾಗಿ 
ಬಿದ್ದಿವೆ. 

(೨) ಈ ಊರಿನ ಒಂದು ತಿಸ್ಪೆಗುಂಡಿಯಲ್ಲಿ ಒಂದು ಶಿಲಾಶಾಸನ 
ವಿಜೆ. ಈಗ ಇದು ಬಹಳವಾಗಿ ಬಿದ್ದಿವೆ. 


(೩) ಈ ಊರಿನ ಬಾಗಿಲಲ್ಲಿ ಎರಡು ಮುಡ್ರೆಕಲ್ಲುಗಳು ಇನೆ. 
ಇವುಗಳು ಎರಡು ಮುದ್ರೆ ಕಲ್ಲುಗಳು ಎಂಬುದು ಮತಿಯಬಾರದಾಗಿದೆ. 


೨೮೧ 


ಜೇತೊರು 

ಈ ಊರು ಕುರುಡಿಗೆ ಸುಮಾರು ಒಂದು ಮೈ ಲಿಯದೂರದಲ್ಲಿ ಇದೆ. ಈ 
ಊರನ್ನು ಯಮನ ಬೇತೂರೆಂದೂ, ಕುರುಡಿ ಬೇತೂರೆಂದು ಕರೆಯುವು 
ದುಂಟು. ಈ ಊರಿನ ಬಾಗಿಲಲ್ಲಿ ಎರಡು ಶಿಲಾಶಾಸನಗಳಿವೆ. ಒಂದರಲ್ಲಿ 
೪ ತ್ರಿಶೂಲಗಳ ಗುರು ಇದೆ. ಇನ್ನೊಂದರಲ್ಲಿ ಚೌಕಟ್ಟಿನ ಗುರು ಮತ್ತ 
ಅಕ್ಷರಗಳೂ ಇವೆ. ಈ ಊರಿಗೆ ಸುಮಾರು ಎರಡು ಫರ್ಲಾಂಗುಗಳ ದೂರ 
ದಲ್ಲಿ ಮರುಳ ಸಿದ್ದೇಶ್ವರನ ದೇವಸ್ಥಾನವಿದೆ. ಇದು ಉತ್ತರ ಮುಖವಾಗಿದೆ. 
ಲಿಂಗವು ಸ್ವಲ್ಪ ಚಪ್ಪಟಿ ಆ ಕೃತಿಯದಾಗಿದೆ. ಪಾಣಿಪೀರ ಬಲಕ್ಕೆ ಇದೆ. 
ಈ ದೇವಸ್ಥಾನದ ನನರಂಗದ ಪಶ್ಚಿಮ ಭಾಗದಲ್ಲಿ ವೀರಭದ್ರ ದೇವರ 
ಕೋಣಿಯಿಂದೆ ಈ ಕೋಣಿಯಲ್ಲಿ ವೀರಭದ್ರ ದೇವರು, ಎರಡು ಗಣಪತಿ 
ಗಳು ಮತ್ತು ಸುಮಾರು ನಾಲ್ಕು ಅಡಿ ಎತ್ತರ ೨ ಶಿಲಾಶಾಸನಗೆಳು ಇನೆ. 
ಈ ಶಾಸನಗಳ ಅಕ್ಷರಗಳು ಚನ್ನಾಗಿ ಕಾಣುತ್ತವೆ. ಮರುಳ ಸಿದ್ಧನಲಿಂಗಕ್ಕೊ 
ಎಗ:ರಾಗಿ ಬಸವಣ್ಣನ ಕೊಣೆ ಇದೆ. ಮದುಳ ಸಿದ್ಧನ ದೇವಸ್ಥಾನಕ್ಕೆ 
ಪಶ್ಚಿಮದಲ್ಲಿ ಸೂರ್ವಮುಖನಾಗಿ ಮತ್ತೊಂದು ಚಿಕ್ಕ ದೇವಸ್ಥಾನವಿದೆ. 
ಇದರ ಲಿಂಗವು ಭಿನ್ನವಾದುದರಿಂದ ಕಾಶಿಯಿಂದ ತರಿಸಿದ ಹೊಸಲಿಂಗವನ್ನು 
ಇಲ್ಲಿ ಸ್ಥಾಪಿಸಬೇಕೆಂದು ಊರಿನವರು ಉದ್ದೇಶಿಸಿರುತ್ತಾರೆ. ಬಸವಣ್ಣನ 
ಕೋಣೆಹಿಂದೆ ಒಟ್ಟಿಗಪ್ಪನ ಗುಡಿ ಇದೆ. ಈ ಗುಡಿಯೊಳಗೆ ಗುಂಡನೆಯ 
ಅಕೃತಿಯ ದೇವರು ಇದೆ. ಈ ಎಲ್ಲಾ ದೇವಸ್ಥಾನಗಳ ಆವರಣದಲ್ಲಿ ಪೌಳಿಯ 
ಒಳಗಡೆ ಮುಕ್ಕಾದ ಅನೇಕ ವಿಗ್ರಹಗಳು ಚಲ್ಲಾ ಏಿಳ್ಲಿಯಾಗಿ ಬಿದ್ದಿವೆ. 
ಇವುಗಳಲ್ಲಿ ಮೂರು ಭೈರವನ ನಿಗ್ರಹಗಳು, ೯ ಶಕ್ತಿ ವಿಗ್ರಹಗಳು ೨೦ ನಾರ 
ಕಲ್ಲುಗಳು, ಒಂದು ವಿಷ್ಣು ವಿಗ್ರಹವು ೧ ಸಂದಿ ವಿಗ್ರಹವು; ೨ ಗಣಪತಿ 
ವಿಗ್ರಕಗಳು ೧ ಭಕ್ತೆ ನಗ್ರಹವು ಸಪ್ತ ನತಾತೃ ಕೆನಾರ ವಿಗ್ರಹಗಳು ಕಣ್ಣಿಗೆ 
ಕಾಣುತ್ತವೆ- ಬಸವಣ್ಣನ ಗುಡಿ ಹಿಂದೆ ಒಂದು ದೀಪ ಮಾಲೆಯ ಕಂಭವಿಡೆ. 
ಈ ಕಂಭದ ಮೇಲೆ ಪೂರ೯ ದಿಕ್ಕಿ ನಲ್ಲಿ ಪ್ರೀಕೂಲವು ಕೆತ್ತಿದ. ಈ ಕಂಭದ 
ಹತ್ತಿರದ ದಕ್ಷಿಣ ದಿಕ್ಕಿನಲ್ಲಿ ೨ ಪಾದಗಳಿವೆ. ಮತ್ತು ಪೂರ್ವದಿಕ್ಕಿನಲ್ಲಿ ಸುಂದರ 
ವಾಗಿ ಕಟಿದಿರುವ ಒಂದು ಪೂದಪೀಕನಿದೆ. ಪೌಳಿಯ ಬಾಗಿಲ ಬಳಿಯಲ್ಲಿ 
ಹನುಮಂತ ನಿಗ್ರ ಹನಿದೆ ಚೈತ್ರಶುದ್ಧ ಪೌರ್ಣಮೆಯಲ್ಲಿ ರಥೋತ್ಸವವು 
ನೆಡೆಯುತ್ತದೆ. ಕಾರ್ತೀಕದಲ್ಲಿ ಕದಳೀ ಕಟ್ಟಿ ದೀಪೋತ್ಸವವನ್ನು ನಡೆಯಿಸ 
ಲಾಗದು. ಈ ಹಬ್ಬ ದಲ್ಲಿ ಹೆಸ ನವಣೆಯ ತಂಬಿಟ್ಟನ್ನು ದೇವರಿಗೆ ನೈವೇದ್ಯ 


ವಿಲ೨ 


ಮಾಡಲಾಗುನಡು. ಮಾಫಕಶುದ್ಧ ಪೌರ್ಣಿಮೆಯಲ್ಲಿ ಕಾಳೆ ಹೆ್ಬನನ್ನು 
ಮಾಡಲಾಗುವದು. ಈ ಹೆಬ್ಬದಲ್ಲಿ ಉರಳಿಯನ್ನು ಬೇಯಿಸಿ ನೈವೇ್ಯ 
ಮಾಡಲಾಗುವದು. ಮರುಳಸಿದ್ದನು ತನ್ನ ಆಕೃತಿಯನ್ನು ಯಜ್ಞ ಕುಂಡ 
ದಲ್ಲಿ ತೋರಿಸಿದನೆಂದು ಆಗೆ ಬ್ರಾಹ್ಮಣರು ಕೋನಗೆಣಂಡು ಮರುಳಸಿದ್ದ 
ನನ್ನು ಈ ದೇವಸ್ಥಾನದ ಮುಂದೆ ಹರಿಯುನ ಅಣಜಿ: ಕೆರೆ ಹಳ್ಳಕ್ಕೆ ತಳ್ಳಿದ 
ಕಿಂದಣ, ಮರುಳಸಿದ್ದನು ಈ ಹೆಳ್ಳದಲ್ಲಿ ತೇಲುತ್ತಾ ಅಲ್ಲಿಗೆ ಬಂದಿದ್ದ 
ಬ್ರಾಹ್ಮಣ ಸ್ತ್ರಿ ಒಬ್ಬಳಿಗೆ ಸೋಂಕಲು ಅನಳು ಶೂದ್ರನ ಸೋಂಕಿನಿಂದ ಅಪ 
ವಿತ್ರ ವೇಯಿತೆಂದೂ ಬ್ರಾಹ್ಮಣರಲ್ಲಿ ದೂರು ಹೇಳಿಕೊಳ್ಳಲು ಬ್ರಾಹ್ಮಣರು 


4 
ಮತ್ತೆ ಮರುಳೆಸಿದ್ದನನ್ನು ಹಿಡಿಯಲು ಪ್ರಯತ್ನಿಸಿದರೆಂದೂ ಆಗ ಮರ ಳ 


ಸಿದ್ಧನು ಬ್ರಾಹ್ಮಣರ ಊಟದ ಅನ್ನುವು ಮಾಯವಾಗುವಂತೆ ಮಾಡಿದನೆಂದೂ 
ಇದರಿಂದ ಬ್ರಾಸ್ಮಣರು ಮತ್ತಷ್ಟು ಕುಪಿಕರಾಗಿ ಮರುಳಸಿದ್ದ ನ ಕೈ ಕಾಲು 
ಗಳನ್ನು ಕಟ್ಟಿ ಅಣಜೀ ಕೆರೆಗೆ ಹಾಕಿದರೆಂದೂ, ಮರುಳೆಸಿದ್ದನು ಮತ್ತೆ ಬದುಕಿ 
ಬರಲು ಬ್ರಾಸ್ಮಣರು ರಾಜನಲ್ಲಿ ದೂರು ಹೇಳಿದರೆಂದೂ, ರಾಜನು ಮರುಳ 
ಸಿದ್ಧನ ಮೇಲೆ ಅನೆಯೊಂದನ್ನು ಬಿಡಿಸಿದನೆಂದೂ, ಮುಂದೆ ಮರುಳಸಿದ್ದನು 
ಪವಾಡವನ್ನು ನೆಡಸಿ ಜಯಶೀಲನಾದನೆಂದೂ ಐತಿಹ್ಯವಿದೆ. 


ಅಣಜಿ, 


ಈ ಊರು ದಾನಣಗೆರೆ ತಾಲೂಕಿನ ಆನಗೋಡು ಹೋಬಳಿಗೆ ಸೇರಿಸ. 
ಈ ಊರಿನ ಕೆರೆ ಬಹು ದೊಡ್ಡದು. ಈ ಕೆರೆಯ ಏರಿಯು ಸಕ್ಕದಲ್ಲಿ ಒಳ 
ಗಡೆ ಪೊನಾಃ ಭಿಮುಖವಾಗಿ ಒಂದಾ ದೇವಸ್ಥಾನ ಎದೆ. ಇದರಲ್ಲಿ ಲಿಂಗ 
ಬಸವಣ್ಣ ಗಳಿವೆ. ಲಿಂಗದ ಪಾಣೀಪೀಶವು ಬಲಕ್ಕೆ ಇದೆ. ದೇವಸ್ಥಾನದ 
ಪೌಳಿಯು ಒಳಗಣ ಆವರಣದಲ್ಲಿ ಏರಿಗೆ ಅಂಟಿಕೊಂಡು ಒಂದು ಚಿಕ್ಕ 
ಗೂಡು ಇದೆ. ಈ ಗೂಡಿನಲ್ಲಿ ಗುಂಡನೆಯ ಆಕೃತಿಯ ಶಿಲೆಗಳಿವೆ. ಪೌಳಿಯ 
ಹೊರಗಡೆ ಕೆಲವು ನಾಗರ ಕಲ್ಲುಗಳಿನೆ. 


ಕಾಲ ಪರಿಮಿತಿಯಿಂದ ಈ ಊರಿನ ಹೊಳಗೆ ಹೋಗಲು ಸಾಧ್ಯವಾಗದೆ 
ಹೋದ್ದ ರಂದ ಈ ದೇವಸ್ಥಾನದ ಐಕಿಹೈಯ ಸಂಸ್ರದಾಯಿ ಮುಂತಾದದುವು 
ಗಳನ್ನು ಸಂಗ್ರಹಿಸಲು ಅವಕಾಶವಾಗಲಿಲ್ಲ, 


೨೮೩ 


ಆನೆಗೋಡು 


ಈ ಊರು ದಾವಣಗೆರೆ ತಾಲ್ಲೂಕಿಗೆ ಸೇರಿದೆ. ಆನೆಯನ್ನು ಕಳೆದು 
ಕೊಂಡೆ ಅನೆ ಕೊಂದಿದ ರಾಜನು ಬೆನ್ನಟ್ಟಿ ಬಂದಾಗ ಮರುಳಸಿದ್ದನು 
ಈ ಊರಿಗೆ ಬಂದು ಈ ಊರಿನ ನಡುಕೆರೆಯಲ್ಲಿ ನೀರಿನ ಮೇಲೆ ಕಂಬಳಿ 
ಯನ್ನು ಹಾಸಿ, ಅದರ ಮೇಲೆ ಕುಳಿತನೆಂದೂ, ಅದನ್ನು ಕಂಡು ದನ 
ಕಾಯುವ ಹುಡುಗರು “ಮರುಳಸಿದ್ದ” ನೆಂದು ಬೊಬ್ಬೆ ಇಟ್ಟು ಆ ಊರ 
ವರನ್ನು ಕರೆಯಲು, ಕೆರೆಯ ಏರಿಯು ೭ ಭಾಗಗಳಾಗಿ ಹೊಡೆಯಿತೆಂದ್ಕೂ 
ಮರುಳಸಿದ್ಧ ನಸ ಅಲ್ಲಿಯೇ ಲಿಂಗವಾಗಿ ನೆಲಸಿದನೆಂದೂ, ಈ ಸ್ಥಳವೇ 
ಈಗ ದೇವಸ್ಥಾನವಾಗಿದೆ ಎಂದು ಐತಿಹ್ಯವಿದೆ. ಒಡೆದುಹೋದ ಕೆರೆಯ್ಮ 
ಏರಿ ಈಗಲೂ ದೇವಸ್ಥಾನದ ಸುತ್ತಲೂ ಕಾಣಿಸುತ್ತದೆ. ಈ ಲಿಂಗವನ್ನು 
ಒಮ್ಮೆ ಮಳೆಬೆನ್ನೂರಿನ ವ್ಯಾಪಾರಸ್ಥರು ಒಲೆಯಗುಂಡಾಗಿ ಮಾಡಿಕೊಂಡು 
ಅಡಿಗೆಯನ್ನು ಮಾಡಿದರೆಂದೂ, ಇದರಿಂದ ಅವರ ಎತ್ತುಗಳಿಗೆ ಮತ್ತೆ 
ಕಣ್ಣುಗಳು ಬಂದವೆಂಬೂ ಈ ದೇವಸ್ಥಾನದ ಉಳಿದ ಕಟ್ಟಡವು ಉಲ 
ಕ್ರಮದಲ್ಲಿ ಹೆಚ್ಚಿಸಲ್ಪಟ್ಟಿ ತೆಂದೂ ಸಹ ಐತಿಹ್ಯವಿದೆ, ಮರುಳಸಿದ್ದನು 
ಆನೆಯ ಕೋರೆಗಳನ್ನು ಕಿತ್ತಿ ಅಂಬರಕ್ಕೆ ಎಸೆದುದರಿಂದ ಆ ಊರಿಗೆ 
ಆ ಹೆಸರೇ ಬಂದಿತೆಂದು ಸಹ ಐತಿಹ್ಯವಿದೆ. 


ಮರುಳಸಿದ್ಧೇಶ್ವರನ ದೇವಸ್ಥಾನ. 

ಈ ದೇವಸ್ಥಾನವು ಮೇಲೆ ಹೇಳಿದಂತೆ ಈ ಊರಿನ ಕೆಕಿಯ ಅಂಗಳ 
ದಲ್ಲಿ ಪೂವ: ಮುಖವಾಗಿ ಇರುತ್ತದೆ. ಈ ದೇವಸ್ಥಾನದ ಮುಂಭಾಗದ 
೨೨ ಕಂಭಗಳ ಜಗುಲಿ ಇದೆ. ಒಳಗಜೆ ಸಡೆಶಾಲೆಯ್ಕೆ ಅದರ ಹಿಂದೆ 
ನವರಂಗವು ಆದರ ಹಿಂದೆ ಗರ್ಭಗುಡಿಗಳು ಇವೆ. ಪಡಶಾಲೆಯಲ್ಲಿ ನಾಲು 
ಕಂಭಗಳು, ನವರಂಗದಲ್ಲಿ ೬ ಕಂಭಗಳು ಇವೆ. ಗರ್ಭಗುಡಿಯಲ್ಲಿ ಲಿಂಗ 
ಬಸವಣ್ಣ ಗಳು ಇವೆ. ಲಿಂಗದ ಪಾಣಿಪೀಠವು ಬಲಕೆ ಇದೆ. ನನರಂಗದಲ್ಲಿ 
ಉತ್ತರಕ್ಕೆ ಗೌರಿಯ ಕೋಣೆಯಿದೆ. ಈ ಕೋಣೆಯಲ್ಲಿ ೪ ಕಂಭಗಳಿವೆ. 
ಗರ್ಭಗುಡಿಯ ಪೂರ್ನಮುಖವಾಗಿ ಇದೆ. ನವರಂಗದ ದಕ್ಷಿಣ ಭಾಗದಲ್ಲಿ 
೧ ಬಾಗಿಲು ಇವೆ. ಈ ಬಾಗಿಲು ಮುಂಡೆ ಎಡಬಲಗಳಲ್ಲಿ ೪ ಕಂಭಗಳ 
ಜಗುಲಿಗಳು ಇವೆ. ಪಡಶಾಲೆಯ ಉತ್ತರದಲ್ಲಿ ಒಂದು ಕೋಣೆಯೂ, 
ದಕ್ಷಿಣದಲ್ಲಿ ಅಡಿಕೆ ಶ.ಲೆಯು ಇವೆ. ನವರಂಗದ ದಕ್ಷಿಣ ಭಾಗದ ಗೋಡೆ 


೨೮೪ 


ಯಲ್ಲಿ ೧೬೬೯ ನೆಯ ಸಾಲಿನ ಒಂದು ಶಿಲಾಲಿಪಿಯು ಸಿಕ್ಕಿಸಲ್ಪಟ್ಟಿದೆ. 
ಅದರ ಪಕ್ಕದಲ್ಲಿ ವೀರಭದ್ರನ ಸುಂದರವಾದ ಆದರೆ ಮುಕ್ಕಾದ ಶಿಲಾ 
ವಿಗ್ರಹವಿದೆ. ನವರಂಗದ ಉತ್ತರ ಭಾಗದ ಗೋಡೆಯಲ್ಲಿ ಚಾಮುಂಡಿ 
ವಿಷ್ಣು, ಮತ್ತು ಮಗುಗಳನ್ನು ಹಿಡಿದಿರುವ ಗ್ರಹೆ ಇವುಗಳು ಸಿಕ್ಕಿಸಲ್ಪ 
ಟ್ಸವೆ. ಈ ದೇವಸ್ಥಾನಕ್ಕೆ ಗಡ್ಡೆಯ ಇನಾಂತಿ ಇದೆ. ಚೈತ್ರ ದ್ದ 
ಪೌರ್ಣಮೆಯಲ್ಲಿ ರಥೋತ್ಸವವೂ, ಕಾರ್ತಿಕದನ್ಲಿ ದೀಪೋತ್ಸವವು ನಡೆಯು 
ತ್ತದೆ. ಕಾರಹುಣ್ಣೆ ವೆಯನ್ಲಿ ಹುರುಳಿಯನ್ನು ಬೆಯಿಸಿ ದೇವರಿಗೆ ನೈವೇದ್ಯ 
ವಾಗುವುದು. ಈ ದೇವಸ್ಥಾನದ ಪೂಜೆ ನನ್ನು ಈಗಲೂ ಕಗ್ಗಲ್ಲ ವಂಶದ 
ವರೇ ಮಾಡಂತ್ತಾಕೆ. ರಥೋತ್ಸವದಲ್ಲಿ ರಥವನ್ನು ತಳವಾರರು (ನಾಯಕರು) 
ಒಂದುಕಡೆಯೂ, ಮಾದಿಗರು (ಬೇಗಾರರು) ಮತ್ತೊಂದು ಕಡೆಯೂ ೧೬-೧೨ 
ಜನರಂತೆ ನಿಂದು ನೂಕುತ್ತಾರೆ. ರಥೋತ್ಸವವು ದಿನಕ್ಕೆ ಹಿಂದಿನ ೩ದಿನ 
ಗಳಲ್ಲಿ ಭಕ್ತರ ಅನೇಕ ಸೇವೆಗಳು ನಡೆಯುತ್ತವೆ. 


ಆನಗೋಡಿನಲ್ಲಿರುವ ಇತರ ಸ್ಮಾರಕಗಳು. 


ಮರುಳುಸಿದ್ಧನ ದೇವಸ್ಥಾ ನಕ್ಕೆ ದಕ್ಷಿಣದಲ್ಲಿ ಜಟ್ಟಿಗಗೃನ ಗುಡಿಯು 
ಬಸವಣ್ಣನ ಗುಡಿಯು ಉತ್ತರ SNS ಬಸವಣ್ಣನ ಗುಡಿಯು 
ಹಿಂದಕ್ಕೆ ಮೈ ಲಾರದೇವರ ಗುಡಿಯು ವೂರ್ನವಾಗಿನೆ. ಈ ಗುಡಿಯಲ್ಲಿ 
೩ ಹೆಣ್ಣು ವಿಗ್ರಹೆಗಳಿನೆ. ಈ ಗುಡಿಯ ಮುಂದೆ ೨ ನೀರಗಲ್ಲುಗಳಿನೆ. ಈ 
ಗುಡಿಯ. ಪಕ್ಕದಲ್ಲಿ ಹನುಮಂತನ ಗುಡಿಯು ದಕ್ಷಿಣ ಮುಖವಾಗಿದೆ. ಈ 
ಗುಡಿಯ ಪಕ ದಲ್ಲಿ ಕೇಶವನ ಗುಡಿಯು ಪೂರ ಮುಖನಾಗಿದೆ. ಈ ಎಲ್ಲು 
ಗುಡಿಗಳಿ ಮುಂಭಾಗದ ಪೂರ್ನ ದಿಕ್ಕಿನಲ್ಲಿ ೪ ಕಂಭಗಳ ಗೋಮಂಟಿನ 
ವಂದಿಪೆ. ಇದರ ಮುಂದುಗಡೆ ಪೂರ್ವ ದಿಕ್ಕಿನಲ್ಲಿ ದೊಡ್ಡದೊಂದು ಮಜ್ಜನ 
ಬಾವಿ ಇನೆ, ಈ ಬಾವಿಗೆ ದಕ್ಷಿಣ ದಿಕ್ಕಿನಲ್ಲಿ ಕಲ್ಲೇಶ್ವರನ ದೇವಸ್ಥಾನವು 
ಉತ್ತರ ಮುಖನಾಗಿದೆ. 


ಆನಗೋಡಿಗೆ ಹತ್ತಿರದಲ್ಲಿರುವ ಇತರ ಸ್ಮಾರಕಗಳು 
ಸಿದ್ದೇಶ್ವರನ ದೊಣೆ. 


ಆ ದೊಣಿಯು ಅನೆಗೋಡಿಗೆ ಸುಮಾ) ೧ಮೈಲಿನ ದೂರದಲ್ಲಿಯೂ, 
ಸಿದ್ಧ ನೂರಿಗೆ ಸುಮಾರು ೨ಫರ್ಲಾಂಗುಗಳ ದೂರದನ್ನಿಯೂ ಇದೆ. ಈ 


ವಿ೫ 


ದೊಣಿಯು ಒಂದು ದೊಡ್ಡ ಬಂಡೆಯು ೧೦-೧೫ ದೊಗೆರುಗಳಿಂದೆ ಕೂಡಿ 
ರುತ್ತದೆ. ಈ ದೊಗರುಗಳಲ್ಲಿ ಪೂರ್ವಕಡೆಯ ಒಂದು ದೊಡ್ಡ ದೊಗರಿನಲ್ಲಿ 
ನೀರು ಸದಾ ಇರುತ್ತದೆ. ನೀರು ಹೆಸು ಬಣ್ಣದ್ದಾಗಿದ್ದು ೧೦೬ಕಪ್ಸೆಗಳು 
ವಟಗುಡುತ್ತಿರುತ್ತವೆ. ಆನೆಯನ್ನು ಕಳೆದುಕೊಂಡಿದ್ದ ಆನೇಗುಂದಿಯೆ 
ರಾಜನು ಬೆನ್ನಟ್ಟಿಬಂದಾಗ ಮರುಳಸಿದ್ದ ಆ ಆನೆಯನ್ನು ಈ ಬಂಡೆಯೊಳಗೆ 
ತುಳಿದನೆಂದೂ, ಹಾಗೆ ತುಳಿದ ಭಾಗನೇ ಈ ಬಂಡೆಯ ದೊಗರಾಗಿ ಈ 
ದೊಣೆಯಾಯಿತೆಂದು ಅಲ್ಲಿಂದ ಈ ದೊಣೆ ಸಿದ್ಧೇಶ್ವರನ ದೊಣೆ ಎಂಬ ಹೆಳಿ 
ರಿಫಿಂದ, ಪ್ರಸಿದ್ಧವಾಯಿತೆಂದು ಐತಿಹೈವಿದೆ. 


ಸಿದ್ಧೇಶ್ಚರನ ಗುಡಿ. 


ಈ ಗುಡಿಯು ಸಿದ್ಧೇಶ್ವರ ಜೊಣೆಗೆ ಪೂರ್ನ ದಿಕ್ಕಿನಲ್ಲಿ ಪೂರ್ವ 
ಮುಖವಾಗಿದೆ. ಗರ್ಭಗುಡಿಯಲ್ಲಿ ಲಿಂಗ ಬಸನಣ್ಣಗಳು ಇವೆ. ಗರ್ಭ 
ಗುಡಿಯ ಎಡಬಲಗಳಲ್ಲಿ ಎರಡು ವಿಗ್ರಹಗಳು ಗೋಡೆಗೆ ಸಿಕ್ಕಿಸಲ್ಪಟ್ಟಿವೆ. 
ಗರ್ಭಗುಡಿಯ ಮುಂದೆ ಎರಡು ಕಂಭಗಳುಇವೆ. ಈ ಕಂಭಗಳಿಗೆ ಉತ್ತ 
ರದಲ್ಲಿ ಗೋಡೆಯ ಪಕ್ಕದಲ್ಲಿ ರೇವಣೇಶ್ವರ ಲಿಂಗನಿಸಿ. ಈ ಗುಡಿಹೊರಗೆ 
ಅವರಣದಲ್ಲಿ ಒಂದು ಗೂಡು, ಒಂದು ಬೇವಿನಮರವು ಇವೆ. ಈ ಗೂಡಿ 
ನಲ್ಲಿ ವಾದಗಳಿವೆ. ಇವುಗಳನ್ನು ಪಾದರಕ್ಷೆ ಎಂದು ಜನರು ಕರೆಯತ್ತಾರೆ, 
ಈ ಬೇನಿನಮರವು ಸಿಹಿ ಆಗಿರುತ್ತವೆ. ಶ್ರಿವಣಮಾಸದಲ್ಲಿ ಮೂರು ಸೋಮ 
ವಾರ ದೇವರ ಉತ್ಸವ ನಡೆಯುತ್ತದೆ. 


ಹನುಮಂತನ ಗುಡಿ. 


ಈ ಗುಡಿ ಸಿದ್ಧೇಶ್ವರನ ಗುಡಿಗೆ ದಕ್ಷಿಣದಲ್ಲಿ ೧೦೦೨ಡಿಗಳ ದೂರ 
ದಲ್ಲಿ ದಕ್ಷಿಣಮುಖವಾಗಿದೆ. ಹನುಮಂತನ ಮುಖವು ಪಶ್ಚಿಮಕ್ಕೆ ಇದೆ. 
ರಾಜನ ದಂಡು ಬಂದಿತೇ ಎಂಬುದನ್ನು ನೋಡೆಂದು ಮರುಳಸಿದ್ದನು 
ಹನುಮಂತನಿಗೆ ನೋಡೆಂದು ಅನ್ಬಣೆ ಮಾಡಿದ ಕಾರಣ ಹನುಮಂತನು 
ರಾಜನ ದಂಡನ್ನು ನೋಡಲು ತನ್ನ ಮುಖವನ್ನು ಪಶ್ಚಿಮಕ್ಕೆ ತಿರುಗಿಸಿದ 
ನೆಂದು ಐತಿಹೈವಿದೆ- ಹೆನುನುಂತನ ವಿಗ್ರಹ ಕೆಳಭಾಗದಲ್ಲಿ ಮತ್ತೊಂದು 
ಚಿಕ್ಕಹೆನುಮಂತನ ವಿಗ್ರಹನಿಸೆ- ಇದರ ಮುಖನು ಪೂರ್ನಕ್ಕಿ ದೆ. 


ಎ೮೬ 


ಉಳುಪನ ಕಟ್ಟಿ. 

ಬಸ್ಸಿನ ದೆಸೆಯಿಂದ ಈ ಊರಿಗೆ ಪ್ರತ್ಯಕ್ಷ ಹೇಳಲು ಸಾಧ್ನವಾಗ 
ಲಿಲ್ಲ... * ಆನಗೋಡೆಗೆ ಬಂದಿದ್ದ. ಈ ಊರಿನ ಸಟೀಲರಾದ ಶ್ರೀಮಾನ್‌ 
ನಾರಪ್ಪರವರನ್ನು ಕೇಳಿ ತಿಳಿದುಕೊಂಡ ವಂಶಗೆಳು ಈ ಮುಂದೆ ಕಂಡಂತೆ 
ಇರುತ್ತವೆ. 

ಈ ಊರು ಆನಗೋಡಿಗೆ ಸುಮಾರು ಒಂದು ಮೈಲಿನದರಲ್ಲಿ ಇದೆ. 
ಈ ಊರಿನ ಮುಂಡೆ ಒಂದು ಆಲದ ಮರನಿಡೆ. ಈ ಆಲದ ಮರದ 
ಬುಡದಲ್ಲಿ ಒಂದು ಬಂಡೆ ಇದೆ. ಈ ಬಂಡೆಯ: ಮೇಲಿ ಹೆಜ್ಜೆಯ ಗುರುತು 
ಗಳು ಇವೆ. ಈ ಹೆಜ್ಜೆಗಳ ಗುರುತುಗಳು ಮರುಳಸಿದ್ದ ನವೆಂದು` ಐಕಿಹೈ. 
ಈ ಬಂಡೆಗೆ ಕೂರಿಗೆ ಮಾರಿನ ದೂರದಲ್ಲಿ ಒಂದು ಬನಿ ಇಡೆ. ಈ ಬಾವಿಯ 
ಮರುಳಸಿದ್ದನು. ಬಾಯಾರಿ ತನ್ನ ಹೆಬ್ಬಟ್ಟಿನಿಂದೆ ನೆಲದಲ್ಲಿ ವರ್ತಿಯನ್ನು 
ತೆಗೆದು ನಿರ್ಮಾಣ ಮಾಡಿದನೆಂದೂ, ನೀರನ್ನು ಕುಡಿದಮೇಲೆ ಮರುಳ 
ಸಿದ್ದ ಈ ಆಲದ ಮರದಕೆಳಗೆ ಬಂದನೆಂದ್ಯೂ ಆಗ ಅಲ್ಲಿ ಆನೆಯನ್ನು 
ಕಳೆದು ಕೊಂಡಿದ್ದ ಆನೇಗುಂದಿ ರಾಜನ ಕಡೆಯವರು ಬಂದು ಬಿಳಿಯಾನೆ 
ಯನ್ನು ಕಂಡೆಯಾ ಎಂದು ಮರುಳಸಿದ್ಧ ನನ್ನು ಕೇಳಲು ಮರುಳಸಿದ್ಧನು 
4 ಕಂಡ ಹಾಗು ಆಯಿತು ಕಾಣದ ಹಾಗು ಆಯಿತು * ಎಂದು ನುಡಿಯಲು 
ಇಜನ ಕಡೆಯವರು ಮರುಳಸಿದ್ದನನ್ನು ಹುಚ್ಚನೆಂದು ಪರಿಗಣಿಸಿ ಅವ 
ನನ್ನು ಬಿಟ್ಟು ಮುಂದಕ್ಕೆ ಹೋದರೆಂದೂ ಅಲ್ಲೀದ ಮುಂದೆ ಮರುಳೆ 
ಸಿದ್ದನು ಅನಗೋಡಿಗೆ ಹೋಗಿ ಪವಾಡವನ್ನು ನೆಡಸಿದನೆಂದು ಸಹ ಐತಿಹ 
ವಿಜಿ. ಮರುಳಸಿದ್ದನು ಕಾಲಿನಹುಳವನ್ನು ಸೋಸುತ್ತಾ ಈ ಊರಿನಲ್ಲಿ 
ಉಳೆದುದರಿಂದಲೂ, ಈ ಊರಿಗೆ ಈ ಹೆಸರು ಬಂದಿತೆಂದು ಐತಿಹ್ಯ 
ಉಂಟು. 

ಸಿರೆಗೆರೆ 

ಈ ಊರು ಚಿತ್ರದುರ್ಗ ತೂಲ್ಲೂಕಿನಲ್ಲಿಡೆ- ಬೆಂಗಳೂರು ಹರಿಹರ 
ಕೈಲ್ವೇ ಮಾಗಃ ದಲ್ಲಿರುವ ಸಾಸಲು ಸ್ಟೇಷನ್ನಿಗೆ ಸುಮಾರು ೯ ಮೈಲಿಗಳ 
ದೂಂದಕ್ಲಿದೆ. ಹಿಂದೆ ಈ ಊರಿಗೆ ಹಿರಿಯಾಳೆಂಬ ಹೆಸರಿತ್ತೆಂದೂ, ಈ 
ಊರಿನ ಎಲ್ಲಾ ಕೇರಿಗಳು ಹಾಳಾಗದೆ ಉಳದುಕೊಂಡಿತೆಂದೂ, ಈ ಕಾರಣ 
ದಿಂದ ಈ ಕೇಂಗೆ ಸಿರಿಯುಳ್ಳಕೇರಿ ಎಂಬ ಹೆಸರು ಬಂದಿತೆಂದೂ ಕಾಲ 
ಕ್ರನ.ದಲ್ಲಿ ಈ ಹೆಸರು ಸಿರಿಗೆರೆ ಎಂ:ನಿ ರೂಪಾಯನಾಯಿತೆಂದ್ಕೂ ಈ 


೨೮೭ 


ಊರಿನ ಸ್ಥಳ ಪುರಾಣನಿನೆ.  ಈಉಊರಿನಲ್ಲಿ ಉಜ್ಜಯಿನಿಯ ತರಳಬಾಳು 
ಸಂಸ್ಥಾದ ಭವ್ಯವಾದ ಮಠವಿಜೆ. ಹಿಂದೆ ಹರನ ನಹಳ್ಳಿಯ ನಾಯಕನಿಗೂ 
ಜರಮಲೆಯ ನಾಯೆಕನಿಗೂ ಲಿಂಗಧಾರಣಿಯ ವಿಚಾರದಲ್ಲಿ ಮನಸ್ತಾಸ 
ಉಂಟಾಗಲು ಉಜ್ಜಯಿನಿಯಲ್ಲಿ ವಿಸ್ತ ಸ್ಹವವು ನಡೆದು ಸುಮಾರು ೩೫೦ ನರ್ಷ 
ಗಳ ಕೆಳಗೆ ಉಜ ಯಿನಿಯ ತರಳಬಾಳು ಮಠದ ಸಟ್ಟದ ಸ್ವಾ ನಿಗಳಾದ 
ಜಂಬಸ್ಸ ದೇವರೆಬುವರು ಈ ಊರಿಗೂ (ಸಿರಿಗೆರೆಗೂ) aero 
ಸಸೆ ಸಿದ್ದ ಲಿಂಗ ಡೇವಕೆಂಬುವೆರು ಪಾಲ್ಕು ಕುರಿಗೂ (ಈಗಿನ ಹಾಲು ಕುಲ್ಕು 
ಕೆಗೂ ) ನೆಲಸಿದರೆಂದೂ, ಮುಂದೆ ಏಾಲ್ಕು ಕುರಿಕೆಯ ಮಠದನರು ಎಲ 
ಹಂಕಕ್ಕೆ ಹೋಗಿ ಅಲ್ಲಿ ಒಂದು ಮಠವನ್ನು ಸ್ಥಾನಿಸಿದರೆಂದೂ ಐತಿಷ್ಯನಿದೆ. 
ಈ ಕ ತರಳಬಾಳು ಮಠದ ಈಗಿನ ಶ್ರೀಗಳವರು ಈ ಮೂರು ವ.ಠಗಳ 
ಒಡೆತನವನ್ನು ಉಳ್ಳವರಾಗಿರುತ್ತಾರೆ. 


ಉಪಸಂಹಾರ 


ಇಲ್ಲಿಗೆ ಮರುಳೆಸಿದ್ದನ ಕೆಲವು ಪುಣ್ಯಕ್ಷೇತ್ರಗಳ ಸದಿತಯವು ಮುಗಿ 
ಯುತ್ತದೆ. ಮರುಳಸಿದ್ದ ನ ಧರ್ಮ ಪ್ರಸಾರ ಕ.ರ್ಯವನ್ನು ಪ್ರಕಿಕೋದ್ಹೂರ 
ಕಾರ್ಯವನ್ನು ಕೈ ಗೊಂಡೆ ಮಹೆದ್ವ್ಯಾ ಪ್ತಿಯಾಗಿದ್ದು ಈತನ ಚರಿತ್ರೆಯು 
ಅಪಾರವಾದುದ್ದಾಗಿದೆ. ಈತನು ನಿಶಾಲಭಾರತದಲ್ಲಿ ವಿಫಲವಾಗಿ ಹಂದಾಡಿ 
ಅತುಳವಾದ ಕಾರ್ಯವನ್ನು ಮಾಡಿರುವುದರಿಂದ ಈತನ ಕ್ಷೇತ್ರಗಳು ಭಾರತ 
ಸಹಲವರು ಕರೆಗಳಲ್ಲಿ ಇರುತ್ತವೆ. ಈತನ ಚರಿತ್ರೆ ಸಂಗ್ರಹಣಕ್ಕೆ ಈ ಎಲ್ಲಾ 
ಣು 

ಕ್ಷೇತ್ರಗಳ ಪಂಚಯವೂ ಆವಶ್ಯಕವಾಗಿದೆ. ಮರು *ಸಿದ್ದನು ನಡೆಲಬ್ಲದೆ 
ಸುಡಿಯಲ್ಲಿಯೊ ಶಕ್ತನಾಗಿದ್ದ ನೆಂದೂ ತಿಂದು ಬರುತ್ತದೆ. ಮೊದಲೇ 
.ಪೀಠಿಯಲ್ಲಿ ಹೇಳಿದಂತೆ ಈತನ ವಚನಗಳನ್ನು ಬರೆದುದಾಗಿ ಪಂಡಿತರ 
ಶೋಧನೆಯಿಂದ ಗೊತ್ತಾಗುತ್ತದೆ. ಈ ವಚನೆಗಳು ನಮುಗೆ ಉರುಲ 
ಛು 

ವಾದಲ್ಲಿ ಮರುಳಸಿದ್ದನ ಚರಿತ್ರೆಯನ್ನು ತಜ್ಞರು ಬಹಳವಾಗಿ ೬ರಃಲಾಗು 
ವುದು. ಆದುದರಿಂದ ಕನ್ನಡಿಗ ಇತಿಹಾಸ್ಹರು ಮರುಳಸಿದ್ದ ನ ಕ್ಷೇತ್ರ 
ಗಳ ಪರಿಚಯವನ್ನು ಮಾಡಿಕೊಳ್ಳುವುದಲ್ಲದೆ ಮರುಳಸಿದ್ಧನು ರಟಿಸಿರುವ 
ಚಿತ್ರೆಗಳ ಸಂಗ್ರ ಹಣವನ್ನು ಸಹ ಮಾಡಬೇಕು. ಈ ಎರಡು ಕೆಲಸಗಳನ್ನು 
ಕೊಳ್ಳುವ ಸಮರ್ಥರಿಗೆ ಶ್ರೀಮಂತರೂ ಮಠುಧಿಸಶಿಗಳ್ಳೂ ಸಂಪೂರ್ಣ 


ವಿಲೆಲೆ 


ಇದ ಬೆಂಬಲವನ್ನು ಕೊಡಬೇಕು. ಇಷ್ಟು ಹೇಳಿ ಎಲ್ಲರಿಗೂ ಸುಬುದ್ಧಿಯ 
ಸುಶಕ್ತಿಯನ್ನು ಅನುಗ್ರ ಹಿಸುವಂತೆ ಶ್ರೀ ಮರುಳಸಿದ್ದನನ್ನು ಪಾರ್ಥಿಸಿ ಈ 
ಲೇಖನವನ್ನು ಇಲ್ಲಿಗೆ ಮುಕ್ತಾಯಗೊಳಿಸುತ್ತೇನೆ. 

ಶ್ರೀ ಮರುಳಸಿದ್ದೇಶ್ವರದೇವರ ಅನುಗ್ರ ಹದಿಂದ ಉಸದೇಶನಡೆದವರು 
ತರಳಬಾಳಸಿದ್ದೇಶ್ವರದೇವರು, ಶ್ರೀ ಉಜ್ಜನಿ ಆದಿಮಠದಲ್ಲಿ ತರಳಬಾಳು 
ಸಿದ್ಧೇಶ್ವರ ಸೂತ್ರದ ಸಟ್ಟದ ಮರಿಗಳ ನಾಮಂಗಳುಃ 


ಡಿ 


ಉಜ್ಜಯಿನಿಯಲ್ಲಿ ಗಡ್ಡ ದಸಿದ್ದೆ ಲಿಂಗದೇವರು. 
ಪಟ್ಟದ ಕೆಂಪಪ್ಪದೇವರು. 

4 ಚನ್ನಬಸವದಡೇವರು. 
ಗುರುಸಿದ್ಧದೇವರು. 
ಶಿವಲಿಂಗದೇವರು. 
ಗುರುಬಸನಜೀವರು. 
ಕಂಸಿದ್ಧದೇನರು. 
ಶಾಂಶವೀರದ್ಯೇವರು, 
ಕರಿಸಿದ್ಧ ದೇವರು, 

೧೦. ಜಂಬಪ್ಪ ದೇವರು. 


ಪ್ರಕಾರ ಬಳಿವಿಡಿದು ಬಂದು ಸಿರಿಗೆರೆಯಲ್ಲಿ ನಿಂತನರು ಜಂಬಸ್ಪ 


I ಈ ಶು 4 


1 


೧ ಪಟ್ಟದ ಗುರುಸಿದ್ಧದೇವರು, 
೨ 4. ಸಿದ್ಧಲಿಂಗದೇವರ್ಮು 
೩ ಗುರುಸಿದ್ಧ ದೇವರು. 
೪, ಶಿವಲಿಂಗದೇವರು, 
೫ ಗುರುಸಿದ್ದ ದೇವರು, 
೬ ಶಿನಲಿಂಗದೇವರು. 
ತ ಗುರುಶಾಂತದೇವರು. 


೦.) 


೩.1, 8. 2554 


301110 
DADygNUDAYG 


1111 


10 


ಗೊ 
೮ 


ಐಂ ಆ 
ಗನಿ ಲ 


pe 


ಬಿಡಿಸಿ 
ನಿಯ 





"ಇನಿಣ 


3೧ 
೭೫೬ 


on 
೭೭೬ 


"ಆಣ 





ಈ ಪತ್ರಿಕೆಯನ್ನು ಇದರೆ ಸಂಪಾದಕರಾದ ರಾ! ಬ! ಪಿ. ಜಿ. ಹಳಕಟ್ಟ`'' 
ಬಿ. ಏ. ಎಲ್‌. ಎಲ್‌. ಬಿ. ಇವರು ವಿಜಾಪೂರ ವಾರ್ಡ ನೆಂ. ೨. ಮನೆ / 
೧೩೬೮ ರಲ್ಲಿರುವ ಹತಟಿಂತಕ ಪ್ರಿಂಟಿಂಗ್‌ ಸ್ರೆಸ್ಸಿನಲ್ಲಿ ಮುದ್ರಿ. 
ಅಲ್ಲಿಯೇ ಪ್ರಸಿದ್ಧಿಸಿದರು. 


ಸಂಪುಟ 2೨ 








ಡಾ. ರಾ. ಬ. ಹೆ. ಗು. ಹಳಕಟ್ಟಿ, 
ಬಿ. ಓ. ಎಲ್‌; ಎಲ್‌. ಬಿ. 


ವಿಜಾಪುರ. 


ಅಕ್ಟೋಬರ ೧೯೫೮ 
ವಾರ್ಷಿಕ ಚೆಂದಾ] 


[೫ರೂ. ೭೫ನ.ಪೈ. 


1) 
ಪಿ) 
೨. 
4) 
ಏಸಿ 
6) 
7) 
ಛಿ 
೩ 


(pW) ಒದಿ 


ಎಹ್‌) ಎ 


ಮೆಗಾ ಮೇವ 
ಸೈನ 


ಜು ಸಾ ka 
Wa ಎಮಿ AN L 
ಹೋಗದೆ ವಪ 


ಇ 
2 ೫ಎ ಪನು ಕನನ 
[೨.3 ಗ] ಶಾ ಚ್‌ 8 ಬ್ದ 
೨೨ ರಜ್ಜ ನ 


4) ಸ್ನ 


ಶಿವಶರಣಿಯರ ಚರಿತ್ರೆಗೆಳು. 





೧. ಬೊಂತಾದೇವಿ. 


ಬೊಂತಾಜೇವಿಯು ಕಾಶ್ಮೀರ ದೇಶದಲ್ಲಿಯ ಮಾಂಡನ್ಯಪುರನೆಂಬ 
ಪಟ್ಟಿ ಇದಲ್ಲಿ ರಾಜ್ಯವಾಳುತ್ತಿದ್ದ ಅರಸನ ಮಗಳು. ಆಕೆಯು ಹೆಟ್ಟಿದಾಗ 
ಆಕೆಗೆ ಇಟ್ಟ ಹೆಸರು ನಿಜದೇವಿ, ಅವಳು ಚಿಕ್ಕಂದಿನಿಂದಲೂ ಕೇವಲ 
ಶಿವಭಕ್ತಿಯಿಂದೆ ಆಚರಿಸುವವಳಾಗಿದ್ದ ಳು. ಅವಳು ದೊಡ್ಡವಳಾನ ಬಳಿಕ 
ಸಹ ವಲ್ಲ ಭಕ್ತಿ ಭಾವವು ಹೆಚ್ಚುತ್ತಲೇ ಬಂದಿತು. ಆಗ ಅವಳು 
ತನ್ನ ತಂದೆಯ ರಾಜವೈ ಭವಗಳನ್ನು ತೊರೆದಳು. ತೆಳ್ನೆ ಉಡಿಗೆ ತೊಡಿಗೆ 
ಗಳನ್ನು ಸಹ ಬಿಟ್ಟು ಕೊಟ್ಟು ದಿಗಂಬರಿಯಾದಳು! ಆಗ ತಂಜಿತಾಯಿಗಳು 
ಅವಳಿಗೆ- ಎಲೆ ಮಗಳೇ, ಇದೆಲ್ಲಿಯ ಭ್ರಾಂತಿ ನಿನಗೆ? ಈ ಮಾರ್ಗವನ್ನು 
ಬಿಟ್ಟುಬಿಡು ಎಂದು ಎಷ್ಟು ಬೋಧಿಸಿದರೂ ಅದು ಅವಳಗೆ ರುಚಿಸಲಿಲ್ಲ. 
ಅನಳು ಅವರಿಗೆ ನನಗೆ ಶಿವನ ಭ್ರಾಂಕಿಯುಂಟಾಗಿದೆ. ನನಗೆ ನಿಮ್ಮ ರಾಜ 
ವೈಭವಗಳು ಬೇಡ. ಕಲ್ಯಾಣದಲ್ಲಿ ಬಸವಾದಿ ಪ್ರಮಥರಿದ್ದು ಅವರು ಶಿವಾ 
ನುಭವದ ಮಾರ್ಗವನ್ನು ಬೋಧಿಸುತ್ತಿದ್ದಾರೆ. ಅವಂಡ್ಡೆಡೆಗೆ ನಾನು 
ಹೋಗುವೆನು ಎಂದು ಹೇಳಿ ತನ್ನ ದೇಶವನ್ನು ಬಿಟ್ಟು ಕಲ್ಯಾಣಕ್ಕೆ 
ಹೊರಡಲನುವಾದಳು. ಶಿವದೇವಿಗೆ ಆಗ ತಂದೆ ತಾಯಿಗಳು ಎಸ್ಟು ಸರಿಯಿಂದ 
ಹೇಳಿದರೂ ಅವಳು ಕನ್ನ ನಿಶ್ಚಯವನ್ನು ಬಿಡಲಿಲ್ಲ ಅನಳು ಪಾದಚಾ 
ರಿಯಾಗಿ ಘೋರಾರಣ್ಯಗಳನ್ನು ಮತ್ತು ಮರುಳು ಪ್ರದೇಶಗಳನ್ನು ಪ್ರವೇ 
ಶಿಸುತ್ತ ಮಾರ್ಗಕ್ರಮಣ ಮಾಡಹತ್ತಿದಳು. ಅವಳು ಅತ್ಯಂತ ಲಾವಣ್ಯ 
ವಕಿಯು. ಮಾರ್ಗದಲ್ಲಿ ಅವಳನ್ನು ಬಹು ಜನರು ಕಂಡು ಅವಳಿಗೆ ಮೋಹಿ 
ತರಾದರು. ಅವರು ತಮ್ಮೊಡನೆ ಸುಖವಾಗಿರಲು ಅನಳಿಗೆ ಬಹಳ ಹೇಳಿ 
ನೊಂಡರು. ಆದರೆ ವೈರಾಗ್ಯ ಶೀಲೆಯಾದ ನಿಜದೇವಿಯು ಅವರನ್ನು ನಿರಾ 
ಕರಿಸಿದಳು. ಒಂದುದಿನ ಶಿವನು ಅವಳನ್ನು ಪರೀಕ್ಷಿಸಬೇಕೆಂದು ಒಬ್ಬ 
ಸುಂದರ ಪುರುಷನ ವೇಷವನ್ನು ಧಾರಣ ಮಾಡಿ ಅವಳಿದ್ದೆಡೆಗೆ ಬಂದು, 
ಎಲೌ ನಿಜದೇನಿಯೆಟ ನೀನು ನನ್ನ ಸತಿಯಾಗಿ ನನ್ನೊಡನೆ ಸುಖವಾಗಿ 


ವಿ 


ಬಾಳು, ಎಂದು ಹೇಳಿಕೊಂಡನು. ಅದಕೆ ನಫಿಜಡೇವಿಯು ಅವನು ಶಿವ 
ನೆಂಬುದನ್ನು ತನ್ನ ಸುಜ್ಞಾನದಿಂದ ತಿಳಿದು ನಗುತ್ತ-- ನೀನಾರೆಂಬುದು 
ನನಗೆ ತಿಳಿಯಿತು. ನೀನು ಕಾಮವೈರಿಯು ಎಂಬುದನ್ನು ನಾನು ಬಲ್ಲೆನು, 
ಆದರೆ ಆ ಕಾನು ನನಗಿಲ್ಲ, ಹೋಗು ಎಂದೆನಲು ಶಿವನು-- ಆಹಾ ಇವಳು 
ನನ್ನನ್ನು ಗುರುತಿಸಿದಳು. ಎಂದು ನಾಚಿ ಬಯಲಾಗಿ ಹೋದನು. ಮುಂದೆ 
ನಿಜದೇವಿಯು ಮಾರ್ಗಕ್ರಮಣ ಮಾಡುತ್ತಿರಲು, ಶಿವನು ಒಬ್ಬ ವಾಣಿಜನ 
ವೇಷವನ್ನು ಧಂಸಿ ಪುನ॥ ಅವಳಿಪ್ಲಿಡೆಗೆ ಬಂದು--ನಿಜದೇವಿಯೇ, ನನಗೆ 
ಯಾರೂ ಇಲ್ಲ. ನೀನೆನಗೆ ಸತಿಯಾಗಿರು. ಎಂಡಿನ್ನಲು ಅವಳು ಅನನು 
ಶಿವನೆಂಬುದನ್ನು ಗುರುತಿಸಿ ಅವಳು-- ನಿನ್ನ ಜಡೆ, ತೊಡೆಗಳ ಮೇಲೆ 
ಗಂಗೆ ಗೌರಿಯರೆಂಬ ಸ್ತ್ರೀಯರಿದ್ದಾರೆ, ಷಣ್ಮುಖ, `ನೀರಭದ್ರ, ವಿನಾಯಕ 
ರೆಂಬ ಪುತ್ರರು ಇದ್ದಾರೆ, ಇಂಥ ನಿನ್ನನ್ನು ನಾನು ವರಿಸಿದಕ್ಕಿ ಕಲ್ಯಾಣದ 
ಲ್ಲಿಯ ಶರಣರು ನನ್ನೆನ್ನು ನೋಡಿ ನಗಲಿಕ್ಕಿಲ್ಲವೇ? ಕೈ ಲಾಸದ ಪ್ರಮಥರು 
ಹೇಗೆ ಮೆಚ್ಚುವರು ? ಎಂದು ನುಡಿಯಲು ಶಿನನು ಅವಳ ವಿರಕ್ತಿಯನ್ನು 
ನೋಡಿ ಮೆಚ್ಚಿ ಪ್ರತ್ಯಕ್ಷನಾಗಿ-- ಎಲೌ ನಿಜಜೀವಿಯೇ, ನಿನ್ನ ವೈರಾಗ್ಯಕ್ಕೆ 
ನಾನು ಮೆಚ್ಚಿದೆನು. ನನ್ನ ಮಾತನ್ನು ನೀನು ಕೇಳು. ನೀನು ಹೀಗೆ 
ದಿಗಂಬರಿಯಾಗದೆ ನಾನು ನಿನಗೆ ಈಗ ಕೊಡುವ ಈ ಬೊಂತೆ (೧) ಯನ್ನು 
ತೆಗೆದುಕೋ; ಇದನ್ನು ನೀನು ಹೊಡ್ದು ಕೊಂಡು, ಮಾರ್ಗಕ್ರ ಮಣ ಮಾಡ್ತು 
ಎಂದು ಹೇಳಲು, ನಿಜದೇವಿಯು ಶಿವನ ಈ ಅಸ್ಪಣೆಸುನ್ನು ನೀರಲಾರಡೆ 
ಹಾಗೆಯೇ ಮಾಡುವೆನೆಂದು ಅವನಿಗೆ ಹೇಳಿ ಅದನ್ನು ಹೊನೆಯಲಿಕ್ಕೆ 
ಪ್ರಾರಂಭಿಸಿದಳು. ಆಂದಿನಿಂದ ಅವಳಿಗೆ «ಬೊಂಶಾದೇನಿ' ಎಂಬ ಹೆಸರು 
ಪ್ರಾಪ್ತವಾಯಿತು. 

ಹೀಗೆ ಬೊಂತಾಬೇನಿಯು ಅನೇಕ ಕಸ್ಟ ಗಳನ್ನು ಸ ಸುತ್ತೆ ಕಲ್ಯಾಣ 
ಬಂದು ತಲುಪಿದಳು. ಆದರೆ ಅವಳು ಅಲ್ಲಿ ತಾನಾರೆ:ಬುದನ್ನು 
ಯೂರಿಗೂ ತಿಳಿಸಲಿಲ್ಲ. ಗುಪ್ತ ಭಕ್ತಿಯಿಂದ ಪಟ್ಟಿ ಇದಲ್ಲಿ ಇರಲಿಕ್ಕೆ 
ಹತ್ತಿದಳು. ಅವಳು ಬಸವೇಶ್ವರ, ಅಲ್ಲಮನ್ರಳು ಮೊದಲಾದ ಶಿವ 
ಶರಣರಿದ್ದ ಶಿವಾನುಭವ ಮಂಟಪವನ್ನು ಪ್ರವೇಶಿಸಿ ಅಲ್ಲಿ ನಡೆಯುತ್ತಿದ್ದ 
ಶಿವಾನುಭವವನ್ನು ಪಾಲಿಸುವವಳಾದಳು. ಇಷ್ಟೇ ಅಲ್ಲ, ಅನಳೂ ತನ್ನ 





(೧) ಕೌದಿ. 


ಪಿ 


ಶಿವಾನುಭೆನವನ್ನು ವಚನಗಳ ಮೂಲಕ ನಿರೂಪಿಸ ಹೆತ್ತಿದಳು. ಅವೆ 
ಬಸವೇಶ್ವರನ ಸನ್ನಿಧಿಯಲ್ಲಿ ಅವನೆ ದಿವ್ಯವಾದ ಮಂದಿರದಿರಲಿ, ಇಲ್ಲಷ್ಟೆ, 
ಪಟ್ಟಣದಲ್ಲಿದ್ದ ತಿಪ್ಪೆಗಳ ಮೇಲಿರಲಿ ಅವೆಲ್ಲವೂ ಸರಿ ಎಂದು ಭಾನಿಸಿ 
ಕಲ್ಯಾಣ ಪಟ್ಟಣದಲ್ಲಿ ಕಾಲಕಳೆಯ ಹೆತ್ತಿದಳು. ಆದರೆ ಅವಳಾರೆಂಬು 
ದನ್ನು ಯಾರೂ ಅರಿತಿರಲಿಲ್ಲ. ಅವಳನ್ನು ಅರಿತವನು ಶಿವಜ್ಞಾನಿಯಾದ 
ಅಲ್ಲಮಿಸ್ರಭುವು ಒಬ್ಬನೇ ಮಾತ್ರ. 


ಹೀಗೆ ಬೊಂತಾದೇವಿಗೆ ಅನೇಕ ವರ್ಷಗಳು ಸಂದಿಹೋದವು. ಮುಂದೆ 
ಸಟ್ಟ ಣದಲ್ಲಿ ಮಧುವರಸ ಹರಳಯ್ಯಗಳ ಮೂಲಕ ಬಿಜ್ಜಳನಿಗೂ ಶಿವ 
ಶರಣರಿಗೂ ಮನಸ್ತಾಸಗಳುಂಭೂದವು. ಹೆರಳಯ್ಯ ಮಧುವರಸರು ತಮ್ಮ 
ತಮ್ಮೊಳಗೆ ತಮ್ಮ ಮಕ್ಕಳಲ್ಲಿ ಲಗ್ನವನ್ನು ಜರುಗಿಸಿಕೊಂಡರು. ಮಧು 
ವರಸನು ಬ್ರಾಹ್ಮ ಣನ, ಹರಳಯ್ಯನು ಮಚ್ಚಿ ಗನು, ಆದಕೆ ಈ ಉಭಯ 
ಶರು ಶಿವಾನುಭವಿಗಳ್ಕು ಕಟ್ಟಾಚರಣೆಯಿಂದ ಅದನ್ನು ಪಾಲಿಸುವನರು- 
ಆಗ ಬಿಜ್ಜಳನು ಹರಳಯ್ಯ ಮಧುವಯ್ಯಗಳನ್ನು ಕೆಂಸಿ ಅವರನ್ನು ಕೊಲೆ 
ಬಡಿಸಿದನು. ಇದರಿಂದ ಪಟ್ಟಣದಲ್ಲಿ ರಕ್ತಪಾತಗಳುಂಟಾಗ ಹೆತ್ತಿದವು. 
ಬಹು ಜನ ಶಿನಶರಣರು ಪಟ್ಟಣವನ್ನು ಬಟ್ಟು ಹೊರ ಹೊರಟರು. ಅವ 
ರಲ್ಲಿ ಮಹಾದೇವಿಯಕ್ಕನೂ ಶ್ರೀತೈಲಕ್ಕೆ ಹೊರಡಲು ಸನ್ನದ್ಧಳಾದಳು. 
ಅವಳು ಹೋಗುವದನ್ನು ನೋಡಿ ಶಿವಶರಣರು ಮಹಾದೇವಿಯಕ್ಕನಂಥ 
ವೀರ ಭಕ್ತೆಯರು ಕಲ್ಯಾಣದಲ್ಲುಂಟೀ? ಅವಳನ್ನು ಬಿಟ್ಟು ನಾವು ಹೇಗೆ 
ಇ ರಬೈಕ್ಕು ಎಂದು ದುಃಖಿಸುಕ್ತಿರಲು, ಅಲ್ಲಮಪ್ರಭುವು ಇದನ್ನು ತಿಳಿದು 
ಬೊಂತಾದೇನಿಯನ್ನು ಅವರಿಗೆ ತೋರಿಸಿ ಈಕೆಯನ್ನು ನೋಡಿರ, ಅವಳ 
ಪರಿಚಯವು ನಿಮಗೆ ಇಲ್ಲ. ಈ ಬೊಂತಾದೇವಿಯು ಕಾಶ್ಮೀರ ದೇಶದ 
ಅರಸನ ಕುವರಿಯು. ಇವಳ ಚರಿತೆಯು ಬಹು ಅದ್ಭು ತವಾದದ್ದು. 
ಅವಳು ವೀರ ವಿರಕ್ತಿ ಭಾವವುಳ್ಳವಳು. ಅವಳು ಯಾವ ಸಮಯದಲ್ಲಿಯೂ 
ಕಲ್ಯಾಣ ಪಟ್ಟಣವನ್ನು ಬಿಟ್ಟು ಹೋಗುವವಳಲ್ಲ. ಅವಳು ಇಲ್ಲಿಯೇ 
ಇರುವಳು ಎಂದು ಆಕೆಯ ಮಹತ್ವವನ್ನು ಅವರಿಗೆ ತಿಳಿಸಿ ಹೇಳಿ ಅವರನ್ನು 


ಸಂತೈಸಿ ತಾನು ಮಹಾದೇನಿಯಕ್ಕನೊಡನೆ ಶ್ರೀಶೈಲಕ್ಕೆ ಹೊರಡುವನ 
ನಾಡನು. 


ಬ 


ಬೊಂತಾಡೇವಿಯು ಕಡೆಯ ವರೆಗೂ ಕಲ್ಯಾಣ ಪಟ್ಟಿಣದೆನ್ಲಿಯೇ 
ಉಳಿದು ಅಲ್ಲಿಯೇ ಅವಳು ತನ್ನ ಬಿಂಗದಲ್ಲಿ ಆಡಗಿದಳು. ಆ ಸಮ 
ಯದಲ್ಲಿ ಒಂದು ಅದ್ಭುತವಾಯಿತು. ಅವಳು ತಾನುಟ್ಟಿದ್ದ ಶಿವನು ಕೊಟ್ಟಿದ್ದ 
ಬೊಂತೆಯೆನ್ನು ಗಗನಕ್ಕೆ ಹಾರಿಸಿದಳು. ಆಗ ಅದು ಹಾರಾಡುತ್ತ ಅಲ್ಲಿಯೇ 
ಬಯಲಾಯಿತು ಮತ್ತು ಅದರೊಡನೆಯೇ ಅನಳೂ ನಿರವಯವನ್ನು 
ಹೊಂದಿದಳು. 


ಬೊಂತಾದೇವಿಯು ವಚನಕಾರಳಿದ್ದಾಳೆ. ಅವಳ ಎರಡು ವಚನಗಳು 
ಮಾತ್ರ ನಮಗೆ ದೊರಕಿವೆ. ಅವುಗಳನ್ನು ನಾವು ಕೆಳಗೆ ಕೊಟ್ಟಿ ದ್ದೇವೆ. 


ಬೊಂತಾದೇವಿಗೆ ಬೆಂತಲುದೇವಿ ಎಂಬ ಇನ್ನೊಂದು ಹೆಸಂದೆ. ಹುರಾ 
ತನ ದೇವಿಯರ ತ್ರಿವಿದಿಯಲ್ಲಿ ಈಕೆಯ ನಿಷಯವಾಗಿ ಹೇಳಿರುವದೇ ನೆಂದರೆ; 


ಭ್ರಾಂತಿ ಭ್ರೃಮೆಗಳನಳಿದು | ಕಂತು ಕಾಲರನೊರೆದು | 
ಅಂತಕಾಂತಕನ ಧ್ಯಾನ ಮುಪ್ಪುರಿಗೊಂಡ | 
ಬೆಂತಲಾದೇನಿ ಶರಣಾಗು. 


ಇದರಲ್ಲಿ ಬೊಂತಾದೇವಿಯು ನಿಜವನ್ನರಿತವಳು ಕಾನುನನ್ನೂ 'ಯಮೆ 
ನನ್ನೂ ಜಯಸಿದವಳು ಎಂದು ಕವಿಯು ಹೇಳಿ ಅನಳು ಪರಮಾತ್ಮನ 
ಧ್ಯಾನದಲ್ಲಿ ನಿರತಳಾದನಳು ಎಂದು ಅವಳನ್ನು ಸ್ತುತಿಸಿದ್ಧಾ ನೆ. 


ವಚನಗಳು. 


(೧)  ಊರಕಿಣಳಗಣ ಬಯಲು, ಊರ ಹೊರಗಣ ಬಯಲು 
ಎಂದುಂಟೀ? ಊರೊಳಗಣ ಬ್ರಾಹ್ಮೆಣ' ಬಯಲು, ಊರಹೊರಗಣ ಹೊಲೆಯ 
ಬಯಲೆಂದುಂಟೀ? ಎಲ್ಲಿ ನೋಡಿದಡೆ ಬಯೆಲೊಂದೇ ಭಿತ್ತಿಯಿಂದೊಳಹೂರ 
ಗೆಂಬ ನಾಮವೈಸೆ. ಎಲ್ಲಿ ನೋಡಿ ಕರೆದರಿ ಓ ಎಂಬಾತನೇ ಬಿಡಾಡ. 


ಭಾವಃ ಜಾತಿಭೇದನೆಂಬುದಿಲ್ಲ. ಅದು ಕೃತ್ರಿಮವಾದುದು ಎಂಬು 
ದನ್ನು ಬೊಂತಾಡೇೇವಿಯು ಅತ್ಯಂತ ತಾತ್ವಿಕ ರೀತಿಯಿಂದ ಈ ವಚನದಲ್ಲಿ 
ಬೋಧಿಸಿದ್ದಾಳೆ. 


ಜಿ 


(೨) ನರಹುಟ್ಟಿನಾಥ ಎಂಬ ಲಿಂಗ ತರಗೆಲೆಗಳಿಗೊಂಡೇ ಗಾಳಿ ಹಾರು 
ತಿಪ್ಪ ಒಂದೇ ಅನಿಲನಿಂದೆ ದೇಹೆಸರಪಟ್ಟಿಗಳೊಳಗೆಲ್ಲ ಕರಿದರೆ. ಓ ಎಂಬಾ 
ತನೇ ಬಿಡಾಡ, 


ಭಾವಃ ವಚನವು ಅಶುದ್ಧವಿದೆ. ಆದರೆ ಭಾವವು ೧ನೇ ವಚನ 
ದಲ್ಲಿದ್ದಂತೆಯೇ ಇರುತ್ತಿದೆಂದು ತೋರುತ್ತಿದೆ. 

ಈಕೆಯ ಮುದ್ರಿಕೆಯು "ಓ ಎಂಬಾತನೆ ಬಿಡಾಡ' ಎಂದಿದ್ದು ಇದರ 
ಮೇಲಿಂದ ಪರಮಾತ್ಮನ ಸ್ವರೂಸವನ್ನು ಕುರಿತು ಅವಳ ವಚನಗಳಲ್ಲಿ ನಿರೂ 
ಸಣೆ ಹೆಚ್ಚಾಗಿ ಇದ್ದುದಾಗಿ ನಾವು ಊಹಿಸುತ್ತೇನೆ. 


೨. ಗೊಗನೆ. 

ಗಿವೆ 
ಕೇರಳ ದೇಶದಲ್ಲಿ (ರ) ಅವಲೂರೆಂಬ ಪುರವಿದೆ. ಅಲ್ಲಿ ಅತ್ಯಂತೆ ಶಿವಭಕ್ತಿ 
ಯುತರಾದ ದಂಪತಿಗಳಿದ್ದು ಅವರ ಉದರದಲ್ಲಿ ಗೊಗ್ಗವ್ವೈಯು ಜನಿಸಿದಳು. 
ಅವರ ಸಹವಾಸದಿಂದ ಗೊಗ್ಗವ್ವೈಯೂ ಕೂಡ ಶಿವಭಕ್ತಿಯತಳಾಗಿ ಬೆಳೆ 
ದಳು. ಅವಳಿಗೆ ಯೌವ್ವನವು ಪ್ರಾಪ್ತವಾಯಿತು. ಆಗ ಅವಳ ತಾಯಿ 
ತಂದೆಗಳು ಅವಳಿಗೆ ಲಗ್ನ ಮಾಡಬೇಕೆಂದು ಬಯಸಿ 'ಯೊಗ್ಯ ವರನನ್ನು 
ಶೋಧಿಸಲು ಪ್ರಾರಂಭಿಸಿದರು. ಇದನ್ನು ಗೊಗ್ಗವ್ಪೆಯು ತಿಳಿದು ಅವಳು 
ತಾಯಿ-ತಂದೆಗಳಿಗೆ ನಾನು ಲಗ್ಗವಾಗುವದಿಲ್ಲ. ಶಿನಶರಣರಂತೆ ಶಿವನ 
ಸೇನೆಯಲ್ಲಿಯೇ ಇರುವೆನೆಂದು ಹೇಳಿದಳು. ಆದಕೆ ತಾಯಿ-ತಂಡೆಗಳು 
ಹೀಗಿರುವದು ಸರಿಯಾದುದಲ್ಲ ಎಂದು ತಿಳಿಸಿ ವರನ ಶೋಧದಲ್ಲಿ ತೊಡ 
ಗಿದರು. ಆಗ ಗೊಗ್ಗವ್ವೆಯು ತನ್ನ ಇಚ್ಛೆಯು ಇಲ್ಲಿ ನೆರವೇರದೆಂದು 
ಭಾವಿಸಿ ಅವಳು ಯಾರಿಗೂ ತಿಳಿಯದಂತೆ ಮನೆಯನ್ನು ಬಿಟ್ಟು ಪಟ್ಟಣ 
ದಲ್ಲಿದ್ದ ಗೊಗ್ಗೇಶ್ವರನ ದೇವಾಲಯದಲ್ಲಿ ಹೋಗಿ ಅವಿತುಕೊಂಡು ಕುಳಿ 
ತಳು. ತಾಯಿ-ತೆಂದೆಗಳು ಅವಳನ್ನು ಎಷ್ಟು ಹುಡುಕಿದರೂ ಆಕೆಯು 
ಸಿಕ್ಕಲಿಲ್ಲ. ಮೂರು ದಿವಸಗಳವರೆಗೆ ಹುಡುಕಿದರೂ ಸಿಕ್ಕಲಿಲ್ಲ. ಆಗ 


(೧) ಇದು ಮಲಬಾರ ಪ್ರಾಂತ. 





೬ 


ಅವರು ಅತ್ಯಂಶ ಮನ ಮರುಗಿ ಮಗಳನ್ನು ಹುಡುಕುತ್ತಾ ಹುಡುಕುತ್ತಾ 
ಗೊಗ್ಗೇಶ್ವರನ ದೇವಾಲಯಕ್ಕೆ ಬಂದು ಅವರು ಲಿಂಗದ ಮುಂಜಿ ನಿಂತು 
ಕೊಂಡು, ಗೊಗ್ಗೇಶ್ವರನೇ? ನಿನಗೆ ಬೇಡಿಕೊಂಡು ನಾವು ಮಗಳನ್ನು 
ಪಡೆದೆವು. ಅವಳಿಗೆ ನಿನ್ನ ಹೆಸರನ್ನೇ ಇಟ್ಟಿವು. ಇನ್ನು ಮೇಲೆ ನೀನೇ 
ಆಕೆಗೆ ಕಲ್ಯಾಣವನ್ನು ಮಾಡು, ಎಂದು ಲಿಂಗಕ್ಕೆ ಬೇಡಿಕೊಂಡು ವಂದಿಸಿ 
ಮನೆಗೆ ಹೋದರು. 


ಗೊಗ್ಗ ವೈಯು ದೇವಾಲಯದಲ್ಲಿ ಮರೆಗೆ ನಿಂತುಕೊಂಡು ಇದನ್ನೆಲ್ಲ ಕೇಳು 
ತ್ರಿದ್ಧಳು. ಅವಳು ತಾಯಿತಂದೆಗಳು ದೇವರಿಗೆ ಹೇಳಿದ ನನಾತನ್ನು ಕೇಳಿ 
ಗುಡಿಯಿಂದ ಮನೆಗೆ ಬಂದಳು. ಅವಳು ಬರಲು ತಾಯಿತಂದೆಗಳು ಅತ್ಯಂತ 
ಹರುಹಿತರಾಗಿ ಮಗಳಿಗೆ ನೀನು ಮದುವೆಯನೊಲ್ಲದಿದ್ದರೆ ಬಿಟ್ಟಿ ಬಿಡು. 
ನಿನ್ನ ಮನಸ್ಸಿಗೆ ಬಂದಂತೆ ಲಿಂಗ ಪೂಜೆಯನ್ನು ಮಾಡಿಕೊಂಡಿರು, ಎಂದು 
ಹೇಳಿದರು. ಅದಕ್ಕೆ ಗೊಗ್ಗ ವೈಯು- ನನಗೆ ಲಿಂಗಸೂಜೆಯ ರೀತಿಯು 
ಗೊತ್ತಿಲ್ಲ. ನಾನು ದಿನಾಲು ಶಿವಾಲಯಕ್ಕೆ ಹೋಗಿ ದೀಪನನ್ನು ಹತ್ತಿಸಿ, 
ದೇವರಿಗೆ, ಧೂಪವನ್ನಿಕ್ಕಿ ಮಾತ್ರ ಬರುವೆನು ಇದೇ ನನ್ನ ಪೂಜೆಯ, 
ಎಂದು ಹೇಳಿ ಅವಳು ದಿನಾಲು ಗುಡಿಗೆ ಹೋಗಿ ತುನ್ಪದಿಂದ ದೀಪವನ್ನು 
ಹತ್ತಿಸಿ ಕರ್ಸುರ ಅಗರಂ ಕುಮಂಜನದಿಂದ ಧೂಪವನ್ನಿಕ್ಕುವಳು. ಆಮೇಲೆ 
ಲಿಂಗಕ್ಕೆ ಶರಣೆಂದು ಮನೆಗೆ ತಿರುಗಿಬರುವಳು. ಇದೇ ಅವಳ ಲಿಂಗ 
ಪೂಜೆಯು. ಅವಳು ಶಪ್ಪದೆ ಈ ಕ್ರಮವನ್ನು ಇಟ್ಟು ಕೊಂಡಿದ್ದರಿಂದ ಅವ 
ಳಿಗೆ ಲೋಕದಲ್ಲಿ (ಧೂನದ ಗೊಗ್ಗವ್ಹೆ' ಎಂಬ ಹೆಸರಾಯಿತು. 


ಹೀಗಿರುವಲ್ಲಿ ಒಂದು ದಿನ ಶಿವನು ಅವಳನ್ನು ಪರೀಕ್ಷಿಸ ಬೇಕೆಂದು 
ಬಯಸಿ ಅವನು ರೂಪುಳ್ಳ ಸುಂದರ ಪುರುಷನಾಗಿ ಗೊಗ್ಗವೈಯನ್ನು 
ಭೆಟ್ಟಿ ಯಾಗಿ ನೀನು ಇನ್ನು ಮೇಲೆ ನನ್ನ ಸತಿಯಾಗಿರಬೇಕು. ನನ್ನನ್ನು 
ನೀನು ವರಿಸಲೇ ಬೇಕು. ಎಂದು ಕಠೋರವಾಗಿ ನುಡಿಯುತ್ತ ಅವಳನ್ನು 
ಭೀತಿಗೊಳಿಸಿದವು. ಆದಕಿ ಗೊಗ್ಗವೈಯು ಅದಕ್ಕೆ ಅಂಜಲಿಲ್ಲ. ಅವಳು 
ಅವನಿಗೆ-- ನಾನು ನಿನ್ನನ್ನು ವರಿಸುವದಿಲ್ಲ ಎಂದು ನುಡಿಯಲು ಅ ವೇಷ 
ಕೊರಿಯಾದ ಶಿವನು ಅವಳನ್ನು ಹಿಂಸಿಸಲು ಮುಂದದನು. ಅದರೆ ಆ ಶರ 
ಜಯು ಸ್ಮರಿಸುತ್ತ "ಶಿವನೇ' ಎಂದು ಉಚ್ಚರಿಸಲು ಶಿನನು ಅವಳಿಗೆ ಪ್ರತ್ಯ 
ಕ್ಷ್ಷಣಗಿ- ನಾನು ನಿನಗೆ ವೆ.ಚ್ಚಿದೆನು, ನೀನು ಬೇಕಾದದ್ದನ್ನು ಬೇಡು, 


೭ 


ಕೊಡುನೆನೆಂಡೆನಲಳು ಅನಳು- ನನಗೇನು ಬೇಡ. ನಾನು ಶಿನಭಕ್ತರ ಬಳಿ 
ಯಲ್ಲಿದ್ದು ಕೊಂಡು ಅವರಿಗೆ ನನ್ನ ಭಕ್ತಿಯನ್ನು ಸಲ್ಲಿಸುವಂತೆ ಮಾಡು, 
ಎಂದೆನಲು ಶಿವನು ಪ್ರೀತನಾಗಿ ಹಾಗೆಯೇ ಆಗಲಿ ಎಂದು ನುಡಿದನು. 
ಆದರೆ ಅನನು ಅಷ್ಟಕ್ಕೆ ಬಿಡದೆ ಗೊಗ್ಗ ವೈಗೆ ತಾನೇ ಗುರುವಾಗಿ ಅವಳಿಗೆ 
ವೀರತೈವೋಪದಡೀಶವನ್ನು ಮಾಡಿದನು. ಅಮೇಲೆ ಅವಳಿಗೆ ನೀನು ದಿನಾಲು 
ಶಿವಭಕ್ತರಲ್ಲಿಗೆ ಹೋಗಿ ಅನರ ಪೂಜೆಗೋಸ್ಟರ ಧೂಪನನ್ನ ರ್ಸಿಸುತ್ತಿರು, 
ಈ ಕಾಯಕವನ್ನು ತಪ್ಪದೆ ಅನುಸರಿಸು ಎಂದು ಹೇಳಿ ಅಂತರ್ಧಾನನಾದನು. 
ಅಂದಿನಿಂದ `ಗೊಗ್ಗವೈಯು ತನ್ನ ಧೊಪದ ಕಾಯಕವನ್ನು ನಡಿಸುತ್ತ ಶಿವಾನು 
ಭವದಲ್ಲಿರುವವಳಾದಳು. 

ಹೀಗೆ ಗೊಗ್ಗವೈಯು ಕಾಲಕಳೆಯುತ್ತಿರಲು ಕೇರಳ ದೇಶದ ೦9ಜ 
ನಾದ ಚಾಕು ನರು ಕೇವಲ ಶಿನಭಕ್ತಿಯುತನಾಗಿ ಕುಡಗಲೂರು ಎಂಬ 
ತನ್ನ ಪ ಪಟ್ಟಿ ಣದಲ್ಲಿ ರಾಜ್ಯವಾಳುತ್ತಿ ದ್ದನು. ಅವನು ಒಂದು ದಿವಸ ನರಮಾತ ನು 
ನಂಬೆಣ್ಣ ಸಿ ಶಿನಶರಣನನ್ನು ಕೈಲಾಸಕ್ಕೆ ಕರೆದೊಯ್ದ ನೆಂಬ ವಾರ್ತೆಯನ್ನು 
ಕೇಳಿ ಅನನು ನಂಬೆಣ್ಣ ನನ್ನು ತಿ! ಕೆಂದು ತನ್ನ “ಕತೆಯೊಂದಿಗೆ ಅವ 
ನನ್ನು ಸುತ್ತಲೂ ಹುಡುಕಹತ್ತಿ ದನು. ಆಗ ಅವನು" ಗೊಗ್ಗವ್ರೈಯು ಇದ್ದ 
ಅನಲೂರು ಗ್ರಾಮಕ್ಕೆ ಬರಲಾಗಿ ಅವಳು ಒಬ್ಬ ಭಕ್ತನ ಮನೆಯಲ್ಲಿ 
ಧೂಸವನಿಕ್ಕೆ ಕಿರುಗಿಬರುತ್ತಿರುವದನ್ನು ಕಂಡನು. ಗೊಗ್ಗವ್ವೈಯು ದಾರಿ 
ಯಲ್ಲಿ ಚಾರಮರಾಯನನ್ನು ಕಂಡು ಅವನಿಗೆ ನೀವಿದೆಲ್ಲಿಗೆ ಗಮಿಸುತ್ತೀರಿ, 
ಎಂದು ಕೇಳಲು, ಅವನು--ನಂಬೆಣ್ಣನು ಶಿವನೊಡನೆ ಕೈ ಲಾಸಕ್ಕೆ ಹೋದಂ 
ದನ್ನು ಕೇಳಿ ನಾನು ಅವನನ್ನು ಹೆಡುಕುತ್ತಲಿದ್ದೇನೆ. ಅನನು ಇನ್ನೂ 
ಸಿಕ್ಕಿಲ್ಲ. ಅವನನ್ನು ಕಾಣುವ ಬಗೆ ಹೇಗೆ, ಎಂದು ಕೇಳಲು ಗೊಗ್ಗ ನೈಯು 
ಅದಕ್ಕೆ ನಕ್ಕು ನಂಬೆಣ್ಣ ನು ಎಂದಾದರೂ ನಿಮಗೆ ಮರ್ತ್ಯಲೋಕದನ್ಲಿ 
ಸಿಕ್ಕುವದುಂಟೇ? ಅವನನ್ನು ಕಾಣಲು ನೀನು ಕೈಲಾಸಕ್ಕೆ REND 
ಎಂದು ಹೇಳಿದಳು. ಅದಕ್ಕೆ EN ಆ ಕೆಲಾಸಕ್ಕೆ ಹೇಗೆ 
ಹೋಗಬೇಕು? ಅದೆಷ್ಟು ದೂರನಿಜಿ? ಎಂದು ಕೇಳಿದನು. ಅದಕ್ಕೆ 
ಗೊಗ್ಗವ್ವಯು - ಕೈಲಾಸವು ದೂರವಿಲ್ಲ. ಅದು ಇಲ್ಲಿಂದ ಒಂದೇ ಗೇಣು 
ಮಾತ್ರ ದೂರವಿದೆ. ಎಂದು ನುಡಿದಳು. ಅಡಕ ಚಾರಮನು ಬಹಳ 
ಆಶ್ಚರ್ಯ ಭರಿತನಾಗಿ ನನಗೆ ಆ ದಾರಿಯನ್ನು ತೋರಿಸುತ್ತೀಯಾ ಎಂದು 
ಕೇಳಲು ಗೊಗ್ಗವೈಯು ಅರಸನಿಗೆ ತನ್ನ ಧೂಸದ ಕಾಯಕದ ರೀತಿಯನ್ನು 


ಲ 


ವಿವರಿಸಿ ನೀನು ಆತ್ಮಲಿಂಗಕ್ಕೆ ಹೀಗೆಯೇ ಭಕ್ತಿಯಿಂದ ಧೂನವನಿಕ್ಕಿದಲ್ಲಿ 
ಮೇಲಕ್ಕೆ ಹೋಗುವ ಅದರ ಹೊಗೆಯಲ್ಲಿಯೇ ನಿನಗೆ ಕೈಲಾಸದ ದಾರಿಯು 
ಕಾಣುವದು. ಆ ದಾರಿಯಿಂದ ನೀನು ಅಲ್ಲಿಗೆ ಹೋಗಬೇಕು ಎಂದು ಅನ 
ನಿಗೆ ತಿಳಿಸಿದಳು. ಆಗ ಶಿವಭಕ್ತನಾದ ಚಾರಮನು ಆಕೆಯಿಂಡ ಆತ್ಮಲಿಂಗದ 
ಸ್ವರೂಪವನ್ನು ತಿಳಿದುಕೊಂಡು ಧೂಸವನ್ನಿಕ್ಕಲು ಅದರೊಳಗಿಂದ ಕೈಲಾ 
ಸದ ದಾರಿಯು ಅನನಿಗೆ ಕಾಣಿಸಹಕ್ತಿತು. ಅವನು ಅದರೊಳಗಿಂದಲೇ 
ಶಿವನೆಡೆಗೆ ಹೋದನು. ಹೀಗೆ ಗೊಗ್ಗವ್ವಯು ಚಾರಮರಾಯನಿಗೆ ತನ್ನ 
ಕಾಯಕದ ರೀತಿಯನ್ನು ತಿಳಿಸಿ ಅವನಿಗೆ ಮೋಕ್ಷದ ಹಾದಿಯನ್ನು ತೋರಿ 
ಸಿದ್ಧು ಳೆ. 

ಗೊಗ್ಗವೈಯು ವಚನಕಾರ್ತಿಯು ಇದ್ದಾ ಕೆ. ಅವಳು ತನ್ನ ಶಿವಾನು 
ಭವದ ಜ್ಞಾನವನ್ನು ವಚನಗಳ ಮೂಲಕ ್ಹನಿರೂಪಿಸಿದ್ದಾಳೆ. "ನನಗೆ 
ದೊಕಿತ ಅವಳ ಆರು ವಚನಗಳನ್ನು ನಾವು ಮುಂದೆ ಕೊಟ್ಟಿದ್ದೇವೆ. 

ಈ ಪ್ರಕಾರ ಗೊಗ್ಗನವ್ಹೆಯು ಜನರಿಗೆ ಬೋಧಿಸುತ್ತ ತನ್ನ ಕಾಯಕ 
ವನ್ನು ನಡಿಸುತ್ತ ಲಿಂಗಕ್ಕೆ ಧೂಸವನ್ನು ನೀಡುತ್ತ ಅದರ ಹೊಗೆಯೊಳ 
ಗಿಂದಲೇ ಲಿಂಗದೊಳಗೆ ಬಯಲಾದಳು. ಇದರಲ್ಲಿ ಪ್ರಾಣಲಿಂಗವನ್ನು 
ಕಾಣುವ ರೀತಿಯು ಅಡಕವಾಗಿದೆ. ವಾಚಕರು ಇದನ್ನು ಕಿಳಿದು ಅಚ 
ರಿಸಬೇಕು. 

ಪುರಾತನ ದೇವಿಯರ ತ್ರಿವಿದಿಯಲ್ಲಿ ವರ್ಣಿಸಿರುವದು ಹೇಗೆಂದರೆ 

ಮೂರು ಲೋಕಗಳರಿಯೆ ಚಾರಮರಾಯನಿಗೆ । 
ಮಾರಹೆರನೂರ ದಾರಿಯನ್ನು ತೋರಿಸಿದ ॥ 
ನೀರೆ ಗೊಗ್ಗಪ್ಪೈ ಶರಣಾಗು. 

ಗೂಗ್ಗವ್ವೈಯ ಹೆಸರು ಗಣಸಹೆಸ್ರದಲ್ಲಿ ಬಂದಿದೆ. ಅವಳು ಪುರಾತ 
ನಲ್ಲಿ ಬರುತ್ತಾಳೆ. ಬಸವೇಶ್ವರನು ತನ್ನ ವಚನಗಳಲ್ಲಿ ಚಾರಮರಾಯನನ್ನು 
ಬದಳ ಸ್ತುತಿಸಿದ್ದಾನೆ. ಆದ್ದರಿಂದ ನಂಬಿಯಣ್ಣನೂ, ಚಾರನುನೂ 
ಗೊಗ್ಗವ್ವೈಯೂ ಬಸವೇಶ್ವರನಕ್ಕಿಂತಲೂ ಮೊದಲಿನವರೆಂದು ತೋರುತ್ತದೆ. 

ಗೊಗ್ಗವೈಯ ಹೆಸರು ಉತ್ತರಕರ್ನಾಟಕದಲ್ಲಿ ಇನ್ನೂ ರೂಢಿಯಲ್ಲಿ 
ಇದೆ. ಯಾವಳಾದರೂ ಬಾಲಿಕೆಯು ಆಥವಾ ಸ್ತ್ರೀಯು ತನ್ನ ತಲೆಗೂದಲುಗ 
ಳನ್ನು ಬಾಚಿಕೊಳ್ಳದೆ ಅಸ್ತವ್ಯಸ್ತವಾಗಿ ಬಿಟ್ಟುಕೊಂಡು ಹೊಲಸು ಬಟ್ಟಿ ಯನ್ನು 


೯ 


ಹೊದ್ದು ಕೊಂಡಿದ್ದೆ ರೆ| ಜನೆಶು ಅವಳಿಗೆ ನೀನು *ದೀನದ ಗೊಗ್ಗವ್ವೆ” 
ಯಾಗಿದ್ದಿಯೇ, ಎಂದು ಸಿಟ್ಟು ಮಾಡುವದುಂಟು. ಈ ಶಬ್ದವು ಕೃಷ್ಣಾ 
ಕೀರ ಮತ್ತು ಉತ್ತರ ವಿಜಾಪೂರ ಭಾಗಗಳಲ್ಲಿ ಇನ್ನೂ ಪ್ರಚಲಿತವಿದೆ. 
ಆದರೆ ಪಶ್ಚಿಮ ಧಾರವಃಡ ಜಿಲ್ಲೆಯಲ್ಲಿ " ದೀಪದ ಗೊಗ್ಗವ್ವೆ” ಎಂಬ 
ಶಬ್ದದ ಬದಲು * ನೀನು ಗೊಗ್ಗ ವ್ವೈಯಾಗಿದ್ದೀಯೇ ” ಎಂದು ಮಾತ್ರ 
ಅನ್ನುವದುಂಟು, 


ಜನರು ಹೇಗೆ ಕುಂಬಾರ ಗುಂಡಯ್ಯನನ್ನು ಪರಿಹಾಸ ಪೂರ್ವಕವಾಗಿ 
ಕಕಿಯುನದುಂಟ್ಮೋ ಹಾಗೆಯೆ! ಗೊಗ್ಗನ್ವೈಯನ್ನು ಈ ಪ್ರಾಂತದ 
ಜನರು ಸರಿಹಾಸಕ್ಕೋಸ್ಕರ ಉನಯೋಗಿಸುತ್ತಿರುವದು ಬಹು ಖೇದಕರ 
ವಾದನ್ಮು, ಈ ಉಭಯ ಶರಣಕರಣಿಯರ ಚಂತ್ರೆಗಳು ಜನಂಗೆ ಗೊತ್ತಿರು 
ವದಿಲ್ಲಾದ್ವಶಿಂದ ಈ ಸ್ಥಿತಿಯುಂಟಾಗಿರಬಹ.ದೆಂದು ತೋರುತ್ತದೆ. ಆಡರೆ 
ಈ ಮಹಾನುಭಾವರು ಹೆಚ್ಚಿನ ತರಗತಿಯವರೆಂಬುದು ಅನರ ಚಂತ್ರೆಗಳಿಂದ 
ತಿಳಿದುಬರುತ್ತಿದೆ. 

ವಚನಗಳು. 

(೧) ಉದ್ದವನೆಯ್ದುವದಕ್ಕೆ ಗದ್ದುಗೆ ಇಲ್ಲದೆ ಏರಬಾರದು. ಚಿದ್ರೂಸ 
ನನರಿವುದಕ್ಕೆ ಅರ್ಚನೆ, ಸೂಜಿ ಶಿತ್ಯನೇಮವಿಲ್ಲದೆ ಕಾಣಬಾರದು. ಅದನು 
ಸತ್ಯದಿಂದ ಮಾಡಿ ಅಸತ್ಯವ ಮರೆದಡೆ ಇದೇ ಸತ್ಯ ನಾಸ್ತಿ ನಾಥಾ. 


(3) ಅನಲಕೊಂಡ ಭೋಗಕ್ಕೆ ಪರಿಸ್ರಕಾರ ಉಂಟೇ? ಲಿಂಗೆ 

ಮುಟ್ಟಿದಂಗಕ್ಕೆ ಮತ್ತೆ ಸುಣ್ಯವೆಂಬುದು ಹುಸಿ ನಾಸ್ತಿ ನಾಥಾ. 

(೩) ಮೊಲೆ ಮುಡಿ ಬಂದರೆ ಹೆಣ್ಣೆ ಬರು. ಮೀಸೆ ಕಾಸೆ ಬಂದರೆ 
ಗಂಡೆಂಬರು. ಈ ಉಭಯದ ಜ್ಞಾನ ಹೆಣ್ಣೋ ಗಂಡೋ? ನಾಸ್ತಿ ನಾಥಾ. 

(೪) ಭಕ್ತರು ಜಂಗಮದಲ್ಲಿ ಕಟ್ಟಿ ಹೊರಲೇಕೆ? ಧೂಪದ ಹೊಗೆ 
ಎತ್ತ ಹೋದರೂ ಸರಿ. ಇದು ಸತ್ಯವೆಂದೆ ನಾಸ್ತಿ ನಾಥಾ. 

(೫) ಮಾರುತನಲ್ಲಿ ಬೆರೆದ ಗಂಧದಂತೆ, ಸುರತದನ್ಲಿ ಜೆಕಿದ ಸುಖ 
ದಂತೆ ಮೆಚ್ಚಿನ್ಲಿ ಕೊಡುವ ಉಟಚೆಕದಂತೆ ಭಕ್ತರಿಗಿದೇ ಹಾದಿ ಎಂದೆ 
ನಾಸ್ತಿ ನಾಧಾ. 


೧೦ 


(೬) ಗಂಡು ಮೋಹಿಸಿ ಹೆಣ್ಣ ಹಿಡಿದೆರದು ಒಬ್ಬರೊಡವೆ ಎಂದೆ 
ರಿಯಬೇಕು. ಹೆಣ್ಣು ಮೋಹಿಸಿ ಗಂಡ ಹಿಡಿದರೆ ಉತ್ತರವಾವುದೆಂದರಿಯ 
ಬೇಕು. ಈ ಎರಡರ ಭಯೆನ ಕಳೆದು ಸುಖಿಯು ತಾನಾಗಬಲ್ಲಡೆ ನಾಸ್ತಿ 
ನಾಥನು ಪರಿಸೂರ್ಣನೆಂಬೆ. 


4: ವೈಜವೈೆ. 

ವೈಜವೈಯ ಚರಿತ್ರೆಯು ಈಗ ಹೈದ್ರಾಬಾದ ಪ್ರಾಂತದಲ್ಲಿರುವ "ಪರಳಿ 
ವೈಜನಾಥ' ಎಂಬ ಹೆಸರಿನ ಪ್ರಸಿದ್ಧ ದೇವಾಲಯಕ್ಕೆ ಸಂಬಂಧಿಸಿರುತ್ತದೆ. 
ಆಕೆಯ ಮೂಲಕವಾಗಿಯೇ ಈ ದೇವಾಲಯದ ಮಹೆಶ್ವವಿಸತ್ತದೆ. 

ಪರಳೀ ಗ್ರಾಮವು ನಿಜಾಮನು ಇಲಾಖೆಯಲ್ಲಿ ಬೀಡ ಜಿಲ್ಲೆ ಯಲ್ಲಿರುವ 
ಮೋಮಿನಾಬಾದ ಎಂಬ ತಾಲೂಕಿನಲ್ಲಿ-ತ್ತತೆ. ಇದು ಗೋದಾವರೀ ತೀರ 
ಪ್ರದೇಶದಲ್ಲಿ ಗೋದಾವರೀ ನದಿಯ ಬಲಭಾಗದಲ್ಲಿದೆ. ಇದು ಸೊಲ್ಲು ಪುರ 
ಪಟ್ಟಿಣದ ಉತ್ತರಕ್ಕೆ ಸುಮಾರು ೧೩೦ ಮೈಲು ದೂರವಿರುತ್ತದೆ. ಗೋದಾ 
ವರಿಯು ಪರಳಿಯಿಂದ ಉತ್ತರಕ್ಕೆ ೧೫-೨೦ ಮೈಲುಗಳ ಮೇಲೆ ಹರಿಯು 
ತಿದ, ಇದರ ಮೂರ್ವದ ಹೆಸರು ಪರಿನಳಿಗೆ ಎಂಬುದಾಗಿ ತ್ತು. 


ಕಾವಿ 

ಈ ಪರಿವಳಿಗೆಗೆ ಸಮೀಪವಾಗಿ ಒಂದು ಶಿನ ಕುರವಿದ್ದು 3ಶ್ಲಿ ಒಬ್ಬ 
ಶಿವಭಕ್ತನು ತನ್ನ ಹೆಂಡಶಿಯೊಡನೆ ಸುಖನಾಗಿ ವಾಸ ಮಾಡುತ್ತಿದ್ದನ.. 
ಉಭಯ ದಂಪತಿಗಳು ಶಿವನಲ್ಲಿ ಪೂರ್ಣ ವಿಶ್ವಾಸವು ಕೃವರು. ಯಾವಾಗಲೂ 
ಲಿಂಗಸೂಜೆಯಲ್ಲಿ ನಿರತರಾದನರು. ಅವರಿಗೆ "ವೈಜನ್ವೆ' ಎಂಬ ಹೆಸರಿನ 
ಮಗಳು ಹುಟ್ಟಿದಳು. ಅನಳು ತನ್ನ ತಾಯಿತಂದೆಸಳಂತೆಯೇ ಲಿಂಗಭಕ್ತಿ 
ಯುಳ್ಳವಳಾಗಿ ಲಿಂಗಾನುಭನಿಯಾಗಿ ಆಚರಿಸುತ್ತ ಬಂದಳು. ಅನಳು ಹೀಗೆ 
ಬೆಳೆಯುತ್ತ ಯೌವ್ವನಾವಸ್ಥೆಯನ್ನು ಹೊಂದಿದಳು. _ 

ಹೀಗಿರಲಾಗಿ ವೈಜನ್ವೈಯ ತಂದೆಯ ತಂಗಿಯು ಸಂನಳಗೆ ಗ್ರಾಮದ 
ಲ್ಲಿರುತ್ತಿ ದ್ದಳು- ಅವಳು ಒಂದುದಿನ ತನ್ನೆ ಅಣ್ಣನನ್ನು ಕಾಣಲಿಕ್ಕೆಂದು 
ಅವನಿನ್ವ ಗ್ರಾಮಕ್ಕೆ ಬಂದಳು. ಆನಳು ವೈಜವೈಯನ್ನು ನೋಡಿ ಅವ 
ಳನ್ನು ತನ್ನ ಮಗನಾದ ನೇಮಿಸೆಟ್ಟಿಗೆ ಕೊಡಬೇಕೆಂದು ತನ್ನ ಅಣ್ಣನಿಗೆ 


೧೧ 


ಕೇಳಿದಳು. ಅದಕ್ಕೆ ಅನನು ನೀವು ಜೈನರು. ನಾವು ಶಿವಭಕ್ತರು. 
ನೇಮಿಸೆಟ್ಟಿಯು ನನಗೆ ಶೋದರಳಿಯನಾದರೇನಾಯಿತು? ನಾನು ನನ್ನ 


ಮಗಳನ್ನು ಶ್ರವಣರಿಗೆ ಕೊಡುವದಿಲ್ಲ ಎಂದು ಹೇಳಿದನು. ಅದಕ್ಕೆ ಅವನ 
ತಂಗಿಯು ಅಣ ನೇ ನೀನು ನಿನ್ನೆ ಬೆನ್ನುಬಿದ್ದ ತಂಗಿಗೆ ಲೇಸು ಡಿದ 


ನಾನು ವೈಜವೈೆ ಉನ್ನು ಎಂದೂ RE ಅವಳನ್ನು ನನ್ನ 
ಮಗನಿಗೆ ನೀನು ಕೊಡಲೇಜಬೇಕೆಂದು ಛಲ ಹಿಡಿದು ಮನೆಯಲ್ಲಿಯೇ 
ಕುಳಿತಳು. ಆದರೂ ಅವಳ ಅಣ್ಣನು ಅದಕ್ಕೆ ಒಪ್ಪದಿರಆರಿ ಅವಳು 
ಎರಡು ಮೂರು ದಿನಗಳವರೆಗೂ ಉಪವಾಸ ಕುಳಿತಳು. ಆಗ ಬಂಧು 
ಬಳೆಗದವರು ಅದನ್ನು ನೋಡಿ ಅಣ್ಣನ ಮನೆಯಲ್ಲಿ ನೆರೆದು ಅವನಿಗೆ - 
ನೀನು ಹೀಗೆ ಕ್ರೂರತನ ಎರಾಡಬೇಡ- ಹಿರಿಯರಲ್ಲಿ ನೆಂಟರಲ್ಲಿ ಹೀಗೆ 
ಛಲವಿರಬಾರದು. ನಿನ್ನ ತೆಂಗಿಯು ಜೈ ನಳಾದರೇನಾಯಿತು? ಅವಳ 
ಮಗನಿಗೆ ನಿನ್ನ ಮಗಳನ್ನು ಕೊಡುವದೇ ಉಚಿತವು, ಎಂದು ಹೇಳಲು 
ಅವನು ಕಡೆಗೆ ಆದಕ್ಕೆ ಒಪ್ಪಿ ತನ್ನ ತಂಗಿಗೆ. ನನ್ನ ಮಗಳನ್ನು ನಿನ್ನ 


ಮಗನಿಗೆ ಕೊಡುವೆನು ಹ ಅವಳಿಗೆ ಮಾತನ್ನು ಕೊಟ್ಟನು. ಆ ಮೇಲೆ 
ಉಭಯತರು ಲಗ್ನದ ಸಿದ್ಧತೆಯಲ್ಲಿ ತೊಡಗಿದರು" 

ಅದರೆ ವೈಜನ್ವೆಯು ” ಹೆರನಲ್ಲಿ ಪೂರ್ಣ ಧಕ್ತಿಯುಳ್ಳವಳಾಗಿದ್ದಳು. 
ಅವಳು ತನ್ನನ್ನು ಒಬ್ಬ ಜೈನನಿಗೆ ಕೊಟ್ಟು ಲಗ್ನ ಮಾಡುತ್ತಾರೆಂಬುದನ್ನು 
ಕೇಳಿ, ಮನದಲ್ಲಿ ಅತ್ಯಂತವಾಗಿ ನೊಂದು ತನ್ನಲ್ಲಿ- ಈಗ ನಾನೇನು 
ವ ನಾಡಲಿ? ನಾನು ಭವಿಯನ್ನು ಸೋಂಕದೆ। ಹೇಗಿರಲಿ? ತಿಳಿನಿನಲ್ಲಿ ಹುಟ್ಟಿದ 
ನಾನು ಮರವೆಯಲ್ಲಿ ಹೇಗೆ ಇರ? ಪರಮಾತ್ಮನೇ, ನಿನ್ನನ್ನು ಇನ್ನು ಮೇಲೆ 
ನಾನು ಹೇಗೆ ನೆನೆನೆನು? ನೀನು ನನ್ನನ್ನು ರಕ್ಷಿಸು, ಎಂದು ಶೋಕಿಸ 
ಹಕ್ತಿದಳು. ಹೀಗಿರಲು ಆ ದಿನ ರಾತ್ರಿ ಅವಳ ಕನಸಿನಲ್ಲಿ ಪರಮಾತ್ಮನು 
ಬಂದು- ವೈಜವೊೈೆಯೇ ನೀನು ಚಿಂತೆ ಮಾಡಬೇಡ, ನಾನು ಯಾವಾಗಲೂ 
ನಿನ್ನ ಸಮೀಪದಲ್ಲಿ ವೆನು. ನನ್ನನ್ನು ನಂಬು. ನೀನು ನೇಮಿಸೆಟ್ಟ್ರಿಯನ್ನು 
ಮದುವೆಯಾಗು. ಜಗತ್ತಿನಲ್ಲಿ ನಿನ್ನ ಹೆಸರು ಕಡೆಯವರಿಗೆ. ಉಳಿಯು 
ವಂತೆವಾಡುವೆನು ನಂದು ಹೇಳಿದನು. ಮರುದಿವಸ ಲಗ್ನಕಾರ್ಯವು 
ಪ್ರಾರಂಭವಾಯಿತು. ಲಗ್ಗವು ಮುಗಿಯಿತು. ತಂದೆಯು ಮಗಳನ್ನು 
ಅಳಿಯನಿಗೆ ಒಪ್ಪಿಸಿದನು. ಅಳಿಯನು ಅನಳನ್ನು ಕರೆದುಕೊಂಡು ತನ್ನ 
ಗ್ರಾ ಮವಾದ' ಪರಿವಳಿಗೆಗೆ ಹೋದನು. 


೧೨ 


ಆದರೆ ವೈಜವೈಗೆ ಗಂಡನ ಮನೆಯಲ್ಲಿ ಎಲ್ಲವೂ ಕತ್ತಲೆಯಾದಂತೆ 
ತೋರಹತ್ತಿತು. ಅವಳ ಮನಸ್ಸಿನಲ್ಲಿ ಎಷ್ಟು ಮಾತ್ರವೂ ಸಮಾಧಾನವಿರೆ 
ಲಿಲ್ಲ. ಅಲ್ಲಿ ತನ್ನ ಲಿಂಗಸೂಜೆಯಲ್ಲಿರಲು ಅವಳಿಗೆ ಎಷ್ಟುಮಾತ್ರವೂ ಅವ 
ಕೌಶವಿರಲಿಲ್ಲ. ಆದರೂ ಅವಳು ಯಾವಾಗಲೂ ಲಿಂಗಧ್ಯ್ಯಾನದಲ್ಲಿಯೇ ಇರು 
ವಳು. ಹೆರಿಹರ. ಮಹಾಕವಿಯು ಅವಳ ಈಗಿನ ಲಿಂಗಾಚರಣೆಯನ್ನು 
ವರ್ಣಿಸಿರುವದು ಹೆೇಗೆಂದಕೆ- ಆಗ ಅವಳು ಭಸಿತ ರುದ್ರಾಕ್ಷಿಗಳನ್ನು ತನ್ನ 
ಮನವೆಂಬ ಶರೀರದಲ್ಲಿ ಧರಿಸಿದಳು. ಅದರಲ್ಲಿರುವ ಹುಸಿ, ಲೋಭಗಕೆಂಬ 
ಕಸವನ್ನು ಉಡುಗಿಬಿಟ್ಟಳು. ತನ್ನ ಹೈದಯ ಕಮಲದ ಕರ್ಣಿಕಾಹೀಠದಲ್ಲಿ 
ಸದಮಳ ಪ್ರಕಾಶ ರೂಸವಾದ ಲಿಂಗವನ್ನು ಸ್ಥಾಪಿಸಿಕೊಂಡು ಅದು ಬೆಳ 
ಗುನಂತೆ ಮಾಡಿದಳು. ತನ್ನ ಮನಸ್ಸು ಎಂಬುದನ್ನು ಅದಕ್ಕೆ ಆರಿಸಿ 
ದಳು. ಲಿಂಗದ ಬಗ್ಗೆ "ಅವಳಲ್ಲಿ ಉಂಟಾದ ಪ್ರೀತಿಯ ಸಿರೇ ಅದಕ್ಕೆ 
ಧಣಪವಾಯಿತು. ತನ್ನ ನೆನಹಿನ ಅರಿವಿನ ಅಚ್ಚೆ ಬೆಳಗಿನ ಪ್ರಕಾಶನೇ 
ಅವಳಿಗೆ ದೀಪವಾಯಿತು. ಈ ತೆರದ ಭಕ್ತಿಯೋಗದಿಂದ ಪರಮಾಕ್ಮನನ್ನು 
ಅವಳು ಧ್ಯಾಫಿಸುತ್ತ ಲಿಂಗಾಂಗ ಸಾಮರಸ್ಯದಲ್ಲಿ ಜೈನನಾದ ಗಂಡನ ಮನೆ 
ಯಲ್ಲಿ ಲಿಂಗಸುಖದಲ್ಲಿರಹತ್ತಿದಳು. ಅವಳು ಜೈ ನರಲ್ಲಿದ್ದರೂ ತಿಲದ ತೈಲ 


ದಂತೆ ಹೊದ್ದಿ ಯೂ ಹೊದ್ದದಂತೆ ಇದ್ದಳು. ನಗ ಗುಪ್ತ ಭಕ್ತಿಯಿಂದ 
ಅನಳು ತನ್ನ” ಪತಿಯ ಮತ್ಕೆಯಲ್ಲಿ ಕಾರಿ ಕಳೆ ಖುಹೆತ್ತಿ ದಳು. 

ಹೀಗಿರಲು ಒಂದುದಿನ ನೇಮಿಶೆಟ್ಟಿಯು ವೈಜಸ್ವೆಗೆ- ನಾನು ಇಂದಿನ 
ದಿನ ಜೈನಮುನಿಗಳಿಗೆ ಊಟಹಾಕುತ್ತೇನೆ. ಅವರಿಗೆ ನಾನಾ ತರಹದ ಸೊಗ 
ಸಾದ ಅಡಿಗೆಯನ್ನು ಮಾಡು, ಎಂದು ಹೇಳಿ ಆಹಾರ ಪದಾರ್ಥಗಳನ್ನು 
ತಂದು ಅವಳಿಗೆ ಕೊಡಲ್ಲು ಅವಳು ಹಾಲೋಗರ, ಹಾಲುಂಡೆ, ಹಾಲು 
ಮಂಡಿಗೆ, ತರಗು, ಲಡ್ಲುಗೆ, ಇಡ್ಡಲಿಗೆ, ಹಾಲು ಪಾಯಸ" ಬೋನ 
ಮೊದಲಾದ ರುಚಿ ಪದಾರ್ಥಗಳನ್ನು ಸಿದ್ದ ಸಡಿಸಿದಳು. ಆಗೆ ಅವಳು ವನ 
ಸ್ಸಿನಲ್ಲಿ- ಅಕ್ಕಟಾ, ಈ ವಸ್ತುಗಳು ನನ್ನ್ನ ದೇವನಿಗಾಗಲಿಲ್ಲ. ಅವುಗಳಿಂದ 
ನಾನು ಮಹೆ:ಶ್ವರರೆನ್ನು ತೃಪ್ತಿಸಡಿಸಲಿಲ್ಲ. ಅವು ಭವಿಗಳಿಗೆ ಹೋಗುತ್ತವೆ. 
ನನ್ನ ತ:ಡಿಯು ನನ್ನನ್ನು ಭವಿಗಳಿಗೆ ಕೊಟ್ಟಿದ್ದರಿಂದ ಶಿವನೇ ನಿನ್ನ ಭಕ್ತರ 
ಸೇವೆ ಮಾಡುವದು ನನ್ನಿಂದ ಆಗದಂತಾಗಿದೆ, ಎಂದು ಮನದಲ್ಲಿ ನೊಂದು 
ಕಣ್ಣೀರಡುತ್ತೆ ಕುಳಿತಳು. ಹೀಗೆ ಅವಳು ಕುಳಿತಿರಲು ಶಿವನಿಗೆ ಕರುಣೆ 


ಯುಂಟಾಗಿ ಅತನು ಒಬ್ಬ ಜಂಗಮನ ನೇಷನನ್ನು ಧಾರಣನೂಡಿಕೊಂಡತಿ 


೧೩ 


ನೇಮಿಸೆಟ್ಟ ಇದ್ದ ಮನೆಯ ಮುಂಡೆಬಂದು ನಿಂತು-- ನಾನು ಪರವೂ 
ರಿಂದ ಬಂದಿದ್ದೇನೆ. ನಾನು ಹಸಿದಿಶ್ಚೇನೆ, ನಿಮಗೆ ಶಿವನ ಕರುಣವಾಗಲಿ 
ಎಂದು ನುಡಿಯಲು ವೈಜವೈಯು ಆ ಧ್ವನಿಯನ್ನು ಕೇಳಿ ಹೊರಗೆ: ಬಂದು 
ಅಲ್ಲಿ ಒಬ್ಬ ಜಂಗಮನು ನಿಂತಿದ್ದನ್ನು ಕಂಡು ಅವಳು ಹೆರುಸಿತಳಾಗಿ-- 
ಆ ಜಂಗಮನಿಂದ ನನ್ನ ಬಯಕೆಯು ಈಡೇರಿತು. ಫೀವು ಒಳ್ಳೇ ಸಮಯಕ್ಕೆ 
ಬಂದಿರಿ ಎಂದು ನುಡಿಯುತ್ತ ಅವನಿಗೆ ಸಾಷ್ಟ್ರಾಂಗವೆರಗಿದಳು. ಆಮೇಲೆ 
ಅವಳು ತಾನು ಸಿದ್ಧಮಾಡಿದ್ದ ಪಕ್ವಾನ್ನಗಳನ್ನು ತಂದು ಅವನಿಗೆ ನೀಡಿ 
ಇನ್ನುಮೇಲೆ ನೀವು ಇಲ್ಲ ನಿಲ್ಲಬೇಡಿರಿ. ಇಷ್ಟರಲ್ಲಿಯೇ ಶ್ರವಣರು ಬರತ 
ಕ್ನವರಿದ್ದಾರೆ. ನೀನು ಅನರ ಕಣ್ಣಿಗೆ ಬೀಳದಂತೆ ಹೋಗಿಬಿಡಿರಿ ಎಂದು 
ಹೇಳಿದಳು. ಹೀಗೆ ಅವಳು ನುಡಿಯುವಸ್ಟರಲ್ಲಿಯೇ ನೇಮಿಸೆಟ್ಟಿಯು ಜಿನ 
ಮುನಿಗಳನ್ನು ಕರಿದುಕೊಂಡು ಮನೆಯ ಬಾಗಿಲನ್ನು ಪ್ರವೇಶಿಸಿದನು, 
ಆ ಮುನಿಗಳು ವೈಜವೈೈಯು ತಾನು ಮಾಡಿದ ಊಟದ ಪದಾರ್ಥಗಳನ್ನು ಒಬ್ಬ 
ಜಂಗಮನಿಗೆ ನೀಡುತ್ತಿರುವದನ್ನು ಕಂಡು ಅವರು ನೇಮಿನೆಟ್ಟಿಗೆ- ನೀವು 
ಮಾಡಿದ ಅಡಿಗೆಯನ್ನು ನಾವು ಇನ್ನುಮೇಲೆ ಮುಟ್ಟುವದಿಲ್ಲ- ಆ ಗೊರ 
ವನು ಅದನ್ನು ಎಂಜಲು ಮಾಡಿದ್ದಾನೆ ಎಂದು ಅಂದು, ಅನರೆಲ್ಲರೂ ಮನೆ 
ಯನ್ನು ಬಿಟ್ಟು ಹೊರಗೆ ಹೊರಟುಹೋದರು. 


ನೇಮಕಿಟ್ಟಯು ವೈ ಜವ್ವೆಯು ಮಾಡಿದ್ದನ್ನು ತಿಳಿದನನಾಗಿ ಆತ್ಯಂಕ 
ಕುಪಿತನಾಗಿ ಅವಳಿಗೆ- ನೀನೇನು ಮಾಡಿಸ? ಅನ್ನವನ್ನು ಜಂಗಮನಿಗೆ ನೀಡಿ 
ಕೆಡಿಸಿಬಿಟ್ಟಿಯಾ? ಮುನಿಗಳು ಊಟಮಾಡದೆ ಹಸಿದುಕೊಂಡು ಹೊರಟು 
ಹೋದರು. ನನ್ನ ಅರುಹನ ವ್ರತಕ್ಕೆ ಭಿಂಗತಂಡೆ ಎಂದು ನುಡಿದನು. 
ಅದನ್ನು ಅನಳು ಕೇಳಿ ಕೆರಳಿದಳು. (ಪತಿಯು ಶಿವನಿಂಡೆ ಮಾಡಿದನೆಂದು) 
ಆಗಿ ಅವಳು ರೌದ್ರರೂಪತಾಳಿ ಅಂದದ್ದು ಜನರೆಲ್ಲ ಅಡಿಗೆ ಮಾಡು 
ವದು ಅಗ್ನಿಯಿಂದ. ಆ ಅಗ್ನಿಯು ಶಿವನ ಹಣೆ ಗಣ್ಣಿನಿಂದ ಬಂದ ಎಂಜಲ್ನ್ನು 
ಅಂಥ ಎಂಜಲಿಂದಾದ ಆಹಾರವನ್ನು ನೀವೆಲ್ಲ ಉಣ್ಣು ತ್ರೀರಿ ಅದನೃ 
ಜಂಗಮನಿಗೆ ನೀಡಿದಲ್ಲಿ ಅದು ಎಂಜಲು ಹೇಗೆ? ನೀವು ಅರುಹನೆಂದು 
ಪೂಜಿಸುವ: ವಸ್ತುವು ಭೂಮಿಯೊಳಗಿಲ್ಲ. ಅದು ವೇದದಲ್ಲಿಲ್ಲ. ಶಾಸ್ತ್ರದ 
ಲಿಲ್ಲ ಬತ್ತಲೆಸು ಬೊಂಬೆಗಳನ್ನು ನೀವು ಪೂಜಿಸಿ ಬಳಲುನದಜೇಕೆ ? 
ಎಂದು ಫಿಷ್ಮುರನಾಗಿ ಸಿಟ್ಟಿನಿಂದ ನುಸಿದಳು, ಅದನ್ನು ನೇಮಶೆಟ್ಟಯು 


ಗಲ 


ಕೇಳಿ ಕೆರಳಿದನನಾಗಿ ಅವಳನ್ನು ಹೊಡೆದು ಬಡೆದು ಘಾಸಿ ಮಾಡ 
ಹತ್ತಿದನು. ಆ ಅಬಲೆಯನ್ನು ಮುಟ್ಟಿ ಮುಟ್ಟಿ ಒಳಿತಾಗಿ ಬಡಿಯಹೆತ್ತಿ 
ದನು. ಆದರಿ ಅವಳನ್ನು ಹೊಡೆದ ಹಾಗೆ ಆ ಹೊಡೆತಗಳು ಆಕೆಗೆ 
ತಾಕಲಿಲ್ಲ. ಪಟ್ಟಿಣದಲ್ಲಿದ್ದ ಜೈನರಿಗೆ ತಾಕ ಹತ್ತಿದವು. ಆದರೆ ಅವಂಗೆ 
ತಮಗೆ ಹೀಗೇಕಾಯಿತೆಂಬದು ಏನೂ ತಿಳಿಯದೆ ಗಟ್ಟಿಯಾಗಿ ಅಕ್ರೋಶ 
ಮಾಡಹೆಕ್ತಿದರು. ಅಷ್ಟರಲ್ಲಿ ಸೂರ್ಯಾ ಸ್ತಮಯವಾಯಿತು. 


ವೈಜವ್ರೆಯು ತನ್ನ ಪತಿಯು ಹೀಗೆ ತನ್ನ ಕೂಡ ವರ್ಶಿಸಿದ್ದ ರಿಂದ 
ಬಹಳ ನೊಂದು ದುಃಖನಡುತ್ತ ಪರಮಾತ್ಮನ ಸ್ಮರಣೆಯಲ್ಲಿಯೇ ಮಲಗಿ 
ದಳು. ಅಗ ರಾತ್ರೆಯಲ್ಲಿ ಶಿನನು ಆಕೆಯ ಕನಸಿನಲ್ಲಿ ಬಂದು- ವೈಜವ್ವೆ 
ಯೇ ಅಂಜಬೇಡ, ಚಿಂತಿಸಬೇಡ. ನಾಳೆ ಪಟ್ಟಿ ಇದಲ್ಲಿ ಒಂದು ಅದ್ಭುತ 
ವಾಗುವದು. ನಾನು ಸಟ್ಟಿಣದಲ್ಲಿಯ ಜಿನನ ಶಿರವನ್ನೊಡೆದು ಅಲ್ಲಿ 
ಮೂಡುವೆನು, ಅಂಜಬೇಡ, ಎಂದು ಸಮಾಧಾನ ಹೇಳಿ ಅಂತರ್ಧಾನನಾದನು. 
ವೈಜವೈಯು ಅದನ್ನು ಕೇಳ ನನ್ನ ಮೇಲೆ ಶಿವನ ಕರುಣನಿಸೆ ಎಂದು 


ತಿಳದು ಹರುಸಿತಳಾಗಿ ಬೆಳಗಿನಲ್ಲೆದ್ದು ಶಿವನ ಧ್ಯಾನಮಾಡುತ್ತ ಕುಳಿತಳು. 


ಮರುದಿನ ಮುಂಜಾವಿನಲ್ಲಿ ಶ್ರವಣರು ಎಂದಿನಂತೆ ಬಸದಿಗೆ ಹೋಗಿ 
ಅದರ ಬಾಗಿಲವನ್ನು ತೆಕೆಯಲು ಪ್ರಯತ್ನಿಸಿದರು. ಆದರೆ ಅದು ತೆರೆಯದೆ 
ಹೋಯಿತ. ಅವರು ಎಷ್ಟು ಪ್ರಯತ್ನ ಮಾಡಿದರೊ ಅದು ತೆರೆಯಲಿಲ್ಲ, 
ಇದೇನು ಕಂಟಕ ಬಂದಿತೆಂದು ಅವರು ನುಡಿಯುತ್ತಿರಲು ಅವರಲ್ಲೊ ಬ್ಬನು 
ಸೇಮಿಶೆಟ್ಟಿಯು ನಿನ್ನೆ ವೈಜವ್ವೆಯನ್ನು ಬಹಳ ಹೆಣಡೆದಿದ್ದಾನೆ. ಆದರೆ ಆ 
ಪೆಟ್ಟುಗಳು ಆವಳ ಮೇಲೆ ಬೀಳದೆ ಅವು ನಮ್ಮ ಮೇಲೆ ಬಿದ್ದ ವು. ಇಗ 
ರಿಂದ ನಾವು ಗಾಸಿಯಾಗಿದ್ದೇವೆ. ಹೀಗೆ ಹೇಳಲು ಅಲ್ಲಿ ನೆಕೆದನರು 
ನಂಗೂ ಪೆಟ್ಟುಗಳು ಬಿದ್ದಿವೆ.ಬಸದಿಯ ಬಾಗಿಲು ತೆರೆಯ:ದ್ದಕ್ಕೈ ನೈಜನ್ವೆ 
ಯನ್ನು ನೇಮಿಸೆಟ್ಟಿಯು ಇದಕ್ಕೆ ಹೊಡೆದಷ್ಟೀ ಕಾರಣವಾಗಿರಬಹ.ದೆಂದು 
ಆವರು ಊಹಿಸಿದರು. ಆಗ ಅನರೆಲ್ಲರೂ ಕೂಡಿಕೊಂಡು ವೈಜವ್ವೆ ಇದ್ದ 
ಗೆ ಬಂದು ಅವಳಿಗೆ ನಿನಗಾದ ನೋವಿನಿಂದ ನಾವು ಬಳಲಿದೆವು, ನಮ್ಮನ್ನು 
ಕ್ಷಮಿಸು. ಅಲ್ಲದೆ ಅರುಹನು ಕದವನ್ನಿಕ್ಕಿಕೊಂಡು ನಮ್ಮನ್ನು ಬಹಳ ಕಾಡ 
ಹೆತ್ತಿದ್ದಾನೆ. ನೀನು ಅಲ್ಲಿಯ ವರೆಗೆ ಬಂದು ಬಾಗಿಲವು ತೆರೆಯುವಂತೆ 
ಮಾಡು ಎಂದು ಹೇಳಿಕೊಂಡರು. 


೧೫ 


ಆಗ ವೈಜವೈಯು ಪರಮಾತ್ಮನ ಕರುಣೆಯು ನನ್ನ ಮೇಲೆ ಇದೆ, 
ಎಂಬ ನಂಬುಗೆಯಿಂದ ಅವನನ್ನು ಸ್ಮರಿಸುತ್ತ ಅನಕೊಡನೆ ಜಿನಾಲಯಕ್ಕೆ 
ಹೋದಳು. ಅದರ ಬಾಗಿಲಲ್ಲಿ ನಿಂತು ಶಿವನನ್ನು ಕುರಿತು (ದ) ಸಕಲ 
ಭುವನ ತಿಮಿರ ಹೆರನೇ, ಕರುಣಿಸು ಕರುಣಿಸು, ಹೀಗೆ ಸ್ತುತಿಸುತ್ತ 
ಆ ಚೈ ಶ್ಯಾಲಯದ ಬಾಗಿಲನ್ನು ಮುಟ್ಟಿ ದಳು. ಅವಳು ಮುಟ್ಟಿದ ಕೂಡಲೆ 
ಆ ಬಾಗಿಲು ಫಕ್ಕನೇ ತೆಕೆದುಬಿಟ್ಟಿ ತು. ಅದರೆ ಒಳಗೆ ನೋಡುತ್ತಾರೆಯೇ, 
ಜಿನಮೂರ್ತಿಯ ಶಿರವು ಒಡೆದು ಬಿದ್ದಿದೆ. ಆದರ ಸ್ಥಳದಲ್ಲಿ ಶಿವಲಿಂಗವು 
ಮೂಡಿದೆ. ಸುತ್ತುಮುತ್ತಲಿದ್ದ ಬತ್ತಲೆಗೊಂಬೆಗಳು ಅಲ್ಲಲ್ಲಿ ಉರುಳಿ ಬಿದ್ದಿವೆ. 
ಈ ಸ್ಥಿ ತಿಯಾದದ್ದನ್ನು ಕಂಡರು. 


ಅಲ್ಲಿ ನೆಕಿದಿದ್ದ ಜೈನರು ದೇವಾಲಯದಲ್ಲಿ ಈ ಅದ್ಭೃತವಾದದ್ದನ್ನು 
ಕಂಡು ಅವರು ವೈಜವೈಗೆ ನಮಿಸಿ, ಇನ್ನುಮೇಲೆ ನಾವು ಜಿನ ಧರ್ಮ 
ವನ್ನು ಬಿಟ್ಟಿ ಬಿಡು ನೆವು. ನಮಗೆ ಲಿಂಗದೀಕ್ಷೆ ಮಾಡಿಸೆಂದು ಅವಳಿಗೆ 
ಹೇಳಿಕೊಂಡರು, ನೇಮಿಸೆಟ್ಟಿ ಯು ಸಹ ಲಿಂಗಡೆನುರಿನಲ್ಲಿ ನಿಂತು ನಮ 
ಸೃರಿಸಿ ವೈಜವ್ವೆಗೆ--ನಾನು ಪಾಪಿಸ್ಯನು ನಿನ್ನನ್ನು ನಾನು ಬಹಳ ನೋಯಿ 
ಸಿದೆನು. ಇದಕ್ಕೋಸ್ಕರ ನೀನು ನನ್ನನ್ನು ಕ್ಷನಿಸು ಕ್ಷಮಿಸು ಎಂದು ಬೇಡಿ 
ಕೊಂಡನು. ಅದಕ್ಕೆ ವೈಜವ್ರೈಯು ನೀನು ನನ್ನ ಪತಿಯು, ಇದರಿಂದ 
ನಿನಗೆ ಯಾನ ಪಾಸವು ಉಂಟಾಗಲಾರದು ಎಂದು ನುಡಿದು ಎಲ್ಲರಿಗೆ 
ತ್ರಿಲಂಗಗಳೆ ರೀತಿಯನ್ನು ತಿಳಿಸಿ ಲಿಂಗದೀಕ್ಷೆಯನ್ನು ಮಾಡಿದಳು. ಆಗ 
ನೇಮಿಸೆಟ್ಟಿಯು ನನಗೇನಪ್ಸಣೆ ಎಂದು ಕೇಳಲು, ಅವಳು -- ಸರಮಾತ್ಮನ್ನು 
ಲಿಂಗವಾಗಿ ಇಲ್ಲಿ ಮೂಡಿದ್ದಾನೆ. ಈ ದೇನನನ್ನು ನೀನು ಅರ್ಚಿಸುತ್ತ. ಪರ 
ಮಾತ್ಮನಲ್ಲಿ ಬೆರೆಯು ಎಂದು ನುಡಿಯುತ್ತ ತಾನು ಆ ಲಿಂಗದಲ್ಲಿಯೇ 
ಐಕ್ಕಳಾದಳು. ಆ ಲಿಂಗವು ಅಂದಿನಿಂದ " ೈ ಜನಾಥಲಿಂಗ' ವೆಂಬ ಹೆಕರಿ 
ನಿಂದ ನಾಡಿನಲ್ಲಿ ಪ್ರಸಿದ್ಧ ವಾಯಿತು. ಈಗೆಲೂ ಅದಕ್ಕೆ ಇದೇ ಹೆಸರು ಇದ್ದೆ 


ವೈಜನಾಥ ಲಿಂಗವು ಉತ್ತರ ಕರ್ನಾಟಕದಲ್ಲಿಯೂ ಮಹಾರಾಸ್ಟ್ರ 
ದೇಶದಲ್ಲಿಯೂ ಅತ್ಯಂತ ಪನಿತ್ರ ಸ್ಥಾನವೆಂದು ಈಗಲೂ ಪ್ರಸಿದ್ಧವಾಗಿರು 





(೧) ಇದು ಹರಹರ ಕವಿಯ ಉಕ್ತಿಯು. 


೧೬ 


ತ್ತದೆ. ಈ ಪ್ರಕಾರ ಷರಳೀ ವೈಜನಾಥ ಲಿಂಗವು ಶಿವ ಶರಣಿಯರಲ್ಲಿ ಅತ್ಯಂತೆ 
ಖ್ಯಾತಿಯನ್ನು ನಡೆದ ವೈ ಜವ್ವೆಯದಾಗಿರುತ್ತದೆ. ಈ ಶಿವಾಲಯಕ್ಕೆ ಎಲ್ಲ 
ಸಮಾಜದವರು ಈಗಲೂ ಬಹು ಭಕ್ತಿಯಿಂದ ನಡೆಡು ಕೊಳ್ಳುತ್ತಾರೆ. 
ಕಥಾಂತರಗಳ;-- ವೈಜವೈಯ ವಿಷಯವಾಗಿ ಕೆಲವು ಗ್ರಂಥಗಳಲ್ಲಿ 
ಕಥಾಂತರಗಳಿವೆ. ಅವುಗಳಲ್ಲಿ ಮುಖ್ಯವಾದುದು . ಯಾವದೆಂದರೆ ವೈಜ 
ವೈಯು ಜೈನ ಮುನಿಗಳಿಗೆಂದು ಸಿದ್ಧ ಮಾಡಿದ ಆಹಾರ ಪದಾರ್ಥಗಳನ್ನು 
ಒಬ್ಬ ಜಂಗಮನಿಗೆ ಕೊಟ್ಟಿದ್ದನ್ನು ಅವಳ ಗಂಡನು ನೋಡಿ ಬಹಳ ಕೋಪ 
ಗೊಂಡು ಅವಳನ್ನು ಬಹಳ ಹೊಡೆಮ ಬಡಿದು ಮನೆಯ ಹೊರಗೆ ಹಾಕಿ 
ದನು. ಆಗ ಅವಳು ದುಃಖಿಸುತ್ತ ಬೀದಿಯಿಂದ ಹೋಗುತ್ತಿರುವಾಗ ಮಧ್ಯ 
ದಲ್ಲಿ ಒಂದು ದೇವಾಲಯವನ್ನು ಕಂಡು ಅದು ಹರನ ದೇವಾಲಯ ವೆಂದು 
ಭಾವಿಸಿ ಒಳಗೆ ಪ್ರ ವೇಶಿಸಿದಳು. ಆದರೆ ಅದು ಒಂದು ಚೈ ತ್ಯಾಲಯವಾಗಿತ್ತು. 
ದುಃಖದ ಭರದಲ್ಲಿ ಅನಳ ಕಣ್ಣಿಗೆ ಎಲ್ಲವೂ ಮಬ್ಬುಗನಿದು ಆನ್ಹದೂ 
ನಿಚ್ಚಳವಾಗಿ ಕುಣುತ್ತಿದ್ದಿಲ್ಲ. ಅನಳು ಆ ದೇವಾಲಯವನ್ನು ಪ್ರವೇಶಿಸಿ 
ಅಲ್ಲಿಯ ಜಿನಮೂರ್ತಿಯು ಲಿಂಗವೆಂದು ಭಾವಿಸಿ ನಮಸ್ಕರಿಸಿದಳು. ಆಗೆ 
ಅ ಮುರ್ತಿಯು ಒಡೆದು ಹೋಗಿ ಅದರ ಸ್ಥಳದಲ್ಲಿ ಒಂದು ಲಿಂಗವು ಉದ್ಭವಿ 
ಸಿತು. ಅದೇ ವೈಜನಾಥ ಲಿಂಗವಾಯಿತು. ಗ್ರಾಮದಲ್ಲಿದ್ದ ಜೈನರು ಈ 


ಅದ್ಭುತವನ್ನು ಕಂಡು ವೈಜವ್ನೆಯು ಮಹಃ ಶರಣಿ ಎಂದು ಭಾವಿಸಿ ಅನ 
ಭಿ ೩ DN) 
ರೆಲ್ಲರೂ ಲಿಂಗ ಧಾರಿಗಳಾದರು, 


ವೈಜನೈಯ ಹೆಸರು ಗಣಸಹೆಸ್ರದಲ್ಲಿ ಬಂದಿಸಿ. ಅದ್ದರಿಂದ ಅವಳು 
ಪುರಾತನಇ. ಅವಳು ವೀರಕೈವ ಚಳವಳಿಯ ಆರಂಭಕಾಲದಲ್ಲಿ ಇಡ್ಡಂತೆ 


ತೋರುತ್ತದೆ. ಬಹುಶಃ ಬಸವೇಶ್ವರನಕಿಂತಲೂ ಕೆಲಕಾಲ ಹಿಂದಿನವಳಿರ 
ಬಹುದು. 

ಈ ಕಾಲದಲ್ಲಿ ಜೈನ, ವೀರಶೈವ ಮತ್ತು ಬ್ರಾಹ್ಮಣ ಸಮಾಜಗಳಲ್ಲಿ 
ಮತ:ಂತರಗಳು ಪರಸ್ತ್ರರ ಬಹೆಳ ಆಗುತ್ತಿದ್ದ ವು. ಅದ್ದರಿಂದಲೇ ವೈಜವ್ವೈಯ 
ತಂದೆಸಖ ಅವಳನ್ನು ಒಬ್ಬ ಜೈನನಿಗೆ ಕೊಟ್ಟು ಲಗ್ನಮಾಡಿದ್ದಾನೆ. ಇಂಥ 
ಉದಾಹಂಣೆಗಳು ಹಿಂದಿನಕಾಲದಲ್ಲಿರುವ ಶಿವಶರಣರಲ್ಲಿ ಅನೇಕನಿರುತ್ತವೆ. 
ಆದರೆ ಬಸವೇಶ್ವರನ ಕಾಲದಲ್ಲಿ ಶಿನಶರಣರ ಉದಾರ ತತ್ವಗಳು ದೇಶ 
ದಲ್ಲಿ ಪ್ರಸಾರವಾಗುತ್ತ ಹೋದಹಾಗೆ ಕೆಲಕಾಲದ ಮೇಲೆ ಈ ಮೂರೂ 


ಸಮಾಜಗಳು ತೀರ ಭಿನ್ನಭಿನ್ನವಾದವೆಂನು ತೋರುತ್ತದೆ. 


೧೭ 


ಈ ಕಾಲದಲ್ಲಿ ಗೋದಾವರೀಕೀರ ಪ್ರದೇಶದಲ್ಲಿ ಉರಿಲಿಂಗದೇವ, 
ಉರಿಲಿಂಗಪೆದ್ದಿ, ಕಾಳವ್ವೆ, ಕೋಲಂಬೆ ಮೊದಲಾದ ಶಿವಶರಣ ಶರಣಿಯರು 
ಆಗಿಹೋಗಿದ್ದಾರೆ. ಕುಂಬಾರ ಗುಂಡಯ್ಯನು ಇದ್ದೆ ಭಲ್ಲುಕಿ ಅಧವಾ 
ಭಾಲ್ಕಿ ಗ್ರಾಮವಾದರೂ ಈ ಪ್ರಾಂತಕ್ಕೆ ಸಮೀಪವಾಗಿಯೇ ಇದೆ. ಇದ 
ರಿಂದ ಶಿನಶರಣರ ತತ್ವಗಳು ಈ ಭಾಗದಲ್ಲೆ ಲ್ಲ ಪ್ರಸಾರವಾಗುತ್ತಲಿದ್ದದೆರಿಶದ 
ವೀರಶ್ಲೆನ ಸಮಾ ಜದ ಉದಯವಾದರೂ ಈ ಉತ್ತರ ಭಾಗದಲ್ಲಿ ಆಗುತ್ತ 
ಹೋಗಿರುತ್ತದೆಂದ: ತೆಣರುತ್ತದೆ. 

ಈ ಭಾಗದಲ್ಲಾದ ಶಿನಶರೆಣ ಶಿನಶರಣಿಯರಲ್ಲಿ ಕೆಲವರು ಕನ್ನಡ 
ವಚನಕಾರರಿದ್ದಾರೆ. ಈಗಲೂ ಇಲ್ಲಿಯ ಅನೇಕ ಗ್ರಾಮಗಳ ಹೆಳರುಗಳೂ 
ಕೂಡ ಕನ್ನಡವಿರುತ್ತವೆ. ಆಡ್ದರಿಂದ ೧೧ನೇ ಮತ್ತು ೧೨ನೇ ಶತನತಾನಗಳಲ್ಲಿ 
ಈ ಗೋದಾವರೀ ತೀರ ಪ್ರಡೇಶವು ಹೇಗೆ ೯ನೇ ಶತಮಾನದಲ್ಲಿ ಆಳಿದ ರಾಷ್ಟ್ರ 
ಕೂಟ ಅರಸನಾದ ನೃಪತುಂಗನ ಕಾಲದಲ್ಲಿ ಕನ್ನಡ ನಾಡಾಗಿತ್ತೋ ಹಾಗೆಯೇ 
೧೩ನೇ ಶತವಮಸಾನಕಾಲದಲ್ಲಿಯೂ ಇದು ಕನ್ನಡನಾಡಾಗಿಕ್ತೆಂದು ತೋರುತ್ತದೆ. 
ಜೆನನಿಯರ ತ್ರಿನಿದಿಯಲ್ಲಿ ವೈ ಜವ್ರೆಯ ಉಲ್ಲೇಖನಿರುತ್ತದೆ. ಅದು ಹೇಗೆಂದರೆ:- 


ರಾಜಾನ್ನದಡಿಗೆಯನ್ನೂರ ಜೈನಂಗುಣಿಸದೆ | ರಾಜಶೆಖರಗೆ 
ಉಣಿಸಿ ನಿತ್ಯವ ಪಡೆದ | ವೈಜಕ್ಕವ್ವೆಯೆ ಶರಣಾಗು ॥ 


೧೮ 


ಲ, ದುಗ್ಗ ಳೆ, 


ದೇವರ ದಾಸಿಮಯ್ಯನು ಸ್ತ್ರೀಯರಿಗೊ!ಸ್ಕರ ಆದರ ಭಾವವನ್ನು 
ತಾಳಿದವನು. ಆದ್ದರಿಂದ ಅವನ ಹೆಂಡತಿಯ್ದಾದ ದುಗ್ಗಳವ್ಹೆಯು ಅವನ 
ಕಾಯಕದಲ್ಲಿ ಅವನಿಗೆ ಯಾವಾಗಲೂ ಸಹಾಯವಾಗುತ್ತಲೇ ಬಂದಳು. 
ಅವಳು ಅವನನ್ನು ಎಂದೂ ವಿರೋಧಿಸಲಿಲ್ಲ. ಅನರಿಂದ ಅವನಿಗೆ ಗೃಹೆ 
ಸೌಖ್ಯವು ಉಂಟಾಗಿ ಅವನು ತನ್ನ ಕಾಯಕಗಳನ್ನು ಸಟ್‌ಸ್ಥಲಾನು 
ಸಾರವೂಗಿ ಜರಗಿಸಲು ಸಾಧ್ಯವಾಯಿತು. ಇದು ಶರಣರ ಕಾಯಕದ 
ವೈಶಿಷ್ಟ್ಯವಾಗಿದೆ. ಈ ವಿಷಯವಾಗಿ ಕೆಳಗೆ ಕಾಣಿಸಿಸ ಅನನ ಚುಕ್ರಿ 


3 
ಯಲ್ಲಿಯ ಆ ಖ್ಯಾಯಿಕೆಗಳು ವಿಚಾರಾರ್ಹವಾಗಿರುತ್ತವೆ. 


ಒಂದು ದಿವಸ ಕೈಲಾಸ ಸಪರ್ಕತದಲ್ಲಿ ಇಬ್ಬರು ಗಣಾಧೀಶ್ವರರು 
ವೈರಾಗ್ಯವಧಿಕವೋ ಸಂಸಾರವಧಿಕವೋ ಎಂಬುದರ ವಿಸಯವಾಗಿ ವಃಗ್ವಾದೆ 
ಮಾಡಹತ್ತಿದರು. ಅನರಲ್ಲಿ ಒಬ್ಬನು ಸೆಂಸಾರರಧಿಕನೆಂತಲೂ, ಇನ್ನೊ 
ಬ್ಬನು ವಿರಕ್ತಿ ಅಧಿಕವೆಂತಲೂ ವಾದಿಸಿದತು. ಆದರೆ ಇವುಗಳಲ್ಲಿ ಯಾನದು 
ಅಧಿಕನೆಂಬುದು ಅವರಿಗೆ ತಿಳಿಯದೆ ಹೋಗಲು ಅನರು ಶಿನನಕಿಗೆ ಬಂದು 
ಈ ಎರಡರಲ್ಲಿ ಯಾವದು ಅಧಿಕವೆಂದು ಅವನನ್ನು ಕೇಳಿದರು. ಅದಕ್ಕೆ 
ಅವನು- ಭೂಲೋಕದಲ್ಲಿ ನನ್ನ ಭಕ್ತರಾದ ದಾಸ ಡುಗ್ಗಳೆಯರೆಂಬ ಸತಿ-ಪತಿ 
ಗಳಿದ್ದಾರೆ ಅವರನ್ನು ನೀವು ಈ ವಿಷಯದಲ್ಲಿ ಕಾಸರ, ಎಂದು ಹೇಳಿ 
ದನು. ಹಾಗೆ ಅನರು ಮಾಹೇಶ್ವರರ ರೂಪು ಧಾರಣ ಮಾಡಿ ಭೂಲೋ 
ಕಕ್ಕೆ ಬಂದರು. ಇಲ್ಲಿಗೆ ಬಂದ ಬಳಿಕ ಅವರು ಮೊದಲು ದಾಸಿನುಯ್ಯನ 
ಮನೆಗೆ ಬಂದರು. ಆಗ ಅವನ ಮನೆಯನ್ನಿ ಉಭಯ ದಂಸತಿಗಳು ತನ್ಮು 
ಸಂಸಾರದ ನಿತ್ಯದ ಕಾರ್ಯಗಳಲ್ಲಿ ತೊಡಗಿದ್ದರು, ಹೀಗೆ ತೊಡಗಿದ್ದರೂ 
ಅವರ ಮನೆಯಲ್ಲಿ ಶಿವಾನುಭನದ ದಿವ್ಯ ತೇಜಸ್ಸು ಸ್ಪರಿಸುತ್ತಿ ತ್ತು. ಆಗ 
ದುಗ್ಗಳೆಯು ಧಾನ್ಯವನ್ನು ಕುಟ್ಟುವದರಲ್ಲಿ ತೊಡಗಿದ್ದಳು. ಆ ಕಾಲದಲ್ಲಿ 
ದೇವರ ದಾಸಿಮಯ್ಯನು ಅವಳನ್ನು ಕೆಲವೊಂದು ಕಾರ್ಯಕೆ್ಯೋಸ್ಕರ 
ಒಳಗೆ ಕರೆದನು. ಆಗ ಅನಳು ಎತ್ತಿದ ಒಥಿಕೆಯು ಮೇಲೆ ಅರ್ಧ 
ದಾರಿಯಲ್ಲಿದ್ದರೂ ಪತಿಯ ಆಸ್ವೆಯನ್ನು ಪಾಲಿಸುವವಳಾದ್ದರಿಂದ ಅವಳು 
ಆ ಒನಿಕೆಯನ್ನು ಕೆಳಗಿಳಿಸದೆ. ಅದನ್ನು ಅಲ್ಲಿಗೆಯೇ ಬಿಟ್ಟು ಅನ 


೧೯ 


ನಿದ್ದೆಜೆಗೆ ಬಂದಳು, ಅವಳು ಪತಿವ್ರತೆಯಾದ್ದರಿಂದ ಒನಿಕೆಯನ್ನು ಎಲ್ಲಿ 


ಬಿಟ್ಟದ್ದಳೋ ಅಲ್ಲಿಯೇ ಅದನ್ನು ಬಿಡಲು ಅಡು ಅಂತರದಲ್ಲಿಯೇ ನಿಂತು 
ಬಿಟ್ಟಿತು. ಇಷ್ಟು ಆಕೆಯ ಶಕ್ತಿಯು ಬೆಳೆದಿತ್ತು- 


ನೆಯ್ಗೆಯ ಕೆಲಸದಲ್ಲಿ ಸ್ತ್ರೀಯರು ಉ೦ಕೀ ಹೂಡಿ ಮಗ್ಗ ಕೈ ಬೇಕಾಗುವ 
ಎಳೆಗಳನ್ನು ಸಿದ್ಧ ಸಡಿಸಬೇಕಾಗುತ್ತದೆ. ಇದು ಸಾಮಾನ್ಯವಾಗಿ ಸ್ತ್ರೀಯರು 
ಮಾಡತಕ್ಕ ಕೆಲಸವು. ಆದರೆ ದೇವರ ದಾಸಿಮಯ್ಯನು ಈ ಕಾರ್ಯವನ್ನು 
ತನ್ನ ಹೆಂಡತಿಗೋಸ್ಟರ ತಾನೇ ಕೈಕೊಂಡಿದ್ದನು. ಒಂದು ದಿವಸ ಅದನ್ನು 
ಮಾಡುತ್ತಿರುವಾಗ ಅವನು ದುಗ್ಗ ಕೆಗೆ ಇಲ್ಲಿ ಎಳೆ ಹರಿದಿದೆ, ಅದು ಚನ್ನಾಗಿ 
ಕಾಣುವದಿಲ್ಲ ನೀನು ದೀಪನನ್ನು ತೆಗೆದುಕೊಂಡು ಬಂದು ಎಳೆಯನ್ನು ಹೆತ್ತಿಸ್ಪ 
ಎಂದು ಹೇಳಲು, ಅದು ಹಗಲು ಹೊತ್ತು, ಆಗ ಚನ್ನಾಗಿ ಕಾಣುತ್ತಿತ್ತು, ಹೀಗಿ 
ದ್ಹರೂ ಅವಳು ಅನನಿಗೆ-ಈಗೇಕೆ ದೀಸ ಬೇಕು ಎಂದು ಅವಳು ತಿರುಗಿ ಅವನಿಗೆ 
ಪ್ರಶ್ನೆ ಮಾಡಲಿಲ್ಲ. ಅವಳು ದೀಸನನ್ನು ಹೆಚ್ಚಿಕೊಂಡು ಬೆಳಕಿನಲ್ಲಿ ಬಂದ: 
ಹರಿದ ಎಳೆಗೆ ಕೆಚ್ಚು ಹಾಕಿ ಗಂಡನಿಗೆ ತೋರಿಸಿ ಒಳಗೆ ಹೋದಳು. ಇದ 
೭ಂದ ದುಗ್ಗಳೆ ದಾಸಿಮಯ್ಯ ಲ್ಲಿ ಎಷ್ಟು ಪರಸ್ಪರ ಸಹಕಾರ ಮತ್ತು ಪ್ರೇಮ 
ಭಾವವಿತ್ತೈ€ಓಒದು ಗೊತ್ತಾಗುತ್ತದೆ. 

ಮುಂದೆ ಕೆಲವು ನೇಳೆಯಾದ ಮೇಲೆ ದೇವರ ದಾಸಿಮಯ್ಯನ:-ದುಗ್ಗಳೇ, 
ಇಲ್ಲಿ ಬಾ ಕುಂಚಿಗೆಯನ್ನು ತಂದು ಕೊಡೆಂದು ಅವಳಿಗೆ ಹೇಳಿದನು. ಆಗ 
ಚಿಕ್ಕ ಮಕ್ಕಳಿಗೆ ಹೊದ್ದಿಸುವ ಕುಂಚಿಗೆಯ ಕೆಲಸವಿರಲಿಲ್ಲ. ಸರಾಳಿ 
ವರಾಡುವಾಗ ಉಪಯೋಗಿಸುನ ಕುಂಚಿಗೆ ಅವನಿಗೆ ಬೇಕಾಗಿತ್ತು. ಆದರೆ ತಾನು 
ಬೊತ್ತುಕೊಂಡಿದ್ದ ಕುಂಚಿಗೆಯನ್ನು ಗಂಡನು ಬೇಡುತ್ತಿರಬಹುದೆಂದು 
ತಿಳಿದು ಅವಳು ಅದನ್ನು ತೆಗೆದು ಗಂಡನಿಗೆ ಕೊಟ್ಟು ಹೋದಳು! 

ಪುರಾತನ ಕಾಲದಲ್ಲಿ ಮುನಿಗಳೂ ಸ್ತ್ರೀಯರೂ ಒಂದು ತರಹದ 
ಕುಂಚಿಗೆಯನ್ನು ಹೊತ್ತುಕೊಳ್ಳುತ್ತಿದ್ಳು ಅದನ್ನು ಗಂಡನು ಬೇಡುತ್ತಿರ 
ಬಹೆ:ಡೆಂದು ದುಗ್ಗಳಯು ತಿಳಿದು ಅವಳು ತನ್ನ ತಲೆಯ ಮೇಲಿದ್ದ ಅಂಥ 
ಕುಂಚಿಗೆಯನ್ನ ತೆಗೆದುಕೊಂಡು ಒಂದು ಗಂಡನ ಕೈಯ್ಯಲ್ಲಿ ಕೊಟ್ಟು 
ಹೊದಳು, 

ದೇವರದಾಸಿಮಯ್ಯ ದುಗ್ಗಳೆಯರು ಹೀಗೆ ತಮ್ಮ ಕಾಯಕವನ್ನು 
ಮತ್ತು ಸಂಸಾರ ಕಾರ್ಯಗಳನ್ನು ಮಾಡುನಲ್ಲಿ ಪರಸ್ಪರ ಸಹಾಯದಿಂದ 


೨೦ 


ಮತ್ತು ಪ್ರೇಮದಿಂದ ನಡಿಸುತ್ತಿರುವದನ್ನು ಆ ಉಭಯ ಮಹೇಶ್ವಕರು 
ಕಂಡು ಸಂಸಾರವು ಇದ್ದರೆ ಹೀಗಿರಬೀಕ್ಕು ಹೀಗಿದ್ದರೆ ಇದು ವಿರಕ್ತಿಗಿಂತಲೂ 
ಸುಖಕರವಾದದ್ದು, ಇಜೇ ಹೆಚ್ಚಿನದು, ಎಂದು ಅವರಿಗೆ ತೋರಿತು. 


ಇದಾದ ಮೇಲೆ ದೇವರದುಸಿಮಯ್ಯನು ಹೆಂಡತಿಯನ್ನು ಒಳಗೆ ಕರೆದು 
ಕೊಂಡು ಹೋಗಿ ಭೋಜನಕ್ಕೆ ಕುಳಿತನು. ಆದರೆ ಅವರು ಬಡವರು. 
ಊಟದಲ್ಲಿ ಸಕ್ತಾನ್ನಗಳಿರಲಿಲ್ಲ ಬಿಸಿ ಬಿಸಿ ಪದಾರ್ಥಗಳಿರಲಿಲ್ಲ. ದುಗ್ಗ 
ಳೆಯು ತಣ್ಣಗಿನ ತಂಗುಳ ಅಂಬಲಿಯನ್ನು ಒಳಗಿನಿಂದ ತಂದು ಎಲ್ಲರಿಗೂ 
ನೀಡಿದಳು. ದೇವರದಾಸಿಮ ಯ್ಯನು ಅದನ್ನು ಲಿಂಗಾರ್ನಣೆ ಮಾಡಿ ಅದನ್ನು 
ಸುರಿದುಕೊಳ್ಳ ಹತ್ತಿದನು. ಆಗ ಅನನು ತನ್ನ ಹೆಂಡತಿಗೆ ಈ ಅಂಬಿಲಿಯು 
ಬಹಳ ಬಿಸಿಯಾಗಿದೆ. ಅದನ್ನು ಬೀಸಿ ತಣ್ಣಗೆ ಮಾಡು ಎಂದು ಹೇಳಿ 
ದನು. ದುಗ್ಗಳವೈಯು ಅದನ್ನು ಕೇಳಿ ಗಂಡನಿಗೆ ಮಾರುತ್ತರ ಕೊಡದೆ 
ಅಂಬಿಲಿಯು ತಣ್ಣಗಿದ್ದರೂ ಒಂದು ಬೀಸಿಣಿಕೆಯನ್ನು ತಂದು ತಣ್ಣಗಿನ 
ಆ ಆಂಬಿಲಿಗೆ ಗಾಳಿಯನ್ನು ಹೂಕಹೆಕ್ತಿದಳು | 

ಆಗ ಆ ಉಭಯ ಗಣಾಧೀಶ್ವರರು ಸಂ ಸಾರನಿದ್ದ ರಿ ಹೀಗಿರಬೇಕು, ಹೀಗಿ 
ದ್ವಕಿ, ವಿರಕ್ಷಿಗಿಂತ ಸಂಸಾರವೇ ಅಧಿಕವು ಎಂದು ಅವರು ತಿಳಿದನರಾಗಿ ದುಗ್ಗಳೆ 
ದಾಸಿಮಯ್ಯರ ಅಸ್ಪಣೆಯನ್ನು ಅವರು ತೆಗೆದುಕೊಂಡು ಹೊರಗೆಹೊರಟರು. 


ಅನರು ದಾಸಿಮಯ್ಯನ ಮನೆಯನ್ನು ಬಿಟ್ಟು ಗೊಗ್ಗೇಶ್ವರನೆಂಬ 
ಬೇರೊಬ್ಬ ಶಿವಶರಣನ ಮನೆಗೆ ಹೋದರು. ಅವನೂ ಕೂಡ ಒಬ್ಬ ಶ್ರೇಷ್ಠ 
ಶಿವಾನುಭವಿಯು, ಲಿಂಗಾಂಗ ಸಾನ.ರಸ್ಯ ವೃತ್ತಿಯವನು, ಬಹು ತ ಪ ಸ್ವಭಾ 
ವದನನು. ಆದರೆ ಆ ಮಹೇಶ್ವರರು ಅನನ ಗೃಹವನ್ನು ಪ್ರವೇಶಿಸಿದ ಕೂಡಲೇ 
ಅನನ ಹೆಂಡತಿಯು ಅನರ ಮೇಲೆ ಬೈಗಳ ಸುರಿಮಳೆಯನ್ನು ಸುರಿ ಸಹೆತ್ತಿ 
ದಳು. ಅವಳೆ ಬಾಯಲ್ಲಿ ಭಕ್ತರ ನಿಂದೆ ಜಂಗಮರ ನಿಂದೆ, ಬಂದ ಅತಿಥಿ 
ಗಳ ಇಂದೆ, ಇವುಗಳೇ ತುಂಬಿದ್ದವು. ಆದರೆ ಗೊಗ್ಗೇಶ್ವರನು ಅವಳ ಮೇಲೆ 
ಎಷ್ಟು ಮಾತ್ರವೂ ಕೋಪಿಸ ಲಿಲ್ಲ” ಆವನು ಅ ಮಹೇಶ್ವ ಕರನ್ನು ಯಥಾ ರೀತಿ 
ಯಾ ತಾನೇ ಸತ್ಕರಿಸಿ ಅವರನ್ನು ತನ್ನ ಮನೆಯಿಂದ ಬೀಳ್ಕೊಟ್ಟಿನ. ಆಗ 
ಆ ಮಹೇಶ್ವರರು- ಸ ಗೊಗ್ಗೇಶ್ವರನು ಮಹಾ ಶಿನಶರಣನು. ಅವನಿಗೆ ಸಿಟ್ಟು 
ಎದಿ ಆದರೆ ಅವನ ಸಂಸಾರಕ್ಕೂ ದಾಸಿಮಯ್ಯನ ಸಂಸಾರ ಕ್ಕೂ ಎಷ್ಟು 
ಅಂತೆಂಪು! ದಾಸಿನುಯ್ಯನ ಸಂಸಾರವು ಕೈಲಾಸಕ್ಕಿಂತಲೂ ಮಿಗಿಲಾದದ್ದು, 


ಎ೨೧ 


ಅವನನ್ನು ನಾವು ಕೈಲಾಸಕ್ಕೆ ಕರೆದುಕೊಂಡು ಹೊಗುವದು ಬೇಡ, ಅವನು 
ಇಲ್ಲಿಯೇ ಇರಲಿ. ಆದಕೆ ಗೊಗ್ಗೇಶ್ವರನೇಥ ಶಿವಶರಣನು ಇಂಥ ಸಂಸಾರ 
ದಲ್ಲಿ ಇರಬಾರದು. ಅವನನ್ನು ನಾವು ಕೈಲಾಸಕ್ಕೆ ಕರೆದುಕೊಂಡು ಹೋಗ 
ಬೇಕು ಎಂದು ನುಡಿದು ಅವನನ್ನು ಕೈಲಾಸಕ್ಕೆ ತಮ್ಮ ಕೂಡ ಕರೆದು 
ಕೊಂಡು ಹೋದರು! 


ಇದರಿಂದ ಸರಿಯಾಗಿ ನಡಿಸಿದ ಕಾಯಕ ಮತ್ತು ಉತ್ತಮ ಗೃಹಿಣಿ 
ಇವುಗಳು ವಿರಕ್ತಿಗಿಂತಲೂ ಹೆಚ್ಚು ಶ್ರೇಷ್ಠವಾದವುಗಳೆಂದು ಶರಣರು 
ಭಾವಿಸುಕ್ತಿದ್ದುದು ವ್ಯಕ್ತವಾಗುತ್ತದೆ. 

ಕೆಲವು ದಿವಸಗಳಾದ ಮೇಲೆ ದಾಸಿಮಯ್ಯ ದುಗ್ಗಳೆಯರಿಗೆ ಒಬ್ಬ 
ಮಗನು ಹುಟ್ಟಿದನು, ಅವರು ಅವನಿಗೆ ರಾಮೇಶ್ವರನೆಂಬ ಹೆಸರನ್ನ್ನಿ 
ಟ್ವರು. 

ಮುಂಡೆ ಉಭಯ ದಂಪತಿಗಳ ಕೀರ್ತಿಯು ನಾಡಿನಲ್ಲಿ ದಿನೇ ದಿನೇ 
ಹೆಚ್ಚುತ್ತಲೇ ಹೋಯಿತು ಇದು ಅವರು ಕೈಕೊಂಡ ಧರ್ನೊಧ್ಧಾರ 
ಕಾರ್ಯಗಳ ಸರಿಣಾಮವಾಗಿರುತ್ತದೆ. ಬಸನೇಶ್ವರನು ತನ್ನ ವಚನಗಳಲ್ಲಿ 
ಅವರಿಬ್ಬರನ್ನು ಅನೇಕ ಬಗೆಯಾಗಿ ಸ್ತುತಿಸಿದ್ದಾನೆ. ಅವರ ಅತುಲವಾದ 
ಭಕ್ತಿ, ಅವರ ಅಚರಣೆ ಅವರ ಶಿವಾನುಭವ ಇವುಗಳನ್ನು ಅನನು ಬಾಯ್ತುಂಬ 
ಹೊಗಳಿದ್ದಾನೆ. ಅವನ ಶಬ್ದಗಳಿಂದಲೇ ನಾವು ದಾಸಿಮಯ್ಯ ದುಗ್ಗಳೆ 
ಯರ ಯೋಗ್ಯತೆಯನ್ನು ಇಲ್ಲಿ ವಿನರಿಸುನೆವು. 

ದೀವರ ದಾಸಿಮಯ್ಯನು ೧೦೦೮ ರಿಂದ ೧೦೪೨ರ ವರೆಗೆ ಅಳಿದ 
ಜಯಸಿಂಹೆರಾಜನ ಕಾಲದಲ್ಲಿ ಅಂದರೆ ಬಸವೇಕ್ವರನಕೆಂತ ಮೊದಲು ೧೦೦- 
೧೫೦ ನರ್ಷೆಗಳ ಹಿಂದೆ ಪ್ರಸಿದ್ಧಿಗೆ ಬಂದಿದ್ದನೆಂಟುದನ್ನು ನಾವು ಇಲ್ಲಿ ಹೇಳು 
ವದು ಅವಶ್ಯವಿಸೆ. ಆಸ್ಚರಿಂದ ಬಸವೇಶ್ವರನು ಉಚ್ಚೆ ಮನಸ್ಯನಾಗಿ 
ದಾಸ ದುಗ್ಗಳೆಯರನ್ನು ತನ್ನ ನಚನಗಳಲ್ಲಿ ಬಹಳ ಹೊಗಳಿರುತ್ತಾನೆ. 

ಬಸವೇಶ್ವರನು ಭಕ್ತಿ ಎಂದರೆ ಎಂತಹದೆಂದು ತನಗೆ ತಾನೇ ಕೇಳಿ 
ಕೊಂಡು ಅದು ದಾಸಯ್ದ ಮಾಡಿದಂತಹದೆಂದು ತನ್ನ ನಚನದನ್ಲಿ ಹೇಳಿದ್ದಾನೆ | 

"ಭಕ್ತಿ ಎಂತಹುದಯ್ಯ!]' ದಾ ಕಯ್ಯ ಮಾಡಿದಂತ ಹುದ ಸ್ಯ. ಭಕ್ತಿ ಎಂತೆ 
ಹುದಯ್ಯ? ಸಿರಿಯಾಳ ಮಾಡಿದಂತಹುದಯ್ಯ. ಭಕ್ತಿ ಎಂತಹೆ:ದಯ್ಯೆ? ಕೊಡಲ 
ಸಂಗಮ ಬೇವ ನೀ ಬಾಣನ ಬಾಗಿಲ ಕಾಯ್ದಂತಹುದಯ್ಯ. 


ಪಿ೨ 


ಈ ಪ್ರಕಾರ ಬಸವೇಶ್ವರನು ದೇವರ ದಾಸಿನುಯ್ಯನನ್ನು ಹೊಗೆಳುತ್ತ 
ಅವನನ್ನು ಸಿರಿಯಾಳ, ಸಿಂಧು ಬಲ್ಲಾಳ, ಬಾಣಾಸುರ ಇಂಥ ಮಹಾನು 
ಭಾನರ ಪ.ಜಿಯಲ್ಲಿ ಸೇರಿಸಿದ್ದಾನೆ. 


ಬಸವೇಶ್ವರನು ಬ್ರಾಹ್ಮಣ ಕುಲದಲ್ಲಿ ಹುಟ್ಟಿದವನು. ಆದರೆ ದೇವರ 
ದ:ಸಿಮಯ್ಯನು ನೇಯ್ಗೆ ಕೆಲಸ ಮಾಡುವವನು. ಆದರೂ ಅವನು ನಡೆಯಲ್ಲಿ 
ತನ್ನ ಕಿಂತ ಶ್ರೇಷ್ಟ ನಾದುದರಿಂದ ತಾನು ಜ:ತಿಯಲ್ಲಿ ಬ್ರಾಹ್ಮಣನಾಗಿದ್ದರೂ 
ದಾಸಿಮಯ್ಯನು ತನ್ನೆ ಮನೆಯಲ್ಲಿ ಮಾಡಿದ ಶಿರದಾನ ಎಂದರೆ ಮಜ್ಜಿ ಗೆಯನ್ನು 
ಸಹೆ ನನಗೆ ಕೊಡುವದಿಲ್ಲೆಂದು ಒಂದು ವಚನದಲ್ಲಿ ಹೇಳಿದ್ದಾನೆ! ಆ ವಚನವು 
ಯಾವಸೆಂಣರೆ «ಉತ್ತಮ ಕುಲದಲ್ಲಿ ಹುಟ್ಟದೆನೆಂಬ ಕಷ್ಟ ತನದ ಹೊರೆಯ 
ಹೊರಿಸದಿರಯ್ಯ ! ಕಕ್ಕಯ್ಯನೊಕ್ಳುದನಿಕೃ ನೋಡಯ್ಯಾ. ದಾಸಯ್ಯ 
ಶಿವದಾನವನೆಕೆಯ ನೋಡಯ್ಯ. ಮನ್ನಣೆಯ ಚನ್ನೆಯ್ಕನೆನ್ನುವ ಮನ್ಲಿಸ. 
ಉನ್ನತ ಮಹಿನು ಕೂಡಲ ಸಂಗಮದೇತ ಶಿವಥೋ. 


ಬರವೇಶ್ವರನು ಡೇವರದಾಸಿಮಯ್ಯನ ಹೆಂಡತಿಯಾದ ದುಗ್ಗಳೆಗೋಸ್ಕರ 
ಸಹ ಸೂಜ್ಯಭಾನವನ್ನು ತಾಳಿದ್ದಾನೆ. ಅವನು ಕೆಳಗಿನ ವಚನದಲ್ಲಿ ಅನಳ 
ಭಕ್ತಿಯನ್ನು ಹೊಗಳಿದ್ದಾನೆ. 

"ನೆರೆನಂಬೋ, ನೆಕೆನ:ಬೋ ದರ ದುರವಿಲ್ಲದೆ ಸಾಮನೇದಿಗಳಂತೆ, ನೆರೆ 
ನಂಬೋ, ನೆರೆನಂಬೋ ದಾಸದುಗ್ಗಳೆಯರಂತೆ. ನೆರೆನಂಬೋ, ನೆಕೆನಂಬೋ 
ಸಿರಿಯಾಳ ಚಂಗಳೆಯರಂತೆ. ನೆಕೆನಂಬೋ, ನೆಕಿನಂಬೋ ಸಿಂಧು ಬಲ್ಲಾಳ 
ನಂತೆ ನಂಬಿಡೆಯಾದರೆ ತನ್ನನೀವ ಕೂಡಲ ಸಂಗಮದೇವ, 


ಇದರಿಂದ ದುಗ್ಗಳೆಯು ಭಕ್ತಿಗೋಸ್ಕರ ಹಿ೨ದಿನ ಕಾಲದಲ್ಲಿ ಬಹು 
ಪ್ರಸಿದ್ಧಳಾಗಿದ್ದಳೆಂಬುದು ಗೊತ್ತಾ ಗುತ್ತದೆ. 


ದುಗ್ಗ ಳೆಯ ಪತಿಯಾದ ದೇವರ ದಾಸಿಮಯ್ಯನಿಗೆ ತನನಿಧಿಯು 
ಫ್ರಿದ್ಯ ವಾಗಿತ್ತೆಂದು ಪ್ರಸಿದ್ಧಿಯು ಇಡದೆ, ಇದನ್ನು ಬಸನೇಶ್ವರನು ತನ್ನ 
ಉಕ್ತಿಗಳಲ್ಲಿ ಅನೇಕ ಸಲ ಉಲ್ಲೇಖಿಸಿದ್ದಾನೆ. ಇಬ್ಬರು ಗಣಾಧೀಶ್ವರರಂ 
ದ ಸಿಮಯ್ಯನನ್ನು ಕಂಡು ಹೋಗುವಾಗ ಅನನಿಗೆ ತವನಿಧಿಯು ಪ್ರಾಪ್ತವಾ 
ಗಿತ್ತೆಂದು ಹೇಳಿ ಹೋದರೆಂದು ಅನನ ಚಂತ್ರೆ ಯಲ್ಲಿ ಬಂದಿದೆ. ಈ ನಿಷಯ 
ವಾಗಿ ಇರುನ ಆಖ್ಯಾಯಿಕೆಸು ವಏನಂದಕೆ, ದಾಸದುಗ್ಗಳೆಯರು ನಡ 


೨೩ 


ಸುತ್ತಿದ್ದ ಪ್ರಸಂಚದ ರೀತಿಯನ್ನು ಪರಮಾತ್ಮನು ನೋಡಿ ಅವನು ಪ್ರೀತ 
ನಾಗಿ ಇವರು ಹೀಗೆ ಬಡತನದಲ್ಲಿ ಇರಬಾರದು ಎಂದು ಅನನು ದುಗ್ಗ 
ಕೆಗೆ ಹೇಳಿದ್ದೇನೆಂದಕಿ- ನೀನು ಮಹಾ ಸಕಿವ್ರತೆಯು, ಸತಿಯ ಅಪ್ಪಣೆಯನ್ನು 
ಯಾವಾಗಲೂ ನಡಿಸುತ್ತಬಂದಿರುವಿ, ಇಕೋ ನಾನು ಕೋಡುವ ಈ ಹಿಡಿ 
ಧಾನ್ಯವನ್ನು, ಇದನ್ನು ನೀನು ನಿನ್ನ ಮನೆಯೊಳಗಿರನ ಧಾನ್ಯ ಸಂಗ್ರಹೆದಲ್ಲಿ 
ಶಿವಮಂತ್ರವನ್ನು ಉಚ್ಜೆರಿ ಸುತ್ತ ಕೂಡಿಸಿ ಬಿಡು, ಆಗ ನಿನ್ನ ಧಾನ್ಯವು 
ಅಕ್ಷಯವಾಗುವದು. ನಾನು ಕೊಟ್ಟುದು ತನನಿಧಿಯು. ಹೀಗೆ ಹೇಳಿ 
ಯಾರು ತಮ್ಮ ಕಾಯಕಮಾಡುಕ್ತ ಅಷ್ಟಾವರಣ ನಿರಶರಾಗಿರುವರೋ 
, ಯಾರು ಸತ್ಯ ಸದಾಚಾರ ವುಳ್ಳವರಾಗಿ ಸಮತ್ವ ಪ್ರಾಣಿಗಳಲ್ಲಿ ಸನುದೃಷ್ಟ್ರಿಯು 
ಳೈವರಾಗಿರುವರೋ ಯಾರು ಇಷ್ಟಲಿಂಗ ಪೂಜೆಯಲ್ಲಿ ಆಸಕ್ತರಾಗಿರುವರೋ 
ಯಾರು ಪಂಚಾಕ್ಷರೀ ಮಂತ್ರವನ್ನು ಅಹೋರಾತ್ರಿ ಸ್ಮಗಿಸುವನರೋ ಅನ 
ರಲ್ಲಿ ಈ ತವನಿಧಿಯು ಸ್ಥಿ ರವಾಗಿ ಉಳಿಯುನದು. ಆದಕೆ ಯಾವಾಗ್ಗೆ 
ಅವರಲ್ಲಿ ಅಹೆಂಕಾರವು ಶಲೆದೋರುನದೋ ಆ ಕ್ಷಣವೇ ಅದು ಮಾಸುವಾಗು 
ತ್ತಡೆ. ಅವರಲ್ಲಿ ಧಾನ್ಯದ ಕೊರತೆಯುಂಟಾಗಿ ಅನಕು ಕಷ್ಟಕ್ಕೆ ಈಡು 
ಗುತ್ತಾರೆ ಹೀಗೆ ದುಗ್ಗಳೆಗೆ ಹೇಳಿ ಶಂಕರನು ಅಲ್ಲಿಯೇ ಮಾಯವಾದನು, 


ಈ ಶತ್ವವು ಶಾಶ್ಚತವಾದದ್ದು. ಇದು ವ್ಯವಹಾರದಲ್ಲಿ ಸತ್ಯವೆಂಬುದು 
ಯಾವಾಗಲೂ ತೋರಿಬರುತ್ತದೆ. ಒಂದು ದಿವಸ ಶಂಕರದಾಸಿಮಯ್ಯ ನೆಂಬ ಶಿನ 
ಶರಣನು ಅವನನ್ನು ಕಾಣಲಿಕ್ಕೆ ನವಿಲಿಯಿಂದ ಮುದುನೂರಿಗೆ ಬಂದ್ಹಾಗ್ಗೆ 
ಅಲ್ಲಿಗೆ ದೂರ ದೂರದ ನಾಡುಗಳಿಂದ ಜನರು ದಾಸಿಮಯ್ಯನ ಗ್ರಾಮಕ್ಕೆ ಬಹು 
ಸಂಖ್ಯೆಯಿಂದ ಬಂದು ಅವನಲ್ಲಿ ನಡೆಯುತ್ತಿದ್ದ ಶಿನಾನುಭನ ಗೋಷ್ಠಿಗಳನ್ನು 
ಕೇಳಲಿಕ್ಸೆ ದು ಅವನಲ್ಲಿ ಕಿಕ್ಕಿರಿಯುತ್ತಿದ್ದ ರು. ದಾಸಿಮಯ್ಯನು ತವನಿಧಿ ಸುನ್ನು 
ಪಡೆದವನಾದ್ದರಿಂದ ಅವರು ಅವನಲ್ಲಿ ವೈಭವದಿಂದ ಇರುತ್ತಿದ್ದರು. ಶಂಕರ 
ದಾಸಿಮಯ್ಯನು ಇದನ್ನು ಕಂಡು ಆನಂದಭರಿತನಾಗಿ ಅಲ್ಲಿ ನಡೆಯುತ್ತಿದಿದ್ದ 
ಶಿವಾನುಭವ ಸದ್ಗೋಹ್ಠಿಗಳಲ್ಲಿ ಕೆಲಕಾಲ ಕಳೆದನು. ಆಗ ಶಂಕರದಾಸಿ 
ಮಯ್ಯನೂ ಅವನ ಹೆಂಡತಿಯಾದ ಶಿವದಾಸಿಯೂ ತಮ್ಮ ಸೇನಕನಿಗೆ- 
ನೀನು ಧಾನ್ಯದ ಭಿಕ್ಲೆಗೋಸ್ಕರ ಗ್ರಾಮದಲ್ಲಿ ಹೋಗು ಎಂದು ಹೇಳಿ 
ದರು. ಅದನ್ನು ದೇವರದಾಸಿಮಯ್ಯನು ಕೇಳಿ- ನೀವು ನಮ್ಮಲ್ಲಿರುನ ವರೆಗೆ 
ಧಾನ್ಯನನ್ನು ಬೇಡಿ ತರುವ ಪ್ರಯಣಸ ಮಾಡಬೇಡಿರಿ. ನಾನು ಬಂಡಿ 


೨೪ 


ಯಲ್ಲಿ ನಿಮಗೆ ಬೇಕಾಗುವಷ್ಟು ಧಾನ್ಯವನ್ನು ಹೇರಿಸಿ ಕಳಸಿಕೊಡುನೆನು, 
ಎಂದು ನುಡಿದನು, ಶಂಕರದಾಸಿನುಯ್ಯನು ಅದನ್ನು ಕೇಳಿ ದಾಸಿಮಯ್ಯ ನಲ್ಲಿ 
ಆಹೆಂಕಾರಭಾವವು ಅಂಕುರಿಸಿದೆಯೆಂಬುದನ್ನು ಕೂಡಲೇ ತಿಳಿದವನಾಗಿ 
ನಸುಗೋಪದಿಂದ ಆಂದಜ್ಮೇನೇಕಿ- ಅಹುದು ನಾವು ಬಡವರು, ನಮಗೆ 
ಧಾನ್ಯ ನೆಳ್ಲಿಂದ ಬರಬೇಕು? ಶಿವನು ಭಿಕ್ಸ್ರಾಸಾತ್ರೆ ಯನ್ನು ಹಡಿದು ಕಿರಿ 
ದಾಡುವನು. ಅಂಥನರ ಭಕ್ತರಾದ ನಮಗೆ ಸಿರಿ ಎಂಬುಡೆಲ್ಲಿ? ಎಲೆ 
ದ.ಸ್ಮ ನೀನಿದ್ದು ಳೃವ. ನೀನು ಕೊಡುಎದ:ದೆರೆ ನಾವು ಬೇಡೆನ್ನ ಬಹುದೇ? 
ಎಂದು ವ್ಯಂಗೊಕ್ತಿಯನ್ನು ಅಡಿದನು. ದೇವರ ದಾಸಿಮಯ್ಯನು ಅದನ್ನು 
ಕೇಳಿ ನಾಚಿಕೊಂಡು ಜರ್ರನೆ ಇಳಿದು ಮನೆಗೆ ಬರುವವನಾದನು. 
ದುಗ್ರಳೆಯು ತನ್ನ ಗಂಡನು ಮ್ಲಾನ ಮುಖದಿಂದ ಮನೆಗೆ ಬಂದದ್ದನ್ನು 
ನೋಡಿ ಹೀಗೇಕಾಯಿತೆಂದು ಕೇಳಲು ದೇವರದಾಸಿಮಯ್ಯನು ನಡೆದ ಸಂಗತಿ 
ಗಳನ್ನೆಲ್ಲ ಅವಳಿಗೆ ಕೇಳಿದನು. ಸಾಧ್ವಿಯಾದ ಅನಳು-ಚಂದ್ರನಿಗೆ ಶೈತ್ಯೋಸ 
ಚಾರ ಮಾಡುವನಂಶೆ ನೀವು ಮೃಡ ಭಕ್ತರಿಗೆ ಧಾನ್ಯವನ್ನು ಕೊಡಹೊಗು 
ವದುಚಿತವೇ? ಶಿವಪೂಜಕರು ಎಂದಾದರೂ ಬೇಡಿ ಹೊಟ್ಟಿ ಹೊರೆದು 
ಕೊಳ್ಳುವರೇ ಎಂದು ದುಗ್ಗಳೆಯು ಪತಿಗೆ ಹೇಳುವ ಸಮಯದಲ್ಲಿ ತಮ್ಮ 
ಆನ: ಚರನಾದ ವಕ್ರ ಪಾದ ಮುನಿಯು ಅಲ್ಲಿಗೆ ಬಂದು ಧಾನ್ಯವನ್ನು ಬೇಡಿದನು. 
ಆಗ ಆನರು ಒಳಗೆ ಹೋಗಿನೋಡುತ್ತಾರೆಯೇ ತವನಿಧಿಯು ಬಯಲಾಗಿದ್ದ 
ದ್ದನ್ನು ಕಂಡರು. ಅವರು ಹಾಗಾದದ್ದನ್ನು ವಕ್ರ ಪಾದಮುನಿಗೆ ಹೇಳಲು ಅವನು 
ಮಂಮರನೆ ಮರುಗಿ, ಶಿವಶಿವಾ ಥಕ್ತಾಗ್ರ ಗಣ್ಯರಾದ ನೀವು ಶಿವಶರಣರಿಗೆ 
ಹಾಗೆ ನುಡಿಯ ಬಹ:ದೆಐ? ಅಹೆಂಕಾರದಿಂದ ಹಿಂದೆ ಯಾರ ಯಾರ ಗತಿಯು 
ಏನೇನಾಯಿತೆಂಬುದು ನಿಮಗೆ ಗೊತ್ತಿಲ್ಲವೇ ಎಂದು ನುಡಿದನು. ಆಗ ದಾಸಿ 
ಮಯ್ಯನು ಮನಸ್ಸು ನೊಂದನನಾಗಿ ನಾನು ಅರಿಯದೆ ಮೈಮರೆತು ಹಾಗೆ 
ಮಾತಾಡಿಸಿನು. ನನ್ನಿಂದ ತಪ್ಪಾಯಿತು ಎಂದು ಅಂದು ಅನನೂ ಅವನ 
ಹೆಂಡತಿಯೂ ಶಂಕರ ದಾಸಿಮಯ್ಯ ನಿದ್ದಳ್ಲಿಗೆ ಹೋಗಿ ಅನನ ಮುಂದೆ ಅಡ್ಡ 
ಬಿದ್ದು ಕರುಣಾನಿಧಿಯೇ ನಿಮ್ಮ ಪಾದದ ಗುರುತನ್ನು ನಾವು ಅಂಯದೆ ನುಡಿ 
ಬಿಪ್ರ. ನ ೩ನ್ನು ದಯಮಾಡಿ ಕ್ಷಮಿಸಬೇಕು ಎಂದು ಬೇಡಿಕೊಂಡರು. ಶಂಕರ 
ದಾಸಿಮಯ್ಯನು ಮನಕರಗಿ ಆ ದಂನಕಿಗಳ ಶಿರವನ್ನೆತ್ತಿ ವಂದಿಸಿ ಅವರನ್ನು 
ಗದ್ದುಗೆಯ ಮೇಲೆ ಕುಳ್ಳಿ ರಿಸಿದನು. ಆಗ ದಾಸಿಮಯ್ಯನ ಮೇಲಿನ ಸಿಟ್ಟು ಅವ 


೨೫ 


ನಲ್ಲಿ ಕೂಡಲೆ ಇಳಿಯಿತು. ಅನನು ಆ ಉಭಯ ದಂಪತಿಗಳನ್ನು ಸತೃರಿಸಿ 
ಮನೆಗೆ ಕಳುಹಿದನು ಅವರು ಮನೆಯೊಳಗೆ ಬಂದು ನೋಡುತ್ತಾ ಕೆಯೇ 
ವೊದಲು ಬಯ:ಲಾಗಿದ್ದ ತನನಿಧಿಯು ಮೊದಲಿನಕ್ಕೆಂತ ನಾಲ್ಳುಮಡಿ ಹೆಚ್ಚಿಗೆ 
ಬಳೆದಿತ್ತು. 


೫. ಸೂರಂಬೆ. 

ವೀರಶೈವರಲ್ಲಿ ಶಿವಲೆಂಕಮಂಚಣ್ಣ, ಶ್ರೀಪತಿ ಸಂಡಿಶಾರಾಧ್ಯ, ಮತ್ತು 
ಮಕ್ಷಿಕಾರ್ಜುನ ಸಂಡಿತಾರಾಧ್ಯ, ಇವರು ಪಂಡಿತತ್ರಯರಿಂದು ಪ್ರಸಿದ್ಧ 
ರಾಗಿದ್ದಾರೆ. ಸೂರೇಬೆಯು ಮಲ್ಲಿಕಾರ್ಜುನ ಪಂಡಿತಾರಾಧ್ಯನ ಶಿಷ್ಕಳಾಗಿ 
ಸೊರಾಂಡಲವೆಂಬ ಪಟ್ಟಿ ಣದಲ್ಲಿ ವಾಸ ಮಾಡುತ್ತಿದ್ದಳು. ಈ ಪಟ್ಟಿ ಣವು 
ಬ್ರಾಹ್ಮಣರ ಮಹತ್ವದ ಅಗ್ರಹಾರವಾಗಿತ್ತು. ಸೂರಂಬೆಯು ಬ್ರಾಹ್ಮಣ 
ಕುಲದಲ್ಲಿ ಜನಿಸಿದರೂ ವೀರಶೈವ ಮಾರ್ಗವನ್ನು ಅನುಸರಿಸುತ್ತ ಶಿವಾನು 
ಭವಕ್ಕೊ ಸ್ಕರ ಶ್ರದ್ಧೆಯನ್ನು ವಹಿಸಿದವಳಾಗಿದ್ದ ಳು. ಅವಳು ವಿಭೂತಿ 
ರುದ್ರಾಕ್ಷಧಾರಕಳಾಗಿ ಅತ್ಯಂತ ಶುಚಿರ್ಭೂತಳಾಗಿ ವರ್ತಿಸುತ್ತಿದ್ದಳು. ಭಕ್ತ 
ಜಂಗಮರು ಯಾವ ಜಾತಿಯವರಿದ್ದರೂ ಅವರು ತನ್ನ ಮನೆಗೆ ಬಂದಲ್ಲಿ 
ಅನರನ್ನು ಆದರಿಸಿ ಅನರೊಡನೆ ಪ್ರಸಾದವನ್ನು ಸೇವಿಸುವಳು. ಅಂತ್ಯಜ 
ರಿದ್ದರೂ ಕೂಡ ಅವಳು ಅವರನ್ನು ಮನೆಯೊಳಗೆ ಕರೆಶಂದು ಸತ್ಕರಿಸಿ 
ಉಪಚರಿಸುವಳು. ಅವಳ ಈ ವರ್ತನೆಯು ಪಟ್ಟಣದಲ್ಲಿಯ ಬ್ರಾಹ್ಮಣ 
ರನ್ನು ಬಹೆಳ ಕೆರಳಿಸಿತು. ಆಗ ಅವರು ಸಟ್ಟಿಣದ ಅರಸನಲ್ಲಿಗೆ ಬಂದು 
ಸೂರಂಬೆಯು ಯಾವ ಜಂಗವ.ನಿದ್ದರೂ ಕೂಡ ಅವನ ಪಾದೋದಕ 
ಪ್ರಸಾದವನ್ನು ಅವಳು ಸ್ವೀಕರಿಸುತ್ತಾಳೆ. ಅಂತ್ಯಜನಿದ್ದರೂ ಅವನನ್ನು 
ಸತ್ಕರಿಸಿ ಅವನ ಒಕ್ಕು ಮಿಕ್ಕ ಪ್ರಸಾದವನ್ನು ಸೇವಿಸುತ್ತಾಳೆ. ಇದರಿಂದ 
ನಮ್ಮ ಅಗ್ರಹಾಗವು ಹೊಲೆಗಲಿಸಿತು. ಅವಳಿಗೆ ತಾವು ಬುದ್ಧೀ ಹೇಳ 
ಬೇಕೆಂದು ಅರಸನಿಗೆ ಬಿನ್ನವಿಸಿಕೊಂಡರು. ಆಗ ರಾಜನು ಅನರಿಗೆ- 
ಸೂರಂಬೆಯು ಮನೆಯಲ್ಲಿ ಅಂತ್ಯಜನನ್ನು ಕರೆದು ಸತ್ಕರಿಸುತ್ತಿದ್ದುದನ್ನು 
ನನಗೆ ಪ್ರತ್ಯಕ್ಷ ತೋರಿಸಿ. ಆಗ ನಾನು ಅವಳಿಗೆ ಬುದ್ದೀಹೇಳುತ್ತೇ 
ನೆಂದನು. ಆದ್ದರಿಂದ ಬ್ರಾಹ್ಮಣರು ಸೂರಂಬೆಗೆ ತಿಳಿಯದಂತೆ ಅವಳ 
ಮನೆಯಮೇಲೆ ಕಾನಲಿಟ್ಟು ಅನಳನ್ನು ಕಾಯುತ್ತ ಬಂದ ರಃ. 


೨೬ 


ಸೂರಂಜಿಗೆ ಉಂಟಾದ ಈ ಪರಿಸ್ಥಿತಿಯನ್ನು ಪರಮಾತ್ಮನು ಕಿಳಿದೆವೆ 
ನಾಗಿ ತಾನೇ ಅಂತ್ಯಜನ ನೇಷವನ್ನು ಧಾರಣಮಾಡಿಕೊಂಡು ಸೂರಂ 
ಬೆಯ ಮನೆಯಮುಂದೆ ಬಂದು ಫಿಂತುಕೊಂಡನು. ಆಗ ಅವನು ಅಂಗದ 
ಮೇಲೆ ಲಿಂಗವು, ಕೊರಳಲ್ಲಿರುದ್ರಾಕ್ಷಿಗಳು ವಿಭೂತಿ ಧಾರಣವು ಇದ್ದು 
ದನ್ನು ಕಂಡು ಅವಳು ಅವನನ್ನು ಭಕ್ತಿಯಿಂದ ಮನೆಯೊಳಗೆ ಬರಮಾಡಿ 
ಕೊಂಡು ಸತ್ಕರಿಸಹತ್ತಿದಳು. ಇದನ್ನೇ ಕಾಯುತ್ತ ಕುಳಿತಿದ್ದ ಬ್ರಾಹ್ಮೆ 
ಣರು ಕೂಡಲೆ ಅರಸನಲ್ಲಿಗೆ ಹೋಗಿ ಅವನಿಗೆ ಇದನ್ನು ತಿಳಿಯಸಡಿ 
ಸಿದರು. ಅರಸನು ಅವರೊಡನೆ ಸೂರಂಬೆಯ ಮನೆಗೆ ಬಂದು, ಬ್ರಹ್ಮಣ 
ಕೆಲ್ಲರು ಮನೆಯನ್ನು ಮುತ್ತಿಕೊಂಡಿರಲು, ಬಾಗಿಲನ್ನು ತೆಕಿಯಿಸಿದನು. 
ಅನನು ಒಳಗೆ ಬಂದು ಅವಳಿಗೆ ನಿನ್ನಮನೆಯಲ್ಲಿ ಅಂತ್ಯಜನು ಇದ್ದಾನೆಯೇ 
ಎಂದು ಪ್ರಶ್ನೆಮಾಡಲು, ಅದಕ್ಕೆ ಅವಳು ನನ್ನಮನೆಗೆ ಬರುವವರೆಲ್ಲರೂ 
ಮಾಹೇಶ್ವರರು. ನಾನೊಬ್ಬ ಭಕ್ತೆ: ನನ್ನಮನೆ ಸಲ್ಲಿ ಯಾವ ಅಂತ್ಯಜ 
ರನ್ನೂ ನಾನು ಬರಮಾಡಿಕೊಳ್ಳುವದಿಲ್ಲ. ಅಂತ್ಯಜರು ಈ ಗೃಹೆದ ಹೊರಗೆ 
ಸುತ್ತಲೂ ಇದ್ದಾರೆ. ಅವರನ್ನು ದೂರೀಕರಿಸುತ್ತೇನೆ. ಹೀಗೆಂದು ಮನೆ 
ಯನ್ನು ಮುತ್ತಿಕೊಂಡಿದ್ದ ಬಾಹ್ಮಣರನ್ನು ಕುರಿತು ನುಡಿದಳು. ಆಗ 
ಅರಸನು ಮನೆಯ ಒಳಗೆಲ್ಲ ಹುಡಿಕಿ ನೋಡಲು ಅಲ್ಲಿ ಯಾವ ಅಂತ್ಯಜನೂ 
ಇರಲಿಲ್ಲ. ಅಂತ್ಯಜನು ಮಾಯಮಗಿದ್ದನು. ಆದಕಿ ಅಂತ್ಯಜನು ಒಳಗೆ 
ಬಂದದನ್ನು ಕಣ್ಣಾರೆ ಕಂಡುಮುತ್ತಿಗೆ ಹಾಕಿದ್ದ ಬ್ರಾಹ್ಮಣರು ಮನೆಯಲ್ಲ 
ಯಾರೂ ಇಲ್ಲದ್ದನ್ನು ಕಂಡು ಆಶ್ಚರ್ಯಚಕಿತರಾಗಿ ಒಳಗೆ ಬಂದ ಅಂತ್ಯ 
ಜನು ಅಂತ್ಯಜನಲ್ಲ. ಪ್ರತ್ಯಕ್ಷ ಸರಮಾತ್ಮನಿರಬೇಕೆಂದು ತಿಳಿದ) ಸೂರಂಬೆ 
ಯದೇ ನಿಜವಾದ ಭಕ್ತಿಯು, ಅನಳು ಶಿನಾನುಭನಿಯು. ನಾವೇ ತನ್ಪು 
ಗಾರರು ಎಂದು ತಿಳಿದನರಾಗಿ ಸೂರಂಬೆಯೆನ್ನು ಹೊಗಳುತ್ತ ಹೊರಟು 
ಹೋದರು, 


ಸೂರಂಬಿಗೆ ಸೂರಸಾನಮ್ಮೆ, ಸೂರಮ್ಮೆ, ಸೂರಣ್ವೆ, ಎಂಬ ಬೇರೆ 
ಹೆಸರುಗಳೂ ಇನೆ. ಈಕೆಯ ವಿಷಯವಾಗಿ ಹೇಳಿರುವದು ಏನಂದಕ್ಕಿ- 


ಮಾರಾರಿಯು ಶ್ವನಚಾಕಾರದಿಂ ಬರಲಾಗ ಧೀರೆ ತಾ ಕಂಡು ಶಿನನೆಂದು 
ನಂಬಿರ್ದ ಸೂರಸಾನನ್ಮು ಶರಣಾಗು. 


೨೭ 


ಸೂರಮ್ಮೆಯ ಹೆಸರು ಗಣಸಹಸ್ರದಲ್ಲಿ ಬಂದಿದೆ. ಅವಳು ಬಸವೇ 
ಶ್ವರನ ಕಾಲದಲ್ಲಿ ಇದ್ದಳು. ಆತ್ಯಂತ ಪ್ರಸಿದ್ಧಿಯನ್ನು ಹೊಂದಿದ ಮಲ್ಲಿಕಾ 
ರ್ಜುನ ಪಂಡಿತ ತಾರಾಧ್ಯರಿಂದ ಅನುಗ್ರಹಿಸಲ್ಪಟ್ಟಿ ವಳಾದ್ದರಿಂದ ಅವಳು ಶಿವ 
ಶಂಣಿಯರಲ್ಲಿ ಬಹಳ ಮಹೆತ್ವೈದ ಸ್ಥಾನವನ್ನು ಹೊಂದಿದ್ದಾಳೆ. 


೬, ಗೌರನ್ನೆ, 


ಗೌರವೈಯು ಕಲ್ಯಾಣ ಸಟ್ಟಿಣದಲ್ಲಿ ವಾಸಿಸುತ್ತಿದ್ದು ಅವಳು ಬೆತ್ತ 
ವನ್ನು ಹಿಡಿದುಕೊಂಡು ಶಿವಭಕ್ತರ ಕೂಟಿಗಳು ಮತ್ತು ಮೆರವಣಿಗೆಗಳು 
ನಡೆದೆ ಕಾಲದಲ್ಲಿ ದಾರಿ ಬಿಡಿಸುವ ಕಾಯಕವನ್ನು ಕೈಕೊಂಡಿದ್ದಳು. 
ಭಕ್ತರ ಮನೆಗಳಲ್ಲಿ ಪ್ರಸ್ತಗಳು ನಡೆದ ಕಾಲದಲ್ಲಿ ಅಲ್ಲಿಗೆ ಬಂದ ಸ್ತ್ರೀ 
ಪುರುಷರುಗಳಿಗೆ ದಾರಿಯನ್ನು ತೋರಿಸುತ್ತ ಅವರವರ ಸ್ಥಾನದಲ್ಲಿ ಕುಳ್ಳಿ 
ರಿಸುವಳು. ಇದರಿಂದ ತನಗೆ ಬಂದ ಹಣದಿಂದ ತನ್ನ ನಿರ್ವಾಹ ಸಾಗಿ 
ಸುತ್ತ ಉಳಿದದ್ದನ್ನು ದಾಸೋಹ ಕಾರ್ಯಗಳಿಗೆ ಉಪಯೋಗಿಸುವಳ್ಳು 
ಆದ್ದರಿಂದ ಕಲ್ಯಾಣದಲ್ಲಿ ಇವಳಿಗೆ ಸೇವಿಕೆ- ಗೌರವ್ವ ಎಂಬ ಹೆಸರು 
ಪ್ರಾಪ್ತವಾಯಿತು, ಈ ಕಾಯಕದಿಂದಲೇ ಅವಳು ಮೋಕ್ಷವನ್ನು ಹೊಂದಿ 


ದಳು. 


ವಿಲ 


೭, ವೀರದೇವಮ್ಮ 


ವೀರ ಜೀವಮ್ಮನು ಶಿವಾನುಭವ ಶಾಸ್ತ್ರದಲ್ಲಿ ಪಾರೆಂಗತಳಾಗಿದ್ದಳು. 
ಅನಳು ಶಿವಶರಣರ ವಚನಾನುಭವದಲ್ಲಿ ಇದ್ದು ಕೊಂಡು ಅದಕ್ಕ ನುಸರಿಸಿ 
ಭಕ್ತಿಯಿಂದ ಆಚರಿಸುವವಳಾಗಿದ್ದಳು. ಅವಳು ವಚನಗಳನ್ನು ದಿನಾಲು ಮೂರು 
ಹೊತ್ತು ಓದುವ ಪಂಪಾಠವನ್ಸಿಟ್ಟುಕೊಂಡು ಅವುಗಳನ್ನು ಅನಳು ಲಕ್ಷ್ಮ 
ಪೂರ್ವಕವಾಗಿ ಓದಿ ಇತರ ಸ್ತ್ರೀಯರಿಗೂ ತಿಳಿಸಿ ಹೇಳುವಳು. ಇರೇ 
ಕಾಯಕವನ್ನು ಅವಳು ಕೈಕೊಂಡು ಅದರಿಂದ ಬಂದಿದ್ದರ ಮೇಲೆ ಉಪ 
ಜೀವಿಸುತ್ತಿದ್ದಳು. ಅಲ್ಲದೆ ಅವಳು ಈ ವಚನಗಳನ್ನು ರಾಜನ ಮುಂದೆಯೂ. 
ದೇವಾಲಯಗಳಲ್ಲಿಯೂ ಪ್ರಾತಃಕಾಲ, ಮಧ್ಯಾನ್ಹ, ಸಾಯಂಕಾಲ ಹೀಗೆ 
ಮೂರು ವೇಳೆಗಳಲ್ಲಿಯೂ ಎಲ್ಲರೂ ಕೇಳುವಂತೆ ಫಿಚ್ಚಳವಾಗಿ ಉಗ್ಗಡಿಸು 
ವಳು, ಆದ್ದರಿಂದ ಅವಳಿಗೆ " ಉಗ್ಗಡಿಸುವ ಕನ್ನೆ ವೀರಾಡೇವಿ? ಎಂಬ 
ಹೆಸರೂ ಉಂಬಾಗಿತ್ತು. ಈ ಪ್ರಕಾರ ರಾಘನಾಂಕ ಕಾನ್ಯದಲ್ಲಿ ಆಕೆಯ 
ಉಲ್ಲೇಖವಿರುತ್ತದೆ. ಈ ರಃತಿ ನೀರ ಜೀವನ್ಮುನ, ಆಚರಸುತ್ತ ನಿತ್ಯ ಸದನನ್ನು 
ಹೊಂದಿದಳು. 


ಪುರಾತನ ದೇವಿಯರ ತ್ರಿವಿದಿಯಲ್ಲಿ ಆಕೆಯ ವಿಷಯವಾಗಿ ಹೇಳಿರುವ 
ದೇನಂದರೆ-. 


ಶ್ರೀರನುಣ ವಂದಿತಗೆ ಚಾರು ಗೆದ್ಯಂಗಳನು | 
ಮೂರು ವೇಳೆಯೊಳು ಓದಿ ನಿತ್ಯವ ಸಡೆದ | 
ವೀರ ದೇವಮ್ಮ ಶರಣ:ಗು ॥ 


ವಚನಗಳನ್ನು " ಚಾರುಗದ್ಯ'ಗಳೆಂದು ಕರಿದಿದ್ದಾಳೆಂಬದನ್ನು ಲಕ್ಷಿ 
ಸಬೇಕು. 


೨೯ 


೮. ಸಿದ್ಧದೇವನ್ಮ 


ಸಿದ್ಧದೇನಮ್ಮ ಇಟಿ ಕಲೆಯಲ್ಲಿ ಬಹೆಳ ಪ್ರವೀಣಳಾಗಿದ್ದಳು. ಅವಳು 
ವೀಣೆ ಮೊದಲಾದ ವಾದ್ಯಗಳನ್ನು ತಾಳಕ್ಕೆ ಸಂಯಾಗಿ ನ”ಡಿಸುವಲ್ಲಿ 
ಬಹು ಪ್ರವೀಣಳಾಗಿದ್ದಳು. ತನ್ನ ಲಿಂಗಪೂಜೆಯಲ್ಲಿ ಇವುಗಳನ್ನು ಅವಳು ಸಮ 
ಗೊಳಿಸಿ ನುಡಿಸುವಳು- ಇದೇ ಆಕೆಗೆ ಕಾಯಕವಾಗಿ ಪರಿಣಮಿಸಿತ್ತು ಇದ 
ರಲ್ಲಿ ಅವಳು ಅತ್ಮಾನುಭವವನ್ನು ಹೊಂದಿ ಆನಂದಿಸುತ್ತಿದ್ದಳು. ಹೀಗೆ ಪರ 
ಮಾತ್ಮನಲ್ಲಿ ತನ್ನ ಭಕ್ತಿಯನ್ನು ತೋರಿಸಿ ಅವಳು ಲಿಂಗಾಂಗ ಸಾಮರಸ್ಯ 
ವನ್ನು ಹೊಂದಿದಳು. 


ಪುರಾತನ ದೇವಿಯರ ತ್ರಿನಿದಿಯಲ್ಲಿ ಇವಳ ವಿಸಯನಾಗಿ ಹೇಳಿ 
ರುವದೇನಂದರೆ. 


ಅರ್ಧನಾರೀಶನಿಗೆ ಶಬ ವನು ತಾಳಡೊಳು ಹೊಸವಳಿ ಸೊರ್ದು 
ಗೆಯನರಿದು ನುಡಿಸುತಲಿ ಒಲಪೆತ್ತ ಸಿದ್ಧದೇವಮ್ಮ ಶಂಣಾಗು. 


೯ ತೊಂಗಿನ ಮುಹಾದೇನಿ. 


ಕೊಂಗಿನ ಮಹಾದೇವಿ ಎಂಬುವಳು ಕಲ್ಯಾಣ ಪಟ್ಟಿ ಣದಲ್ಲಿ ವಾಸೆ 
ಮಾಡುತ್ತಿದ್ದಳು. ಅವಳು ದಿನಾಲು ಬೆಳಿಗ್ಗೆ ಲಿಂಗನಂತರ ಮನೆಯ ಬಾಗಿಗೆ 
ಹೋಗಿ ಮನೆಯವರಿಗೆ ನಮಸ್ಕಾರ ಮಾಡುತ್ತ ಅವರನ್ನು ಎಚ್ಚರಿಸುವ 
ಕಾಯಕವನ್ನು ಕೈ ಕೊಂಡಿದ್ದ ಳು. ಅನಳು ಈ ಪ್ರಕಾರ ಅವರನ್ನು ಎಬ್ಬಿಸಿ 
ಅತ್ಯಂತ ಭಕ್ತಿಯಿಂದಲೂ ವಿನಯದಿಂದಲೂ ಅವರ ಮನೆಯ ಮುಂದೆ ಫಿಂಕು 
ಬಿಡುವಳು. ಮನೆಯವರು ತಮ್ಮ ಗೃಹಕೃತ್ಯದ ಕಾರ್ಯಗಳಲ್ಲಿ ತೊಡಗಿದ 
ಕೂಡಲೆ ಬೇರೊಂದು ಮನೆಗೆ ಇದೇ ಕಾಯಕನನ್ನು ಮಾಡಲು ಹೋಗಿ 
ಬಿಡುವಳು. 

"ತೊಂಗು' ಈ ಶಬ್ದಕ್ಕೆ "ಬಾಗು? ಎಂಬ ಅರ್ಥವಿದ್ದು ಅವಳು ಯಾವಾ 
ಗಲೂ ವಿನೀತಳಾಗಿ ಬಾಗಿಕೊಂಡು ನಡೆಯುತನಳುದ್ದರಂದ "ತೊಂಗಿನ 


೩೦ 


ಮಹಾಜೀವಿ' ಎಂಬ ಹೆಸರು ಅವಳಿಗೆ ಪ್ರಾಪ್ತವಾಗಿತ್ತು. ಅವಳು ಈ ತನ್ನ 
ಕಾಯಕದಲ್ಲಿ ದೊರೆತದ್ದರ ಮೇಲೆ ಉಪಜೀವಿಸುತ್ತ ಉಳಿದದ್ದನ್ನು ದಾಸೋಹ 
ಕಾರ್ಯಗಳಿಗೆ ಸಲ್ಲಿಸುವಳು. 

ಕೆಲವು ಗ್ರಂಥಗಳಲ್ಲಿ ಈಕೆಗೆ "ಟೊಂಗಿನ ಮಹಾಡೇವಿ' ಎಂದು ಕರೆ 
ದದ್ದು ತೋರಿಬರುತ್ತದೆ. 


೧೦- ನಿಮಳಾದೇವಿ 


ವಿಮಳಾಡೇವಿ ಎಂಬ ಶಿವಶರಣೆಯ ಕಲ್ಯಾಣ ಪಟ್ಟಿಣದನ್ಲಿರುತ್ತಿ 
ದಳು. ಅವಳು ಶಿವಾನುಭವದಲ್ಲಿ ಹೆಚ್ಚಿನ ಜ್ಞಾನವನ್ನು ಸಂಪಾದಿಸಿದನಳಾ 
ಗಿದ್ದಳು. ಅವಳು ತನಗೆ ಉಂಟಾದ ಶಿವಾನುಭವವನ್ನು ಉಳಿದ ಸ್ತ್ರೀಯ 
ರಿಗೂ ಶಿಳಿಸಿಹೇಳುವಳು. ಈ ಕಾಯಕವನ್ನು ಅವಳು ನಿತ್ಯ ಆಚರಿಸುವಳು. 
ಅನಳ ಜೋಷಿಗೆ ಜನರು ಮೆಚ್ಚಿ ಅವಳಿಂದ ಸುಜ್ಞಾನ ದೀಕ್ಷೆಯನ್ನು ಪಡೆ 
ಯೆಿವನರಾದರು. 

ವೀಂಶೈವ ದರ್ಮದ ಪ್ರಕಾರ ಸ್ರೀ ಸುರುಸರು ಸೆಮಾನಾಧಿಕಾರವು 
ಳ್ಳವರು. ಆದ್ದರಿಂದ ಜ್ಞಾನಿಯಾದ ನಿಮಳಾದೇವಿಯಿಂದ ಅನೇಕರು ಲಿಂಗ 
ಧಾರಣನನ್ನು ಹೊಂದಿ ಪುನೀತರಾದರು. 

“ಶಿವಭಕ್ತೈಯರಿಗೆ ಬೋಧಿಸಿ ಸುಜ್ಞಾನ ದೀಕ್ಷೆಯನ್ನು ಕೊಡುವ 
ವಿಮಳಾಡೆ:ವಿ” ಎಂದು ಆಕೆಯ ನಿಷಯವಾಗಿ ಉಲ್ಲೇಖವು ರಾಘವಾಂಕ 
ಕ:ವ್ಯದಲ್ಲಿ ಇರುತ್ತದೆ. 

ಪುರಾತನ ದೇವಿಯರ ತ್ರಿನಿದಿಯಲ್ಲಿ ಆಕೆಯ ವಿಷಯವಾಗಿ ಹೇಳಿರು 
ವದೇನಂದರೆ -- 

ಅರುಳ ಶಿನಭಕ್ತೆಯರ್ಗೆ ವಿಮಳ ಬೋಧೆಯ ತುಂಬಿ | 
ವಿಮಳೆ ಜಂಗಮಕೆ ನೀಡಿ ಮುಕ್ತಿಯಸಡೆದ | 
ವಿಮಳಾದೇವಿ ಶರಣಾಗು ॥ 

ದೀಕ್ಷೆಯಲ್ಲಿ ಕ್ರಿಯಾದೀಕ್ಷೆ ಮಂತ್ರದೀಕ್ಷೆ ಮತ್ತು ನೇಧಾದೀಕ್ಷೆ, ಎಂಬ 
ವೂರು ದೀಕ್ಷೆಗಳಿವೆ. ವೇಧಾದೀಕ್ಷೆಗೆ ಸುಜ್ಜಾ ನದೀಕ್ಷೆ ಎಂಬ ಹೆಸರೂ ಇಡೆ. 


೩ 


ಈ ದೀಕ್ಷೆಯಲ್ಲಿ ಲಿಂಗದ ನೆಲೆ ಕಲೆಗಳ ಜ್ಞಾನ ಮಾಡಿಕೊಡುವಡೇ ಮುಖ್ಯ 
ವಾದದ್ದು. ಇದರೆಲ್ಲಿ ಮಂತ್ರದೀಕ್ಷೆ ಮತ್ತು ಕ್ರಿಯೂದೀಕ್ಷೆ ಇವೂ ಸಹ 
ಸಮಾವೇಶವಾಗುತ್ತವೆ. ಪ್ರಬುದ್ಧ ರಾದವರಿಗೆ ಲಂಗಧಾರಣೆಯಿಲ್ಲದಿದ್ದರೆ ಅವ 
ರಿಗೆ ಇದರ ಮರ್ಮವನ್ನರುಹಿ ಅವರನ್ನು ಲಿಂಗಧಾರಕರನ್ನಾಗಿ ಮಾಡುವ 
ಕಾರ್ಯವನ್ನು ವಿಮಳಾದೇವಿಯು ಮಾಡುತ್ತಿದ್ದಳು. ಈ ಪ್ರಕಾರ ಅನಳು 
ಮಠಾಧಿಕಾರಿಗಳು ಮಾಡತಕ್ಕ ಕಾರ್ಯಗಳನ್ನು ಭಕ್ತಾದಿಗಳಿಗೆ ಮಾಡುತಿ 
ದ್ಹದರಿಂದ ಅವಳ ಯೋಗ್ಯತೆಯು ಎಷಸ್ಟಿತ್ತೆಂಬದು ಗೊತ್ತಾಗುತ್ತದೆ. 


೧೧. ತಿನಪಿ ಪ್ರಿಯನಾಚಿ 


ಚೋಳದೇಶದಲ್ಲಿ ಚಂದವೂಕಿಂಬ ಪಟ್ಟಿಣವಿದ್ದು ಅಲ್ಲಿ ಅಣ್ಣ ಮಲ್ಲಯ್ಯ 
ನೆಂಬ ವರ್ತಕನು ವ್ಯಾಪಾರ ಮಾಡಿಕೊಂಡಿರುತ್ತಿದ್ದನು. ಅವನು ಹಡಗು 
ಗಳ ಮೂಲಕ ಪರ ನಾಡುಗಳಿಗೆ ಹೋಗಿ ವ್ಯಾಪಾರವನ್ನು ನಡಿಸುತ್ತಾ ಇದ್ದನು. 
ಅವನಿಗೆ ಅಣ್ಣ ನಾಚಯ್ಯ ಮತ್ತು ಅರುಣಾದ್ರಿ ಎಂಬ ಇಬ್ಬರು ಗಂಡು 
ಮಕ್ಕಳೂ ಶಿವಪ್ರಿಯನಾಚಿ ಎಂಬ ಒಬ್ಬ ಹೆಣ್ಣು ಮಗಳೂ ಇದ್ದರು. 
ಅವನು ಘನತೆರವಾದ ವ್ಯಾಪಾರವಾಡಿಕೊಂಡು ಬಹಳ ಶ್ರೀಮಂತನಾಗಿ 
ದನು. ಅಣ್ಣ ಮಲ್ಲಯ್ಯನು ಮುಂದೆ ತೀರಿಕೊಂಡನು. ಆಗ ಅನನ ಇಬ್ಬರ; 
ಮಕ್ಕಳು ಅವನ ಆಸ್ತಿಯಲ್ಲಿ ಭಾಗಮಾಡಿ ಕೊಳ್ಳುವ ಕಾಲಕ್ಕೆ ಅನರು ತಮ್ಮ 
ತಂಗಿಯಾದ ಶಿವಪ್ರಿಯನಾಚಿಗೆ ತಮಗೆ ಸಮಾನವಾಗಿ ಅಂದರೆ ಒಂದು 
ಮೂರಾಂಶ ಭಾಗವನ್ನು ಬೇರೆ ಪಾಲುಮಾಡಿ ಅವಳ ವಶಕ್ಕೆ ಕೊಟ್ಟರು. 
ಶಿವಪ್ರಿಯನಾಚಿಯು ತನ್ನ ಪಾಲಿಗೆ ಬಂದ ಹೆಣನನ್ನು ತೆಗೆದುಕೊಂಡು 
ಶಿವಾನುಭಾವಿಯಾಗಿ ದಾಸೋಹೆ ಕಾರ್ಯಗಳಿಗೆ ಅದನ್ನು ಉಪಯೋಗಿಸ: ತ್ರ 
ಬಂದಳು. ಅವಳು ಶಿನ ಶರಣರಿಗೋಸ್ಕರ ಭಕ್ತಿ ಯೆನ್ನು ತಾಳಿ ಅವರ ಆಚಂಸೆ 
ಯನ್ನು ಪಾಲಿಸುವವಳಾಗಿದ್ದಳು. 


ಹೀಗಿರುವಲ್ಲಿ ಅಣ್ಣ ನಾಚಯ್ಯನು ವ್ಯಾಪಾರಕ್ಕೋಸ್ಟರ ದ್ವೀಪಾಂತ 
ರಕ್ತ ಹೋದನು. ಆದರೆ ಮಧ್ಯದಲ್ಲಿ ಅವನಿದ್ದ ಹಡಗವು ಒಡೆದು ಹೋದದ್ದ 


೩೨ 


ಕಂದ ಅವನು ಮರಣ ಹೊಂದಿದನು. ಆದುದರಿಂದ ಅನನು ಬಹು ದಿವಸ. 
ಮರಳಿ ಬಾರದ್ದರಿಂದ ಅವನು ಸಮುದ್ರದಲ್ಲಿ ಮುಳುಗಿ ಸತ್ತನೆಂದು ಜನ 
ಕೆಬ್ಲರೂ ತಿಳಿದರು. 

ಅರುಣಾದ್ರಿಯಾದರೂ ತನ್ನ ಅಣ್ಣನು ತೀರಿಹೋದನೆಂದು ಭಾವಿಸಿದನು. 
ಆಗ ಅನನು ಮನೆತನದ ಎಲ್ಲ ಆಸ್ತಿಯನ್ನು ತಾನೇ ಆಕ್ರಮಿಸಬೇಕೆಂಬ 
ದುಂಂಕೆಯುಿಳ್ಳವನಾಗಿ ಅವನು ತನ್ನ ತಂಗಿಗೆ ಸ್ತ್ರೀಯರಿಗೆ ಎಲ್ಲಾದರೂ 
ಪಾಲು ಕೊಡುವದುಂಟೀ? ನಿನಗೆ ಕೊಟ್ಟಿ ಪಾಲನ್ನು ನನಗೆ ಕಿರುಗಿಕೊಡ್ಕು 
ಎಂದು ಅವಳೊಡನೆ ವಾದಿಸಹತ್ತಿದನು. ಮತ್ತು ಅವಳನ್ನು ಬಹಳ ಬಾಧಿಸಿ 
ಆಕೆಯ ದ್ರವ್ಯವನ್ನೆಲ್ಲ ಬಲಾತ್ಕೃರದಿಂದ ಕಸೆದುಕೊಂಡುಬಿಟ್ಟನು. 

ಆದರೆ ಶಿನಪ್ರಿ ಯನಾಚಿಯು ಕೇವಲ ಲಿಂಗ ಭಕ್ತಳು. ಅನಳು ಇದ 
ರೀದ ತನ್ನ ದಾಸೋಹ ಕಾರ್ಯಗಳು ಮುಂಜಿ ನಿಂತು ಹೋದವಲ್ಲಾ ಎಂದು 
ಅತ್ಯಂತ ದುಃಖಿಕಳಾದಳು. ಆಗ ಅವಳು ಸರಮಾತ್ಮನಿಗೆ- ಎಲೋ 
ಶಿವನೇ, ನಿನ್ನ ಸೇವೆ ಮಾಡಲೆಂದು ಅಣ್ಣನು ನನಗೆ ಪಾಲು ಕೊಟ್ಟು, 
ಹೋದನು. ಈಗ ಅರುಣಾದ್ರಿಯು ನನ್ನನ್ನು ಬಹಳ ಹಿಂಸೆ ಪಡಿಸಿ ಆದನ್ನು 
ಕಸೆದುಕೊಂಡು ಬಿಟ್ಟನು. ನಾನು ನಿನಗೆ. ಮಾಡುವ ಸೇನೆಯು ನಿಂತಿತು. 
ಏನು ಮಾಡಲಿ? ಎಂದು ಅವನಲ್ಲಿ ಮೊರೆ ಇಟ್ಟಳು. 

ಶಿವನಿಗೆ ಭಕ್ತೆಯಾದ ಆಕೆಯ ವೆಣರೆಯು ಕೇಳಿಸಿತು. ಆಗ ಅವನು 
ಅಣ್ಣನಃಚಯ್ಯನ ರೂಪಾಗಿ ಪಟ್ಟಣಕ್ಕೆ ಬಂದು ತನ್ನ ಮನೆಯಲ್ಲಿಯೇ ಬಂದಿ 
ರಹತ್ತಿದನು- ಆಗ ಅರುಣಾದ್ರಿಯೂ ಸಟ್ಟಣಿಗರೂ ಅಣ್ಣ ನಾಚೆಯ್ಯನು 
ಸತ್ತಿಲ್ಲ. ಅವನು ಇನ್ನೂ ಬದುಕಿದ್ದಾನೆ ಎಂದು ತಿಳಿದರು. ಅಣ್ಣ ನಾಚ 
ಯ್ಯನು ತಮ್ಮುನಿಗೆ-ನಾವು ಪಾಲುಮಾಡಿಕೊಳ್ಳುವ ಕಾಲದಲ್ಲಿ ತಂಗಿಗೆ ಪಾಲು 
ಮಾಡಿ ಕೊಟ್ಟಿ ದ್ಹಾಗಿದೆ. ಆಕೆಯ ದೃವ್ಯವನ್ನು ಆಕೆಗೆ ತಿರುಗಿ ಕೊಡು ಎಂದು 
ಹೇಳಿ ಅವಳ ದ್ರವ್ಯವನ್ನೆಲ್ಲ ಅವಳಿಗೆ ತಿರುಗಿ ಕೊಡಿಸಿದನು. 

ಮುಂದೆ ಕೆಲವು ದಿವಸಗಳಾದಮೇಲೆ ಶಿವನು ತನ್ನ ಭಕ್ತೆಯಾದ 
ಶಿವ ಪ್ರಿ ಯುನಾಚಿಗೋಸ್ಕರ ತಾನು ಮಾಡತಕ್ಕ ಕಾರ್ಯವು ಮುಗಿಯಿತೆಂದು 
ಕನು ಒಯಲಾಗಿ ಹೋದನು. 

ಅಣ್ಣ ನಾಚಯ್ಯನು ಮುಂಡೆ ಮನೆಯಲ್ಲಿ ಕಾಣಬರಲಿಲ್ಲ. ಅವನೆನ್ನು 
ಎಲ್ಲಿ ಹುಡಿಕಿದರೂ ಸಿಕ್ಕಲಿಲ್ಲ ಜನರು ಚಕಿತರಾದರು. ಆಗ ಅವರು ಶಿವ 


೩೩ 


ಪ್ರಿಯನ-ಚಿಯು ನಿಜವಾದೆ ಭಕ್ತೆಯು, ಅವಳಿಗೆ ಶಿವನು ಪ್ರೀಕನಾಗಿ 
ಅಣ್ಣ ನಾಚಯ್ಯೆನಾಗಿ ಬಂದು ಆಕೆಯ ಪಾಲು ಅವಳಿಗೆ ಕೊಡಿಸಿಹೋದನು 
ಎಂದು ಕಿಳಿದರು. 

ಅಂದಿನಿಂದ ಶಿವ ಪ್ರಿಯನಾಚಿಗೆ ಅರುಣಾದ್ರಿಯಾಗಲಿ ಅಥವಾ ಬೇಕೆ 
ಯಾರಾಗಲಿ ತೊಂದರೆ ಪಡಿಸಲಿಲ್ಲ. ಅವಳು ಲಿಂಗ ಭಕ್ತಿಯುಳ್ಳ ವಳಾಗಿ 
ಆಚರಿಸುತ್ತ, "ಪಿಂಯೊಡೆಯರು' ಎಂಬ ತನ್ನಲಿಂಗದಲ್ಲಿ ಬೆಕೆದು ಬಯ 
ಲಾಗಿಹೋದಳು. 

ಸ್ತ್ರೀಯ.ರೂ ಪುರುಷರೂ ಸಮಾನಾಧಿಕಾರಿಗಳೆಂದು ಬಸಿವಾದಿ ಪ್ರಮು 
ಥರ ತತ್ನವಿದೆ. ಈ ಮಹತ್ವದ ತತ್ವವನ್ನು ಶಿವಸಪ್ರಿಯನಾಚಿಯೂ ಅಣ್ಣ 
ನಾಚ ಸ್ಯನೂ ದೃಢಷಡಿಸಿದ್ದಾರೆ. ಸರಮಾತ್ಮನೂ ಕೂಡ ಅವರಿಗೆ ಬೆಂಬಲ 
ಕೊಟ್ಟನು. 


ಶರಣಿಯರಿಂದ ವೀರಶೈನ ಧರ್ಮ ಪ್ರಸಾರ 

ಈ ಚಂಕ್ರಿ ಗ್ರಂಥದಲ್ಲಿ ಅನೇಕ ಚಿಕ್ಕ ಕಥೆಗಳು ಬಂದಿರುವದು ವಃಚೆ 
ಕರ ಲಕ್ಷಕ್ಕೆ ಬಂದಿರ ಬಹೆದು, ಇವು ನಿರುಪಯೋಗವಾದ ಕಥೆಗಳಿರದೆ 
ಅರ್ಜ ಬೋಧಕವಾಗಿರುತ್ತವೆ. ಇವುಗಳ ಆಧಾರದಿಂದ ಬಸವೇಶ್ವರನ ಕಾಲ 
ದಲ್ಲಿ ವೀರಶೈವ ಧರ್ಮವು ಹೇಗೆ ಬಿಳೆದಿರುತ್ತದೆಂಬುದು ತಿಳಿದು ಬರುತ್ತದೆ. 

ಬಸವೇಶ್ವರನಲ್ಲಿ ಒಂದು ಅಲೌಕಿಕ ಸಾಮರ್ಥ್ಯವಿದ್ದು ಅದರಿಂದ ಅವನು 
ವೀರಶೈವ ಸಮಾಜವನ್ನು ವಿಸ್ತಾರ ಪಡಿಸಿದನೆಂದು ಬಹು ಜನರ ತಿಳುವಳಿಕೆ 
ಇದೆ. ಆದರೆ ಮೇಲಿನ ಕಥೆಗಳಿಂದ ಹೀಗೆ ತಿಳಿಯುವದು ಸತ್ಯ ಸಂಗತಿ 
ಯಲ್ಲವೆಂದು ವಾಚಕರಿಗೆ ಕಂಡು ಬರದೆ ಇರಲಾರದು. 

ಶಿವಾನ: ಭವದ ಉಚ್ಚೆ ಶತ್ವಗಳು ವಚನ ಗ್ರಂಥಗಳಿಂದ ಜನರಲ್ಲಿ ಮೊದಲು 
ಬೇರೂರಿದವು. ಇದರಿಂದ ಅವರ ಮನಸ್ಸಿನಲ್ಲಿ ಈ ತತ್ವಗಳು ಧೃಡವಾಗಿ 
ನೆಲೆಗೊಂಡ ಬಳಿಕ ಅವುಗಳನ್ನು ಅವರು ಕ್ರಮೇಣ ಸುತ್ತಲೂ ಪಸರಿಸ 
ಹತ್ತಿದರು. ಅವು ಪಸರಿಸಿದ ಹಾಗೆ ಜನರು ಲಿಂಗಧಾರಿಗಳಾಗಹೆತ್ತಿದರು. 
ಈ ರೀತಿ ಬಸವೇಶ್ವರನ ಕಾಲದಲ್ಲಿ ಶಿವಾನುಭವ ಧರ್ಮ ಇರ್ಯಗಳು ನಡೆದು 
ಬಂದಹಾಗೆ ಇಂಡು ಬರುತ್ತದೆ. 


೩೪ 


ಸೂರಂಬೆ ಎಂಬ ಶಿವಶರಣೆಯು ಮಲ್ಲಿಕಾರ್ಜುನ ಷಂಡಿತಾರಾಧ್ಯನ 
ಪರಮ ಶಿಷ್ಯಳಾಗಿದ್ದಳು. ಅವಳು ಶಿವಾನುಭನದ ತತ್ವಗಳನ್ನು ಸ್ಪೃಶ್ಯಾ 
ಸ್ಪೃಶ್ಯತೆಯನ್ನು ನೋಡದೆ ಎಲ್ಲ ವರ್ಗದ ಜನರನ್ನು ತನ್ನ ಮನೆಗೆ ಬರ 
ಮಾಡಿಕೊಂಡು ಅವರಿಗೆ ತಿಳಿಸಿ ಹೇಳುವಳು. ಬ್ರಾಹ್ಮಣರು ಮೊದಲು 
ಅವಳನ್ನು ಈ ಕಾರ್ಯದಲ್ಲಿ ವಿರೋಧಿಸಿದರು. ಅವರು ಅವಳನ್ನು ನಿರ್ಬಂ 
ಧಿಸಬೇಕೆಂದು ಮೊದಲು ಆಲೋಚನೆ ಮಾಡಿ ಅರಸನ ಬೆಂಬಲವನ್ನು 
ಇದರಲ್ಲಿ ಪಡೆದರು. ಅರಸನು ಶರಣರ ತತ್ತ್ವಗಳಿಗೆ ಅನುಕೂಲನಾಗಿರ 
ಲಿಲ್ಲ. ಆದರೆ ಸೂರಂಜೆಯು ಅವನನ್ನು ಗಣಿಸಲಿಬ್ಲ. ಅರಸನು ಅವಳ 
ಮನೆಗೆ ಹೋಗಿ ಹೊಲೆಯರು ನಿನ್ನ ಮನೆಯಲ್ಲಿ ಇದ್ದಾರೆಯೇ ಎಂದು 
ಕೇಳಲು ಅವಳುಹೊಲೆಯರು ನನ್ನ ಮನೆಯಲ್ಲಿ ಇಲ್ಲ. ಬರೇ ಮಾಹೇ 
ಶ್ವರರು ಮಾತ್ರ ಇಲ್ಲಿ ಬರುತ್ತಾರೆ ಎಂದು ಹೇಳಿ ಅರಸನನ್ನು ಮನೆ 
ಯಿಂದ ತಿರುಗಿಸಿದಳು. ಅವಳ ವರ್ತನೆಯಿಂದ ವೀರಶೈವ ಧರ್ಮವು ಪ್ರಸಾರ 
ಹೊಂದಲಿಕ್ಕೆ ಬಹಳ ಅನುಕೂಲವಾಯಿತು. 


ಗೌರವ್ರೆ ಎಂಬ ಇನ್ನೊಬ್ಬ ಶರಣೆಯು ತಾನು ಜನರಿಗೆ ಉಪಯುಕ್ತ 
ಕಾರ್ಯಗಳನ್ನು ಮಾಡುತ್ತ ಅವರನ್ನು ಒಲಿಸುವಳ್ಳು ಸಿದ್ಧ ದೇವಮ್ಮ ಎಂಬ 
ಇನ್ನೊಬ್ಬ ಶರಣಿಗೆ ಗಾಯನ ಕಲೆಯು ಚೆನ್ನಾಗಿ ಅವಗತವಾಗಿತ್ತು. 
ಅವಳು ತನ್ನೆ ಗಾಯನದ ಮೂಲಕ ಜನರಿಗೆ ಶಿವಾನುಭವದ ತತ್ವಗಳನ್ನು 
ತಿಳಿಸಿ ಹೇಳುವಳು. 


ಬೆಳಗಿನಲ್ಲಿ ಬೇಗನೆ ಎದ್ದು ಶಿವಾಭವದ ಬೋಧೆ ಮಾಡುವ ಪರಿ 
ಪಾಠವನ್ನು ಬೇರೊಬ್ಬ ಶರಣೆಯು ಪಾಲಿಸುವವಳಾಗಿದ್ದಳು. ಅವಳು ಮುಂಜಾ 
ವಿನಲ್ಲಿ ಗ್ರಾಮದಲ್ಲಿ ಬೇಗನೆ ಎದ್ದು ಧೃನಿಮಾಡುತ್ತ ಜನರನ್ನು ಎಬ್ಬಿಸು 
ವಳು. ಮಶ್ತಾ ಅವರ ಮನೆಯ ಮುಂದೆ ಗಾಯನ ಮಾಡುತ್ತ ಧರ್ಮತತ್ವೆಗಳನ್ನು 
ಹಾಡುವಳು. ಮನೆಯಲ್ಲಿಯ ಜನರು ಎಚ್ಚರಾದ ಬಳಿಕ ಮತ್ತೊಂದು 
ಕಡೆಗೆ ಹೋಗುವಳು. 


ವಿಮಳಾದೇವಿಎಂಬ ಇನ್ನೊಬ್ಬ ಶಿನಶರಣೆಯು ವೀರಶೈವ ಮತದ 
ನೆಲೆ ಕಲೆಗಳನ್ನು ಚೆನ್ನಾಗಿ ಬಲ್ಲವಳಾಗಿದ್ದಳು. ಅವಳು ಜ್ಞಾನಿಯು. ಅವಳು 
ಗ್ರಾಮದಲ್ಞಿಯ ಜನರಿಗೆ ಅವುಗಳನ್ನು ತಿಳಿಸಿಹೇಳಿ ವೀರಕೈವ ದೀಕ್ಷೆ 


ಯನ್ನು ಅವರಿಗೆ ಕೊಡುವಳು. 


೩೫ 


ಶಿವಪ್ರಿಯನಾಚಿ ಎಂಬ ಇನ್ನೊಬ್ಬ ಶಿನಶರಣಿಯು ಇದ್ದು ಅವಳಿಗೆ 
ಮೂವರು ಬಂಧುಗಳು ಇದ್ದರು. ಅವರು ತಮ್ಮ ಆಸ್ತಿಯಲ್ಲಿ ಕೆ೭ ವೊಂದು 
ಭಾಗವನ್ನು ಅವಳಿಗೆ ಕೊಟ್ಟರು. ಅವಳು ಅದರ ಉಸಯೋಗವನ್ನು ತನ್ನ 
ಧರ್ಮಕಾರ್ಯಕ್ಕೋಸ್ಕರ ಮಾಡುವಳು. ಆದರೆ ಅವರಲ್ಲಿ ಒಬ್ಬ ಬಂಧುವು 
ಅವಳಿಗೆ ಕೊಟ್ಟಿ ಆಸ್ತಿಯನ್ನು ಕೊಡದಜಿ ಅದನ್ನು ಬಲಾತ್ಕಾರದಿಂಡ ಕಸೆದು 
ಕೊಂಡು ಬಿಟ್ಟನು. ಆದರೆ ಉಳಿದ ಸಹೋದರೆರಿಬ್ಬರು ಆ ಹಿಸೆಯನ್ನು 
ಅವಳಿಗೆ ಕಿರುಗಿಕೊಡಿಸಿದರು. 


ಈ ಮೇಕೆಗೆ ಕಾರ್ಯಗಳಾಗಿದ್ದು ಇವು ಜನರ ಮನಸ್ಸನ್ನು ಬಹಳ 
ಆಕರ್ಷಿಸಿದವು. ಇಂಥ ಉದಾಹರಣೆಗಳು ಬಸವಣ್ಣನ ಕಾಲದಲ್ಲಿ ಎಲ್ಲ 
ಕಡೆಗೂ: ಉಂಟಾಗುತ್ತಿದ್ದವು. ಇದರಿಂದ ನಾಡಿನಲ್ಲಿ ಸುತ್ತಲೂ ವೀರಶೈವ 
ಢರ್ಮವು ಬಹಳ ಬೆಳೆಯಿತು. ಈ ಪ್ರಯತ್ನಗಳು ಧರ್ಮಜಾಗ್ರತೆಗೆ ನಿಜ 
ವಾಗಿ ಕಾರಣವಾಗಿರುತ್ತವೆ. ಇದರಿಂದ ವೀರಶೈವ ಧವಮ:ಳವು ಎಲ್ಲ ಸಮಾ 
ಜಗಳಲ್ಲಿ ಪಸರಿಸಿತೆಂದು ತಿಳಿದುಬರುತ್ತದೆ. ಹೀಗೆ ಮಾಡಿದ ಕಾರ್ಯಗಳು 
ದೃಢಪಡುತ್ತಲೇ ಹೋದವು. ಆದರೆ ಪೊವಾಡದಿಂಧ ಆದ ಕಾರ್ಯಗಳು ತೀವ್ರ 
ಮರೆತುಹೋಗುತ್ತವೆ. ಹೀಗೆ ವೀರಶೈವ ಧರ್ಮವು ದೃಢವಾದ ತಳಹದಿಯ 
ಮೇಲೆ ನಿಂತಿರುತ್ತದೆ. ಇದರಲ್ಲಿ ಸ್ತ್ರೀಯರ ಕಾರ್ಯಗಳು ಚಿರಸ್ಥಾಯಿಯಾಗಿ 
ಉಳಿನಿರುವವು. 


೩೬ 


೧೨. ಸೋಹಳಿಯ ಸೋಮನ್ನೆ. 


ಸೋಹೆಳಿ ಎಂಬ ಗ್ರಾಮದಲ್ಲಿ ಪಾರಿಸನಾಥನೆಂಬ ಒಬ್ಬ ಜೈನನು 
ಇದ್ದು ಅವನು ತನ್ನ ಸೋದರಮಾವನ ಮಗಳಾದ ಸೋಮನ್ವೆಯನ್ನು ಲ್ನ 
ವಾಗಿದ್ದನು. ಸೋಮನುವ್ವೇಯ ತವರುಮನೆಯ ವರು ಜೈನರಾಗಿದ್ದ ರು. ಅವ 
ರಿದ್ದ ಕಾಲದಲ್ಲಿ ಶಿವಾನುಭವದ ತತ್ವಗಳು ನಾಡಿನಲ್ಲಿ ಪ್ರ ಸಾರವಾಗುತ್ತಲಿದ್ದು 
ದರೀದ ಅವುಗಳನ್ನು ಸೋಮವೈಯು ಆರಿತನಳ ಗಿ ಲಿಂಗಪೂಜೆ 
ಆಸಕ್ತಿಯುಳ್ಳ ವಳಾಗಿದ್ದಳು. ಆದರೆ ಜೈನ ಧರ್ನುವನ್ನು ಪಾಲಿಸುತ್ತಿದ್ದ ತನ್ನ 
ಪತಿಯ ಗೃಹದಲ್ಲಿ ಅದರಂತೆ ಬಹಿರಂಗವಾಗಿ ಆಚರಿಸುವದು ಆಕೆಗೆ ಶಕ್ಯ 
ವಾಗಿರಲಿಲ್ಲ. ಹಾಗೆ ಮಾಡಿದ್ದಾದರೆ ತನ್ನ ಅತ್ತೆ, ವರಾನ, ಭಾನಮೈದುನ, 
ಪತಿ ಇವರೆಲ್ಲರು ಅವಳನ್ನು ಹಿಂಸಿಸಡೆ ಬಿಡುತ್ತಿದ್ದಿಲ್ಲ. ಆದ್ದರಿಂದ ಅವಳು 
ಅವರಿಗಂಜಿ ಸಮೀಪದಲ್ಲಿದ್ದ ಒಂದು ಶಿವಾಲಯಕ್ಕೆ ಹೋಗಿ ಯಾರೂ 
ಕಾಣದಂತೆ ಲಿಂಗನೂಜೆಯನ್ನು ಮಾಡಿ ಒರುವಳು. ಅನಳು ರಾತ್ರಿ ಯಲ್ಲಿ 
ಅಲ್ಲಿಗೆ ಹೋಗಿ ಅಲ್ಲಿ ಲಿಂಗವನ್ನು ಹುಡಿಕಿಕೊಂಡು ಗಂಡನು ತನೆಗಿಶ್ಶ 
ಗಂಧ, ಕಸ್ತುರಿ ಸರಿಮಳದಿಂದೆ ಲಿಂಗದಂಗಕ್ಕೆ ಲೇಷನನ ಮಾಡಿ, ತನ್ನ 
ಮುಡಿಗಿತ್ತ ಮೊಲೆ ಮಲ್ಲಿಗೆ ಮಾಲೆಗಳನ್ನು ಲಿಂಗಕ್ಕೆ ಸುತ್ತಿ ತನಗೆ 
ಕೊಟ್ಟ ಫಲ ಮೊದಲಾದವುಗಳಿಂದ ನೈವೇದ್ಯ ಮಾಡಿ ಕರ್ಷೂರ ವೀಳೆ 
ಯನರ್ಪಿಸಿ, ಕೈಮುಗಿದು, ಪಂವಾತ್ಮನ. ರಕ್ಷಣೆಯನ್ನು ಬೇಡಿಕೊಂಡು 
ಮನೆಗೆ ಹಿಂದಿರುಗಿ ಬಂದು ಊಟ ಮಾಡುನಳು. ಲಿಂಗನೂಣಿ ಇಲ್ಲದೆ 
ಊಟನೂಡೆನೆಂಬ ವ್ರತವನ್ನು ಇಟ್ಟ ಕೊಂಡವಳಾಗಿ, ಒಂದುವೇಳೆ ಯಾವು 
ದಾದರೂ ಒಂದುದಿನ ಲಿಂಗನೂಜಿ ತಪ್ಪಿದಲ್ಲಿ ಉನವಾಸ ಮಲಗುವಳು. 


ಹೀಗೆ ಕೆಲವು ಕಾಲ ನಡಿಯುತ್ತಿರುವೆನ್ಲಿ ಒಂದುದಿನೆ ಶಿವಾಲಯದಿಂದ 
ಮನೆಗೆ ಕಿರುಗಿಬರಲು ಅಕೆಗೆ ತಡವಾಯಿತತಿ. ಹೀಗೆಯೇ ಕೆಲದಿನ 
ತಡವಾಗಲ್ಕು ಅದನ್ನು ಪಾರಿಸನಾಥನು ಕಂಡು, ಅವನಿಗೆ ಸಂಶಯಬಂದು 
ಅವಳು ಮನೆಯನ್ನು ಬಿಟ್ಟ ಕೂಡಲೆ ಅವಳನ್ನು ಪರೀಕ್ಷಿಸಬೇಕೆಂದು ಅವ 
ಳಗೆ ಕಿಳಿಯದಂತ್ರೆ ಅವಳ ಬೆನ್ನ ಹಂದಿಂಜಿ ಹೋಗಿ ನೋಡಲಾಗಿ ಅವಳು 
ಶಿನಾಲಯ.ವನ್ನು ಪ್ರವೇಶಿಸುವದನ್ನೂ ಅಲ್ಲಿ ಲಿಂಗ ಪೂಜೆಯನ್ನು ಮಾಡುವ 
ದನ್ನೂ ಕಂಡನು. ಅವನು ಹಾಗೆಯೇ ಹಿಂದಿರುಗಿ ಬಂದು ತನ್ನ ತಾಯಿಗೆ 
"ನಿನ್ನ ಸೊಸೆಯು ನೀನು ತಲೆಗೆ ಕೊಟ್ಟ ಎಣ್ಣೆಯನ್ನೂ ಭೋಜನಕ್ಕೆ 


₹೭ 


ಕೊಟಿ ತುಪ್ಪವನ್ನೂ ತಾನುಣದೆ ಕಿಂಗೆಕೆ ನೈನೇದ್ಮ ಮಾಡಿಬರುತ್ತಾಳೆ. 

ಬ ಭಿ ತ ಣ ಕ ಇ KE 
ಇನು ಮುಂಡೆ ಅವಳಿಗೆ ಅವುಗಳನ್ನು ಕೊಡಬೇಡ' ಎಂದು ಹೇಳಲು, 
ಅಕ್ತೆಯು ಅವುಗಳನ್ನು ಸೊಸೆಗೆ ಕೊಡುವದನ್ನು ನಿಲ್ಗಿಸಿಬಿಟ್ಟಳು. ಮತ್ತು 
ಊಟಕ್ಕೆ ಬರೀ ಅನ್ನವನ್ನು ಮಾತ್ರ ಕೊಡುವದನ್ನು ಪ್ರಾರಂಭಿಸಿದಳು. 
ಗಂಡನಾದರೂ ತಾನ, ದಿನಾಲು ತಂದು ಕೊಡುತ್ತಿದ್ದ ಹಣವು, ಕಸ್ತೂರಿ 
ತ ಂಬೂ ಗಳನ್ನು ಕೊಡುನದನ್ನು ಬಿಟ್ಟುಕೊಟ್ಟನು. ಆಗ ಸೋಮವ್ವೈಯು 
ತಾನು ಕೈಕೊಂದಿದ್ದ ವ್ರತನನ್ನ ಬಿಡಲಾಂಡದೆ, ತನಗಿಕ್ಕಿದ ಬರಿಯ 
ಅನ್ನವನ್ನು ಮಾತ್ರ ತೆಗೆದುಕೊಂಡು ಶಿವಾಲಯಕ್ಕೆ ಯರೂ ಕಾಣದುತೆ 
ಹೋಗಿ, ಅದನ್ನು ಕತ್ತಲಲ್ಲಿ ಶಿನನ ಮಂದಿಟ್ಟಿ ದು ॥ಖಿಸುತ್ತ,--4ಎಲೋ 
ಪರಮಾತೃನೇ, ಧೂಸ್ಯ ದೀಪ ಅಗ್ಗವಣಿ ಪುಷ್ಪ, ತಾಂಬೂಲಗ ನ ನನ್ನಲ್ಲಿಲ್ಲ. 
ನನ್ನ ಭಕ್ತಿಯು ಕಣ್ಣಿದ್ದ ಕುರಿಡನಂತಾಯಿತೇ? ಇಷ್ಟದಿನ ದೀಪದ ಬೆಳಕಿ 
ನಲ್ಲಿ ನಿನ್ನನ್ನು ಸೂಜಿಸಿದೆ. ಇಂದು ಮಾತ್ರ ನಿನ್ನನ್ನು ಕಕ್ತೆಯಲ್ಲಿ ಪೂಜಿಸ 
ಬೇಕಾಯಿಕಲ್ಲಾ 1 ಹೀಗೆ ನಿನ್ನನ್ನು ಪೂಜಿಸಿ ನಾನುಂಡರೆ ಅದು ನನ್ನ 
ಹೊಟ್ಟೆಯ ನಾಡಿಗಲ್ಲ. ನನ್ನನ್ನು ಕ್ಷಮಿಸು, ಕ್ಷಮಿಸು ಎಂದು ದುಃಖಿಸ 
ಹತ್ತಲು ಆಗ ಲಿಂಗದೊಳಗಿಂದ ಒಂದು ಧ್ವನಿಯು ಹೊರ ಕೊರಟ್ಕು ಎಲೌ 
ತಾಯೇ, ನನ್ನ ಮಜ್ಚನಕ್ಕೆರೆದು ಕೆಳಗೆ ಬಿದ್ದ ನೀರನ್ನೇ ಪ್ರಣತಿಯಲ್ಲಿ ಹಾಕಿ 
ದೀೀಪನನ್ನು ಹಕ್ಕಿಸುು, ಆ ನೀರನ್ನೇ ನನ್ನ ಮೇಲೆ ಪ್ರಕ್ಷಾಲಿಸು, ಕಳಗೆಬಿದ್ದ 
ಹೊವುಗಳನ್ನೇ ನನ್ನ ಮೇಲೇರಿಸು, ನನು ಸ್ವೀಕರಿಸುತ್ತೈನೆ' ಎಂಬ ಧ್ವನಿಯು 
ಹೊರ ಹೊರಡಲು, ಸೋಮವ್ವೈಯು ಆ ನೀರನ್ನು ಪ್ರಣತಿಯಲ್ಲಿ ಹಾಕಿ ಹತ್ತಿ 
ಸಲು ಅದು ಉರಿಯ ಹತ್ತಿತು! ಅ್ಲ್ಲಯೇ ಬಿಚ್ಚ ಪುಷ್ಪಾದಿಗಳಿಂದ, ಲಿಂಗ 
ವನ್ನು ಭಕ್ತಿಯಿಂದ ಪೂಜಿಸಿ ಮನೆಗೆ ಬಂದಳು. ಹೀಗೆ ಇಎಳ ಪೂಜೆಯು 
ಕಲವು ದಿನ ಸಾಗಿತು. 

ಆದಕಿ ಗ್ರಾಮದಲ್ಲಿಯು ಜೈನರು ಸೋಮವೈ ಯು ಶಿವಾಲಸುಕೆ 


ಹೋಗುವದನ್ನು ತಿಳಿದವರಾಗಿ ಅವಳನ್ನು ಆವರು ಪರೀಕ್ಷಿಸಲು, ಹ 
ಪೂಜಾಕ್ರಮದಲ್ಲಿ ನಡೆಯುತ್ತಿದ್ದ ಅಗಾಧವೂಡ ಸಂಗತಿಗಳನ್ನೈಲ್ಲ ಪ್ರಶ್ಯಕ್ಷ 
ಕ೭ಡು ಅವರು "ಇಂಥ ಕ.ಓಲ ಸ್ತ್ರೀಯಳು ನವ್ಮಸದ್ದರೆ' ಅವಳುನನ್ಮು' 
ಜೈನ ಕು ಲವನ್ನೆಲ್ಲ ನಾಶನಾಡಸಿ ಬಿಡುವಳೇ 1, ಎಂದ. ಭಾವಿಸಿ ತಾವು 
ಕಂಡದ್ದನ್ನೆಲ್ಲ ಆಕೆಯ ಗಂಡನಿಗೆ ಅವರು ತಿಳಿಸಿದರು. ಸಟ್ಟಿಣದಲ್ಲೆಲ್ಲ 
ಸೋಮವ್ಹೈಯ ಸುನ್ನಿಯೇ ಸುದ್ದಿಯಾಯಿತು. ಜೈನರು ಕೆಣನಗೆಣಂಡರು. 


೩೮ 


ಇಲ್ಲಿಯ ಶಿವಭಕ್ತರು ಇಂಥ ಮಹಾತ್ಮಳು ಗ್ರಾಮದಲ್ಲಿ ಉದಯವಾದಳೇ? 
ಶಿವಭಕ್ತಿಯ ವುಹಿಮೆಯು ಹೆಚ್ಚಿನದಾಯಿತು. ಎಂದು ಭಾವಿಸಿ ಬಹಳ ಹಿಗ್ಗಿ 
ದರು. ಗ್ರಾಮದಲ್ಲಿ ಈ ಸ್ಮಿಕಿಯುಂಟಾಗಲು ಪಾರಿ ಸನಾಥನು ಆಕೆಯನ್ನು 
ಕೊಂದುಹಾಕಿ ಬಿಡಬೇಕೆಂದು ನಿಶ್ಚಯಿಸಿದನು. ಆಗ ಅವನು ತನ್ನಹೆಂಡ 
ಕಿಗೆ ಶಯ್ಯಾಮಂದಿರಕ್ಕೆ ಹೋಗಿ ಇರಲು ಆಜ್ಞಾಪಿಸಿದನು. ಸೋಮವ್ವೆಯು 
ತನ್ನ ಪತಿಯ ಆಜ್ಞೆಯನ್ನು ವಮ್ಲೀರದೈೆ, ಆದಿನ ಶಿವಾಲಯಕ್ಕೆ ಹೋಗದೆ ಶಾನು 


ಮಲಗುವ ಕೋಣೆ ಸನ್ಜಿಯೇ ಉಳಿದಳು. ಆದರೆ ತನ್ನಮೇಲೆ ಏನೋ 


ಒಂದು ಘೋರ ಪ್ರಸಂಗವು ಬರಬಹುದೆಂಬ ಸಂಶಯವು ಆಕೆಗೆ ಬಂದಿತು. 
ಆಗ ಅವಳು ಲಿಂಗಸಣಜೆ ಮಾಡುತ್ತ ಪರಮಾತ್ಮನ ಧ್ಯಾನೆಡೆನರಬೇಕೆಂದು 
ಬಯಸಿ, ಅನ್ಷಿದ್ದ ಒಂದು ವ.ಡಿಕೆಯನ್ನು ತೆಗೆದುಕೊಂಡು, ಅದರಮೇಲೆ 
ಡೀಪವನ್ನಿಟ್ಟು ಕೊಂಡ. ಆ ದೀಪದ ಕುಡಿಯೇ ಲಿಂಗವೆಂದೆ.ಭಾವಿಸಿ ಪ್ರಾರ್ಥಿ 
ಸುತ್ತ ಅದಂಮುಂದೆ ತನಗೆ ತನ್ನ ಅತ್ತೆಯು ಕೊಟ್ಟಿದ್ದ ಬೋನವನ್ನಿಟ್ಟು 
ಸಮರ್ಥಿಸಿ, ಪರಮಾತ್ಮನೇ, ಇದೇ ನನ್ನೆ ಲಿಂಗಪೂಜೆ ಎಂದು ಭಾವಿಸುತ್ತ 
ಪರಮಾತ್ಮನನ್ನು ನೆನೆಯುತ್ತ ಕುಳಿತಳು, ಆಗ ಪಾರಿಸನಾಥನು ಒಳಗೆಬಂದು 
ತನ್ನ ಸತಿಯು ನಡಿಸಿದ ಕಾರ್ಯಗಳನ್ನು ಕಂಡು ಮತ್ತಿಷ್ಟು ಕೊಪಾವಿಷ್ಯ 


ಇಗಿ ಒಂದು ಖಡ್ಗವನ್ನು ಹಿಡಿದ.ಕೋಡು ಒಳಗೆನಿಂತು ಸೋಮತವ್ವೈೆಯ 
ಮೇಲೇರಿ ಹೋದನು. ಆಗ ಆ ಅಬಲೆಯು ಭಯಭೀತಳಾದಳು. ಅವಳು 
'ಆಹಾ, ಜ್ಯೋತಿರ್ಮಯನಾದ ಶಿವನೇ ಪರಮಾತ್ಮನೇ, ನೀನೇ ನನಗೆ 
ಗಕಿಯು. ನನ್ನನ್ನುಕಾಯು' ಎಂದು ಆ ದೀಸದ ಕೂಡಿಯನ್ನು ಅಸ್ಪಿಕೊಂ 
ಡಳು. «ಭಾವಡಂಕೆ ಲಿಂಗವು' ಎಂಬ ಶಿವಶರಣರ ನುಡಿಯಂತೆ ಆಕುಡಿಯು 
ಭಗ್ಗ ನೇ ಜ್ಯೋತಿರ್ಮಯ ಲಿಂಗವಾಯಿತು ! ಆ ಲಿಂಗದೊಳಗಿಂದ 'ಸತಿಯೆ 
ಭಯಪಡಬೇಡ' ಎಂಬ ಧ್ವನಿಯು ಹೊರಬಿದ್ದಿತು. ಮತ್ತು ಅದರಲ್ಲಿಯೇ 
ಆ ಶಿವಶರಣಿಯಾದ ಸೋಮವ್ವೆಯು ಅಡಗಿಹೋದಳು. ಅಡಗುವ ಸಮಯ 
ದಲ್ಲಿ ಸೋಮವ್ರೈಯು "ಎಲೋ ಪರಮಾತ್ಮನೇ' ಇನ್ನುಮೇಲೆ ನಿನ್ನಭಕ್ತಿಯ 
ಬೆಳಕು ಮೂರು ಲೋಕಗಳನ್ನು ಬೆಳಗಲಿ ಎಂಬ ವರವನ್ನು ಕೊಡು' ಎಂದು 
ಬೇಡಿಕೊಳ್ಳಲು ಆ ಜ್ಯೋತಿರ್ಮಯ ಲಿಂಗದಲ್ಲಿ “ಹಾಗೆಯೇ ಆಗಲಿ 
ಎಂಬ ಶಬ್ದಪು ಹೊರಟಿತು. ಮತ್ತು, ಆ ಸೋಮನುತ್ತೆಯ ಆ ಪ್ರಕಾಶನು 
ಉವಾದ ಲಿಂಗದಲ್ಲಿಯೇ ಅಡಗಿಹೋದಳು. 


೩೯ 


ಭಾನಿಕರು ಸೋಮವ್ವೆಯ ಈ ವೃತ್ತಾಂತದನ್ಲಿ ವಿಶ್ಶ ಸವುಳ್ಳ ವರಾಗಿ 
ಪೂರ್ಣವಾಗಿ ಅದನ್ನು ನಟರ ಅಥವ ನಮ್ಮ ಅಧ: 83 ಲಾಕಿಕಣ 
ಆಕೆಯು ತನ್ನ ಆಚರಣೆಯನ್ನು ನಡಿ ಕುಷಲ್ಲಿ ತನ್ನ ಗಂಡನ ಕೈಯಿಂದ ಖಡ್ಗ 
ದಿಂದ ಹತಳಾದಳೆಂದು ಕಳಯಲಿ, ಹೇಗೆ ತಿಳಿದರೂ ಶಿವಾನುಭವದ 
ತತ್ವನನ್ನು ಪರಿಪಾಲಿಸುವಲ್ಲಿ ಬಸನೇಶ್ವರನ ಕಾಲದಲ್ಲಿ ಸ್ತ್ರಿಯರು ಸಹ ತಮ್ಮ 
ಪ್ರಾಣವನ್ನು ಕೊಡಲು ಹೇಗೆ ಸಿದ್ಧರಾಗಿದ್ದಕೆಂಬುದಕ್ಕೆ ಸೋಹಳಿಯ ಸೋಮ 
ಪ್ರಯ ಈ ಚರಿತ್ರೆಯು ಅಶ್ಯಂಶ ಕೃದಯದ್ರಾ ವಕವಾದ ಉದಾಹರಣೆ 
ಯಾಗಿದೆ, 

ಈ ಗ್ರಾಮವು ಎಲ್ಲಿ ಇನೆ ಎಂಬುದು ನಮಗೆ ತಿಳಿದಿಲ್ಲ. ಇದನ್ನು 
ಸಂತೋಧಿಸತಕ್ಕ ದ್ಹಾಗಿದೆ. 


೧೩. ರೆಮ್ಮವ್ವೆ 


ರೆಮ್ಮನ್ಹೆಯು ಒಬ್ಬ ಸ್ತ್ರೀವಚನಕಾರಳಿದ್ದಾಳೆ. ಆಕೆಯ ಮುದ್ರಿ ಕೆಯು 
"ಏಲೇಶ್ವರ ಲಿಂಗ? ಎಂದಿರುತ್ತದೆ. ಆಕೆಯು ಎಏಲೇಶ ಕೇತಯ್ಯನ ಗ್ರಾಮ 
ವಾದ ಏಲೇರಿಯಲ್ಲಿ ವಾಸಮಾಡುತ್ತಿದ್ದಳು. ಏಲೇರಿಯಲ್ಲಿ ಏಲೇಕ್ವರ ದೇವಾ 
ಲಯವಿದ್ದು ಈ ದೇವತೆಯ ಹೆಸರಿನಿಂದಲೇ ಅವಳು ತನ್ನ ವಚನಗಳನ್ನು 
ರಚಿಸಿದ್ದಾಳೆ. ಏಲೇಶ ಕೇಶಯ್ಯನಂತೆಯೇ ಮಹೇಶ್ವರ ಸ್ಥಲದ ಕಟ್ಟಾ ಚರಣೆ 
ಯನ್ನು ಪ್ರತಿಪಾದಿಸುವವಳಾಗಿ ಅವಳ ವಚನಗಳು ಅನನ ವಚನಗಳನ್ನೇ 
ಹೋಲುತ್ತಷೆ. ಅವಳ ೨೩ ವಚನಗಳು ಶಿವಾನುಭವ ಗ್ರಂಥವಾಲೆಯಲ್ಲಿ 
ಪ್ರಕಟವಾಗಿದ್ದು ಅವುಗಳಲ್ಲಿಯ ೬ನೇ ಮತ್ತು ೧೯ನೇ ವಚನಗಳ ಮೇಲಿಂದ 
ಅವಳು ಒಕ್ಕಲುತನದ ಕಾಯಕವನ್ನು ಮಾಡುತ್ತಿದ್ದಳೆಂದು ತಿಳಿಯುತ್ತದೆ. 
ಜಂಗಮರೂ ಸ್ತ್ರೀಯರೂ ಪುರುಷರೂ ಕೆಲವೊಂದು ವ್ರತವನ್ನು ಸ್ವೀಕರಿಸಿದ 
ಬಳಿಕ ಸದಾಚೂರಿಗಳಾಗಿಯೇೇ ನಡಿಯಬೇಕೆಂದು ಅವಳು ಅವುಗಳ ಮೂಲಕ 
ಬೋಧಿಸುತ್ತಾಳೆ. ಪ್ರಸಾದ ತೆಗೆದುಕೊಳ್ಳು ವಲ್ಲಿ ಅದನ್ನು ಸಿಕ್ಕವರಲ್ಲಿ ತೆಗೆದು 
ಕೊಳ್ಳದೆ ನಮುಶೀಲನಂತರ್ತ£ಯೇ ತೆಗೆದು ಕೊಳ್ಳ ಬೇಕೆಂದು ಹೇಳುತ್ತಾಳೆ. 
(ಇಚ ೧೩) ಅವಳ ವಚನಗಳಲ್ಲಿ ಶಿವಾನುಭವದ “ಚ್ಚ ತತ್ವ ಗಳು ಅಡಕ 


ವಾಗಿರುತ್ತವೆ. 


ಛಂ 


ಬಸವಾದಿ ಪ್ರಮಥರ ತತ್ವಗಳು ಶುದ್ಧವೂ ಸಾತ್ವಿಕವೂ ಆಗಿದ್ದು ಅವು 
ಗಳ ಮೂಲಕ ಅವರ ಕಾಲದಲ್ಲಿ ಸ್ತ್ರೀಯರು ಪರಮಾರ್ಥದಲ್ಲಿದ್ದುಕೆಇಂಡು 
ತಮ್ಮ ಕಾಯಕಗಳನ್ನು ನಡಿಸುನಲ್ಲಿ ಹೇಗೆ ತತ್ರರರಾಗಿದ್ದರೆಂಬುದು ಕೆಮ್ಮ 
ವ್ವೆಯ ವಚನಗಳಿಂದ ಚನ್ನಾಗಿ ತಿಳಿದು ಬರುತ್ತಿದೆ. 


ವಚನಗಳು 


(೧) ತಾ ನೇಮವನ ಮಾಡಿಕೊಂಡು ಕೃಷಿಬೆವ ಸಾಯನಿಲ್ಲದೆ ಒಡೆ 
ಯರು ಕಟ್ಟಿಪ್ಪುಣೆಯ ಎರಾಡುವಡೆಂತು ? ಹೀಂಗಲ್ಲದೆ ಎನ್ನ ಒಡಲ ಹೊರೆ 
ಜೆನೆಂದು ಹೋದ ಠಾವಿನಲ್ಲಿ ಓಗರವನಿಕ್ಕುವ ಲಾಗಿನ ಶೀಲವಂತರ 
ವ:ನದ ಭೇದವ ನೀವೆ ಬಕ್ಸೆರಿ ನಿಲೇಕ್ವರ ಲಿಂಗವೇ, 


(೨1 ಇಲ ನೆಲ ಶಿಲೆ ತಾ ವಾಡುವ ಹೆಇಲ ಮುಂತಾಗಿ ಸರ್ನ 
ನೆಲವು €ಂಗಾಯತ ಸಂಬಂಧವಾಗಿ, ಭವಿ ಸಂಗ. ಭವಿ ನಿರೀಕ್ಷಣೆ, ಭವಿ 
ಅಪೇಕ್ಷೆ ಭಂ ದ್ರನ್ಯಂಗಳನೊಲ್ಲಡಿ, 2ವನರಿತಲ್ಲಿ, ಶಿವನ ಪೂಜೆಯ ವಾಡು 
ವಲ್ಲಿ ಶಿವಮೂರ್ತಿ ಧ್ಯಾನದಿಂದ ಶಿವಲಿಂಗಾರ್ಚನೆಯ ಮಾಡುವಲ್ಲಿ ಶಿವ 
ಪ್ರಸಾದವ ತಂದು ಒಡೆಯ ಗಿತ್ತು ಆಪ್ರಸಾದವ ಏಲೇಕ್ವರ ಲಿಂಗಕ್ಕೆ 
ಕೊಟ್ಟ ವ್ರ ಭಾವಿಗೆ ನಮೋ ನಮೋ ಎನುತರ್ದೆ. 


೪ 


೧೪. ಶಿವಮಾಯಿ ದೇವಿ 


ಶಿವಮಾಯಿ ಜೀನಿಯು ಕಲ್ಯಾಣ ಪಟ್ಟಿಣದಲ್ಲಿ ಪುರಾಣ ಹೇಳುವ 
ಕಾಯಕವನ್ನು ಮಾಡುತ್ತ ಇದ್ದಳು. ಅವಳು ಶಿವಶರಣರ ಚರಿತ್ರೆ ಗಳನು 
ಓದಿಕೊಂಡು, ಆವುಗಳನ್ನು ದಿನಾಲು ಸ್ತ್ರೀಯರಿದ್ದಲ್ಲಿಗೆ ಹೋಗಿ ಅವರಿಗೆ ತಿಳಿಸಿ 
ಹೇಳುವಳು. ಹೀಗೆ ಹೇಳುವದೇ ಅವಳಿಗೆ ಕಾಯಕವಾಗಿತ್ತು. ಈ ಪ್ರಕಾರ 
ಅವಳು ತನ್ನ ಜೀವಾವಧಿಯ ವರಿಗೂ ಶಿವ ಶರಣರ ಸೇನೆ ಮಾಡುತ್ತ ತನ್ನ 
ಜನ್ಮವನ್ನು ಕಳೆದಳು. ಪುರಾತನ ದೇವಿಯರ ತ್ರಿನಿದಿಯಲ್ಲಿ ಈಕೆಯ ಉಲ್ಲೇ 
ಖನು ಇರುವದು. ಅದು ಹೇಗೆಂದರೆ 


ಶಿವ ಪುರಾಣವ ಫಿತ್ಯ ಶಿವ ಶರಣೆಯರಿಗರುಪಿ । 
ಅವರಿತ್ತ ಕಾಯಕವ ಜಂಗಮರಿಗೀವ | 
ಶಿನಮಾಯಿದೇವಿ ಶರಣಾಗು ॥ 


ಹೀಗೆ ಪುರಾಣ ಹೇಳುವದನ್ನೇ ತನ್ನ ಕಾಯಕವನ್ನುಗಿ ಮಾಡಿ 
ಕೊಂಡು ತನಗೆ ದೊರಕಿದ ಹಣದಿಂದ ಶಿವಮಾಯಿದೇವಿಯು ತನ್ನ ದಾಸೋಹೆ 
ಕಾರ್ಯಗಳನ್ನು ನಡಿಸುತ್ತ ಕಲ್ಯಾಣ ಸಟ್ಟಿಣದಲ್ಲಿ ಇರುವನಳಾಗಿದ್ದಳು. 
ಸ್ತ್ರೀಯರಿಗೆ ಅನುರೂಪವಾದ ಕಾಯಕವು ಇದಲ್ಲವೇ? 


೪೨ 


೧೫" ಕದಿರೆ ರೆಮ್ಮನ್ನೆ. 


ಕದಿಕೆ ಕೆಮ್ಮವೈಯು ಕಲ್ಯಾಣಪಟ್ಟಿ ಇದಲ್ಲಿದ್ದು ರಾಟಿಯಿಂದ ನೂಲನ್ನು 
ತೆಗೆಯುವ ಕಾಯಕವನ್ನು ಮಾಡಿಕೊಂಡಿದ್ದಳು. ಹೀಗೆ ಬಂದ ನೂಲನ್ನ 
ಮಾರಿ, ಬಂದ ಕಣದಿಂದ ತನ್ನ ನಿರ್ವಾಹವನ್ನು ಸಾಗಿಸುತ್ತಿದ್ದ ಳು. ಉಳಿ 
ದದ್ದನ್ನು ದಾಸೋಹ ಕಾರ್ಯಗಳಿಗೆ ಉಪಯೋಗಿ ಸುವಳು. ಇವಳು ವಚನ 
ಕಾರಳಿದ್ದಾಳೆ. ಈಕೆಯ ೩ ವಚನಗಳು ಮಾಕ್ರ ನಮಗೆ ಉಸಲಬ್ಧವಿದ್ದು 
ಅವುಗಳಲ್ಲಿ ಎರಡನ್ನು ಮಾತ್ರ ಕೆಳಗೆ ಉದಹೆರಿಸಿದ್ದೇವೆ. ಅವುಗಳಿಗೆ 
ಪುರಾತನ ಟೀಕೆಯುಂಟು, 


ವಚನಗಳು. 


(೧) ಎಲ್ಲರ ಗಂಡಂದಿರು ಪರದಳೆ ವಿಭೂಡರು. ಎನ್ನೆ ಗುಡ ಮನೆ 
ದಳ ನಿಭಾಡ. ಎಲ್ಲರ ಗಂಡಂದಿಣು ಗಜಬೇಟಿಕಾಂರು. ಎನ್ನ ಗಂಡ ಮನೆಯ 
ಬೇಟಿಕಾರ. ಎಲ್ಲರ ಗಂಡಂದಿರ ತಂದಿಕ್ಕಿ ಸಿಕೊಂಬರು ಎನ್ನ ಗಂಡಂಗೆ 
ಒಂದೇ. ಅದೊಂದು ಸಂದೇಹ ಕದಿರೆರೆ ಮ್ಮಿಯೊಡೆಯ ಗುಮ್ಮೇಶ್ವರಾ. 


ಟೀಕು: ಮಾಯಾ ಶಕ್ತಿಯೆ ವಲ್ಲಭರಾದ ಖಂಡಿತ ಜ್ಞಾನಿಗ 
ಳೆಲ್ಲರು ಬಹಿರಂಗದ ಸ್ರಸಂಚು, ತನು ದಂಡಣೆಗಳಿಂ ನಿವೃತ್ತಿ ವಾಡ 
ಬೇಕೆನುತ್ತಿ ಹರೆಂಬುದೀಗ್ಯ ಎಲ್ಲರ ಗಂಡಂದಿರು ಸರದಳವಿಭಾಡರು ಎಂಬ 
ಶಬ್ದ ಕೃರ್ಥ. ಚಿತ್ಸ್ವರೂಪವಾದ ಶರಣ ಸತಿಗೆ ಮಹಾಘನ ಲಿಂಗನೇ ಪತಿ 
ಯಾದ ಕಾರಣ ಆ ಮಹಾ ಘನಲಿಂಗವು ಶರಣನ ಸರ್ವಾಂಗವನನಗ್ರ ಹಿಸಿ 
ಮನಸ್ಸಿನಿಂ ತೋರುವ ಸಂಕಲ್ಪ ವಿಕಲ್ಪ ಮೊದಲಾದ ಸಕಲ ಪ್ರಪಂಚ 
ನಿನೃತ್ತಿಮಾಡಿ ಶಿವಜ್ಞಾನವ ಪ್ರಭಾವಿಸಿ, ಕೊಡುತ್ತಿಹುದೆಂಬುದೀಗ್ಯ ಎನ್ನ 
ಗಂಡ ಮನೆದಳವಿಭಾಡನೆ:ಬ ಶಬ್ದ್ಬಳ್ಕಥನ. ಮಾಯಾ ಶಕ್ತಿ ವಲ್ಲಭರಾದ 
ಬಿನ್ನಜ್ಞಾಾನಿಗಳೆಲ್ಲಕು ಬಹಿರಂಗದಷ್ಟ ಮದಂಗಳ ನಷ್ಟವ ಮಾಡಬೇಕೆನ್ನುತ್ತಿ 
ಹರು... ಚಿದ್ರೂಸನಾದ ಶರಣನ ಬಾಹ್ಯಾ ಭ್ಯಂತರಂಗಳನೊಳೆಕೊಂಡು, 
ಪರಿಸೂರ್ಣವಾಗಿರ್ಹ್ಪ ಪರಶಿನತತ್ವವು ಅಂತೆರಂಗದಷ್ಟ ಮದಂಗಳ ನಷ್ಟವ 
ಮಾಡಿ. ಚಿದಹಂಕಾರ ಸ್ವರೂಪನೆಯ್ದಿ ಸುತ್ತಿಹೆನೆಂದುದೀಗ, ಎಲ್ಲರೆ ಗಂಡಂದಿರು 
ಗಜಬೇಟಿಕಾರರು. ಎನ್ನ ಗಂಡ ಮನೆಯ ಬೇಟಿಗಾಂನೆಂಬ ಶಬ್ದಕ್ಕರ್ಥ. 
ತಮ್ಮ ನಿಜವೇ ಪರಬ್ರಹ್ಮೆನೆಂದಂಯದೆ, ದ್ವೈತಭಾನದಿಂದೆ ಲಿಂಗಕ್ಕೆ 


೪೩ 


ಸರ್ವ ಕ್ರಿಯೋಪಚಾರಂಗಳ ಮಾಡಿ ಭಿನ್ನೆ ಫಲ ಪದಂಗಳ ಸಡೆದು ಭೋಗಿ 
ಸಿದವರು ಭವಹೇತುವಸ್ಪೆ ಜನ್ಮಾಂತರಕ್ಕೆ ಬಂದು ಮಾಯಾಸಂಬಂಧವಾದೆ 
ಸಕಲ ವಿಷಯಪದಾರ್ಥಂಗಳೆ ಜೀವ ಭಾವದಿಂ ಭುಂಜಿಸುತ್ತಿಹರು. ಸುಜ್ಞಾನ 
ಸನ್ನಿಹಿತವಾದ ಶರಣ ಸತಿಗೆ ಪತಿಖಾಗಿರ್ಸ ಮಹಾ ಘನಲಿಂಗವು ಫಲ 
ಪದಂಗಳ ಕೊಟ್ಟು ಭವಕ್ಕೆ ತಾರಿ ಅಂಗ ಮನ ಪ್ರಾಣ ಸರ್ವೇಂದ್ರಿಯಂಗ 
ಳಲ್ಲಿ ಸಂಬಂಧವಾದ ಸಕಲ ಪದಾರ್ಥಂಗಳ ಭಕ್ತಿಯಿಂದರ್ಸಿಸಿಕೊಂಡು, 
ಪ್ರಸಾದವ ಕರುಣಿಸಿ ನಿಕ್ಕವಾದ ಮುಕ್ತಿಯ ಕೊಡ.ತ್ತಿಹುದು ಶರಣಂಗೆಂ 
ಬುದೀಗ ಎಲ್ಲರ ಗಂಡಂದಿರು ತಂದಿಕ್ಕಿಸಿಕೊಂಬರು, ಎನ್ನ ಗಂಡ ತಾರದೆ 
ಇಕ್ಕಿಸಿಕೊಂಬನೆಂಬ ಶಬ್ದಕ್ಕರ್ಥ. ಮಾಯಾಶಕ್ತಿಯ ವಲ್ಲಭರಾದ ಭಿನ್ನ 
ಜ್ಞಾನಿಗಳೆಲ್ಲರು ತ್ರಿಪುಟ ಜ್ಞಾನ ಸಂಬಂಧಿಗಳಾಗಿಹೆರು. ಚಿತ್ರ )ಭಾಂಗ 
ಸ್ವರೂಪವಾದ ಶರಣ ಸತಿಗೆ ಪ್ರಾಣ ನಲ್ಲಭನಾದ ನರಬ್ರ ಹ್ಮಲಿಂಗಕ್ಕೆ 
ಆಖಂಡ ಜ್ಞಾನ ಪ್ರಕಾಶ ಒಂದೇ ಶರಣನ ಸರ್ವಾಂಗವನವ ಗ್ರಜಿಸಿ ನಿನ್ಟ 
ತ್ರಿಯಾಯಿತ್ತೆಂಬುದೀಗೃ ಎಲ್ಲರ ಗಂಡಂದಿರಿಗೆ ಮೂರು, ಎನ್ನ ಗಂಡಂಗೆ 
ಒಂದೇ, ಅದೊಂದು ಸಂದೇಹ ಕದರೆಮ್ಮಿಯೊಡೆಯ ಗುಮ್ಮೇಶ್ವರಾ 
ಎಂಬ ಶಬ್ದಕ್ಕರ್ಥ. 


(೨) ನಾ ತಿರುಹುವ ರಾಟಿಯ ಕುಲಜಾತಿಯ ಕೇಳಿರಣ್ಣು! ಅಡಿ 
ಯಣ ಹಲಗೆ ಬ್ರಹ್ಮ, ತೋರಣ ವಿಷ್ಣು ಹಿಂದ ಬೊಂಬೆ ಮಹಾರುದ್ರ, 
ರುದ್ರನ ಬೆಂಬಳಿಯನೆರಡು ಸೂತ್ರದ ಕರ್ಣ, ಅರಿವೆಂಬ ಕದಿರು, ಭಕ್ತಿ 
ಯೆಂಬ ಕೈಯ್ಯಲ್ಲಿ ತಿರುಹಲಾಗಿ ಸುತ್ತಿತ್ತು ನೂಲು, ಕದುರು ತುಂಬಿತ್ತು, 
ರಾಟಿಯ ತಿರುಹಲಾರೆ. ಎನ್ನ ಗಂಡ ಕುಟ್ಟಿ ಹ. ಇನ್ನೇನೆ ಕದಿರ ರೆನ್ನಿ 


ಯೊಡೆಯ ಗುನ್ಮೇಶ್ವರಾ? 


ಟೀಕು1-. ಶಿವಜ್ಞಾ ನೋ ದಯವಾಗಿ, ಶ್ರೀಗುರು ಕಾರುಣ್ಯದಿಂ 
ಸರ್ನಾಂಗಲಿಂಗ ಸಂಬಂಧವಾಗಿರ್ಪ ಶರಣನ ಸರ್ವಾಚಾರ ಸಂಸತ್ತಿನ 
ಆಚರಣೆ ಎಂತೆಂದೊಡೆ ಇಷ್ಟಲಿಂಗ ಸೇಬಂಧವಾದ ಅಚಾರವೆಂಬುದೀಗ 
ನಾ ತಿರುಹುವ ರಾಟಿಯ ಕುಲಜಾತಿಯ ಕೇಳಿರಣ್ಣ, ಅಡಿಯಣ ಹೆಲಗೆ 
ಬ್ರಹ್ಮವೆಂಬ ಶಬ್ದಕ್ಕರ್ಥ. ತನ್ನ ಹೈದಯ ಕಷುಲಕರ್ಫಿಕಾ ಮಧ್ಯದಲ್ಲಿ 
ಚಿತ್‌ ಪ್ರಕಾಶವಾಗಿ ತೊಳಗಿ ಬಿಳಗುವ ಪ್ರಾಣಲಿಂಗದಲ್ಲಿ ಆಚರಿಸುವ 
ನೈಸ್ಮಿಕಾ ಭಾವೆಂಗಳೆರಡು _ ತೋರಣವಾಗಿಹುವೆಂಬುದೀಗ್ರೆ ತೋರಣ 


ಅ 


ವಿಷ್ಣುವೆಂಬ ಶಬ್ದಕೃರ್ಥ. ಅನೈಸ್ಮಿ ಕಾ ಭಾವಂಗೆಳನೊಳಕೊಂಡು, ಪರಿಸೂರ್ಣ 
ಜ್ಞಾನ ತೋರುತ್ತಿಹುದೆಂಬುದೀಗ, ನಿಂದ ಬೊಂಬೆ ಮಹಾರುದ್ರನೆಂಬ ಶಬ್ಧ 
ಕೃರ್ಥ. ಅಂತಪ್ಪ ಮಹಾಜ್ಞಾನದ ಬೆಂಬಳಿಯೆಲ್ಲಿ ತೋರುವ ಜ್ಞಾನಕ್ರಿಯಂಗ 
ಳೆಂಡು ಭಿನ್ನವಿಲದಿರ್ಪುವೆಂಬುಡೀಗ್ಯ ರುದ್ರನ ಬೆಂಬಳಿಯವೆರಡು ಸೂತ್ರದ 
ಕರ್ಣವೆಂಬ ಶಬ್ದಕ್ಬರ್ಥ. ಆಂತು ಜ್ಞಾನಕ್ರಿಯೆಗಳನೊಳಕೊಂಡು, ಸದ್ವ್ವಿ 
ವೇಕ ಜ್ಞಾನ ಸಂಬಂಧೆವಾದ ಶಿವಾದ್ವೈತ ಭಕ್ತಿಯಿಂದ ಚರಿಸುತ್ತಿ ಹನೆಂಬು 
ದೀಗ, ಅರಿವೆಂಬ ಕದುರು ಭಕ್ತಿ ಎಂಬ ಕಯ್ಯಲ್ಲಿ ತಿರುಹೆಲಾಗಿ ಎಂಬ 
ಶಬ್ದ ಕೃರ್ಥ. ಅಂತು ಸದ್ಭಕ್ಷಿಯಿಂದಾಚೆರಿಸುತ್ತಿರ್ದ ಶರಣನ ಸ್ವಾನುಭಾವ 
ಸೂತ್ರವು ಸದ್ವಿವೇಕ ಜ್ಞಾನದಲ್ಲಿ ಪರಿಪೂರ್ಣವಾಯಿತ್ತೆಂಬುದೀಗ, ಸುತ್ತಿತ್ತು 
ನೂಲ್ಕು ಕದುರು ತುಂಬಿತ್ತು, ಎಂಬ ಶಬ್ದ ಕೃರ್ಥ. ಅಂತು ಭಿನ್ನ ಕ್ರಿಯಾಚಾರ 
ವಿಡಿದಾಚರಿಸುತ್ತಿರ್ದ ಶರಣನು ಭಿನ್ನ ಕ್ರಿಯಾಚಾರವಿಡಿದಾಚರಿಸಿದೊಡೆ, 
ಆ ಮಹಾ ಘನಲಿಂಗವೆಂಬ ಪತಿ ಆಜ್ಞೆಯ ಮಾಡಿಹನೆಂದರಿದು ಭಿನ್ನ ಕೈಯಾ 
ಚಾರವ ವಿಸರ್ಜಿಸಿ ಸಾನಧಾನ ಸಂಪನ್ಮನಾಗಿ ಉಪಾಟಸ್ಥೆಯ ಮಾಡು 
ತ್ತಿ ಹನೆಂಬುದೀಗ, ರಾಟಿಯ ತಿರುಹೆಲಾರಿ ಎನ್ನ ಗಂಡ ಕುಟ್ಟಿ ಹ. ಇನ್ನೇವೆ 
ಕದಿಕೆ ರೆಮ್ಮಿಯೊಡೆಯ ಗುಮ್ಮೇಶ್ವರನೆಂಬ ಕೆಬ್ಬಕೃರ್ಥ. 


ರಾಂ ಇ ಪಾ 


೧೬. ಲಕ್ಕನ್ಮು 


ಲಕೃಮ್ಮನು ಆಯದಕ್ಕಿ ಮಾರ ಖ್ಯುನೆ ಹೆಂಡತಿಯು, ಅನಳ ಚಂ 
ತ್ರೆಯು ಆತನ ಚರಿತ್ರೆಯಲ್ಲಿಯೇ ಸಮಾವೇಶವಾಗುತ್ತದೆ. ಆಯದಕ್ಕಿ 
ಮಾಕಯ್ಯೆನಂತೆಯೇ ಲಕ್ಕಮ್ಮನೂ ವಚನೆಕಾರಳಿದ್ದಾಳೆ. "ಮಾರಯ್ಯ ಪ್ರಿ ಯ 
ಅಮಳೇಶ್ವರಲಿಂಗ' ಎಂಬುದು ಅವಳೆ ಮುದ್ರಿಕೆಯಾಗಿಡೆ. ಅವಳ ೧೫ ವಚನ 
ಗಳು ಮಾತ್ರ ನಮಗೆ ಉಪಲಬ್ಧ ವಾಗಿವೆ. ಅವೆಲ್ಲವೂ ಉದಾತ್ತವಿಚಾರವುಳ್ಳ 
ವುಗಳಾಗಿನೆ. ಆಯದಕ್ಕಿ ಮಾರಯ್ಯನ ಕಾಯಕದಲ್ಲಿ ಅವನಿಗೆ ತಾನೂ 
ಸಹಾಯಕಳಾಗಿ ಅವಳು ವರ್ತಿಸಿದ್ದಾಳೆ. ಶಿವಶರಣರು ಶಿವಾನ:ಭವದ 
ತತ್ವಗಳೆಂತೆ ಕಾಯಕಗಳನ್ನು ಮಾಡುತ್ತ ಅವುಗಳಲ್ಲಿ ತಮಗೆ ತೋರದ 
ಅನುಭವಗಳನ್ನು ತಮ್ಮ ವಚನಗಳ ಮೂಲಕ ನುಡಿದಿದ್ದಾರೆ. ಆದ್ದರಿಂದ 
ಇವುಗಳಲ್ಲಿ ತನ್ಮು ಜೀವಿತದಲ್ಲಿ ತಸುಗೊಡಗಿದ ಪ್ರಸಂಗಗಳ ಉಲ್ಲೇಖ 


೪೫ 


ಗಳು ಪ್ರತ್ಯಕ್ಷ! ಆಥವಾ ಅಪ್ರ ತೃಕ್ಷವಾಗಿ ಅಲ್ಲಲ್ಲಿ ಬರುನದೇಟು. ಲಕ್ಕ 
ವನ ಕೆಳಗೆ ಕಾಣಿಸಿದ ವಚನಗಳು ಅನಳ ಮತ್ತು ಆಯದಕ್ಕಿ ಮಾರ 
೮ನೆ ಚಂತ್ರೆಗಳ ಮೇಲೆ ಕೆಲಮಟ್ಟಿಗೆ ಪ್ರಕಾಶನ | ಕೆಡಹೆನಂಥ 
ನಿರುತ್ತವೆ, 

ಆಯದಕ್ಕಿ ವಾರಯ್ಯನು ಅಕ್ಕಿಯನ್ನು ಆಯುವ ಕಾಯಕವನ್ನು 
ಮಾಡುತ್ತಿದ್ದ ದರ ಮಹತ್ವವನ್ನು ಲಕ್ಕ ಮ್ಮನು ಕೆಳಗಿನ ವಚನದಲ್ಲಿ ಹೇಳಿ 
ದಾಳ 

“ಆಯಿದು ಇಲ್ಲವಾದಂದಿಗಲ್ಲದೆ ಜಗದೊಳಗೆ ಅರಿಗೂ ಬಡತನವಿಲ್ಲ. 
ಆಯಿದುವುಳ್ಳನ್ನಕ್ಕ ಸಕಲ ಜೀನಕ್ಕೆ ಚೇತನ. ಮಾರಖ್ಯ ಪ್ರಿಯ ಅಮ 


A 
ಳೇಶ್ವರ ಲಿಂಗವುಳ್ಳನ್ನಕ್ಕರ ಧನಮನ ಸಂಸನ್ನರು- 


ಆಯುವದರಲ್ಲಿ ಆಶೆ ಇರಬಾರದೆಂದು ಅವಳು ಕೆಳಗೆ ಹೇಳಿದ್ದಾಳೆ. 


“ ಆಸೆ ಎಂಬುದು ಅರಸೀಗೆಲ್ಲದೆ ಶಿವಶರಣರಿಗುಂಟೇ? ರೋಹಷನೆಂಬುದು 
ಯವ:ದೂತರಿಗಲ್ಲಡೆ ಆಜಾತಂಗುಂಟಿ? ಈ ಸಕ್ಕಿಯ ಅಶೆ ನಿಮಗೇಕೆ 
ಮಾರಯ್ಯ ಪ್ರಿಯ ಅಮಳೇಶ್ವರ ಲಿಂಗಕ್ಕೆ ಸಲ್ಲದ ನೇವಮವು. 

ಕಾಯಕದಲ್ಲಿ ಹೆಚ್ಚಿಗೆ ಬಯಸಬಾರದೆಂತಲೂ ಪೂರ್ನ ಕರ್ಮ 
ದಂತೆ ಎಲ್ಲ೭ಗೂ ಸುಖ ದುಃಖಗಳಾಗುಕ್ತವೆಂತಲ್ಯೂ ಅವಳು ಕೆಳಗೆ 
ಹೇಳುತ್ತಾಳೆ. 


“ಬಾಹಾಗ ಕೊಂಡು ಬಂದ 'ಪ್ರಾಪ್ತಿಯಲ್ಲದೆ, ಬೇರೊಂದು ಗಳಿಸ 
ಲಿಲ್ಲ. ಬೇರೊಂದು ಕೆಡಿಸಲಿಲ್ಲ. ಬಂದ.ದು ನಿಂದುದು ನೂರಯ್ಯ ಪ್ರಿಯ 
ಅಮಳೇಶ್ವರಿಲಿಂಗ ಕೊಟ್ಟಿ ಲ್ಲದಿಲ್ಲ. 

ಮಾರಯ್ಯನು ಬಡನನೆಂದು ಬಸನನು ಒಂದು ದಿವಸ ಹೆಚ್ಚಿಗೆ ಅಕ್ಕೈ 
ಯನ್ನು ದಾರಿಯಲ್ಲಿ ಚನ್ಸಿಸಲಾಗಿ ಅದಕ್ಕೆ ಲಕ್ಕನ್ಮುನು ಸಿಟ್ಟಾಗಿ ನುಡಿದ 
ವಚನವು ಕೆಳಗಿನದಾಗಿರುತ್ತದೆ. 

“ಭಕ್ತಂಗೆ ಬಡತನ ಉಂಟೇ? ಸತ್ಯರಿಗೆ ಮರಣ ಉಂಟೇ? ಭಕ್ತರು 
ಬಡವಕೆಂದು ಮತ್ತೊಂದು ಕೊಬ್ಬಿ ಹೆನೆಂದರೆ ಮಾರಯ್ಯ ಪ್ರಿಯೆ ಅಮಳೇ 
ಶ್ವರ ಲಿಂಗವು ಸತ್ತಂದಿಗಲ್ಲದೆ ಬಡತನವಿಲ್ಲ? 


೪೬ 


“ಕಾಯಕದಲ್ಲಿ ತಮಗೆ ಸಾಕಾಗುವಷ್ಟನ್ನೇ ಗಳಿಸಬೇಕಲ್ಲದೆ ಅನಾನ 
ಶ್ಯಕವಾಗಿ ಹೆಚ್ಚಿಗೆ ಸಂಗ್ರ ಹಿಸಕೂಡದೆಂಬ ಶಿವಶರಣರ ತತ್ವ ವಿದೆ. ಇದನ್ನೇ. 
ಲಕನ್ಮುನು ಕೆಗೆ ಹೆೌಳಿದ್ದಾಳೆ. 

“ಭಕ್ತರು ಕಾಯಕವೆಂದು ಆಯೆಗಾರಿಕೆಯಲ್ಲಿದ್ದು ದಾಸೋಹನ 
ಮಾಡಬಹುದೆ? ಒಮ್ಮನವ ತಂದು ಒಮ್ಮನದಲ್ಲಿಯೇ ಮಾಡಿ ಇಮ್ಮನ 
ವಾಗದ ಮುನ್ನವೇ ಮಾರೆಸ್ಯು ಪ್ರಿಯ ಅಮಳೇಶ್ವರ ಲಿಂಗಕ್ಕೆ ಸಲ್ಲ 
ಬೇಕು. 

ಆಕ್ಕಮ್ಮನು ಶುದ್ಧ ಮನಸ್ಸಿನಿಂದ ಸಂಪಾದಿಸಿದಕೆ ಲಕ್ಷ್ಮಿಯು ತಾನೂ 
ಗಿಯೇ ನಡೆದು ಬರುವಳೆಂದು ಕೆಳಗೆ ಕೇಳಿದ್ದಾಳೆ. 

"ಮನ ಶುದ್ಭವಿಲ್ಲದವರಿಗೆ ದ್ರವದ ಬಡತನವಲ್ಲದೆ ಚಿತ್ರಶುದ್ಧದನ್ಲಿ 
ಇಯಕವ ಮಾಡುವಲ್ಲಿ ಸದ್ಭಕ್ತಂಗೆ ಎತ್ತನೋಡಿದಕ್ತ ಲಕ್ಷ್ಮಿ ತಾನಾಗಿಪುಳು, 
ಮಾರಯ್ಯ ಪ್ರಿಯ ಅಮಳೇಶ್ವರ ಲಿಂಗದ ಸೇವೆಯುಳ್ಳನ್ನಕ್ಕ 


ಈ ಪ್ರಕಾರ ಲಕ್ಕನ್ಮನು ತನ್ನ ಪತಿಯ ಕಾಯಕದಲ್ಲಿ ಅವನಿಗೆ 
ಸಹಾಯಕಳಾಗಿ ವರ್ಶಿಸಿದ್ದಾಳೆ. ಅವನ ನಿತ್ಯದ ಹೋರೆಯಲ್ಲಿ ಆವನಿಗೆ 
ಯೋಗ್ಯ ದಾರಿಯನ್ನು ತೋರಿಸುತ್ತ ತನ್ನ ಜೀವನವನ್ನು ನಡಿಸಿದ್ದಾಳೆ. 
ಗಂಡನು ತಪ್ಪಿ ದಲ್ಲಿ ಅವನಿಗೆ ಎಚ್ಚು ಹೇಳುತ್ತ ಬಂದಿದ್ದಾಳೆ. "ಸತಿಯ 
ದೈವ' ವೆಂದು ಭಾ ನಿಸಿ ನಡೆಯುವದು ಸಕಿಯ ಕರ್ತವ್ಯವೆಂದು ಸಾಮಾನ್ಯ 
ವಾಗಿ ಜನರ ತಿಳುವಳಿಕೆಯಬಂಟು, ಆಡರೆ ಶಿವಾನುಭವದ ಪ್ರಕಾರ ವೀರಶೈ ವ 
ಶ್ರ್ರೀಯಗೆಳಿಗೆ ಲಿಂಗವೇ ಪತಿಯಾಗಿದೆ. ಆದ್ದರಿಂದ ಸ್ತ್ರೀಯರ ಮೋಕ್ಷಸದವು 
ಪತಿಯ ಮೇಲೆ ಅವಲಂಬಿಸಿರದೆ ಅದನ್ನು ಅವರು "ಸ್ವತಂತ್ರ ರೀತಿಯಿಂದೆ 
ಹೊಂದಲು ಅರ್ಹರಾಗಿದ್ದಾರೆ. ಈ ತತ್ವವು ಬಸವೇಶ್ವ ರಥ ಕಾಲದಲ್ಲಿ ಪ ಸ್ರ ಚಾರ 
ದಲ್ಲಿ ಬಂದದ್ದರಿಂದ ಆಗ ಅಸಂಖ್ಯ ಸ್ತ್ರೀಯರು ಸಮಾಜೋದ್ಭಾರ i 
ಮಾಡಲು ಶಕ್ತರಾದರು. ಅನರಲ್ಲನೇಕರು ಅವಿವಾಹಿತರಾಗಿ ಉಳಿದು ಅನೇಕ 
ತರದ ಕಾಯಕಗಳನ್ನು ಮಾಡುತ್ತ ಆತ್ಮೋದ್ಧಾರನನ್ನು ಮಾಡಿಕೊಂಡಿದ್ದಾರೆ. 
ಇಸ್ಟೇ ಅಲ್ಲ, ಅವರು ಪುರುಸರೊಡನೆ ಮನೆತನದ ಆಸ್ತಿಯಲ್ಲಿಯೂ ಧಾರ್ಮೀಕೆ 
ಕೃತ್ಯಗಳಲ್ಲಿಯೂ ಸಮಾನ ಹಕ್ಕುಗಳನ್ನು ಸಹ ಪಡೆದು ಕೊಂಡಿದ್ದಾರೆ. 
ಆದ್ದರಿಂದ ಶಿವಶೆ€ಣಿಯರಲ್ಲನೇಕರು ತಮ್ಮ ಪತಿಗಳು ತನ್ಪು ಮಾಡಿದಾಗ 
ಅನಂಗೆ ಅವುಗಳನ್ನು ತಿಳಿಸಿಕೊಟ್ಟು ಅವರನ್ನು ಯೋಗ್ಯದಾರಿಗೆ ಹೆಚ್ಚಿ 


೪೭ 


ದ್ವಾರೆ. ಈ ರೀತಿಯಾಗಿ ಲಕೃಮ್ಮನು ಆಚರಿಸಿದ್ದು ಅವಳ ಚರಿತ್ರೆಯಿಂದ 
pS Ns) 
ತಿಳಿದುಬರುತ್ತದೆ. 
ಲಕ್ಕನ್ಮುನು ಅತ್ಯಂತ ಧೈರ್ಯಸ್ತಳೂ, ಕಟ್ಟಾ ಭಿಮಾನಿಯ್ಕೂ ಸ್ವತಂತ್ರ 
ಜೀವಿಯೂ, ಉದಾತ್ತ ನಿಚಾರವುಳ್ಳವಳೂ, ಆಗಿದ್ದಳೆಂದು ಅವಳ ವಚನ 
ಗಳ ಮೇಲಿಂದಲೂ ಆಖಯದಕ್ಕಿ ಮಾರಯ್ಯನ ಚಂತ್ರೆಯಿಂದಲೂ ಕಂಡು 


ಬರುತ್ತದೆ. ——— 


೧೭, ಕೊಟ್ಟಿಣದ ಸೋಮನೆ. 
ನಿರ್ಲಜ್ಜ ಶಾಂತಯ್ಯನ ನಿರಾ ಶಾವೃ ತ್ತಿಯು ಬಸವೇಶ್ವರನ ಕಾಲದಲ್ಲಿ 
ಬಹು ಜನರ ನುನಸ್ಸನ್ನು ಸೆಳೆದಿರುತ್ತದೆ. ಅವನು ಮಠಾಧಿಕಾರಿಯಾಗಿ 
ಅನನು ವೈಭವವನ್ನು ಅಪೇಕ್ತ್ರಿಸಡೆ ದಿಗಂಬರಿಯಾಗಿ ಶಿನಾನುಭನ ಮುಂಟಿ 
ಪದಲ್ಲಿ ಶಿನಶರಣರಿಂದ ಮನ್ನಣೆಯನ್ನು ಹೊಂದಿ ವಚನ ಶಾಸ್ತ್ರವನ್ನು 
ಪ್ರಚಾರ ಮಾಡಿದನು. ಅದರಿಂದ ಅವನಿಗೆ ಬಹು ಜನರು ಶಿಷ್ಯರಾದರು. 
ಇಂಥವರಲ್ಲಿ ಕೊಟ್ಟಣದ ಸೋಮವ್ರೆಯು ಒಬ್ಬಳಾಗಿದ್ದುಳೆ. 
ಸೋಮವ್ವ ಯು ಕಲ್ಯಾ ಣಸಟ್ಟ ಇದಲ್ಲಿ ಕೊಟ್ಟಿಣದ ಕಾಯಕವನ್ನು 
ಮಾಡುತ್ತ ಇದ್ದಳು. ಅವಳು ಬತ್ತವನ್ನು ಕುಟ್ಟಿ ಅಕ್ಕೀ ಮಾಡಿ ಕೂಲಿ 
ಯನ್ನು ಸಂಪಾದಿಸಿ ಅದರಮೇಲೆ ಉಸಜೀನಿಖುತ್ತ ದಾಸೋಹೆ ಕಾರ್ಯ 
ಗಳಲ್ಲಿ ನಿರತಳಾಗಿದ್ದಳು. ಅವಳು ವಚನಕಾರಳಿದ್ದಾಳೆ. ಅವಳು ನಿರ್ಲಜ್ಜ 
ಶಾಂತಯ್ಯನ ಮೇಲೆ ಭಕ್ತಿಯನಿಳ್ಳವಳಾದ್ದರಿಂದ "" ನಿರ್ಲಜ್ಜೇಶ್ವರಾ "ಎಂಬ 
ಮುದ್ರಿ ಕೆಯನ್ನಿಟ್ಟು ಕೊಂಡು ವಚನಗಳನ್ನು ರಚಿಸಿದ್ದು ಳೆ. ಅವಳ ಒಂದೇ 
ವಚನವು ನಮಗೆ ದೊರಿತಿಡೆ. ಅದರಲ್ಲಿ ಅವಳು ತನ್ನ ಕಾಯಕದರೀತಿ 
ಯನ್ನು ಹೇಳಿಕೊಂಡಿದ್ದಾಳೆ. 
ವಚನ. 


(೧) ಹದ ತಪ್ಪಿ ಕುಟ್ಟಿಲು ನುಚ್ಚಲ್ಲದೆ ಅಕ್ಕಿ ಎಲ್ಲಿ? ವ್ರತ ಹೀನನ 
ನೆಕಿಯೆ ನಂಕವಲ್ಲದೆ ಮುಕ್ತಿ ಇಲ್ಲ. ಆರಿಯದಾದರೂ ಹೋಗಲಿ. ಅರಿದು 
ಬೆರೆದೆನಾದಕಿ ಕನ್ನಗತ್ತಿಯನ್ಲಿ ಕಿನಿಯ ಕೊಯ್ವಿ ರಯ್ಯ. ಬಲ್ಲೆ ನಾಗಿ ಒಲ್ಲೆ 
ನಿಮ್ಮಾಣೆ ನಿರ್ಲಜ್ಜೇಶ್ವರಾ. 

ಈ ಪ್ರಕಾರ ಅವಳು ಕೊಟ್ಟಿಣದ ಕಾಯಕವನ್ನು ಮಾಡುತ್ತ ಮೋಕ್ಷ 
ವನ್ನು ಹೊಂದಿದಳು. 


೪೮ 


೧೮. ಕೋಲಂಬೆ. 


ಜಾತಿನೊಳಸುರವೆ:ಬ ಸಟ್ಟಿಣವು ನಿಜಾಮ ಇಲಾಖೆಯಲ್ಲಿ ನಾಂದೇಡ 
ಜಿಲ್ಲೆಯಲ್ಲಿದ್ದು ಅಲ್ಲಿ ಒಬ್ಬ ಶಿವಭಕ್ತನು ವಾಸಮಾಡುತ್ತಿದ್ದನು. ಅನನಿಗೆ 
ಕೋಲಂಬೆ ಎಂಬ ಹೆಸರಿನ ಮಗಳಿದ್ದಳು. ಆಕೆಯ ತಂದೆ ತಾಯಿಗಳು 
ಕೇವಲ ಶಿವಭಕ್ತಿಯುಳ್ಳವರಾಗಿ ಅವರು ದಿನಾಲು ಶಿವಾಲಯಕ್ಕೆ ಹೋಗಿ 
ತನ್ಪದೆ ಶಿವಾರ್ಚನೆ ಮಾಡಿ ಬರುತ್ತಿದ್ದರು. ಅವರ ಮಗಳಾದರೂ ಅವಕೊ 
ಡನೆ ಶಿವಾಲಯಕ್ಕೆ ಹೋಗಿ ತಪ್ಪದೆ ದೇವದರ್ಶನವನ್ನು ಮಾಡಿಬರುವಳು. 


ಕೆಲವು ದಿನಸಗಳಾದ ಮೇಲೆ ಕೋಲಂಬೆಯು ತನ್ನದೆ ಆದ ಒಂದು 
ಶಿವಾಲಯವನ್ನು ಮಾಡಿ ದೇನಪೂಜೆ ಮಾಡಲೆಣಿಸಿ ಅವಳು ಒಂದು ಹುಲ್ಲು 
ಗುಡಿಸಲನ್ನು ಕಟ್ಟಿ ಅಲ್ಲಿ ದೇವರೆಂದು ಒಂದು ಶಿಲೆಯನ್ನು ಪ್ರತಿಷ್ಠಿಸಿ ಮನೆ 
ಉ:ಂದ ತೈಲ ತುಪ್ಪವನ್ನು ತೆಗೆದುಕೊಂಡು ಹೋಗಿ ನೈವೇದ್ಯವನರ್ಪಿಸಿ 
ಬರಹತ್ತಿದಳು. ಆಗ ಅನಳೊಡನಾಡುವ ಚಿಕ್ಕ ಮಕ್ಕಳೂ ಕೂಡ ಅದನ್ನು 
ನೋಡಿ ತಮ್ಮ ಮನೆಗಳಂದೆ ಅಕ್ಕಿ ಬೇಳೆ ತುಪ್ಪ ತೈಲವನ್ನು ತಂದು ಎಲ್ಲರೂ 
ನೆರೆದು ಅಟ್ಟುಗೂಳನಾಡುನೆನೆಂದು ಅಡಿಗೆಯಮಾಡಿ ನೈವೇದ್ಯವನ್ನರ್ಪಿಸಿ 
ದೇವರ ಮುಂದೆ ದೀವಿಗೆಯನ್ನಿಟ್ಟು ಬರಹತ್ತಿದರು. ಹೀಗೆ ಕೋಲಂಬೆಯೂ 
ಉಳಿದ ಚಿಕ್ಕ ಮಕ್ಕಳೂ ಬಾಲಲೀಲೆಯಿಂದ ಆ ಗುಡಿಸ-ಲ್ಲಿ ಆಟವಾಡ 
ಹೆತ್ತಿದರು. 


ಆದಕೆ ಒಂದು ದಿವಸ ಆ ಮಕ್ಕಳ ತಾಯಿ ತೆಂಡೆಗಳು ನೀವು 

ಮನೆಯಲ್ಲಿಯ ತೈಲ ತುಪ್ಪ ಅಕ್ಕಿ ಬೇಳೆ ಹಾಳು ಮಾಡುತ್ತಾ ಇದ್ದೀರಿ. 
ಎಪಿ ಗ 

ಇಂಥ ಆಟವು ನಿಮಗೇಕೆ, ಗುಡಿಸಲಿಗೆ ಹೋಗಬೇಡಿರಿ, ಎಂದು ನಿರ್ಬಂ 
ಧಿಸಿದರು ಆಗ ಕೋಲಂಬೆಯೊಬ್ಬ ಳೇ ಎಂದಿನಂತೆ ಗುಡಿಸಲಕ್ಕೆ ಹೋಗಿ 
ದೀಪವನ್ನು ಹತ್ತಿಸಿ ತಾಯಿ ತಂದೆಗಳು ಕೊಟ್ಟ ಹೆಣ್ಣು ಕಾಯಿಗಳನ್ನು 
ನೈವೇದ್ಯ ಮಾಡಿ ತನ್ನ ಮನೆಗೆ ಬಂದಳು. ಆಗ ಗ್ರಾಮದಲ್ಲಿ ಒಂದು 
ಚನುತ್ಯಾರವು ಸಂಭನಿಸಿತು. ಆದಿನ ಗ್ರಾಮದ್ಲಿರುವ ಯಾವ ಆಕಳೂ 
ಹಾಲು ಕರೆಯಲಲ್ಲ. ಮನೆ ನು ಜನರು ಎಷ್ಟು ಪ್ರಯತ್ನಿಸಿದರೂ ಅವು 
ಗಳಲ್ಲಿ ಒಂದೂ ಕೂಡ ಹಾಲನ್ನು ಕೊಡಲಿಲ್ಲ. ಆಗ ಜನರೆಲ್ಲ ನಿಸ್ಮಯ 
ಬಟ್ಟು ವಿಘ್ನೇಶ್ವರನ ದೇವಾಲಯದಲ್ಲಿ ನೆರೆದ: ಹೀಗೆಕಾಯಿತೆಂದು ಪ್ರಶ್ನೆ 


೪೯ 


ಮಾಡಲು ಒಬ್ಬ ಭಕ್ತರ ಮಯ್ಯಲ್ಲಿ ದೇವರು ಬಂದು, ನೀವು ಕೋಲಂ 
ಬೆಯ ಕೂಡ ಆಡುವ ಮಕ್ಕಳಿಗೆ ತುಪ್ಪ ಎಣ್ಣೆ ನೈವೇದ್ಯವನ್ನು ಕೊಡದೆ 
ಅವರು ಗುಡಿಗೆ ಹೋಗುವದನ್ನು - ಫಿಕ್ಲಿಸಿದ್ದೀರಿ. ಆದರೆ ಅವರಿಗೆ ಅವುಗ 
ಗನ್ನು ಕೊಟ್ಟು ಹೋಗಗೊಟ್ಟಿಕೆ, ಗೋವುಗಳು ಹಾಲ: ಕಕೆಯುವನವು 
ಎಂದು ಶಬ್ದವಾಯಿತು. ಅಗ ಅವರೆಲ್ಲರೂ ಕೊಃಲಂಬೆಯ ಮತ್ತು ಅವಳ 
ಗೆಳತಿಯರ ತಾಯಿ ತಂದೆಗಳ ಮನೆಗೆ ಬಂದು ಅವರಿಗೆ ಹೇಳಿ ಮಕ್ಕಳೆಲ್ಲ 
ರಿಗೂ ತೈಲ ತುಸ್ಸನನ್ನು ಕೊಟ್ಟು ಗುಡಿಸಲಿಗೆ ಕಳಿಸಿ ಅವರು ದೇವರಿಗೆ 
ಅರ್ಪಿಸುವಂತೆ ಮಾಡಲು ಗ್ರಾಮದಲ್ಲಿಯ ಪಶುಗಳೆಲ್ಲ ಹಾಲು ಕರೆದವು. 
ಗ್ರಾಮದ ಜನರು ಕೋಲಂಬೆಯ ಭಕ್ತಿ ಭಾನವು ಎಂಥ ಘನತರವಾದ 
ದೈಂಬದನ್ನು ಕಂಡು ಅನರು ಬಹಳ ಆಶ್ಚರ್ಯ ಹೊಂದಿದರು. ಅಂಡಿ 
ನಿಂದ ಕೋಲಂಬೆಯು ತನ್ನ ಕೆಳದಿಯರೊಡನೆ ಕೂಡಿಕೊಂಡು ತಾನು 
ನಿರ್ಮಿಸಿದ ಗುಡಿಸಲಿಗೆ ದಿನಾಲು ಹೋಗಿ ಡೀವರಪೂಜೆಸು ಆಟಿನನ್ನಾಡಿ 
ಜಬರುನಳು. 


ಆದರೆ ಅವಳಿಗೆ ಈ ಆಟವು ಕೇನಲ ನಿನೋದವನಾಗಿರಲಿಲ್ಲ. ಆ ಗುಡಿ 
ಸಲು ಆ ಲಿಂಗದ ಕಲ್ಲು ಆ ದೀಸ, ಆ ನೈವೇದ್ಯ, ಇವೆಲ್ಲವೂ ತನ್ನನ್ನು 
ನಿಶ್ಚಯವಾಗಿ ಪರಮಾತ್ಮನಲ್ಲಿಗೆ ಒಯ್ಯುವವೆಂಬ ದೃಢ ಭಾವವು. ಅನಳಲ್ಲಿ 
ಬೇರೂರಿತು, ಹೀಗಿರ:ವಲ್ಲಿ ದೀಪಾವಳಿಯ ಪಾಡ್ಯದ ದಿನಸ ಕೋಲಂಬೆಯೂ 
ಅವಳ ಒಡನಾಡಿಗಳೂ ದೇವನೂಜೆ ಮಾಡುತ್ತಿರುವಾಗ ಒಬ್ಬ ದುರ್ಜನ 
ನಾದ ಪೂಜಕನು ತನ್ನ ಗೋವುಗಳನ್ನು ಹೊಡೆದುಕೊಂಡು ಬರುವಾಗ 
ಆ ಹುಲ್ಲುಗುಡಿಸಲಿನ ಸಮೀಸದಲ್ಲಿಯೇ ಅವುಗಳನ್ನು ತರುಬಿದನು. ಅವನು 
ಅಲ್ಲಿ ಆಡುವ ಆ ನುಕ್ಕಳನ್ನು ನೋಡಿ, ಇಂಥ ಬಾಲಿಕೆಯೆರ ಕೈಯ್ಯಿಂದ 
ಶಿವನು ಎಂದಾಡರೂ ಪೂಜೆಗೊಂಬುನನೇ? ಈ ಗುಡಿಸಲಿಗೆ ಬೆಂಕಿಹಚ್ಚಿ 
ದರೆ ಅದು ಸುಟ್ಟು ಹೋಗದೇ? ಇದನ್ನು ನೋಡುವೆನೆಂದು ಅವನ್ನ 
ಆ ಗುಡಿಸಲಿಗೆ ಕಿಚ್ಛನಿಕ್ಕಿಡನು. ಕೂಡಲೆ ಆ ಹುಲ್ಲಿನ ಗುಡಿಸಲಿಗೆ ಭಗ್ಗನೆ 
ಬೆಂಕಿಹೆಕ್ತಿ ಜ್ವಾಲೆಯು ಸುತ್ತಲೂ ಪಸರಿಸಹತ್ತಿತು. ನೆರೆದ ಮಕ್ಕಳು ಓಡಿ 
ಮನೆಗೆ ಹೋನವು. ಕಿಚ್ಚಸಿಕ್ಕಿ ದವನ ಗೋವುಗಳು ಬೆದರಿ ಅಡನಿಗೆ 
ಹೋದವು. ಆದಕೆ ಕೋಲಂಬೆಯು ಮಾತ್ರೆ ಗುಡಿಕಲಿನಿಂಡೆ ಅಲುಗಾಡ 
ಲಿಲ್ಲ. ಅನಳು ಹೊರಬಿದ್ದು ಓಡಿಹೋಗಲಿಲ್ಲ. ಪರಮಾತ್ಮನೆದುರಿಗೆ ಕೈಮು 


೫೦ 


ಗಿದುಕೊಂಡು ಫಿಂತುಬಿಟ್ಟಿಳು. ಅಗ ಅ ಕಿಚ್ಚು ಅವಳನ್ನು ಸನಮೀಪಿಸ 
ಲಿಲ್ಲ. ಅಲ್ಲಿಯೇ ನಂದಿಹೋಯಿತು! ಆದರೆ ಅಷ್ಟರಲ್ಲಿ ಆ ದುರ್ಜನನ 
ಗೃಹೆಕ್ಸೆ ಕಿಚ್ಚು ಬಿದ್ದು ಅದು ಪಟ್ಟಿ ಇದಲ್ಲಿ ಬೆಂದುಹೋಯಿತು. ಅಗ 
ಪರಮಾತ್ಮನು ಕೋಲಂಬೆಗೆ ಪ್ರತ್ಯಕ್ಷನಾಗಿ ನಿನಗೇನು ಬೇಕು ಬೇಡು ಎಂದು 
ಕೇಳಲು ಅವಳು ತನ್ನೊಡನಾಡುವ ಮಕ್ಕಳಿಗೆ ಜಯವಾಗದೇಕ್ಕು ವೈಷ್ಣವನ 
ಗೋವುಗಳಿಗೆ ಮತ್ತು ಅವನ ಮನೆಗೆ ಕ್ಷೇಮವಾಗಬೇಕು, ಎಂದು ಹೇಳಲು 
ಹಾಗೆಯೇ ಅಗೆಲೆಂದು ಶಿವನು ಒಲಿದು ವರವನ್ನ್ನಿತ್ತನು. ಆ ಕ್ಷಣವೇ 
ಆ ಹುಲ್ಲು ಗುಡಿಸಲು ಕಲ್ಲುಗುಡಿಯಾಯಿತು. ಅವಳು ಪೂಜಿಸುತ್ತಿದ್ದ ಶಿಲೆ 
ಲಿಂಗಾಕೃತಿಯಾಯಿ ತು. ವೈಷ್ಣನನ ಮನೆಯು ಮೊದಲಿನಂತಾಯಿತು. 
ತನ್ನೆ ಸುತ್ತಲೂ ಸುಡುತ್ತಿದ್ದ ಆ ಜ್ವಾಲೆಯ ಬೆಳಗು ಶಿವನಿಗೆ ಆರತಿಯಾ 
ಯಿತು. ಕೋಲಂಬೆಯು ಶಿವನಿಗೆ ಆ ಆರತಿಯನ್ನು ಬೆಳಗುತ್ತ ಎಲ್ಲರಿಗೂ 
ಕ್ಷೇಮವನ್ನು ಬಯಸಿ, ಶಿನನನ್ನು ಹಾಡುತ್ತ ಅವನೊಡನೆ ಕೈಲಾಸಕ್ಕೆ 
ಹೋದಳು. 


ಪುರಜನರು ಕೋಲಂಬೆಯ ನೆನಪಿಗಾಗಿ ವರ್ಷಕ್ಕೊಂದು ವೇಳೆ 
"ಕೋಲಂಬೆಯ ಹಬ್ಬ' ವನ್ನು ಈಗಲೂ ಆಚರಿಸುತ್ತಾರೆ. ಅವಳಿದ್ದ ಜಾತಿ 
ಗೊಳಸುರಕ್ಕೆ "ಕೋಲಂಜೆ' ಎಂಬ ಹೆಸರು ಪ್ರಾಪ್ತವಾಗಿ ಆ ಹೆಸರು ಅದಕ್ಕೆ 
ಈಗಲೂ ಇದೆ. 


೫7 


೧೯. ಬಾಲ ಲಿಂಗಣ್ಣ 


ಕಲ್ಯಾಣ ನಟ್ಟಿಣದಲ್ಲಿ ಚಿಕ್ಕಮಾದಣ್ಣನೆಂಬ ಭಕ್ತನು ತನ್ನ ಹೆಂಡತಿ 
ಮಹಾದೇವಿ ಮತ್ತು ಒಂಡು ಚಿಕ್ಕ ನುಗು ಬಾಲಲಿಂಗಣ್ಣ ಇವರೊಡನೆ ನಾಸ 
ಮಾಡುತ್ತಿದ್ದನು. ಅವರಿಗೆ ಶಿಪಶರಣರಲ್ಲಿ ಶ್ರೇಷ್ಠನಾದ ಸಕಳೇಶ ಮಾದರ 
ಸನೇ ಗುರುವಾಗಿದ್ದನು. ಚಿಕ್ಕ ಮಾದಣ್ಣನು ಲಿಂಗಾ ರ್ಚನೆಯನ್ನು ಮಾಡುವ 
ಭಕ್ತರಿಗೆ ದೂರ್ವಾಂಕುರ, ಪತ್ರಿ ಹೊವುಗಳನ್ನು ತಂದು ಕೊಡುವ ಕಾಯೆ ಕ 
ವನ್ನು ಮಾಡುತ್ತಿದ್ದು, ಅತ್ಯಂತ ಬಡತನ ಸ್ಥಿತಿಯಸ್ಲಿದ್ದನು. ಅವನು ಈ 
ಕಾಯಕದಿಂದ ಬಂದದ್ದನ್ನು ಶರಣರ ಸೇವೆಗೋಸ್ಕರ ಉಸಯೋಗಿಸುತ್ತ 
ಶಿವಾನುಭವಿಯಾಗಿ ಪಟ್ಟಿಣದಲ್ಲಿ ಎಲ್ಲರಿಗೂ ಪ್ರಿಯನಾಗಿದ್ದನು. ಅನನು 
ತನ್ನ ಕ್ರಿಯೆಯಲ್ಲಿ ಹೆಚ್ಚಾಗಿ ಹಣ ಬಂದರೆ ಹಿಗ್ಗದೆ ಕಡಿನೆ: ಬಂದರೆ ತಗ್ಗದೆ, 
ಯಾವಾಗಲೂ ಸಮಾಧಾನಿಯಾಗಿರುತ್ತದ್ದನು. ಮುಂದೆ ತನಗೇನಾಗ ಬಹು 
ದೆಂಬುದಕ ಸಂದೇಹವಿಲ್ಲದೆ ಶಿವಾರ್ಪಣ ಬುದ್ಧಿಯಿಂದ ಅನನು ತನ್ನ ಕ್ರಿಯೆ 
ಗಳನ್ನು ನಡಿಸುತ್ತ ಬರುತ್ತಿದ್ದನು. ಅವನ ಈ ಆಚರಣೆಯ ರೀತಿಯನ್ನೂ 
ಬಿಜ್ಜಳನ ಅರಮನೆಯಲ್ಲಿ ಶ್ರೇಷ್ಠ ಆಧಿಕಾರ ಸ್ಥಾನದಲ್ಲಿದ್ದ ಸೊಡ್ಡಳ ಬಾಚ 
ರಸನು ಕೇಳಿ ಒಂದುದಿನ ಅವನ ಮನೆಗೆ ಬಂದು ಅವನನ್ನು ಕಂಡು ಮನ್ನಣೆ 
ಇತ್ತು ಹೋದನು. ಆದರೆ ಹೆಲನರು ಮಾತ್ಸರ್ಯಬುದ್ಧಿ ಯಿಂದ "ಡಿ ಹುಲ್ಲ 
ತಂದು ಹೆಡಿಗೆ ಬತ್ತ ಸಡೆಯುನವನಾದ ಇವನನ್ನು ನೋಡಿರಿ' ಎಂದು ಅನ 
ಹಾಸ್ನ ಮಾಡುವರು. ಆದರೆ ಚಿಕ್ಕ ಕಮಾದಣ್ಣನು ಅವರ ಮೇಲೆ ಎಸ್ಟು 
ಮಾತ್ರವೂ ರೋಷವನ್ನು ತಾಳಜಿ ತನ್ನ ನಿತ್ಯ ಕಾಯಕವನ್ನು ಅತ್ಯಂತ 
ಸಮಾಧಾನದಿಂದ ನಡಿಸುತ್ತ ಬಂದನು. 

ಹೀಗಿರುವಲ್ಲಿ ಒಂದುದಿನ ಚಿಕ್ಕ ಮಾದಣ್ಣನು ದೂರ್ವಾಂಕುರಕೆ 
ಹೋದ ಸಮಯದಲ್ಲಿ ಶಿವನು ಜಂಗಮ ವೇಷವನ್ನು ಧರಿಸಿಕೊಂಡು 
ಅವನನ್ನು ಕಂಡು ನಿನ್ನ ಭಕ್ತಿಯನ್ನು ನೋಡಿ ನಾನು ಪ್ರೀತನಾಡಿನು. 
ನೀನು ನನ್ನೊಡನೆ ಕೈಲಾಸಕ್ಕೆ ನಡೆ ಎಂದು ಹೇಳಿಲು ಅದಕ್ಕೆ 
ಚಿಕ್ಕ ಮಾದಣ್ಣ ನು, ನನಗೆ ಕೈಲಾಸವು ಬೇಡ, ಕ್ರಿಯಾಜ್ಞಾ ನದಿಂದ ಆಚ 
ರಿಸುವವರಿಗೆ ಕ್ರಿಯಾ ಸಮಾಧಿಯೇ ಅಧಿಕವೆಂದೆನಲು, ಶಿನನು ಆ ಜಂಗಮ 
ರೂಪವನ್ನು ಬಿಟ್ಟು ತನ್ನ ನಿಜ ರೂಪುದೋರ್ಕ, ಎಲೋ ಚಿಕ್ಕ ಮಾದ 
ನೇ ಈಗ ನನ್ನಕೂಡ ನಡೆ, ನಿನಗೆ ಗಣ ಪದವಿಯನ್ನು ಕೊಡುತ್ತೇನೆ, 


೫.೨ 


ಎಂದು ಹೇಳಲು, ಅದಕ್ಕೆ ಚಿಕ್ಕ ಮಾದಣ್ಣನು ಈ ಕಲಿಯುಗದಲ್ಲಿ ಶಿವು 
ರ್ಪಣದಿದ ಕ್ರಿಯೆಯನ್ನು ಮಾಡುವದೇ ಆಧಿಕವು. ಇಂಥವಂಗೆ ಕ್ರಿಯಾ 
ಸಮಾಧಿಯೆೇ ಹೆಚ್ಚಿನದು. ನಿನ್ನ ಪ್ರಸನ್ನತ್ವವು ನನಗೆ ಹೆಚ್ಚಿನದಲ್ಲ ಎಂದು 
ನುಡಿಯಲು ಶಿವನು ಹೆಕಾಶನಾಗಿ ಕೈಲಾ ಕಕ್ಕೆ ಹೊರಟು ಹೋದನು. 
ಶಿವಾನುಭನಿಗಳಲ್ಲಿ ನಿರ್ವಾಣ ಸಮಾಧ್ಯಿ ಸಚ್ಚಿ ದಾನಂದ ಸಮಾಧಿ 
ನಿರವಯ ಸಮಾಧಿ ನಿಜ ಶಿವ ಸಮಾಧಿ, ಬಯಲು ಸಮಾಧಿ, ಗೊ;ಕ 
ಸಮಾಧಿ ಗೋಮುಖ ಸಮಾಧಿ, ಕ್ರಿಯಾ ಸಮಾಧಿ ಎಂದು ಎಂಟು ವಿಧ 
ಸಮಾಧಿಗಳಿವೆ. ಅನ'ಗಳಲ್ಲಿ ಕ್ರಿಯಾ ಸಮಾಧಿಯ ವಿಠರವು ಹೇಗೆಂದರೆ- 
“ಅಷ್ಟಮ ದಲಟ್ಯ್ಯ ವರ್ತಿಸುವ ಮಸಣಯ್ಯ ಚಿಸ್ಕ ತಾದಸ್ಯಗಳು ಕದಿ 
ಕೇಮಯ್ಯನು, ರಾಘುವಾಂಕ ಮೊದಲಾದ ಶನಣರ್ಗೆ ಸಗ್ಸಸ್ತಿ ಸ್ಫಲಕ್ಕೆ 
ಕಾರಣವಾದ ಆಚಾರ ಲಿಂಗಾನುಭಾವವ ಬೋಧಿಸಿ, ಸಡ್ವಿಧ ಸಕೀಲು 
ಮೊದಲಾದ ಸಮಸ್ತ ಸಕೀಲನನರುಪಿ, ೪೮ ತೆರದರ್ಸಣ ೬೬ ತೆರದರ್ಪಣ 
ಮೊದಲಾಗಿ ಚತುರ್ವಿಧ ಉದ್ಭರಣೆಯ ಕರುಣಿಸಿ ಸಹೆಜ ಕ್ರಿಯಾ ಸಮಾ 
ಧಿಯ ಪಥನ ತೋರಿದರು ನೋಡಾ” (ಸಂಗನ ಬಸವೇಶ್ವರನ ವಚನ.) 
ಈ ವ್ಯಾಖ್ಯೆಯಿಂದ ಯಾರು ಅರ್ಪಣದ ರೀತಿಗಳನ್ನು ತಿಳಿದುಕೊಂಡು 
ಸಷ್ಟಿಪ್ರಿಯೆಯಿಂದ ತದ್ಮು ಕಾಯಕಗಳನ್ನು ನಡಿಸುತ್ತಾರೋ ಅವರಿಗೆ 
ಕ್ರಿಯಾ ಸಮಾಧಿಯು ಸಲ್ಲುತ್ತದೆಂದು ತಿಳಿದು ಏರುತ್ತಿದೆ. ಇಂಥವರು 
ಕಡೆಗೆ ಶೂನ್ಯ ಸ್ಥಿತಿಯನ್ನು ಹೊಂದುತ್ತಾರೆದು ಶಿವಾನುಭನದ ತತ್ವವಿದೆ. 
ಈ ಪ್ರಕಾರ ಚಿಕ್ಕ ಮಾದಣ್ಣನು ಆಚರಿಸುತ್ತಿರಲು ಅನನಿಗೆ ಅವ 
ಸಾನವು ಪ್ರಾಪ್ತವಾಯಿತು. ಆಗ ಠಾತ್ರಿಯಾಗಿತ್ತು. ಆದರಣ ಅತ್ಯಂತ 
ಸಾಧ್ವಿಯಾದ ಅವನ ಹೆಂಡತಿ ಮಹಾನೇನಿಯು ಸಾಡೋದಕದಿಂದ ಅವನ 
ಮೃತ ಶರೀರವನ್ನು ತಾನೇ ತೊಳೆದು, ಅನಯವ!1ಳಿಗೆಲ್ಲ ವಿಭೂಕಿ 
ಯನ್ನು ಹೂಸಿ ಮೃತದೇಹನನ್ನು ಒಂದು ಕಂಭಕ್ಕೆ ಒರಗಿಸಿ ಕುಳ್ಳಿರಿಸಿದಳು. 
ಅವಳು ಎಸ್ಟು ಮಾತ್ರವೂ ದುಃಖಿಸಲಿಲ್ಲ. ಮತ್ತು ನೆರೆಮನೆಯವರನ್ನು 
ಕರೆಯಲಿಲ್ಲ. ಅವಳು ಸಮಾಧಾನಿಯಾಗಿ ಗಂಡನಿಗೋಸ್ಟರ ಕ್ರಿಯಾ 
ಸಮಾಧಿಯನ್ನು ರಚಿಸಬೇಕೆಂದು ಒಂದು ಗುದ್ದಲಿಯನ್ನು ತೆಗೆದುಕೊಂಡು 
ತನ್ನ ಪತಿಯು ನಿತ್ಯ ಲಿಂಗಾಚ್ಚನ್ಷೆ ಮಾಡುತ್ತಿದ್ದ ಸ್ಥಳವನ್ನು ಅಗಿಯ 
ಹತ್ತಿದಳು. ಹೀಗೆ ಸಮಾಧಿ ಸುನ್ನ್ನು ಅಗಿಯುತ್ತಿರಲು ಗುದ್ದಲಿಯ ಸನ್ಫಳ 


೫೩ 


ನನ್ನು ಆಕೆಯ ಚಿಕ್ಕ ಮಗುನಾಡ ಬಾಲ ಲಿಂಗಣ್ಣಿನು ಕೇಳಿ ಎಚ್ಚೆತ್ತು 
ತನ್ನ ತಾಯಿಗೆ ಈ ರಾತ್ರಿಯಲ್ಲಿ ನೀನೇನು ಮಾಡುತ್ತೀ” ಎನ್ನುವಷ್ಟರಲ್ಲಿ 
ತನ್ನ ತಂದೆಯ ಮೃತಣೇಹವನ್ನು ಇದಿರಿಗೆ ಕಂಡು, ಅಸ್ಪನು ಹೀಗೇಕೆ 
ಕಂಬಕ್ಕೆ ಒರಗಿ ಕುಳಿತಿದ್ದಾನೆ? ಅವನ ಲಿಂಗಾರ್ಚನೆಯ ಸ್ಥಳದಲ್ಲಿ 
ಹೀಗೇಕೆ ಕಂಬಕ್ಕೆ ಒರಗಿ ಕುಳಿತಿದ್ದಾನೆ. ಅವನ ಲಿಂಗ:ಚ೯ನೆಯ ಸ್ಥಳ 
ದಲ್ಲಿ ಹೀಗೇಕೆ ಹ ಆಗಿಯುತ್ತೀ? ಎಂದು ಮರಣನನ್ನು ಅರಿಯದ 
ಆ ಚಿ; ಬಾಲಕನು ತನ್ನ ತಾಯಿಗೆ ಕೇಳಲು ಅದಕ್ಕೆ ಆ ಸಾಧ್ರಿಯು 
ನಿನ್ನ ತಂದೆಯ ಲಿಂಗಾರ್ಚನೆಗೆ ನೀರು ಬೇಕು, ಅವನಿಗೋಶ್ಫರ ನಾನು 
ಇಲ್ಲಿ ಒಂತೆ ತೆಗೆಯುತ್ತೇನೆ, ಎಂದು ಹೇಳಿದಳು. ಅದಕ್ಕೆ ಆ ಮಗು 
ಅದಿರಲಿ ಅಪ್ಪನು ಮುಖವನ್ನೆತ್ಲಿ ನನ್ನ ಕೂಡ ಏಕೆ ಮಾತಃಡುವದಿಲ್ಲ? 
ಅವ್ವಾ ನಿನ್ನೊಡನೆ ಅವನು ಮುನಿಸು ಸರತಿ ಅನನು ಏಕೋ 
ಸಿಟ್ಟಾಗಿ ಕೆ ಅವನು ಸಿಟ್ಟಾಗುವಂತೆ ನೀನು ಏನಾದರೂ ಮಾಡಿರುನಿಯೋ 
ಹೇಗೆ? ನನ್ನಕೂಡ ಯಾವಾಗಲೂ ಮಾತಾಡುವನನು. ನನ್ನ ಕೂಡ ಸಹ 
ಏಕೆ ಮಾತಾಡನು? ಅವನ ಸಿಟ್ಟನ್ನು ದೂರ ಮಾಡಲು ಅವನ ಕಾಲಮೇಲೆ 
ಬೀಳುತ್ತೇನೆ.. ಕಾಲ ಮೇಲೆ ಬಿದ್ದರೆ ಅವನು ಏಳೇಳು ಎಂದು ನನ್ನನ್ನು 
ನಿಶ್ಚಯನಾಗಿ ಎಬ್ಬಿ ಸುವನು, ಎಂದು ಆ ಚಿಕ್ಕ ಬಾಲಕನು ಆ ಮೃತ್ತ ಶರೀರ 
ದಡಯಲ್ಲಿ ಬಿದ್ದನು. ಕೂಡಲೆ ತಾಯಿಯು ತಗ್ಗಿ ನೊಳಗಿಂದ ತತ್‌ಕ್ಷಣವೇ 
ಹೊರಗೆ ಬಂದು ಅವನ ಅಂಗಿಯನ್ನು ಹಿಡಿದು ಮೇಲಕ್ಕೆ ಎಬ್ಬಿಸಿ ಮಗುವೇ 
ಈ ಒಂತೆಯನ್ನು ಅಗಿಯದ ಹೊರ್ತು ನಿನ್ನ ತಂಡೆಯ ಸಿಟ್ಟು ಹೋಗದು, 
ನೀನು ಮಲಗು, ಎಂದು ಹೇಳಿ ಅನನನ್ನು ಹಾಸಿಕೆಯ ಮೇಲೆ ನಗುತ್ತ ಒರ 
ಗಿಸಿ ತಾನು ಸವರಾಧಿಯನ್ನು ಆಗಿಯಲಿ ಸ್ಕೈ ಹತ್ತಿದಳು. 

ಆದರೆ ಅದರಿಂದ ಆ ಬಾಲಕನಿಗೆ ಸಮಾಧಾನವಾಗಲಿಲ್ಲ. ಅವನು ಹಾಸಿ 
ಕೆಯಿಂದ ಕೂಡಲೆ ಮೇಲಕ್ಕೆದ್ದ. ಫಘತ್ರನೆ ಮನೆಯ ಬಾಗಿಲನ್ನು ತೆಕಿದು 
ಹೊರಬಿದ್ದು ಸಕ್ಕಳೇಶ ಮಾದರಸನ ಮಠಕ್ಕೆ ಓಡಿಹೋದನು. ಅಲ್ಲಿಗೆ 
ಹೋಗಿ ಮಾಡ ನನ್ನು ಎಬ್ಬಿಸಿ ಅವನಿಗೆ ವಂದಿಸಿ, “ಅಯ್ಯೋ ತಂದೆಯೇ, 
ನನ್ನ ಅ ನು ಸಿಟ್ಟಾಗಿದ್ದಾನೆ. ಸುಮ್ಮನೆ ಕುಳಿತಿದ್ದಾನೆ. ಅನನು ಅವ್ವನ 
ಕೂಡ ಸ ಖಲು ಹೆಚ್ಚಡನನ್ನು ಮಂಸುಕಿಟ್ಟುಕೊಂಡು ಸಟ್ಟುಗ 
ಕುಳಿತಿದ್ದಾನೆ. ನನ್ನ ಶ:ಜೆಯು ನನ್ನನ್ನು ನೋಡಿದಕೂಡಲೆ ಮುಗುಳು 
ನಗೆಯಿಂದ ಮಾತಾಡುನವನು, ನನ್ನನ್ನು ತಡವರಿಸಿ ಪ್ರೀತಿನಾಡುನ ನನು 


೫೪ 


ಈಗ ಸುಮ್ಮನೇ ಸಿಟ್ಟಾಗಿ ಕುಳಿತು ಬಿಟ್ಟಿದ್ದಾನೆ. ತಾವು ಸ್ವಾವಿನಿಗಳು 
ತಡಮಾಡದೆ ಮನೆಗೆ ಬರಬೇಕು. ಅನನ ಮುನಿಸನ್ನು ಕಿಳುಹಬೇಕು, 
ಎಂದು ಸಕಳೇಶ ಮಾದರಸನ ಪಾದಕ್ಕೆ ಬಿದ್ದು ಅಳಹಕ್ತಲು ಮಾದಂಸನು 
ನಸುನಗುತ, ಚಿಕ್ಕಮಕ್ಕಳೆಷ್ಟು ಸರಳ ಹೃದಯರು! ಈ ಮಗುವಿನ ಮಾತನ್ನು 
ನಾನು ನೀರಲಾರೆನು ಎಂದು ಅಂದು ಆ ಮಧ್ಯರಾತ್ರಿಯಲ್ಲಿ ಅವನೊಡನೆ 
ಚಿಕ್ಕಮಾದಣ್ಣನ ಮನೆಗೆ ಬಂದನು. ಅಗ ಮಹಾದೇವಿಯ ಗುರುವನ್ನು 
ಕಂಡು ನಮಿಸಿದಳು ಅವಳಿಂದ ನಿಜಸ್ಥಿತಿಯನ್ನು ಕೂಡಲೆ ತಿಳಿದವನಾಗಿ 
ಸಕಳೇಶ ಮಾಡರಸನು ನಡುಮನೆಗೆ ಬಂದು ಅಲ್ಲಿದ್ದೆ ಮೃತದೇಹದ ಇದಿ 
ರಿಗೆ "ಚಿಕ್ಕಮಾದಣ್ಣ ನೇ ಏಳೇಳು, ನಿನ್ನ ಲಿಂಗಾರ್ಚನೆಗೆ ಏಳು. ಅದರ 
ಮುಂಡೆ ಯಾವ ಸ.ಖನವಿಷತಿ? ಸೀನು ಸಿಟ್ಟಾಗಿದ್ದೀ ಎಂದು ನಿನ್ನ ಬಾಲ 
ಕನು ನನ್ನನ್ನು ಕರಿದುಕೊಂಡು ಇಲ್ಲಿಗೆ ಬಂದಿದ್ದಾನೆ. ಇವನನ್ನು ಸಮಾ 
ಧಾನಗೊಳಿಸ ಎಂದು ನುಡಿಯಲು ಆ ಚಿಕ್ಕಮಾದರಸನ ಮೃತಶರೀರದನ್ಲಿ 
ಜೀವಕಳೆ ತುಂಬಹೆತ್ತಿತು. ಆಗ ಅವನು ನಿದ್ದೆ ಯಿಂದ ಎದ್ದವನಂತೆ ಮೆಲ್ಲಗೆ 
ಕಣ್ಣೆ ರೆದನು. ಶರೀರವು ಚಲನೆ ಹೊಂದಿತು. ಅಷ್ಟರಲ್ಲಿ ತನ್ನ ಇದಿರಿಗೆ 
ಸಕಳೇಶ ಮಾದರಸನನ್ನು ಕಂಡನನಾಗಿ ಎದ್ದು ವಂದಿಸಿದನು. ಆಗ ತಂದೆ, 
ತಾಯಿ, ಮಗು ಇವರೆಲ್ಲರೂ ಸಂತೋಷಭರಿತರಾಗಿ ಗುರುವಿಗೆ ನಮಸ್ಕರಿ 
ಸಿದರು."ಆಗ ಸಕಳೇೇಶಮಾದರಶನು "ಜಗತ್ತಿಗೆ ಇದು ಹೊಸತು. ಪರಮಾತ್ಮನು 
ಮಗುವಿನ ಪಿತೃಭಕ್ತಿಯ ಮೂಲಕ ತಂದೆಗೆ ಪ್ರಾಣವನ್ನು ತಿರುಗಿಕೊಟ್ಟಿನು. 
ಮಗುವಿನ ಸೊಲ್ಲು ಪರಮಾತ್ಮನಿಗೆ ಕೇಳಿಸಿತು. ಚಿಕ್ಕಮಕ್ಕಳ ಮಮತ್ತೆ 
ಅವರ ನಿಷ್ಕ ಪಟಿ ಸ್ವಭಾವ, ಇವುಗಳಂತೆಯೇ ಭಕ್ತಿಯ ರೀತಿಯು- ಚಿಕ್ಕ 
ಮಾದಣ್ಣನ ಅರ್ಪಣ ಭಾವಯುಕ್ತಕಾಯಳ ಮತ್ತು ಮಹಾದೇವಿಯ ಉಜ್ವಲ 
ನಿಷ್ಠೆ ಇವುಗಳಿಗೆ -ಸರಮಾತ್ಮನು ಪ್ರೀತನಾದನು. ಮತ್ತು ಚಿಕ್ಕಮಾದಣ್ಣ 
ವಿಗೆ ಆಸುವಥಿತ್ತನು. ಎಂದು ಹೊಗಳುತ್ತ ತನ್ನ ಮಠಕ್ಕೆ ತೆರಳಿದಕು.' 

ಇತ್ತ ಚಿಕ್ಕ ಮಾದಣ್ಣ, ಮಹದೇವಿ, ಮತ್ತು ಬಾಲಲಿಂಗಣ್ಣ 
ಇವರು ಮುಂದೆ ಶಿನ ಭಕ್ತಿಯನ್ನು ಮಾಡುತ್ತ "ತನ್ಮು ಆಚಾರನೆಂಬ ಕ್ರಿಯಾ 
ಲಿಂಗಡೊಳಗೆ ಕ್ರಿಯಾ ಸಮಾಧಿಯನೈ ದಿದರು, 

ಚಿಕ್ಕ ಮಾದಣ್ಣನ ಈ ಚರಿತ್ರೆಯೆಂದ ಬಸನಾದಿ ಪ್ರಮಥರ ಕಾಲದಲ್ಲಿ 
ಒಂದು ಮಾದರೀ ಕುಟುಂಬವು ಹೇಗಿತ್ತೆಂಬುದನ್ನು ನಾವು ತಿಳಿಯೆ ಬಹುದಾಗಿದೆ. 


೫೫ 
೨೦. ನಾನದಿಗಯ ಗುಡ್ಡನ್ಮೆ 


ಬಸವೇ ಶ್ಚರನ ಕಾಲದಲ್ಲಿ ಶಿನಾನುಭನದ ತತ್ವಗಳು ಜನತೆಯಲ್ಲಿ ಪ್ರ ನಾರ 
ಹೊಂದುತ್ತ ತ ಹಾಗೆ ಅಂತ್ಯಜ ಮೊದಲ್ಗೊಂಡು ಎಲ್ಲ ಪಂಗಡಗಳ 
ಜನರಲ್ಲಿ ಶಿವಭಕ್ಷಿಯು ಹೆಚ್ಚುತ್ತ ತೋರುತ Hs ಭಕ್ತಿಯು ಹೆಚ್ಚಿದ ಹಾಗೆ 
ಅವರಲ್ಲಿ: ಉಚ್ಛ ನೀಚ ಭಾವಗಳು, ತ್ವವು, ಅಳಿದುಹೋಗಹತ್ತಿ ದವೆ. 
ಈ ಉದಾರ ವೃತ್ತಿಯು ಟು. ಜಟ ಉಂಟಾಯಿತು. ಇದರಿಂದ 
ಆಗಿನ ಕಾಲದಲ್ಲಿ ಒಂದು ಮಹತ್ತರವಾದ ಸಮಾಜ ಕ್ರಾಂತಿಯು ತಲೆ 
ದೋರಿತ:ಃ. ಈ ಸಂಗತಿಯು ಹೊಲೆಯಳಾದ ನಾವದಿಗೆಯ ಗುಡ್ಡನ್ಮೆಯ 
ಚರಿತ್ರೆಯಿಂದ ತಿಳಿದು ಬರುತ್ತದೆ. 


ವಿಜಾಪುರ ಜಲ್ಲೆ ಯ ಮುದ್ಬೆ ಬಿಹಾಳೆ ತಾಲೂಕಿನನ್ಲಿ ತಾಳೀಕೋಟಿ 
ಯಿಂದ ಈಶಾನ್ಯ ದಿಕ್ಕಿಗೆ ೭ ಮೈಲುಗಳ ಮೇಲೆ ಕಾರಗನೊರುು ಕೋಡಗ 
ನೂರು, ನಾ ತಸ MM ಗ್ರಾಮಗಳಿವೆ. ಇಲ್ಲಿ ಪುರಾತನ ಕಾಲದ ಅವ 
ಶೇಷಗಳು ಇನ್ನೂ ಇರುತ್ತೆ. ಇವುಗಳಲ್ಲಿ ನಾವನದಿಗೆ ಎಂಬ ಗ್ರಾಮವು 
ಪುರಾತನ ಕಾಲದಲ್ಲಿ ಬ್ರಾಹ್ಮಣರ ಒಂದು ಮಹೆತ್ವದ ಅಗ್ರಹಾರವಾಗಿತ್ತು. 
ಅಂದರೆ ಅಲ್ಲಿ ಬ್ರಾಹ್ಮಣ ಪಂಡಿತರೂ ಜ್ಞಾನಿಗಳೂ ಬಹು ಸಂಖ್ಯಾಕರಾಗಿ 
ವಾಸಿಸುವ ಸ್ಥಳವಾಗಿತ್ತು. ಇಲ್ಲಿ ಗುಡ್ಡಮ್ಮೆ ಎಂಬ ಹೆಸರಿನ ಹೊಲೆಯಳು 
ವಾಸಿಸುತ್ತಿದ್ದಳು. ಅವಳು ಕೇವಲ ಶಿವಭಕ್ತೆಯು, ಸೌರಾಷ್ಟ್ರ ಸೋಮೇಶ್ವರ 
ನಲ್ಲಿ ಅತ್ಯಂತ ಭಕ್ತಿಯುಳ್ಳವಳು. ಅವಳಲ್ಲಿದ್ದ ಭಕ್ತಿಯ ಮೂಲಕ ಗ್ರಾಮ 
ದಲ್ಲಿಯ ಜನರು ಅವಳನ್ನು ಬಹಳ ಆದರಿಸುತ್ತಿದ್ದರು. ಹೀಗಿರಲು ಅನ 
ಳಿಗೆ ತೊನ್ನು ಬೇನೆಯು ಬಂದು ಅದು ದಿನ ದಿನಕ್ಕೆ ಅವಳಲ್ಲಿ ಹೆಚ್ಚುತ್ತಲೇ 
ಹೋಯಿತು- 


ಹೀಗಿರಲು ಅನಳು ಒಂದು ದಿನ ಬ್ರಾಹ್ಮಣ ಕೇರಿಯಲ್ಲಿ ಕ] ಹೋಗುತ್ತಿ 
ವಾಗ ಅಲ್ಲಿಯ ಬ್ರುಹ್ಮಣರು ಅವಳಿಗೆ- ನೀನು ಹೊಲತಿಯು, ಮೈ ಕೆಟ್ಟ ವಳ್ಳು 
ಧ್ವಿಜರಿರುದ ಈ ಅಗ್ರ ಹಾರದ ನಿನ್ನಂಥ ನೀಚ ಕುಲದವರು ರು 
ko ಅವಳನ್ನು ತಜಿದು' ನಿಂದಿಸಿ ಕೇರಿಯೆಂದ ಹೊರಗೆ ಹಾಕಿಸಿದರು. ಆಗ 
ಅವಳು ಮನಸ್ಸಿ ನಲ್ಲಿ ಬಹೆಳ ನೊಂದುಕೊಂಡು ನಾನು ಇಲ್ಲಿಗೆ ಸೌರಾಪ್ರ್ರ 


೫೬ 


ಸೋಮೆಶ್ವರನನ್ನು ಬಗವಇಡಿಕೊಂಡು ನಾನು ಬ್ರಾಹ್ಮಣರ ಈ ಗರ್ಪವನ್ನು 
ಮುರಿಯುವೆನೆಂದು ಪ್ರತಿಜ್ಞೆಯನ್ನು ಮಾಡಿ, ಸೌರಾಷ್ಟ್ರ ಎಂದರೆ ಗುಜರಾಥ 
ದೇಶಕ್ಕೆ ಹೊರಟಳು. ಅನಳು ಸೋಮೇಶ್ವರನನ್ನು ಧ್ಯಾನಿಸುತ್ತ ದಾರಿ 
ನಡೆಯುತ್ತ ಹೋಗುವನಳಂದಳು. ಅನಳು ಮಾರ್ಗದಲ್ಲಿ ಅನೇಕ 
ಕಷ್ಟಗಳನ್ನು ಸಹಿಸಿದಳು. ಚಳಿಗಾಳಿ ಬಿಸಿಲೆನ್ನಿಡಿ ಮಾರ್ಗಕ್ರಮಣ ಮಾಡ 
ಹೆತ್ತಿದಳು. ಆಗ ಸೌರಾಷ್ಟ್ರ ಸೋಮೇಶ್ವರನು ಅವಳ ಭಕ್ತಿಗೆ ಮೆಚ್ಚಿ 
ಅವಳು ಅತ್ಯಂತ ಅಯಾಸಬಟ್ಟು ಬಳಲಿ ಭೂಮಿಯಲ್ಲಿ ಒರಗಿರಲು ಆ 
ಅವನು ಅವಳಿಗೆ ಪ್ರತ್ಯಕ್ಷನಾಗಿ ಮಗಳೇ, ನೀನೇಕೆ ಹೀಗೆ ಬಳಲುತ್ತ 
ಬಂಡೆ? ನಾನೇ ನಿನ್ನಲ್ಲಿಗೆ ಬರುತ್ತಿದ್ದೆ. ನೀನು ಹಿಂದಿರುಗು. ಸಾನೆ? 
ನಿನ್ನ ಗ್ರಾಮಕ್ಕೆ ಬರುವೆನು ಎಂದು ನುಡಿದು, ಆಕೆಯ ಮೈದಡಹಿ ಅವಳೆ 
ಬಳಲಿಕೆಯನ್ನು ಹೋಗಲ., ಡಿಸಿ ಅಂತರ್ಧಾನನಾದನು. ಪರಮಾತ್ಮನ) 
ಸರ್ವವ್ಯಾಪಿ ಜರಾಗಿದ್ದಾನೆ. ನಿಶ್ಚಲ ಭಕ್ತಿಯಿಂದ ನೆನೆದಕ್ಷಿಯೇ ಅನನು 
ತೋರುತ್ತಾನೆಂಬ.ದನ್ನು ಇಲ್ಲಿ ತಿಳಿಯಬಹುದು. ಅಗ ಗುಡ್ಡವೈ ಖು ಸರ 
ಮಾತ್ಮನ ಆಜ್ಞೆಯ ಪ್ರಕಾರ ಹಿಂದಿರುಗಿ ನಾನದಿಗಿಗೆ ಮರಳಿ ಬಂದಳು. 
ಅವಳು ಅಲ್ಲಿಗೆ ಬರುವಸ್ವರಲ್ಲಿಯೇ ಶಿನನು ಆ ಗ್ರಾಮದಸ್ಥೆಯ ಶಿವಾಲಯ 
ದಲ್ಲಿ ಸೌರಾಷ್ಟ್ರ ಸೋಮೇಶ್ವರನ ರೂನದಲ್ಲಿ ಸ್ಥಾಸ್ಯವಾಗಿರುವದನ್ನು ಕಂಡಳು, 
ಇಷ್ಟೇ ಅಲ್ಲ ಅವಳ ತೊನ್ನು ಬೇನೆಯೂ ಕೂಡ ಹೊರಟಿ ಹೋಗ್ಗಿ 
ಅವಳು ದಿನ್ಯ ದೇಹಿಯಾಗಿದ್ದಳು. ಅನಳ ತೊನ್ನು ಗ್ರಾಮದಲ್ಲಿ ಅನಳನ್ನು 
ಮೊದಲು ನಿಂದಿಸಿ ಪೀಡಿಸಿದನರಿಗೆ ಉತ್ಪನ್ನವಾಗಿತ್ತು. ಅದರಿಂದ ಅಸರು 
ಅತ್ಯಂತ ಸಂಕಟದಿಂದ ಬಳಲಹತ್ತಿದ್ದರು. ಆಗ ಅವರು ತಾವು ಒಬ್ಬ 
ಭಕ್ತೆಗೆ ನಿಂದಿಸಿದ್ದರ ಮೂಲಕ ಹೀಗ.ಯಿತೆಂದು ಕಿಳಿದು ಅನರು ಗುಡ್ಡಮ್ಮೆಗೆ 
ಶರಣು ಹೊಕ್ಕು ಸಾಷ್ಟುಂಗವೆರಗಲು ಅವರೆ ಕ.ಸ್ಕರೋಗವು ಪಾರ 
ವಾಯಿತು. ಇದರಿಂದ ಗುಡ್ಡ ಮೈಯ ಶಿವಾನುಭನದೆ ಮಹತ್ವವನ್ನು ಈ ಗ್ರಾಮ 
ದಲ್ಲಿಯವರು ತಿಳಿದು ಅಂದಿನಿಂದ ಅನರು ಅವಳನ್ನು ಅತೈಂತವಾಗಿ ಆದರಿ 
ಸುವನರಾದರು. ಅವಳು. ಅದೇ ಗ್ರಾಮದನ್ನಿ ವಾಸಿಸುತ್ತ ಅಲ್ಲಿಯ 
ಸೋಮೇಶ್ವರ ಲಿಂಗದಫ್ಲಿಯೇ  ಬಯಲಾದಳು. ಬಸವೇಶ್ವರನ ಕಾಲದಲ್ಲಿ 
ಅಂತ್ಯಜ ಮೊದಲ್ಗೊಂಡು ಬ್ರಾಹ್ಮೆಣ ವರ್ಣದದರೆ ವರೆಗೂ ಎಲ್ಲರಲ್ಲಿ ಶಿವಾನ: 
ಭವದ ಉದಾ: ತತ್ವಗಳು ಹೇಗೆ ಪ್ರಸಾರವಾಗುತ್ತ ನಡೆದಿಸ್ತವೆಂಬುದನ್ನು 
ಗುಡ್ಡಮ್ಮೆಯ ಈ ಚಂತ್ರೆಯಿಂದ ತಿಳಿದು ಬರುಕ್ತದೆ. 


R. 1. 8, 2554 


mo} 


1141118 
೨0110 


‘Davygnuvayg 






ಈ ಪತ್ರಿಕೆಯನ್ನು ಇದರೆ ಸಂಪಾದಕರಾದ ರಾ! ಬ॥ ಶಿ. ಜಿ. 
ಬಿ. ಎ. ಎಲ್‌. ಎಲ್‌. ಬಿ. ಇವರು ವಿಜಾಪೂರ ವಾರ್ಡ ನಂ. *ಷ 

೧೩೬೮ ರಲ್ಲಿರುವ ಹಿ? 1 ಪ್ರಿಂಟಿಂಗ್‌ ಪ್ರೆಸ್ಸಿನಲ್ಲಿ ಮ: 
i ಯೇ ಪ್ರಸಿದ್ಧಿಸಿದರು. 


ಸಂಪಾದಕರು 


ಡಾ. ರಾ. ಬ. ಫ.ಗು. ಹಳಕಟ್ಟಿ, _ 
ಬಿ. ಏ. ಎಲ್‌; ಎಲ್‌. ಬಿ. 
ವಿಜಾಪುರ. 


9 
« 


ನಾರ್ಷಿಕ ಚಂದಾ ೫ ರೂ ನ.ಸೈೈ. 





ನಿಷಯಾನುಕ್ರಮಣಿಕೆ. 





ವೀರಶೈವ ಮತಪ್ರಚಾರಕ ಸಂಘ ೩೩೩ 
-ಶರಣಸೇವಕ, 
ಅಕ್ಕಂಗೆ ಕಕ (ಕವಿತೆ) ೩೩೮ 


-ಶ್ರಿ'ಮತಿ ಕಲಾವತಿ ಹೋಳೀಕಟ್ಟಿ, ಮು. ವೈಡರಗಿ. 
ಜಿ. ಸೊಲ್ಲಾಪುರ. 


ಹೆಸರನು ಇಡೋಣ ಬಾ! (ಕವಿತಿ) ಹ ೩೩೯ 
ತೆ. ಡಿ. ನಾಡಗೌಡ, ಹುಣಶೀಕಟ್ಟಿ, ಜಿ. ಬೆಳಗಾವ. 


ಪೂಜೆ ಏತಕೆ? (ಕವಿತೆ) ೩೪೦ 
ಶ್ರೀ. ಬಸನಪ್ರಭು ರಾಮಗೌಡಾ ಪಾಟೀಲ, ಯಲ್ಲಾಪೂರ 

(ಜಿ. ಬೆಳಗಾಂವಿ) 
ಶಿವಶರಣಿಯರ ಚರಿತ್ರೆಗಳು ೫೭.೧೧೨ 


ಸಂಪಾದಕರು, 





ವೀರತೈನ ಮತಪ್ರಚಾರಕ ಸಂಘ. 
(ಲೇಖಕ8-- ಶರಣಸೇವಕ.) 
mem ಅ. - 
ನೀರಶ್ಸೈವರೆನಿಸಿ ಕೊಳ್ಳು ವವರಿಗೆ ತಮ್ಮ ಮತತತ್ವಗಳ ಅರಿವು ಚೆನ್ನಾ 
ಗಿರಬೇಕು. ವೀರಶೈವ ಮತತತ್ವಗಳಾವು? ಎಂದು ಯಾರಾದರೂ ನಮ್ಮನ್ನು 
` ಕೇಳಿದರೆ ನಮಗೆ ಗೊತ್ತಿಲ್ಲವೆಂದು ಹೇಳುವದು ಲಾಂಛನಾಸ್ಪದವು. ಇಲ್ಲವೆ 
ಸ್ವಾಮಿಗಳನ್ನಾಗಲಿ, ಶಾಸ್ತ್ರಿಗಳನ್ನಾಗಲಿ, ಧಾರ್ವೀಕ ಗ್ರಂಥಗಳನ್ನಾಗಲಿ 
ಬೊಟ್ಟು ಮಾಡಿ ತೋರಿಸುವದು ನಗೆಗೇಡು ಪ್ರತಿಯೊಬ್ಬರೂ ತಮ್ಮ ಮತದ 
ಶತ್ವಗಳನ್ನರಿತುಕೊಂಡು ಆಚರಿಸಿ ಅನ್ಯರಿಗೆ ಅವುಗಳನ್ನು ತಿಳಿಸಿ ಹೇಳಲು 
ಸಮರ್ಥರಾಗಿರಚೇಕು. ಅಂದರೆ ನಮ್ಮು ಸಂಸ್ಕೃತಿಯು ಚಿರಕಾಲ ಉಳಿಯು 
ವದು. ಇಲ್ಲದಿದ್ದರೆ ಅದತಿ ನಾಮಕೆ:ಸವಾಗುವದು. 
ನಾವು ಕೇನಲ ನಾಮಧಾರಿ ವೀರಕೈವರಾಗಿದ್ದೇವೆ. ಧಾರ್ಮಿಕ ತತ್ವ 
ಗಳ ಅಭ್ಯಾಸವಾಗಲಿ, ಅನುಸಂಧಾನವಾಗಲ್ಕಿ, ಶ್ರವಣವಾಗಲಿ, ನಮಗೆ 
ಸಾಕಸ್ಟಿಲ್ಲ. ಸುಶಿಕ್ಷಿತರೆನಿಸಿ ಕೊಳ್ಳುವವರು ವಿಶ್ವವಿದ್ಯಾಲಯಗಳಲ್ಲಿ ಪದನೀ 


೩೩೪ ಶಿವಾನುಭವ, 


ಧರರಾಗಿರಬಹ.ದು, ಆದರೆ ಪರರಿಗೆ ಧಾರ್ಮಿಕೆ ತತ್ವಗಳ ಸಂಸರ್ಗವೇ 
ಕಡಿಮೆ. ಸ್ವಾಮಿಗಳೂ ಶಾಸ್ತ್ರಿಗಳೂ ಕಾಶಿ, ಅಲ್ಲೂ ಬಾದೆ ಮೊದಲಾದ 
ವಿದ್ಯಾಪೀಠಳಲ್ಲಿ ಕಲಿತು ಘೆನನಿದ್ವಾಂಸರೆನಿಸಿಕೊಂಡಿರಬ ಹುದು. ಅಂಥವ 
ರಿಗೂ ಕೂಡ ವೀರಶೈವ ಮತತತ್ವಗಳ ಪರಿಚಯವು ತೀರ ಕಡಿಮೆ, ಉಳಿದ 
ಅಶಿಕ್ಷಿತ ವರ್ಗವಂಶೂ ಧಾರ್ಮಿಕ ತತ್ವಗಳಿಂದ ದೂರೇ ಉಳಿದಿರುವದು 
ಸ್ವಾಭಾನಿಕವು. ನಮ್ಮಲ್ಲಿ ಕೆಲವರು ಕ್ರಿಯೆಯೇ ಪ್ರಾಮುಖ್ಯವೆಂದು ಸಕ್ಕಾ 
ಮಡಿ, ಮರ್ಮವನರಿಯದ ಲಿಂಗ ಸೂಜೆ ಇತ್ಯಾದಿಗಳಿಗೆ ನುಹತ್ರಕೊಡುತ್ತಿ 
ದ್ದಾರೆ. ಬೇರೆ ಕೆಲವರು ಜ್ಞಾನವೇ ಪ್ರಾಮುಖ್ಯ ನೆಂದು ಅದ್ವೈತ ವೇದಾಂತಿ 
ಗಳಾಗಿ ಲಿಂಗೋಪಾಸನೆಯನ್ನು ಧಿಕೃರಿಸುತ್ತಿದ್ದಾರೆ. ಮತ್ತೆ ಕೆಲವರು 
ಭಕ್ತರನ್ನು ಮೋಸಗೊಳಿಸಲು ಡಂಭಾಚರದ ಲಿಂಗಪೂ ಸೆಯೆನ್ನೆ ಕಗುತ್ತಿ ದ್ಹಾರೆ. 
ಉಳಿದವರನೇಕರು, ಇಂಚಗೇರಿ, ಸಾಖಯಿಟುಬಾ, ಅರವಿಂದ, ಆರೂಢ 
ವಾರಕರಿ, ಮುನಿಸಮಾಜ, ಮೊದಲಾದ ಫಂಥಗಳಲ್ಲಿ ಸೇರಿ ನೀರಶೈನ 
ತತ್ವವನ್ನೇ ಕಳೆದುಕೊಂಡು ಬಿಟ್ಟಿ ರುವರು. ನನ್ಮು ಹೊತ್ತಿಗೆ ಹೇಳುವವರು 
ಜನರ ಭಾವನೆಯನ್ನು ಲಿಂಗದತ್ತ ಹೊರಳಿಸದೆ ಯಲ್ಲವ್ವ, ಮಾರುತಿ, ಶನಿ 
ದೀವರು, ಬನ್ಸಿಮಹಾಕಾಳಿ ಮಂತಾದ ಮೂರ್ತಿಗಳ ಕಡೆಗೆ ಸೆಳೆಯುತ್ತಿ 
ದ್ಹಾರೆ. ಹೀಗೆಯೇ ಕೈಬಿಟ್ಟಿಕಿ ಇನ್ನು ಸ್ವಲ್ಪೇ ವರ್ಷಗಳಲ್ಲಿ ವೀರಕೈನ 
ಮತವೂ ಸಂಶ್ಯತಿಯೂ ಹೇಳಹೆಕರಿಲ್ಲತೆ ಹಾಳಾಗಿ ಹೋಗುವ ದುರ್ಗರ 
ಪ್ರಸಂಗ ಬರಬಹುದು. 

ವೀರಶೈವ ಧರ್ಮವು ಕ್ರಮೇಣ ಹ್ರಾಸವಾಗುತ್ತ ನಡೆದಿರುವದನ್ನು 
ಕಂಡೂ ಕಂಡೂ ನನ್ಮು ಧರ್ಮದ ಸ್ವಾಮಿಗಳು ಅದರ ಪುನರುಜ್ಜೀವನತ 
ಕಡೆಗೆ ಲಕ್ಷಗೊಡದಿರುವದು ವಿಷಾದಕರ. ಈಗ ಧರ್ನು ಪ್ರಸಾರಾರ್ಥ ಎಷ್ಟೋ 
ಧರ್ಮಗ್ರಂಥಗಳು ಪ್ರ ಕಟಿವಾಗಿರಬಹೆದು. ಆಡಕೆ ಅವುಗಳನ್ನು ಓನಿ 
ತಿಳಿದುಕೊಳ್ಳುವವರೆಷ್ಟು ಜನ? ಮತಪ್ರ ಸಾರಕ ವರ್ತಮಾನಸತ್ರ, ಮಾಸಿಕ 
ಗಳೂ ಹೊರಟಿರಬಹುದು. ಅವುಗಳ ಬಗ್ಗೆ ಅಸ್ಥೆಯುಳ್ಳ ವರಾರು? ಶಿವಾ 
ನುಭವ ಸಮ್ಮೇಲನೆಗಳೂ, ಪುರಾಣ, ಪ್ರವಚನ ಕೀರ್ತನಾದಿಗಳೂ ಅಲ್ಲಲ್ಲಿ 
ನಡೆಯುತ್ತಿರಬಹುದು. ಆದರೆ ವೀರಶೈವ ಮತದ ನಿಜತತ್ವಗಳನ್ನರಿತನ 
ರಷ್ಟು ಜನ? ಅರಿತು ಆಚರ ಕುವ ರರೆಷ್ಟು ಜನ? ವೀರಶೈವ ಮತಪ್ರಚಾರಕ 
ಸಂಘಗಳನ್ನು ಸ್ಥಾಪಿಸುವ ಬದಲು ಎಸ್ಟೋ ಸ್ವಾಮಿಗಳ ಲಕ್ಷವು ಹಾಯ 
ಸ್ಕೂಲು ಆರ್ಟ್ಸ್‌ ಕಾಲೇಜ, ಸಾಯಿನ್ಸ ಕಾಲೇಜ, ಬೆಕನಿಕಲ್‌ ಕಾಲೇಜ 


ವೀರಶೈವ ಮತಪ್ರಚಾರಕ ಸಂಘ. ೩೬೫ 


ಮೆಡಿಕಲ್‌ ಕಾಲೇಜ, ಸಂಸ್ಕೃತ ಕಾಲೇಜ ಮತ್ತು ಅವವುಗಳಿಗೆ ಅನು 
ಕೂಲವಾದ ಉಚಿತ ಪ್ರಸಾದನಿಲಯ ಇಂಥ ಸಂಸ್ಥೆಗಳನ್ನು ಸ್ಥಾಪಿಸುವ 
ದರ್ಲಿಯೇ ತಮ್ಮ ಧನ ಮತ್ತು ಊತ್ಸಾಹಗಳನ್ನ ವೆಚ್ಚ ಮಾಡುತ್ತಿದ್ದಾರೆ. 
ಆ ವಾದರೂ ಸವರಾಜಕ್ಕೆ ಉಪಯೋಗವ್ನಿ ವೆಂತಲ್ಲ. ಅವನ್ನು ಸ್ಥಾಪಿಸಬಾರ 
ದೆಂಯೂ ಇನು ಕಳುವದಿಲ್ಲ. ಆದರೆ ನೀಂಶೈವರ ಪ್ರಾಣಪ್ರದವಾದ 
ಧಾರ್ಮಿಕ ತತ್ವ ಪ್ರಚಾರ ಮಾಡಲು ಅಂಥ ಸಂಸ್ಥೆಯೊಂದನ್ನಾದರೂ 
ನವ್ಮು ಸ್ವಾಮಿಗಳು ಸ್ಥಾಪಿಸದಿರುವದು ಶೋಚನೀಯ. ಇದು ಜಾತ್ಯತೀತ 
ಯುಗವೆಂದು ನಾವು ವೀರಶೈವ ಧರ್ಮವನ್ನು ತ್ಯಜಿಸಲೂ ಶಕ್ಕವಿಲ್ಲ. 
ಆದನ್ನು ಭದ್ರವಾಗಿ ಕಾಐಂಡಿಕೊಳ್ಳಲೂ ನಮಗೆ ಶಕ್ತಿಬಾರದಂತಾಗಿದೆ. 
ಇಂಥ ವಿಸರೀತ ಪರಿಸ್ಥಿತಿಯಲ್ಲಿ ನಾವು ಅಲೆದಾಡುತ್ತಿದ್ದೇವೆ. 

ಈ ಸ್ಥಿತಿಯನ್ನು ಹೋಗಲಾಡಿಸಲು ಜಿಲ್ಲೆ ಗೊಂದರಂತೆ ವೀರಶೈವ ಮತ 
ಪ್ರಚಾರ ಸಂಘವನ್ನು ಅವಶ್ಯವಾಗಿ ಸ್ಥಾಹಿಸಬೇಕೆಂಬದು ನಮ್ಮ ಅಭಿಪ್ರಾಯ. 
ಆದರ ಗೊತ್ತುಗುರಿಗಳೇನು ? ಅದನ್ನು ಸಾಗಿಸಿಕೋಡು ಹೋಗುವ ಬಗೆ 
ಯಾವದ? ಎಂಬ ಪ್ರಶ್ನೆಗಳುಗ್ಪವಿಸುವವು. ಆ ಪ್ರಶ್ನೆಗಳಿಗೆ ಉತ್ತರರೂಸಪ 
ವಾಗಿ ಈ ಚಿಕ್ಕ ಲೇಖನದಲ್ಲಿ ಅಲ್ಲ ಪ್ರಯತ್ನವನ್ನು ಮಾಡಲಾಗಿದೆ. ವೀರ 
ಶೈವ ಮುಖಂಡರ €ಕ್ಸವನ್ನು ಇತ್ತ ₹ಡೆಗೆ ಸೆಳೆಯಬೇಕೆಂಬ ಉದ್ದೇಶದಿಂದ 
ಈ ಲೇಖವನ್ನು ಬರೆಯಲಾಗಿಗೆ. 


ವೀಂಶೈವ ಮತಪ್ರಚಾರಕ ಸಂಘವು ಜಿಲ್ಲೆಗೊಂದರಂತೆ ಸ್ಥಾಪಿಸ 
ಲ್ಪಡಬೇಕೆಂದು ಮೇಲೆಯೇ ಹೇಳಿದೆಯಷ್ಟೇ ಅದನ್ನು ಸ್ವಾಮಿಗಳು ಫಂಡು 
ಕೂಡಿಸಿ ನಿಡೆಯಿಸಿಕೋಡು ಹೋಗಬೇಕು. ಅಲ್ಲಿ ೨ ವರ್ಷಗಳ ಅವಧಿಯ 
ಅಭ್ಯಾಸ ಕ್ರಮವನ್ನಿಡಬೇಕು. ಮುಲಕೀಸರೀಕ್ಲೆ ಇ್ಲವೆ ಎಸ್‌. ಎಸ್‌. ಸಿ. 
ಪರೀಕ್ಷೆ ಪಾಸಾದ ವೀರಶೈವ ವಿದ್ಯಾರ್ಥಿಗಳಿಗೆ ಆ ಸಂಘದಲ್ಲಿ ಪ್ರವೇಶಕ್ಕೆ 
ಆಸ್ಪದವಿರಬೇಕು. ಮತ್ತು ವ್ಯಾಖ್ಯಾನ, ಕೀರ್ತನ, ಪುರಾಣ ಹೇಳುವ 
ಕಲೆಯುಳ್ಳ ಪ್ರೌಢ ವೀರಶೈವರಿಗೂ ಆದರಲ್ಲಿ ಪ್ರವೇಃವಿಂಬೇಕು. ಈ 
ಸಂಸ್ಥೆಯಲ್ಲಿ ಕಲಿಸತಕ್ಕ ವಿಷಯಗಳೆಂದರೆ ಪ್ರವಚನ, ವ್ಯಾಖ್ಯಾನ, ಪುರಾಣ 
ಕೀರ್ತನ, ವೀರಶೈವ ಸಾಹಿತ್ಯ, ಸಂಸ್ಕೃತಿ, ಸಂಗೀತ, ( ಗಾಯನ ವಾದನ) 
ಮ್ಯಾಜಿಕ್‌ ಲ್ಯಾಂಟರ್ನ ಧರ್ಮಭೋಧೆ ಪ್ರಹೆನನ ಧಾರ್ಮಿಕ ವಿಧಾನ 
ಗಳು ಪಂಚಾಂಗ, ನಿನೋದಪರ ಕಥೆಗಳು ಇತ್ಯಾದಿ. 


೩೩೬ ಶಿವಾನುಭವ. 


ಈ ಸಂಸ್ಥೆಯನ್ಲಿ ಪ್ರನೇಶ ಹೊಂದಿದ ಉನೇದವಾರರಿಗೆ ಉಚಿತ 
ವಾಗಿ ಪ್ರಸಾದ್ಯ ವಸತಿ, ಶಿಕ್ಷಣಗಳನ್ನೊದಗಿಸಿ ಕೊಡಬೇಕು. ಸದರೀ 
ವಿಷಯಗಳನ್ನು ಕಲಿಸಲು ಯೋಗ್ಯವಾದ ಅಧ್ಯಾಪಕ ವರ್ಗವೊ ದಿರಬೇಕು. 
ಇಂಗ್ಲೀಷ, ಸಂಸ್ಕೃತ, ಹಿಂದಿ, ಕನ್ನಡ ಭಾಷೆಗಳಲ್ಲಿ ನಿಷ್ಣಾ ಕನಾದ ಒಬ್ಬ 
ಪಂಡಿತನನ್ನು ಮುಖ್ಯೋಪಾಧ್ಯಾಯನನ್ನಾಗಿ ನೇಮಿಸಿ ಕೊಳ್ಳಬೇಕು. ಅನನ 
ಕೈ ಕೆಳಗೆ ಕೀರ್ತನ ಪುರಾಣ ಗಾಯನ ಕಲೆಗಳಲ್ಲಿ ನುರಿಪಡೆ ಹೊಂದಿದ 
ಶಾಸ್ತ್ರಿಗಳಿಬ್ಬರನ್ನು ನೇಮಿಸಿ ಕೊಳ್ಳಬೇಕು. ಒಬ್ಬ ತಬಲಾಜಿ, ಒಬ್ಬ ಸೇಟ 
ಬಾರಿಸುವವ, ಒಬ್ಬ ಕಾರಕೂನ, ಒಬ್ಬ ಶಿಪಾಯಿ, ಹೀಗೆ ಅವರವರ ವೇತ 
ನನನ್ನು ಗೊತ್ತು ಸಡಿಸಿ ಸಿಬ್ಬಂದಿ ಯನ್ನು ಸಜ್ಜುಗೊಳಿಸಬೇಕು. 


ವೀಠಶೈವ ಮತ ಪ್ರಚಾರಕ ಸಂಘದ ಒಂದು ಮ್ಯಾನೇಜಿಂಗ ಕನೀಟ 
ಯಿದ್ದು ಅದಕ್ಕೆ ಒಬ್ಬ ಚೇರಮನ್‌, ಒಬ್ಬ ಸೆಕ್ರೀಟರಿ ೫ ಜನ ಸದಸ್ಯರಿರ 
ತಕ್ಕದ್ದು, ಫಂಡು ಕೂಡಿಸಿದ ಸ್ವಾಮಿಗಳು ಅದಕ್ಕೆ ಅಧ್ಯಕ್ಷರಾಗಿರಬೇಕು. 
ಕಮೀಟಿಯನರು ಸಂಘದ ನೇನು ಉಸೆನಿಯಮಗಳನ್ನು ಮಾಡಿಕೊಂಡು 
ಆ ಪ್ರಕಾರ ಸಂಸ್ಥೆಯನ್ನು ಸಾಗಿಸಿಕೊಂಡು ಹೋಗಬೇಕು. ಪ್ರತಿವರ್ಷ 
ರಜಿಸ್ಟರ್ಡ ಅಡಿಟಿರರಿಂದ ಲೆಕ್ಕ ಪತ್ರಗಳ ತಪಾಸಣಿಯಾಗಬೇಕು. ವರು 
ವರುಷ ವ್ಯವಸ್ಥಾಪಕ ಕಮೀಟಿಯ ಸದಸ್ಯರ ಹೊಳ ಚುನಾನಣಿಯಾಗ 
ಬೇಕು. ಕಮೀಟಿಖು ಸದಸ್ಯರೆಲ್ಲ ಭಿನ್ನಾಭಿಪ್ರಾಯಗಳುಂಟಾದಲ್ಲಿ ಕೊನೆ 
ಯನಿರ್ಣಯನ್ರ ಅಧ್ಯ ಕ್ಷರದಾಗರಬೇಕು. 


ಆಯಾಯ ಕಲಿಸುವ ವಿಷಯಗಳನ್ನು ಕುರಿತು ತಜ್ಞರಿಂಸ ಸಥ್ಯ 
ಪುಸ್ತಕಗಳನ್ನು ಬರೆಯಿ ಸಬೇಕು, ಆ ಸುತ್ತ ಕಗಳನ್ನು ಕನಿಷ್ಠ ೧೦ವರ್ಷ 
ಕ್ಕಿಂತ ಮುಂಚಿತವಾಗಿ ಬದಲಾಯಿಸ ಬಾರದು. ಎರಡೂ ವರ್ಷಗಳಿಗೂ 
ಕೂಡಿ ಪ್ರವಚನ ಗ್ರಂಥವು ೫೦೦ ಉಕ್ತಮ ವಚನಗಳಿಂದ ಕ್ರೋಡೀಕೃತ 
ವಾಗಿರಬೇಕು. ವ್ಯಾಖ್ಯಾನ ಗ್ರಂಥವು ಸೂಕಪ್ಪುತಿಕ ಧಾರ್ನೀಕ ವಿಷಯ 
ಗಳನ್ನೊಳಕೊಂಡು ೨೫ ವ್ಯಾಖ್ಯಾನಗಳಿಂನ ಕೂಡಿಕೊಂಡಿರಬೇಕು. ಪುಂಾ 
ಣಗಳಲ್ಲಿ ಯೋಗ್ಯವಾದವುಗಳನ್ನಾರಿಸಿ ಸಂಗ್ರಹಿಸಿ ಒಟ್ಟೆ ೧೦ ಪುರಾಣಗ 
ಳನ್ನು ಮುಗಿಸಬೇಕು. ಕೀರ್ತನ ಗ್ರಂಥದಲ್ಲಿ ಒಟ್ಟು ೧೦ ಉತ್ತಮ 
ಕೀರ್ತನಗಳನ್ನು ಸೇರ್ಪಡಿಸಬೆ(ಕು, ವೀರಶೈವ ಸಾಹಿತ್ಯ ಸಂಸ್ಕೃತಿಯ 
ಬಗ್ಗೆ ಬೇಕಿ ಬೇಕೆ ೧೦ ಜನರ ಲೇಖನಗಳನ್ನು ಆಂಸಿ ಅವುಗಳನ್ನು ಸೇಂಸಿ 


ವೀರಶೈವ ಮತಪ್ರಚಾರಕ ಸಂಘ. ೩೩೭ 


ಗ್ರಂಥರೂಪವಾಗಿ ಮುದ್ರಿಸಬೇಕು. ಧರ್ಮಬೋಥೆಯೆ್ಲಿ ಅಷ್ಟಾವರಣ 
ಪಂಚಾಚಾರ ಸಟ್‌ಸ್ಮಲಗಳನ್ನೊಳಕೊಂಡ ಗ್ರಂಥವೊಂದನ್ನು ಅಚ್ಚು ಹಾಕಿಸ 
ಬೇಕು. ಸುಮಾರು ೧೦ಜನ ಶಿವಶರೆಣರ ಜೀವನ ಚರಿತ್ರೆಯನ್ನು ಚಿತ್ರಿ 
ಸುವ ಸ್ಲಾಯಿಡುಗಳನ್ನು ತಯಾರಿಸಿ ಮ್ಯಾಜಿಕ್‌ ಲ್ಯಾಂಟರ್ನ ವ್ಯಾಖ್ಯಾ 
ನಕ್ಕೆ ಅನುಕೂಲ ಮಾಡಿ ಕೊಡಬೇಕು. ಉತ್ತಮ ಕೀರ್ತನಕಾರರು 
ನಡು ನಡುವೆ ಹೇಳುತ್ತಿರುವ ೧೦೦ ಅಡ್ಡ ಕತೆಗಳನ್ನು ಸಂಗ್ರಹಿಸಿ ಬಂದು 
ಗ್ರಂಥವನ್ನು ಪ್ರಕಟಿಸಬೇಕು. ಅಲ್ಲದೆ ಬೇರೆ ಬೇರೆ ಭಾಷೆಗಳಲ್ಲಿ ಪ್ರಸಿದ್ಧಿ 
ಹೊಂದಿದ ೧೦೦ ಬೇಕೆ ಕಥೆಗಳನ್ನು ಸಂಗ್ರಹಿಸಿ ಮತ್ತೊಂದು ಗ್ರಂಥವನ್ನು 
ಪ್ರಕಟಿಸಬೇಕು. ಈ ಕಥೆಗಳು ಕೀರ್ತನಕಾರರಿಗೂ, ಪುರಾಣಿಕಂಗ್ಳೂ 
ಉಪನ್ಯಾ ಸಕರಿಗೂ ಬಹಳ ಉಪಯೋಗಬೀಳುಕ್ತವೆ. ಧಾರ್ಮಿಕ ವಿಧ;ನ 
(ಗ್ರಂಥವೆಂದಕೆ ನಾಮಕರಣ, ಲಿಂಗಧಾರಣ, ವಿವಾಹ, ಅಂತ್ಯವಿಧಿ, ರುದ್ರಾ 
ಭಿಷೇಕ್ಕ ಲಿಂಗಪೂಜಾ ಇತ್ಯಾದಿ ವಿಧಾನಗಳನ್ನು ಕುರಿತು ಕನ್ನಡ ಭಾಸೆ 
ಯಲ್ಲಿ ಒಂದು ಗ್ರಂಥವನ್ನು ಸಿದ್ಧ ನಡಿಸಬೇಕು. ಪಂಚಾಂಗ ಗ್ರಂಥದಲ್ಲಿ 
ವಾರ, ತಿಥಿ ನಕ್ಷತ್ರ, ಯೋಗ, ಕರಣ ಮುಂಶಾದವುಗಳ ಮಾಹಿತಿಯ 
ನ್ನೊಳಕೊಂಡ ಚಿಕ್ಕ ಗ್ರಂಥವನ್ನು ಮುದ್ರಿಸಿ ಪಂಚಾಂಗ ನೋಡಿ ಹೇಳಲು 
ಉಮೇದವಾರನು ಸಮರ್ಥನಾಗುವಂತೆ ಮಾಡಬೇಕು. ಒಂದು ಧಾರ್ಮಿಕ 
ವಾಚನಾಲಯನನ್ನೇರ್ಸಡಿಸಿ ಅಲ್ಲಿ ಅನೇಕ ಗ್ರಂಥಗಳನ್ನು ಸಂಗ್ರಹಿಸಿಟ್ಟ 
ಉಮೇದವಾರರಲ್ಲಿ ವಾಚನಾಭಿರುಚಿಯನ್ನು ಹೆಚ್ಚಿಸಿ ಜ್ಞಾನಾಭಿನೃದ್ಧಿಗೆ ಅವ 
ಕಾಶ ಕಲ್ಪಿಸಿಕೊಡಬೇಕು. 


ಈ ಪ್ರಕಾರ ಎರಡು ವರುಷದ ಅವಧಿಯಲ್ಲಿ ಆಯಾಯ ನಿಷಯಗ 
ಳಲ್ಲಿ ನುರಿಸಡೆಹೊಂದಿದ ಉಮೇದನಾಕಂನ್ನು ಚನ್ನಾಗಿ ಪರೀಕ್ಷಿಸಿ ಅನ 
ರಿಗೆ ಸರ್ಟಿಧಿಕೇಟ ಕೊಟ್ಟು ಮತ ಪ್ರಚಾರಕರನ್ನಾಗಿ ನೇಮಿಸಿ ಹಳ್ಳಿ ಹೆಕ್ಳಿಗೆ 
ಕಳಿಸಿಕೊಡಬೇಕು ಅನರ ವೇತನವನ್ನು ಗೊತ್ತುಪಡಿಸಬೇಕು. ಹೀಗೆ 
ಮಾಡಿದರೆ ನನ್ಮುಲ್ಲಿ ಶೀಘ್ರವಾಗಿ ಧಾರ್ಮಿಕ ಜಾಗ್ರತಿಯಾಗುವದವೆಂದು 
ನಮ್ಮ ನಂಬಿಗೆ. 


ಅಕ್ಕಂಗೆ ಕರೆ 


ಬಾರಮ್ಮ ಶ್ರೀದೇವಿ ಬಾ ಎನ್ನ ಮಾತೋಶ್ರೀ | 
ಬಾರಕ್ಕ ಮಹದೀವಿ ನೀ |ಷ॥ 


ನಿನ್ನಯ ಬಳಗಗಳು ಡೇವಿ । 
ದಿಕ್ಕು-ದಿಕ್ಕಿಗೆ ಹಬ್ಬಿಹೆವು । 

ಆಕ್ಕರದಿ ನೋಡಲೈ ಅಕ್ಕ ಮಹಾಸೇನಿ | 
ತ್ವರಿತದಿ ಬೇಗನೇ ಬಾ ಒಂಟ 


ಶಿಶುವಾದ ನಮಗೆ ನೀನು ಜೀನಿ । 

ಶಿವಸಥದ ಮರ್ಮವರುಹು । 

ಅನುದಿನ ನಮ್ಮನ್ನು ಶಿನಪೂಜೆ । 

ಶಿ:ಧ್ಯಾನ ಶಿನಯೋಗಾನಂದದಲ್ಲಿರಿಸು ॥೨॥ 


ನಿನ್ನಯ ನಡತೆಗಳು ದೇವಿ । 
ನಮ್ಮಲ್ಲಿ ನೆಲೆಗೊಳ್ಳಲಿ | 
ನಿನ್ನಂತೆ ನಾವೆಲ್ಲ ನಿತ್ಯ । 


ನಿಜಸುಖಿಯಾಗಿ ನಿರುಕದಿ ಬಾಳೆಂದು ಹರಿಸು 1೩ 


ಶರಣ-ಶರಣಿಯಕೆಬ್ಲರೂ ನಾವು । 
ಸೆರಗೊಡ್ಡಿ ಬೇಡುವೆವು । 


ಶರಣು-ಶರಣೆಂದಂ ಬರುವ ನಮಗೆ ನೀನು ನಿನ್ನಯ ತೋರು 


ಶ್ರೀಚರಣವ ೪ 


-- ಶ್ರೀಮತಿ ಲೀಲಾವತಿ ಹೋಳೀಟ್ವಿ, 
ಮು.- ಮೈ ದರಗಿ, ಜಿ.-ಸೊಲ್ಲಾ ಪುರ. 


ಹೆಸರನು ಇಡೋಣ ಬಾ! 


ಜೋ ಜೋ ಎಂದು ಹಾಡುತ ನಾವು ತೊಟ್ಟಿಲ ತೂಗೋಣ ಬಾ । 

ಮುತ್ತ್ವೈದೆಯರೆಲ್ಲರು ಹರುಷದಿ ನಾವು ಹೆಸರನು ಕಕೆಯೋಣ ಬಾ| 

ಕನ್ನಡ ನಾಡಿಗೆ ಕರ್ನಾಟಕವೆಂದು ಹೆಸರನು ಇಡೋಣ ಬಾ । 
ನಾವೆಲ್ಲರು ಕೂಡಿ ಹೆಸರನು ಇಡೋಣ ಬಾ. ॥೧॥ 


ಭಕ್ತ ಬಸವರಸನ ಭಕ್ತಿಯ ಕುರುಹದ ಹೆಸರನು ಇಡೋಣ ಬಾ | 

ಅಕ್ಕ ಮಹಾದೇವಿಯ ನಿಶ್ಚದ ಶೀಲದ ಹೆಸರನು ಇಡೋಣ ಬಾ । 

ಕನ್ನಡ ನಾಡಿಗೆ ಕರ್ನಾಟಕವೆಂದು ಹೆಸರನು ಇಡೋಣ ಬಾ | 
ನಾವೆಲ್ಲರು ಕೂಡಿ ಹೆಸರನು ಇಡೋಣ ಬಾ ॥೨॥ 


ವಿಜಯನಗರದಿಂದ ವಿಜಯವಸಡೆದಂತ ಸೆಸರನು ಕರೆಯೋಣ ಬಾ| 

ಕೆತ್ತುರಿನಿಂದ ಕೀರ್ತಿಯ ಸಡೆದಂತ ಹೆಸರನು ಕರೆಯೋಣ ಬಾ | 

ಕನ್ನಡ ನಾಡಿಗೆ ಕರ್ನಾಟಕವೆಂದು ಹೆಸರನು ಇಡೋಣ ಬಾ | 
ನಾನೆಲ್ಲರು ಕೂಡಿ ಹೆಸರನು ಇಡೋಣ ಬಾ ॥೩॥ 


ಪಂಪ ರನ್ನರಿಂದ ಪಾಡಿಸಿಕೊಂಡಂತ ಹೆಸರನು ಇಡೋಣ ಬಾ । 

ಕುಮಾರ ವ್ಯಾಸರಿಂದ ಮೆಕೆಯಿಸಿಕೊಂಡಂತೆ ಹೆಸರನು ಇಡೋಣ ಬಾ। 

ಕನ್ನಡನಾಡಿಗೆ ಕರ್ನಾಟಕವೆಂದು ಹೆಸರನು ಇಡೋಣ ಬಾ । 
ನಾವೆಲ್ಲರು ಕೂಡಿ ಹೆಸರನು ಇಡೋಣ ಬಾ ೪ 


ಕರಿನೆಲದಿಂದ ಮೆಕೆದಂತ ನಾಡಿಗೆ ಹೆಸರನು ಇಡೋಣ ಬಾ । 

ಕನ್ನಡಿಗರೆಲ್ಲರು ಒಂದು; ಎಂದರ್ಥದ ಹೆಸರನು ಇಡೋಣ ಬಾ । 

ಕನ್ನಡನಾಡಿಗೆ ಕರ್ನಾಟಕವೆಂದು ಹೆಸರನು ಇಡೋಣ ಬಾ । 
ನಾವೆಲ್ಲರು ಕೂಡಿ ಹೆಸರನು ಇಡೋಣ ಬಾ 1೪ 


—]ೆ. ಡಿ. ನಾಡಗೌಡ, 
ಹುಣಶೀಕಟ್ಟಿ, 
ಜಿ.- ಬೆಳಗ ವ. 


ಪೂಜೆ ಏತಕೆ? 


ತಿ 
ನನ್ನ ಭಕ್ತಿ ದೇವನ ಮೇಲಿದ್ದಕೆ ಸಾಕು | 
ದೇವನ ಕರುಣೆ ಎನ್ನ ಮೇಲಿದ್ದರೆ ಸಾಕು | 
ಮನಸ್ಸೊಂದು ಸ್ವಚ್ಛೆವಿದ್ದರೆ ಸಾಕು | 
ಡೇವನಿಗೇತಕೆ ಪೂಜೆ; ಬಿಡು ಮಾನವೂ; |೧॥ 


ದೇವನಿಹನು ಎಲ್ಲ ಕಡೆಯಲಿ | 

ದೇವನಿಹನು ನೋಡಿದಲ್ಲಿ ; ॥ 

(ದೇವ' ಒಂದೇ ಅವತಃರದಲಿಲ್ಲ | 

ದೇವನಿಗೇತಕೆ ಪೂಜೆ ಬಿಡು ಮಾನವಾ $s |೨॥ 


ದೇವನೊಬ್ಬನೆ ಎಲ್ಲ ಕಡೆಯಲಿ | 

ಏಕಕೆ ಬೇಕು ಪುಣ್ಯ ಕ್ಷೇತ್ರ 51 

ಅನನ ಪಾದದ ಮೇಲೆ ಬಿದ್ದ ಪಾಫಿ | 

ಅನನ ನೆನೆದರೆ ಪೂಜಿ ವತಕೆ $ ಬಿಡು ಮಾನವಾ ; 1೩! 


ಶಿವನ ನಾಮವು ಎನ್ನ ಬಾಯಲಿ ಇದ್ದರೆ ಸಾಕು | 
ಡಾಂಭಿಕ ಡೌಲಿನ್ನಾಕಕೆ ಬೇಕು 51 
ಪೂಜೆ-ಸುರಸ್ಕಾರಗಳಿನ್ನಾತಕೆ 8 ಬೇಕು! 
ಶಿವನ ನೆನೆದಕಿ ಪೂಜೆ ವಿಕಕ್ಕೆ ಬಿಡು ಮಾನವಾ ॥೪॥ 


೨-ಬಸವಪ್ರ ಭು ರಾಮಗೌಡಾ ಪಾಟೀಲ. 
ಯಲ್ಲಾ ನೂರ, (ಜಿ. ಬೆಳಗಾಂವಿ. ) 


೫೭ 


ಒಂದು ಕಾಲದಲ್ಲಿ ಗುಜರಾಥ ದೇಶಕ್ಕೂ ಕರ್ನಾಟಕಕ್ಕೂ ನಿಕಟ 
ಸಂಬಂಧವಿತ್ತು. ಆದ್ದ ರಿಂದ ಅನೇಕ ಶಿವಶರಣರು ಸೋಮನಾಥನ ಭಕ್ತ 
ರಾಗಿ ಅಲ್ಲಿಗೆ ಅವರು ಆಗಿಂದಾಗ್ಗೆ ಪ್ರವಾಸಮಾಡಿ ಬರುತ್ತಿದ್ದು ಕಂಡು 
ಬರುತ್ತದೆ. ಇದು ಆದಯ್ಯ, ಸೊಡ್ಡಳ ಬಾಚರಸ, ಮುಂತಾದ ಶಿವ 
ಶರಣರ ಚರಿತ್ರೆಗಳಿಂದ ತಿಳಿದು ಬರುತ್ತಿದೆ. ಇದರಿಂದೆ ಕರ್ನಾಟಕದಲ್ಲಿ 
ಅನೇಕ ಕಡೆಗೆ ಸೌಠಾಷ್ಟೃ ಸೋಮನಾಥನ ಹೆಸರಿರಿಂದ ಸೋಮನಾಥನ 
ದೇವಾಲಯಗಳು ಉಂಟಾಗಿವೆ. 


೨೧. ನೀರಮ್ಮ, 


ವಚನಕಾರರಾದ ಶಿವಶರಣರ ಪತ್ನಿಯರಲ್ಲನೇಕರು ತಮ್ಮ ಗಂಡಂದಿ 
ಶಂತೆ ಜ್ಞಾನಿಗಳಾಗಿ ವಚನಗಳನ್ನು ರಚಿಸಿದ್ದು ಕಂಡುಬರುತ್ತದೆ. ವೀರಶ್ಸೆ 
ವರಲ್ಲಿ ಸ್ತ್ರೀಪುರುಷ ಭೇದವಿಲ್ಲ. ಸ್ತ್ರೀಯರು ಹೆರುಸರೆಂತೆಯೇ ಶಿವಾನು 
ಭವವನ್ನು ಕಿಳಿದು ಲಿಂಗಾಂಗ ಸಾಮರಸ್ಯ ಜ್ಞಾನವನ್ನು ಹೊಂದಲು ಅಧಿ 
ಕೃತರಾಗಿದ್ದೂರಿ. ಶಿವಾನುಭವವನ್ನು ಬಲ್ಲ ನೀರಶೈವ ಸ್ತ್ರೀಯರಲ್ಲಿ ವೀರಮ್ಮನು 
ಒಬ್ಬಳಾಗಿದ್ದಾಳೆ. ಅವಳು ನಾವು ಹಿಂದೆ ವಿವರಿಸಿದ ದಸರಯ್ಯನ ಪತ್ನಿಯು. 
ಅವಳು ವಚನಕಾರಳು. ಅನಳ ವಚನಗಳಲ್ಲಿ ನಮಗೆ ಮೂರು ವಚನ 
ಗಳು ಮಾತ್ರ ದೊರೆತಿರುತ್ತವೆ. ಅವುಗಳಲ್ಲಿ ಅವಳು ಪಾದೋದಕ ಪ್ರಸಾ 
ದದ ವಿನರಗಳನ್ನು ಸವಿಸ್ತಾರವಾಗಿ ನಿರೂಪಿಸಿದ್ದಾಳೆ. ಅವುಗಳನ್ನು ನಾವು 
ಇಲ್ಲಿ ಸಮಗ್ರವಾಗಿ ಕೊಟ್ಟಿ ಜ್ವೀನೆ. 

ವಚನಗಳು. 


(೧) ಗುರುಮುಖದಿಂದ ಬಂದುದೇ ಗುರುಪ್ರಸಾದ. ಆ ಪ್ರಸಾದನನು 
ಲಿಂಗಕ್ಕೆ ಅರ್ಪಿಸಿದಲ್ಲಿ ಲಿಂಗಪ್ರಸಾದ, ಭೋಜ್ಯ ಕಟ್ಟಿ ಲಿಂಗಕ್ಕೆ ಕೊಟ್ಟು 
ಸಲಿಸುವುಜೀ ಜಂಗಮ ಪ್ರಸಾದ. ತತ್‌ಪ್ರಸಾದಿಗಳಲ್ಲಿ ಯಾಚಿಸಿ ಅವರ 
ಪ್ರಸಾದವ ಕೊಂಬುದೇ ಪ್ರಸಾದಿಯ ಪ್ರಸಾದ. ಅಪೇಕ್ಷೆಯಿಂದ ಸಲಿಸು 
ವುದೇ ಆಪ್ಯಾಯನ ಪ್ರಸಾದ. ಗುರು ಲಿಂಗ ಜಂಗನುವ ಕಂಡು ಆ ಸಮ 
ಯದಲ್ಲಿ ತೆಗೆದುಕೊಂಬುವುದೇ ಸಮಯ ಪ್ರಸಾದ. ಸಂಚೇಂದ್ರಿಯಂಗಳಲ್ಲಿ 


೫೮ 


ಪಂಚವಿಷಯ ಪದಾರ್ಥಂಗಳನು , ಪುಚವಿಧಲಿಂಗಕ್ಕೆ ಸಮರ್ಶಣ ಮಾಡು 
ವುಡೇ ಪಂಚೇಂದ್ರಿಯ ವಿರಹಿಶ ಪ್ರಸಾದ. ಮನವೇ ಲಿಂಗ. ಬುದ್ಧಿಯೇ 
ಶಿವಜ್ಞಾನ, ಚಿತ್ರವೇ ಶಿವದಾಸೋಹ, ಅಹಂಕಾರದಲ್ಲಿ ಶಿವಚೆಂತನೆಯುಳ್ಳ 
ವನಾಗಿ ಸಲಸಿದ್ದೀ ಅಂತಃಕರಣ ವಿಂಹಿತ ಪ್ರಸಾದ. ತ್ರಿವಿಧಾಂಗದಲ್ಲ 
ತ್ರಿವಿಧ ಲಿಂಗವ ಸಂಬಂಧಿಸಿ ಆ ಟಿದ್ಭನಲಿಂಗ ಶಾಕೆಂದರಿದು ಆ ತ್ರಿನಿಧ 
ಲಿಂಗಕ್ಕೆ ಕೊಡುವುದೇ ಸದ್ಭಾವ ಪ್ರಸಾದ. ಬಹಿರಂಗದ ಸ್ರಸಂಚನ ನಷ್ಟ 
ಮಾಡಿ ಅರಿವುವಿಡಿದು ಸಲಿಸುವುಡೇ ಸಮತಾಸ್ರಸಾದ. ಶ್ರೀಗುರುವಿನ ಪ್ರಸನ್ನ 
ತ್ವವೇ ಜತ್ತಿನಪ್ರಸಾದ. ಇಂತೀ ಏಕಾದಶ ಪ್ರಸಾದವನು ಒಳಹೊರಗೆ ಸರಿ 
ಪೂರ್ಣಮಾಗಿ ತಿಳಿಯುವುಡೇ ಶಿವತಂತ್ರ, ಗುರುಶಾಂತೇಶ್ವರಾ 


(೨) ಪಾದದಲ್ಲಿ ಪಾಡೋದಕ, ಆ ಪಾದ ತೀರ್ಥವನು ಲಿಂಗಕ್ಕೆ 
ಮಜ್ಜನಕ್ಕೆರೆಯಬೇಕೆಂಬ ಇಚ್ಛೆ ಹುಟ್ಟಿದಲ್ಲಿ ಲಿಂಗೋದಕ. ಿಜ್ಜನಕ್ಕೆರೆ 
ದಲ್ಲಿ ಮಜ್ಜ ನೋದಕ. ಜಿಹ್ವೈಯಲ್ಲಿ ಪಂಚಾಂಗುಲದಿ ಸ್ವೀಕರಿಸಿದ್ದ ಸ್ಪರ್ಶ 
ನೋದಕ. ಎಚ್ಚರಿಕೆ ಸಾವಧಾನದಿಂದ ಸೇವಿಸಿದ್ದೇ ಅನಧಾನೋದಕ. ಸಲಿಸಿ 
ಸಂತೋಷವಾದರೆ ಅಪ್ಯಾಯನೋದಕ. ಹಕ್ತದೊಳಗಿರ್ದ ತೀರ್ಥವನು ಸಲಿ 
ಸಿದ್ದೇ ಹಸ್ತೋದಕ. ಆ ಬಟ್ಟಿಲಲ್ಲಿದ್ದ ತೀರ್ಥವನು ಮೂರುಸಲ ಸ್ಟೀಕರಿ 
ಸಿದ್ದೇ ಸರಿಣಾಮೋದಕ. ಆ ಪಾದೋದಕವನು ಅಂತಿಂತೆಂದು ಹೆಸರಿಡಲಿ 
ಲ್ಲವಾಗಿ ನಿರ್ನಾಮೋದಕ. ಬ್ರಹ್ಮರಂಧ  ದಲ್ಲಿರ್ದುದೇ ಚೆದನ್ಫುತನೆಂದು ಭಾವಿ 
ಸುವುಡೇ ಸತ್ಯೋದಕ. ಇಂತೀ ದಶವಿಧ ಪಾಡೋದಕವನು ಎನ್ನಂತರಂಗ 
ದಲ್ಲಿ ತಿಳಿದು ನಾನು ಸದ್ಯೋನ್ಮುಕ್ತನಾಡಿನೆಯ್ಯೆ ಗುರುಶಾಂತೇಶ್ವರಾ. 


(೩) ಚರಣಾಯುಧವು ವೇಳೆಯ ನರಿವುದಯ್ಯ. ಭಕ್ತ ವ್ರ ತಹೀನ 
ನೆಂದರಿದು ನೆರೆಯನಯ್ಯ. ಕೆರೆದರೆ ನರಕ ಗುರುಶಾಂತೇಶ್ವರಾ, 


ಹ ದಾ 


ರ 


೨೨, ಸತ್ಯಕೃ. 


ಮೈಸೂರು ಪ್ರಾಂತದಲ್ಲಿರುವ ಶಿವಮೊಗ್ಗೆ ಜಿಲ್ಲೆಯಲ್ಲಿ ಶಿರಾಳ 
ಕೊಪ್ಪದಿಂದ ೪ ಮೈಲು ದೂರವಾಗಿ ಹಿರೇ ಜಂಬೂರು ಎಂಬ ಗ್ರಾಮ 
ವಿಜಿ. ಇದು ಬಸವೇಶ್ವರನ ಕಾಲದಲ್ಲಿ ಶಿವಶರಣರ ಆವಾಸ ಸ್ಥಾನವಾ 
ಗಿತ್ತು. ಈ ಗ್ರಾಮದಲ್ಲಿ ಸತ್ಯಕ್ಕನೆಂಬ ಶಿವಶರಣಿಯು ವಾಸವಾಗಿದ್ದಳು. 
ಅವಳು ಕೇವಲ ಶಿನಭಕ್ತೆಯಾಗಿ ಶಿವಭಕ್ತರ ಅಂಗಳವನ್ನು ಉಡಿಗಿ 
ಅವರ ಮನೆಯ ಸಮ್ಮಾರ್ಜನೆಯನ್ನು ಮಾಡುತ್ತ ಅವರು ಕೊಟ್ಟುದರ 
ಮೇಲೆ ಉಪಜೀನಿಕುತ್ತಿದ್ದ ಳು. ಇದೇ ಅವಳ ಕಾಯಕವಾಗಿತ್ತು. ಅವಳು 
ಶಿವಾನುಭವ ಜ್ಞಾನನನ್ನು ಹೊಂದಿ ಭಸ್ಮ ರುದ್ರಾಕ್ಸಿ ಶಿವ ಮಂತ್ರ ಸ್ಮರಣೆ 
ಯಿಂದ ತನ್ನ ಕಾಯಕವನ್ನು ನಿಶ್ವಲ ಬುದ್ಧಿಯಿಂದ ಮಾಡುತ್ತ ಬರುವಳು. 
ಅವಳು ಶಿವನೊಬ್ಬನೇ ದೇವರೆಂದು ಭಾವಿಸಿ ಅನ್ಯ ಶಬ್ದಗಳನ್ನು ಕೇಳು 
ಕ್ರಿದ್ದಿಲ್ಲ. ಅನ್ಯ ದೇವತಾ ಪೂಜೆಯನ್ನು ಎಂದೂ ಮಾಡಳು. ಹೀಗಿರಲು 
ಒಂದು ದಿನ ಶಿನನು ಅವಳ ಮನಸ್ಸನ್ನು ನೋಡಬೇಕೆಂದು ಅಸೇಕ್ಸಿಸಿ ಕಂಥೆ 
ಕಮಂಡಲು, ದಂಡಕೊೋಲು ಗುಂಡುಗಪ್ಪರನೆರಿಸಿ ಭಿಕ್ಷುಕ ವೃತ್ತಿಯಿಂದ ಬಂದು 
ಸತ್ಯಕ್ಕನ ಮನೆಯ ಮುಂದೆ ನಿಂದಿರಲು ಸತ್ಯಕ್ಸನು ಹೆಟ್ಟಿನಿಂದ ಭಿಕ್ಷವನ್ನು 
ತಂದು ನೀಡಲಾಗಿ ಆ ಜಂಗಮನ ಜೋಳಿಗೆಯು ಹೆರಿದದ್ದರಿಂದ ಅದರೊಳ 
ಗಿಂದ ಕಾಳುಗಳು ನೆಲಕ್ಕೆ ಬೀಳಹತ್ತಿ ದವು. ಆಗ ಆ ಜಂಗಮನು... ಅದಕ್ಕೆ 
ಅಯ್ಯೋ, ಕಾಳು ಹರಿದ ಹರಿಯಿಂದ ನೆಲಕ್ಕೆ ಬಿದ್ದಿ ತು. ಜೋಳಿಗೆ 
ಯಾಚಿಲಿ ಹರಿ, ಹೆರಿಯಿಂದೆ ಭಿಕ್ಷೆ ಸೂಸಿತ್ತು, ಎಂದೆನಲು ಸತ್ಯಕ್ಕನು ಜಂಗ 
ಮನ: ಬುದ್ಧಿ ಪೂರ್ವಕವಾಗಿ ಹೀಗೆ ಹೆರಿ ಶಬ್ದವನ್ನು ಮೇಲಿಂದ ಮೇಲೆ 
ಉಚ್ಛರಿಸುತ್ತ ತನ್ನನ್ನು ನಿಂದಿಸುವದಕ್ಟೋಸ್ಕರ ನುಡಿದನೆಂದು ತಿಳಿದುಕೊಂಡು 
ಅತ್ಯಂತ ಕುಪಿತಳಾಗಿ ತನ್ನ ಕೈಯ್ಯಲ್ಲಿದ್ದ ಹುಟ್ಟಿ ನಿಂದ ಅವನನ್ನು ಒಳಿತಾಗಿ 
ಹೊಯ್ದಳು. ಆಗ ಅವನ ಹಲ್ಲುಗಳು ಮುರಿದು ಬಿದ್ದವು. ಅದರ ವೇದನೆ 
ಯಿಂದ ಅವನು ಮೊರೆ ಇಡುತ್ತ ಬೀದಿಯಲ್ಲಿ ಬಂದು ನಿಲ್ಲಲು ಊರ 
ಜನರು ನೆರೆದು ನೋಡುತ್ತಿರಲು ಆ ಜಂಗಮನು ಅವರಿಗೆ ಸತ್ಯಕ್ಕನು 
ಸತ್ಯೆಯುಳ್ಳ ಭಕ್ತೆಯೆಂದು ನಾನು ಭಿಕ್ಷಕ್ಕೆ ಹೋದಕೆ ಇವಳು ನನ್ನನ್ನು 
ಹೀಗೆ ಹಿಂಸೆ ಬಡಿಸಿದಳು ಎಂದು ಹೇಳಿದನು. ಅವರ ಸತ್ಯಕೃನಿಗೆ-. ಈ 
ರೀತಿ ಭಿಕ್ಷುಕನನ್ನು ನೀನು ಹೊಡೆಯುಬೇಕೇ? ಎಂದು ನುಡಿಯಲು ಅವಳು 


೬೦ 


ಅನ್ಯಶಬ್ಬವನ್ನು ಈ ಜಂಗಮನು ನುಡಿದದ್ದರಿಂದ ನಾನು ಹೀಗೆ ಹೊಡೆದೆ 
ನೆಂದು ಎನ್ನಲು, ಹಾಗೆ ನುಡಿದಡ್ಡೀನೆಂದು ಅನರು ಚಂಮೂರ್ತಿಯನ್ನು 
ಕೇಳಲಾಗಿ ಅವನು ನನ್ನ ಜೋಳಿಗೆಯ ಹರಿದ ಹೆರಿಕೆನಲ್ಲಿ ಭಿಕ್ಷದ ಕಾಳು 
ಚೆಲ್ಲಿದವು, ಎಂದು ನುಡಿದನು. ಹೀಗೆ ಅನನು ಮೊದಲಿನಂತೆಯೇ ಹರಿ 
ಶಬ್ಧವನ್ನು ಉಚ್ಚರಿಸಿದ್ದರಿಂದ ನೆರೆದ ಜನರು ನೋಡುವಂತೆಯೇ ಸತ್ಯ 
ಕೃನು ಅವನನ್ನು ಬಿರಿಸಿಫಥಿಂದ ಪುನಃ ಹೊಡೆದಳು. ಆಗ ಹೆರನು ಆಕೆಯ 
ನಿಕದೇವ ನಿಷ್ಠೆಯ ಬಗ್ಗೆ ಇದ್ದ ಗಣಾಚಾರವನ್ನು ನೋಡಿ ಪ್ರೀತನಾಗಿ 
ತನ್ನ ರೂಸುದೋರಿ- ಸತ್ಯಕ್ಕ ನೇ ನಾನು ನಿನಗೆ ಮೆಚ್ಚಿದೆನು. ನಿನಗೆ ಬೇಕಾ 
ದುದನ್ನು ಬೇಡು ಎನಲು, ಸತ್ಯಕ್ಕನು-- ಶಿವ ಶಿವಾ ನನ್ನ ಹುಟ್ಟಿನಲ್ಲಿ ನಿನ್ನನ್ನು 
ಹೊಡೆದೆನು. ನೀನು ನೊಂದೆ. ಅದ್ದರಿಂದ ನನ್ನನ್ನೇ ಭಿಕ್ಷೆಯನ್ನಾಗಿ 
ಮಾಡಿ ನಿನ್ನ ಕುಕ್ಸಿಯಕ್ಳಿಟ್ಟು ಕೊಳ್ಳು ಎಂದು ಬೇಡಿಕೊಳ್ಳಲು ನರಮಾತ್ಮನು 
ಹಾಗೆಯೇ ಆಗಲೆಂದು ಅವಳನ್ನು ತನ್ನ ಕುಕ್ಸಿಯಕ್ಲಿಟ್ಟುಕೊಂಡು ಅವಳಿಗೆ 
ನಿತ್ಯ ಪದವನ್ನು ಕೊಟ್ಟನು. ಸತ್ಯಕ್ಕನ ಚರಿತ್ರೆಯಿಂದ ದೇವರು ಒಬ್ಬನೇ 
ಇದ್ದಾನೆ, ಅವನೊಬ್ಬನನ್ನೇ ಭಜಿಸಬೇಕ್ಕು ಎಂಬ ಶಿವಾನುಭನದ ತತ್ವವು 
ಈ ಕಾಲದಲ್ಲಿ ಎಷ್ಟು ದೃಢಸಟ್ಟಿತ್ತೆಂಬುದು ಗೊತ್ತಾಗುತ್ತದೆ. 

ಸತ್ಯಕ್ಕನು ವಚನಕಾರಳಿದ್ದಾಳೆ. ಅವಳ ವಚನಗಳನ್ನು ಅನೇಕ 
ಸಂಗ್ರಹಕಾರರು ತಮ್ಮ ಗ್ರಂಥಗಳಲ್ಲಿ ಉದಹರಿಸಿದ್ದಾರೆ. ಅಷ್ಟು ಅವು 
ಸುಂದರವೂ ಮೋಹಕಪೂ ಆಗಿರುತ್ತವೆ. ನಮಗೆ ದೊರಕಿದ ೨೨ ವಚನಗ 
ಳನ್ನು ನಾವು ಶಿವಾನುಭನ ಗ್ರಂಥಮಾಲೆ ಯಲ್ಲಿ ಪ್ರಸಿದ್ಧಿ ಸಿದ್ದೇನೆ. ಅವಳ 
ಮುದ್ರಿಕೆಯು "ಶಂಭು ಜಕ್ಕೇಶ್ವರಾ' ಎಂದಿದೆ, 

ಅವಳು ತನ್ನೆ ವಿಚಾರಗಳನ್ನು ಸೊಗಸಾದ ಭಾಷೆಯಲ್ಲಿ ಸ್ವಾರಸ್ತವಾಗಿ 
ನಿರೂಪಿಸಿದ್ದುಳೆ. ಮಾದರಿಗಾಗಿ ಅವಳ ಕೆಲವು ವಚನಗಳನ್ನು ಇಲ್ಲಿ ಉದ 
ಹೆರಿಸಿರುತ್ತೇವೆ. 

ವಚೆನಗಳು. 

(೧) ಆದಿಯಲ್ಲಿ ದೇವಾ ನಿಮ್ಮನಾರು ಬಲ್ಲರು? ನೇದಂಗಳು ಮುನ್ನತ್ತ 
ಲರಿಯವು. ವೇದ ವಾದಿಗಳು ಸರಬ್ರ ಹೈನೆಂಬರು. ನಾದಬಿಂದು ಕಳಾತೀತ 
ನೆಂಡೆಂಬರು. ಸಾಧು ಸಜ್ಜನ ಭಕ್ತರಿಚ್ಚೆಗೆ ಬಂದೆಯಾಗಿ ಈಗೀಗ ದೇವ 
ನಾಡೆ ಶಂಭುಜಕ್ಕೇಶ್ವರಾ. 


೬೧ 


(೨) ಏಕೆನ್ನ ಬಾರದ ಭನಂಗಳಲ್ಲಿ ಬರಿಸಿದೆ? ಏಕೆನ್ನ ಘೋರ ಸಂಸಾ 
ರದಲ್ಲಿರಿಸಿದೆ? ಏಕೆನಗೆ ಕರುಣಿಸಲೊಲ್ಲದೆ ಕಾಡಿಹೆ ಹೇಳು, ಹೇಳಾ ಎಲೆ 
ಲಿಂಗವೇ? ಆನು ಮಾಡಿದ ತಪ್ಪೇನು? ಸಾಕಲಾದುದೆಂದು ಒತ್ತಿ ನುಡಿ 
ದಡೆ ಏಕೆ ನಃ ನಿಮ್ಮ ಬಿಡುವೆ ಶಂಭುಜಕ್ಕೇಶ್ವರಾ? 

(೩) ದೇವನೊಳ್ಳಿ ದನೆಂದು ಮುಯ್ಯೆನಲು ಬೇಡ. ಕರಕಟ ಕಾಡುವ 
ನೊಳ್ಳಿದನೇ? ಅಳಿಸುವ ನಗಿಸುವನೊಳ್ಳಿ ದನೇ? ಬೆದರದೆ ಬೆಚ್ಚದೆ ತೊತ್ತು 
ತನನ ಮಾಡಣ ತನ್ನನೀವ ಶ:ಭುಜಕ್ಕೇಶ್ವರಾ. 


ಶರಣನು ಪರಮಾತ್ಮನಿಗೆ ತನ್ನನ್ನು ಅರ್ಪಿಸಿ ಕಾರ್ಯ ಮಾಡಬೇಕೇ 
ಹೊರ್ತು ವಿಧಿನಶನಾಗಿ ಕಾರ್ಯ ಮಾಡಕೂಡದೆಂದು ಶಿವಾನುಭವದ ತತ್ವ 
ವಿಜೆ. ಇದರಿಂದ ಪೂರ್ವಾರ್ಜಿತವೂ ಭವಮಾಲೆಯೂ ತಸ್ಪುವವು. ಈ ವಿಚಾರ 
ಗಳನ್ನು ಕುರಿತು ಸತ್ಯಕೃನು ಹೇಳಿದುದೇನಂದರೆ...- 

(೪) ಶಿನಶರಣೆಂದು ಸೂರ್ವಾರ್ಜಿತವನುಂಡರಿ ಭಂಗ. ಹೆರವಕವೆನಿಸಿ 
ವಿಧಿ ವಶನೆನಿಸಿಡಕಿ ಅದು ನಿನ್ಮು ಭಂಗೆ ಕಾಣಾ, ಶೆಂಭುಜಕ್ಕೇಶ್ವರದೇವ. 

ಸ್ತ್ರೀ ಪುರುಷರು ಸಮಾನರೆಂದು ಸತ್ಯ ಸನ ಕೆಳಗಿನ ವಚನದಲ್ಲಿ 
ಹೇಳಿದ್ದಾಳೆ. ಸ್ತ್ರೀಯರಿಗೆ ಮೊಲೆ ಮುಡಿ ಇದ್ದ ಮಾತ್ರಕ್ಕೆ ಅವಳು 
ಕಡಿಮೆಯವಳಲ್ಲ. ಗಂಡಸು ಕಾಸೆ, ಮೀಸ್ಕೆ ಕಠಾರಿ ಹಿಡಿದ ಮಾತ್ರಕ್ಕೆ 
ಹೆಚ್ಚಿನವನಾಗುವದಿಲ್ಲ. ಆದರೆ ಹೇಗೆ ಮಾಧುರ್ಯದಿಂದ ಹಣ್ಣು, ಸುವಾ 
ಸನೆಯಿಂದ ಹೊವು, ಜನರಿಗೆ ಪ್ರಿಯಕರವಾಗುತ್ತವೋ ಹಾಗೆ ಸ್ತ್ರೀ ಪುರುಷ 
ರಲ್ಲಿಯ ಸದ್ಗುಣಗಳ ಮೂಲಕ ಅವರ ಶ್ರೇಷ್ಕತೆಯು ಅನಲಂಬಿಸಿರುತ್ತ 
ದೆಂಬ ಭಾವವು ಕೆಳಗಿನ ವಚನದಲ್ಲಿ ಬಂದಿದೆ. 

(೫) ಮೊಲೆ ಮುಡಿ ಇದ್ದುದೇ ಹೆಣ್ಣೆಂದು ಪ್ರಮಾಣಿಸಲಿಲ್ಲ. ಕಾಸೆ 
ಮೀಸೆ, ಕಠಾರಿ ಇದ್ದುದೇ ಗಂಡೆಂದು ಪ್ರಮಾಣಿಸಲಿಲ್ಲ. ಅದು ಜಗದ 
ಹೋಹು. ಬಲ್ಲನರ ನೀತಿಯಲ್ಲ. ಏತಂ ಹಣ್ಣು ದಡೂ, ಮಧುರವೇ ಕಾರಣ. 
ಚಂದವಿಲ್ಲದ ಕುಸುಮಕ್ಕೆಯೂ ವಾಸನೆಯೇ ಕಾರಣ. ಇದರಂದವ ನೀನೇ 
ಬಲ್ಲೆ ಶಂಭುಜಕ್ಕೆ ಶ್ವರ. 

ಸಕಿಪತಿ ಭಾವದ ಕೆಳಗಿನ ವಚನದಲ್ಲಿ ಸತ್ಯಕ್ಕನು ತನ್ನಲ್ಲಿಕುನ 
ಭಕ್ತಿಭಾನವನ್ನು ವ್ಯಕ್ತ ಪಡಿಸಿದ್ದಾಳೆ. 


೬೨ 


(೬) ಭಾವನೇಕೆ ಬಾರನೆನ್ನ ಮನೆಗೆ? ಹೆರಿಯ ಮಗನನುರುಓದ 
ಗರ್ವದ ಭಾವನೇಕೆ ಬಾರನೆನ್ನ ಮನೆಗೆ? ಅಸುರರ ಪುರವ ಸುಟ್ಟಿ ವೀರ 
ಭಾವನೇಕೆ ಬಾರನೆನ್ನ ಮನೆಗೆ? ದಕ್ಷನ ಸಿರವನಂದು ಯಾಗನ ಕೆಡಿಸಿ 
ಕುರಿದಲೆಯ ಹತ್ತಿಸಿ ಬಿನ್ನಾಣದ ಬಲುಹೆ ಮೆರೆದ ಏಕೋಭಾವನೇಕೆ 
ಬಾರನೆನ್ನ ಮನೆಗೆ? ಹರಿಯ ನಯನದ ಪೂಜೆ ಚರಣದಲ್ಲೊ ್ಪಿತ್ತೆಂಬ 
ದುರುಳತನವು ತನಗೆ ಬೇಡವ್ವಾ. ಪರವಧುವಿಂಗಳುಪಿದ ವಿಗಡತನದ 
ದುರುಳುತನ ಬೀಡವ್ವಾ. ಆತನ ಕರಿದು ತಾರವ್ವಾ. ಶಂಭುಜಕ್ಕೇಶ್ವರನ 
ನೆರೆದು ನೋಡುವೆನು. 

“ದೇವಿಯರ ಶ್ರಿವಿದಿ ಎಂಬ ಗ್ರಂಥದಲ್ಲಿ ಈಕೆಯ ಉಲ್ಲೇಖನಿದೆ. 
ಅದು ಹೇಗೆಂದರೆ? 

ಹರನು ಚರ ರೂಪಿಂದೆ | ಹರಿ ಎಂಬ ನುಡಿನೇಳೆ | 
ಕೆರದ ಹುಚ್ಚಿಂದೆ ಕಿ_ನಿದೀಶನೊಲಿಸಿದ ಗುರುವೆ ಸತ್ಯಕ್ಕ ಶರಣಾಗು. 


ಹಿರಿಯ ಜಂಬೂರು ಗ್ರಾಮದಲ್ಲಿ ಸತ್ಯಕ್ಕನ ಪ್ರತಿಮೆಯು ಈಗಲೂ 
ಇರುತ್ತದೆ. ಹೀಗೆ ಇರುವ ದೇವಾಲಯಕ್ಕೆ “ಸತ್ಯಕ್ಕನ ಗುಡಿ' ಎ:ದು 
ಅಲ್ಲಿಯ ಜನರು ಕರೆಯುತ್ತಾರೆ. ಗಣ ಸಹಸ್ಪ್ರದಲ್ಲಿ ಈಕೆಯ ಹೆಸರಿದೆ. 


ಅವಳು ತನ್ನ ವಚನಗಳಲ್ಲಿ ದೇವರ ದಾಸಿಮಯ್ಯ, ಚನ್ನಯ್ಯ, ನಂಬಿ 
ಯಕ್ಕ, ಮುಕ್ತಾಯಕ್ಕ ಇವರನ್ನು ಸ್ಮವಿಸಿದ್ದಾಳೆ. ಇನರಲ್ಲಿ ಮೊದಲನೆಯ 
ಮೂವರು ಒಸವೇಶ್ವರನಕಿಂತಲೂ ಹಿಂದಿನವರು. ಅನರನ್ನು ಬಸವೇಶ್ವ 
ರನು ತನ್ನ ವಚನಗಳಲ್ಲಿ ಅನೇಕ ಕಡೆಗೆ ಸ್ಮರಿಸಿದ್ದಾನೆ. ಮುಕ್ತಾಯಕೃನು 
ಅಲ್ಲಮ ಪ್ರಭುವಿನ ಸಮಕಾಲೀನಳು. ಅವಳು ಬಸನೇಶ್ವಂನಕಿಂತಲೂ 
ಸ್ವಲ್ಪ ಹಿರಿಯಳಾಗಬೇಕು. ಈ ಸಂಗತಿಗಳಿಂದಲೂ ಸತ್ಯಕೃನು ಬಸವೇ 
ಶ್ವನನ್ನು ತನ್ನೆ ವಚನಗಳಲ್ಲಿ ಸ್ಮರಿಸದೆ ಇರುವದರಿಂದಲೂ ಅವಳ ಚರಿತ್ರಿ 
ಯಲ್ಲಿ ಅವಳು ಕಲ್ಯಾಣಕ್ಕೆ ಹೋಗಿದ್ದರ ಉಲ್ಲೇಖನಿರದ್ದರಿಂದಲೂ ಅವಳು 
ಬಸವೇಶ್ವರನಕಿಂತಲೂ ಸ್ವಲ್ಪ ಹಿಂದಿನವಳಾಗಿರಬೇಕೆಂದು ತೋರುತ್ತದೆ. 


ಹಾ ಅ — 


೬೩ 


೨೩. ವರದಾನಿ ಗುಡ್ಡಮೈೆ 


ವಿಜಾಪುರ ಪಟ್ಟಣದಿಂದ ಪಶ್ಚಿಮಕ್ಕೆ ೩೦ ಮೈಲುಗಳ ಮೇಲೆ 
ಜತ್ತೀ ಸಂಸ್ಕ್ರನದಲ್ಲಿ ಉಮರಾಣಿ ಎಂಬ ಗ್ರಾಮವಿದೆ. ಅಲ್ಲಿ ಅನಂತ 
ರಾಯನೆಂಬ ಶೀಲವೃತ ಅಕ್ಕಸಾಲಿಗನು ವಾಸ ಮಾಡುತ್ತಿದ್ದನು. ಅನನ 
ಹೆಂಡತಿಯು ಹೆಸರು ಶಿರಸಮ್ಮನು. ಅವರಿಗೆ", ಮಕ್ಕಳಿಲ್ಲದ್ದರಿಂದ ಅವರು 
ತಮ್ಮ ಗ್ರಾಮದಲ್ಲಿದ್ದ ದೇವಾಲಯಕ್ಕೆ ಹೋಗಿ ಅಲ್ಲಿದ್ದೆ ವೀರವಂಬ್ಲಯ್ಯ 
ವಿಗೆ ಬೇಡಿಕೊಂಡು ಒಬ್ಬ ಹೆಣ್ಣು ಮಗುವನ್ನು ಪಡೆದರು. ಆಕೆಗೆ ಅವರು 
ಲಿಂಗಮ್ಮನೆಂಬ ಹೆರನ್ನಿಟ್ಟಿರು. ಉಧಯ ದಂಪತಿಗಳು ಶಿನಜ್ಞಾ ನಿಗಳಾಗಿ 
ಶೀಲದಿಂದ ನಡೆದು ಶೀಲವಂತರೆಂದೆನಿಸಿಕೊಂಡರು. ಅವರು ತೆಮ್ಮ ಮಗ 
ಳಿಗೆ ಶಿವಾನುಭವವನ್ನು ಅರುಹುತ್ತ ಅವಳನ್ನು ಆತ್ಯಂತ ಪ್ರೀತಿಯಿಂದ 
ಸಲಹುವವರಾದರು. 

ಈ ಕಾಲದಲ್ಲಿ ಬಹು ಜನ ಶಿವಶರಣರು ಈ ಭಾಗದಲ್ಲಿ ಉದಯವಾಗಿ 
ದರು. ರೇವಣ ಸಿದ್ದೇಶ್ವರನಿದ್ದ ಮಂಗಳವಾಡ, ಹಾನಿನಹಾಳು ಕಲ್ಲಯ್ಯನ 
ಹಾವಿನಾಳು, ಬಸವೇಶ್ವರನ ಬಾಗೇವಾಡಿ, ಶಾಂತಯ್ಯನಿದ್ದ ಇಂಡಿ, ಇವೇ 
ಮೊದಲಾದ ಗ್ರಾಮಗಳು ಈ ಕಡೆಗೆಯೇ ಇರುತ್ತವೆ. ಬಸವೇಶ್ವರನು 
ಬಾಗೇವಾಡಿಯಲ್ಲಿ ಜನಿಸಿ ಕಪ್ಪಡಿ ಸಂಗಮೇಶ್ವರನಲ್ಲಿ ಕೆಲ ಕಾಲ ನಿಂತು 
ಬಿಜ್ಜಳನಲ್ಲಿ ಒಬ್ಬ ಅಧಿಕಾರಿಯಾಗಿ ಎಖಂದಿ ಆವನು ಮಂತ್ರಿ ಪದಾರೂಢ 
ನಾದನು. ಆಗ ಬಹು ಜನ ಶಿವಶರಣರು ಶರಣರ ಮಾರ್ಗವನ್ನು ಅರಿ 
ಯಲು ಅವನಲ್ಲಿ ನೆರೆಖುವನರಾದರು. ಲಿಂಗಮ್ಮನು ಇಸ್ಟರಲ್ಲಿ ಶಿನಯೋ 
ಗಾಚರಣೆಯಲ್ಲಿ ವಿಶೇಷ ಪ್ರಗತಿಯನ್ನು ಹೊಂದಿದವಳಾಗಿದ್ದರಿಂದ ಅವಳ್ನ 
ಬಸವೇಶ್ವರನ ಸನ್ನಿಧಿಯಲ್ಲಿ ಶಿವಾನುಭನವನ್ನು ಅರಿಯಬೇಕೆಂದು ಅಫೇ 
ಕ್ಲಿಸಿ ಕಲ್ಯಾಣಕ್ಕೆ ಹೊರಡಲು ಸಿದ್ಧಳಾದಳು. ಇದನ್ನು ತನ್ನ ಮಾತಾ 
ಪಿತೃಗಳಿಗೆ ತಿಳಿಸಿದರೆ ಅವರು ತನ್ನ ಮೇಲಿದ್ದ ಮೋಹಕ್ಕೊಸ್ಕರ ತನ್ನನ್ನು 
ಅಲ್ಲಿಗೆ ಹೋಗಗೊಡಲಿಕ್ಕಿಲ್ಲೆಂದು ಭಾವಿಸಿ ಅನಳು ಯಾರಿಗೂ ಈ ಬಗೆಗೆ 
ತಿಳಿಸದೆ ಉಮರಾಣಿಯಿಂದ ಹೊರಟು ಕಲ್ಯಾಣಕ್ಕೆ ಬಂದಳು. ಮಗಳು 
ಎಲ್ಲಿಗೆ ಹೋಗಿದ್ದಾ ಳೆಂಬುದು ಅವರಿಗೆ ತಿಳಿಯದ್ದರಿಂದ ಅವರು ಅತ್ಯಂತ 
ಚಿಂತೆಯಿಂದ ಕೆಲವು ದಿನ ಕಳೆದರು. ಲಿಂಗನ್ಮುನು ಅವರಿಗೆ (ಆದ್ಯದುಃಖ 


ವನ್ನು ತನ್ನ ಆತ್ಮನಲ್ಲಿ ತಿಳಿದು ಅವಳು ಅನಂತರಾಯನ ಸ್ವಪ್ನದಲ್ಲಿ ಬಂದು 


೬೪ 


ಅವನಿಗೆ- ನಾನು ಕಲ್ಯುಣದಲ್ಲಿ ಶಿವಶರಣರ ಸನ್ನಿಧಿಯ್ಲಿಡ್ಡೀನೆ. ದುಃಖಿ 
ಸಜೇಡಿರಿ, ನಾನು ಒಂದು ವರ್ಷದ ಮೇಲೆ ನಿಮ್ಮಗೆ ಬರುತ್ತೇನೆ. ಆ 
ವರೆಗೆ ನೀವು ವಚನಗಳನ್ನು ಹಾಡುತ್ತ ಆತ್ಮನಲ್ಲಿ ಸೇರಿ ಎಚ್ಚರಾಗಿರಿ, ಎಂದು 
ಹೇಳಿ ಬಯಲಾದಳು. 

ಆಮೇಲೆ ಲಿಂಗಮ್ಮನು ಕಲ್ಯಾಣದಲ್ಲಿ ಮಹಾಜೀನಿ ಎಂಬ ಹೆಸರಿನ 
ಒಬ್ಬ ಅತ್ಯಂತ ದರಿದ್ರಳಾದವಳೆ ಮನೆಯಲ್ಲಿರಹತ್ತಿದಳು. ಲಿಂಗಮ್ಮನು 
ಶಿವಯೋಗವನ್ನಿ ಆಚರಿಸುವವಳಾದಳು, ಅವಳು ಪ್ರಸಾದಿ ಪ್ರಾಣಲಿಂಗಿ 
ಸ್ಥಳದವಳಾಗಿದ್ದಳು. ಅವಳ ಕ್ರಿಯೆಗಳು ಅರ್ಸ ಣಭಾನದಿಂದ ಕೂಡಿಕೊಂಡಿ 
ದ್ದರಿಂದ ಅವಳು ಪ್ರಸಾದಮಯವಾಗಿ ಯಾವಾಗಲೂ ಆಚರಿಸುವಳು. ಅವಳು 
ದಿನಾಲು ಬಸವರಾಜನ ಉದ್ಯಾನ ವನಕ್ಕೆ ಹೋಗಿ ಅಲ್ಲಿ ಜನಗಳನ್ನು 
ಮಾಡುತ್ತ ಶಿವಯೋಗದಲ್ಲಿಣಿವಳು. ಇದನ್ನು ಬಸವೇಶ್ವರನು ತಿಳಿದವನಾಗಿ 
ಅವನು ಒಂದುದಿನ ತನ್ನ ಹೇಡತಿ ನೀಲಲೋಚನೆಯೊಂದಿಗೆ ಅವಳಿದ್ದಲ್ಲಿಗೆ 
ಹೋಗಿ ಅವಳನ್ನು ಕಂಡನು- ಆಗ ಅವಳು ತನ್ನ ಪ್ರಸಾದ ಪಾದೋ 
ದಕದ ಮತ್ತು ಲಿಂಗಾನುಸಂಧಾನ ರೀತಿಗಳನ್ನು ಆರುಹುತ್ತ ಜಂಗಮ 
ರನ್ನು ಹೇಗೆ ತೃಪ್ತಿಬಡಿಸುತ್ತೇನೆಂಬುದನ್ನು  ತಿಳಿಸಿಹೇಳಿದಳು. ಅವಳ 
ಶಿವಯೋಗದ ಜ್ಞಾನಕ್ಕೆ ಬಸವೇಶ್ವರನು ಸೋಜಿಗಗೊಂಡು ತನ್ನ ಅಂತ 
ರಾತ್ಮನಲ್ಲಿ ಅವಳನ್ನು ನೋಡಲಾಗಿ ಅವಳು ಮಹಾ ಶಿವಶರಣಿಯು, 
ಅವಳು ತನ್ನ ರೋಂಕಾರ ಮಂತ್ರದ ನೆನಸಿನಿಂದ ಜನಿಸಿದ ತಾಯಿಯ್ಕು 
ಇವಳು ತನ್ನ ಶಿವಯೋಗದ ಮಹಿಮೆಯ ಬಲದಿಂದ ಭಕ್ತಾದಿಗಳನ್ನು 
ತೃಪ್ರಿಬಡಿಸುತ್ತಾಳೆ. ಎಂಬುದನ್ನು ತಿಳಿದು ಅವಳಿಗೆ-- ನೀನು ಇನ್ನುಮೇಲೆ 
"ದಾನಮ್ಮ ಶರಣಿ' ಎಂಬ ಹೆಸರಿನಿಂದ ಜಗತ್ತಿನಲ್ಲಿ ಪ್ರಸಿದ್ಧಳಾಗು, ಎಂದು 
ನುಡಿದನು. ಅಮೇಲೆ ಅವನು ಅವಳನ್ನು ತನ್ನ ಅನುಭನ ಮಂಟಪಕ್ಕೆ 
ಕರೆದೊಯ್ದು ಎಲ್ಲರ ಇದಿರಿಗೆ ಸನ್ಮಾನಿಸಿದನು. ಅಂದಿನಿಂದ ಲಿಂಗಮ್ಮನು 
"ದಾನಮ್ಮ ' ಎಂಬ ಹೆಸರಿನಿಂದ ಜನರಲ್ಲಿ ಪ್ರಸಿದ್ಧಳಾದಳು. ದಾನಮ್ಮನ 
ಹತ್ತರ ಎರಡನೆಯವರಿಗೆ ಕೊಡಲು ಏನೂ ಧನನಿರಲಿಲ್ಲ ಆದರೆ ಅರ್ಪಿತ 
ವನ್ನರಿತು ಆಚರಿಸುವವಳಾದ್ದರಿಂದ ಅವಳಿಗೆ "ದಾನಮ್ಮ ' ಎಂಬ ಹೆಸರು 
ಪ್ರಾಸ್ತವಾಗಿರುತ್ತದೆ. 

ಆಮೇಲೆ ದಾನಮ್ಮನು ಕಲ್ಯಾಣದಲ್ಲಿ ತನ್ನನ್ನು ಕಂಡ ಜನರ ಕಷ್ಟ 
ಗಳನ್ನು ಫಿವಾರಣೆ ಮಾಡುತ್ತ ಕಾಲ ಕಳೆಯಹತ್ತಿದಳು. ಅಂಥ ಸಮಯ 


೬೫ 


ದಲ್ಲಿ ಅವಳು ಅವರ ಸೇವೆ ಮಾಡುವಳ್ಳು ಚಿಂತಾತುರರಿಗೆ ಸಮಾಧಾನ 
ಹೇಳುವಳು. ಅವಳು ಒಂದುದಿನ ಗೌರಪ್ಮು ಎಂಬ ಬಾಲೆಯು ಹುಚ್ಚ ಳಂತೆ 
ಪಟ್ಟ ಣದ ಹ ಚೇತಾಕ್ರ್ರಾಂತಳಾಗಿ ತಿರುಗುತ್ತಿದ್ದದ್ದನ್ನು ಕಂಡಳು 
ಬರಳು ಅನಳನ್ನು ತನ್ನ ಮನೆಗೆ “ಕಕೆದುಕೋಡು ಹೋಗಿ ಅವಳ ಸಮಾ 
ಚಾರವನ್ನು ಮ pe ನನ್ನ ಗಂಡನು ನನಗೆ ಹೇಳದೆ ಹೋಗಿ 
ಇಂದಿಗೆ ಮೂರು ವರ್ಷಗಳಾದವು. ಅವನಿಗೋಸ್ಕರ ನಾನು ಚಿಂತೆಯನ್ನು 
ಮಾಡುತ್ತಿದ್ದೇನೆ ಎಂದು ಹೇಳಿದಳು. ಅಗ ದಾನಮ್ಮನು ಅಂತರ್ಮುಖ 
ವಾಗಿ ನೋಡಿ ಅವಳಿಗೆ. ನಿನ್ನ ಚಿಂತೆಯು ಕೀವ್ರವೇ ದೂರಾಗುವದು. 
ನಿನ್ನ ಗಂಡನು ಬರುತ್ತಿರುವದನ್ನು ನಾನು ಈಗ ನೋಡುತ್ತಾ ಇದ್ದೇನೆ, 
ಕಳವಳ ಪಡಬೇಡ, ಎಂದು ಸಮಾಧಾನ ಹೇಳಿದೆ ಬಳಿಕ ಒಂದ ಗಳಿಗೆಯೊ 
ಳಗಾಗಿ ಅವನು ದಾನಮ್ಮನನ್ನು ಕೇಳುತ್ತ ಅವಳಿದ್ದನ್ಷಿಗೆ ಬಂದನು. ಆಗ 
ಆ ಬಾಲೆಯು ತಪು ತನ್ನ ಸಕಿಯ ಕೂಡ ತನ್ನ ಗ್ರಾಮಕ್ಕೆ 
ಹೋದಳು. ದಾನನ್ಮುನು ವಾಸ ಮಾಡುತ್ತಿದ್ದ ಮನೆಯ ಯಜಮಾನಿಯು 
ಅತ್ಯಂತ ಬಡಿವೆಯು. ಆದಕೆ ದಾನಮ ಕ ಸನ್ನಿಧಿಯಿಂದ ಅವಳು ಸ್ವಲ್ಪ. 
ದಿವಸಗಳಲ್ಲಿ ಯೇ ಧನವಂತಳಾದಳು. ಇದು ದಾನಮ್ಮನ ಸಾನ್ನಿಧ್ಯದ ಫಲ 
ವೆಂದು ತಿಳಿದು ಅವಳ ಪಾದವನ್ನು ಹಿಡಿಯಲು ದಾನಮ್ಮನ ಅವಳಿಗೆ- 
ನೀನು ದಿನಾಲು ಲಿಂಗಸೂಜೆಯನ್ನು ಮಾಡು, ಲಿಂಗಪ್ರಸಾದದಲ್ಲಿರು, 
ಎಂದು ಬೋಧಿಸಿದಳು. ಹೀಗೆ ದಾನಮ್ಮನು ಕಲ್ಯಾಣ ಪಟ್ಟಿಣದಲ್ಲಿ ಶಿವಾ 
ನುಭವದಲ್ಲಿದ್ದು ಕೊಂಡು ಒಂದು ವರ್ಷ ಕಾಲಕಳೆದಳು. 

ಆ ಮೇಲೆ ಕಲ್ಯಾಣ ಪಟ್ಟಿ ಇದಲ್ಲಿ ಅನಾಹುತಗಳು ಒಂದೇ ಸವನೆ 
ಸಂಭವಿಸಹಶ್ತಿ ದವು. ಮಧುವರಸನೆಂಬ ಬ್ರಾಹ್ಮಣನು ಬಿಜ್ವಳನಲ್ಲಿ ಶ್ರೀ 
ಷ್ಠಾಧೀಕಾರನನ್ನು ವಹಿಸಿದವನಾಗಿದ್ದು ಅನನು ತನ್ನ ಮಗಳನ್ನು ಸಮ್ಮ 
ಗಾರನೂದ ಹರಳಯ್ಯನ ಮಗನಿಗೆ ಕೊಟ್ಟು ಲಗ್ನಮಾಡಿದನು. ಉಭಯ 
ತರು ಹೀಗೆ ಆಚರಿಸಿದ್ದ ಕ್ಕೋಸ ರ ಬಣ್ಣ ನೃಸನು ಅನರನ್ನು ಹಿಂಸಿಸಿ 
ಕೊಳ್ಲಿಸಿದನು. pd ಸ ಭೇದವನ್ನು ಎಣಿಸುವದಿಲ್ಲ. ಹೀಗಿ 
ದ್ದ ರೂ ಇವಂನ್ನು ಕೊಲೆ ಮಾಡಿದ್ದ ನ ಕ್ಫೋಸ್ಕರೆ ಪಟ್ಟ ಇದಲ್ಲಿ ದಂಗೆಗಳೆದ ವು. 
ಶಿನಕರಣಕಿಲ್ಲರು ಇಂಥ ಪಟ್ಟಿ ಣದಲ್ಲಿರಬಾರದೆಂ ದು ತೊಲಗಿ ಹೋಗಹತ್ತಿ ದರು. 
ಬಸವೇಶ್ವರನು ಇಂಥ ಟಾಪು ವಾದ ಪಟ್ಟ ಇದಲ್ಲಿರಬಾರದೆಂದು. ತನ್ನ 
ಅಧಿಕಾರವನ್ನು ಚನ್ನ ಬಸವೇಶ್ವ ರಿಗೆ ಒಪ್ಪಿ) ತನ್ನ ಹೆಂಡತಿ ನೀಲಾಂಬಿಕೆ 


೬೬ 


ಯೊಡನೆ ಕಪ್ಪಡಿ ಸಂಗಮನಾಥನಲ್ಲಿಗೆ ಹೋಗಿ ಅಲ್ಲಿಯೇ ಐಕ್ಯವಾದನು. 
ನೀಲಾಂಬಿಕೆಯು ಸಂಗಮಕ್ಕೆ ಸನೀಸನಿರುವ ತೆಂಗಡಿಗೆ ಗ್ರಾಮದಲ್ಲಿ 
ತನ್ನ ಲಿಂಗದಲ್ಲಿ ಬಯಲಾದಳು. ಈ ಸ್ಥಿತಿಯುಂಟಾಗಲು ದಾನಮ್ಮನು 
ತನ್ನ ತಂದೆ ತಾಯಿಗಳಿಗೆ ವಚನ ಕೊಟ್ಟಂತೆ ಅವಳು ಪಟ್ಟಿಣವನ್ನು ಬಿಟ್ಟು 
ತನ್ನ ಗ್ರಾಮವಾದ ಉಹುರಾಣಿಗೆ ತಿರುಗಿ ಬಂದು ತನ್ನ ವಾತಾಪಿಶೃಗ 
ಳನ್ನು ಕಂಡಳು. ಅವರು ತಮ್ಮ ಪ್ರೀತಿಯ ಮಗಳು ತಿರುಗಿ ಬಂದಳೆಂದು 
ಅವಳನ್ನು ಅತ್ಯಂತ ಆದರಿಸುವನರಾದರು. ಆ ಮೇಲೆ ಅವಳು ಅಲ್ಲಿಯೇ 
ತನ್ನ ಶಿವಯೋಗಾಚರಣೆಯಲ್ಲಿ ಇರಹತ್ತಿದಳು. 

ಶಿನಾನುಭನದ ಪ್ರಕಾರ ಭಕ್ತಕು ಸ್ತ್ರೀಯರಿರಲಿ ಅಥವಾ ಪುರುಸ 
ರಿರಲಿ ಅವರು ಲಗ್ಗನಾಗುನದು ಅಥವಾ ಬಿಡುವಡು ಅನರ ಇಚ್ಛೆಯ 
ಮೇಲೆ ಇರುತ್ತದೆ. ಲಗ್ನವಾದಕೆ ಕಡಿಮೆಯಲ್ಲ. ಲಗ್ನವಾಗದೆ ಇದ್ದರೆ 
ಹೆಚ್ಚಲ್ಲ. ಲಗ್ನವಾದ ಬಸವೇಶ್ವರ, ರೇವಣ ಸಿದ್ಧೇಶ್ವರರ ಯೋಗ್ಯತೆ ಜು 
ಕಡಿಮೆಯಾಗಿಲ್ಲ. 

ಮಹಾದೇವಿಯಕ್ಕ, ಬೆೊಂತಾದೇನಿಯರ ಮಹತ್ವವು ಅವರು ಲಗ 
ವಾಗನಿ ಉಳಿದದ್ದಕೃಲ್ಲ. ಅವರು ತನ್ಮುಲ್ಲಿದ್ದ ಶಿವಾನುಭವದ ಮೂಲಕ 
ಉಚ್ಚ ಸ್ಥಾನವನ್ನು. ಹೊಂದಿದರು. ಲಗ್ನವಾದ ದುಗ್ಗಳೆ, ನೀಲಾಂಬಿಕೆಯರು 
ಶಿವಶರಣಿರಲ್ಲಿ ಉಚ್ಛ ಸ್ಥಾನವನ್ನು ಹೊಂದಿದ್ದಾರೆ. ಆದ್ದರಿಂದ ದಾನಮ್ಮನು 
ಸ್ವಗ್ರಾಮಕ್ಕೆ ತಿರುಗಿ ಬಂದ ಬಳಿಕ ಅವಳು ಲಗ್ನವಾಗಬೇಕೆಂದು ಬಯಸಿ 
ತನ್ನ ಗ್ರಾಮದಿಂದ ಉತ್ತರಕ್ಕೆ ೧೨ಮೈಲು ದೂರವಿರುವ ಸಂಕ ಎಂಬ ಗ್ರೂಮ 
ದಲ್ಲಿ ವಾಸಿಸುತ್ತಿದ್ದ ಸಿಂಗಮನಾಥನೆಂಬ ಶಿವಶರಣನೊಡನೆ ಲಗ್ನವಾದಳು 

ಉಭಯ ದಂಪತಿಗಳು ಕೇವಲ ಶಿವಾನುಭನಿಗಳು. ಅವರಲ್ಲಿ ದಾನ 
ಮ್ಮನು ಪಸ್ರಾಣಲಿಂಗಂನು ಸಂಧಾನದಲ್ಲಿ ರುವವಳಾಗಿದ್ದ ಳು. ಆದ್ದರಿಂದ 
ಅನಳ ಆಚರಣೆಗೆ ಅನುಕೂಲನಾಗಬೇಕೆಂದು ಸಂಕ ಗ್ರಾಮದ ಪಶ್ಚಿಮಕ್ಕೆ 
೮ ಮೈಲುಗಳ ಮೇಲಿರುವ ಗುಡ್ಡಾಸುರ ಎಂಬ ಗ್ರಾಮಕ್ಕೆ ಬಂದು ಉಭ 
ಯತರು ವಾಸಮಾಡಹತ್ತಿದರು. ಈ ಗ್ರಾಮವಿದ್ದ ಪ್ರದೇಶವು ಗುಡ್ಡಗಾಡು 
ಒಂದು ಗುಡ್ಡದ ಸಾಲಿನನ್ಲಿಯೆ ಒಂದು ದಿನ್ನೆಯ ಮೇಲೆ ಊರಿಗೆ ಸಮೀಪ 
ವಾಗಿ ಸೋಮೆಶ್ವರನ ಪ್ರಸಿದ್ಧ ದೇವಾಲಯವಿದ್ದು ಇದರ ನೆರೆಯಲ್ಲಿ 
ದಾನಮ್ಮನು ತನ್ನ ಲಿಂಗಾನುಸಂಧಾನದ ಕಾರ್ಯಗಳಲ್ಲಿ ತೊಡಗುವವ 
ಳಾದಳು- 


೬೭ 


ಇತ್ತ ಕಲ್ಯಾಣದಲ್ಲಿ ಅನಾಹುತಗಳು ಹೆಚ್ಚುತ್ತಲೇ ನಡೆದವು. ಬಿಜ 
ಳನು ನಿಷ್ಕಾರಣವಾಗಿ ಈರ್ವರು ಶಿವಶರಣರನ್ನು ಕೊಲ್ಲಿಸಿದ್ದರಿಂದ ಅವನೂ 
ಕೊಲೆಗೀಡಾದನು. ದೇಶದಲ್ಲೆಲ್ಲ ಹೋರಾಟಗಳು ಸಂಭವಿಸಹೆತ್ತಿದವು. 
ಶಿವಶರಣರು ರಾಜನ ಸೈ ನ್ಯವಸ್ನಿದಿಂಸಿ ಕಾದಾಡುತ್ತ ಉಳಿವೆಯ ಮಹಾ 
ಮನೆಯನ್ನು ಪ್ರವೇಶಿಸಿ ಅಲ್ಲಿಯೇ ಐಕ್ಯವಾದನು. ಅಆ ಮೇಲೆ ಪರವಾದಿ 
ಗೆಳು ಮತ್ತಿಷ್ಟು ಉಗ್ರ ರೀತಿಯಿಂದ ಶಿವಶರಣರ ಮೇಲೇರಿ ಹೋಗಿ ಅವ 
ರನ್ನು ಹಿಂಸಿಸಹೆತ್ತಿದರು. ಶಿವಾಲಯಗಳನ್ನು ಭೃಷ್ಟಗೊಳಿಸಹತ್ತಿದರು. 
ಆದರೆ ಅವರ ಇಂಥ ಬಲಾತ್ಕಾರ ವರ್ತನೆಯು ಶಿವಶರಣರು ದೇಶದಲ್ಲಿ 
ಹೆಚ್ಚುಹೆಚ್ಚಾಗಿ ಉದ್ಭವಿಸುವಂತೆ ಮಾಡಿತು. ಅನರು ವಚನಶಾಸ್ತ್ರದ 
ಮೂಲಕ ಧರ್ಮಪ್ರಸಾರ ಕಾರ್ಯಗಳನ್ನು? ಭರದಿಂದಸಾಗಿಸಹೆತ್ತಿದರು. ಆಗ 
ಅವರು ಅನೇಕ ಹಿಂಸೆಗಳಿಗೆ ಒಳಗಾಗಬೇಕಾಯಿತು. ಅವರಲ್ಲಿ ಕೆಲನರು 
ಶಸ್ತ್ರವನ್ನೆತ್ತಿ ತಮ್ಮನ್ನು ರಕ್ಷಿಸಿಕೊಳ್ಳ ಬೇಕಾಯಿತು. ಯುದ್ಧಗಳು ಸಹ 
ಸಂಭವಿಸಿದವು. ಇಥ ಸಾಹಸದ ಕೃತ್ಯಗಳನ್ನು ಮಾಡಿದವರಲ್ಲಿ ದಾನನ್ನುನು, 
ಒಬ್ಬಳಾಗಿದ್ದಾಳೆ. 


ದೇಶದಲ್ಲಿ ಈ ಸ್ಥಿತಿಯಾಗಲು ದಾನಮ್ಮನೂ ಆಕೆಯ ಪತಿಯಾದ 
ಸಂಗಮನಾಥನೂ ಗುಡ್ಡಾಪುರವನ್ನು ಬಿಟ್ಟು ಅತ್ಯಂತ ಧೈರ್ಯದಿಂದ 
ಶಿವಾನುಭವದ ತತ್ವಗಳನ್ನು ದೇಶದಲ್ಲಿ ಪ್ರಸಾರ ಮಾಡುವ ಕಾರ್ಯನನ್ನು 
ಕೈ ಕೊಂಡರು. ಅವರು ಮೊದಲು ಶ್ರೀಶೈ ಲಾಭಿಮುಖವಾಗಿ ಹೊರಟರು. 
ಇತ್ತ ಕಡೆಗೆ ಮಹಾದೇವಿಯಕ್ಕ, ಅಲ್ಲಮಪ್ರಭು, ರುದ್ರಮುನಿ ಮೊದಲಾ 
ದವರು ಇಷ್ಟರಲ್ಲಿಯೇ ಗಮಿಸಿದ್ದರು. ಅಲ್ಲಿ ಶಿನಾನುಭವದ ವಿರೋಧಿಗಳ 
ಕೂಡ ಹೋರಾಟಗಳು ನಡೆದಿದ್ದವು. ಆದ್ದರಿಂದ ಅತ್ತಕಡೆಗೆ ಅವರು 
ಹೊರಟು ಮೊದಲು ಆದವಾಧ ಗ್ರಾಮಕ್ಕೆ ಬಂದರು- 


ಅವರು ಆದವಾನಿಗೆ ಬಂದ ಬಳಿಕ ಅಲ್ಲಿಯೆ ಜನರು ದಾನಮ್ಮನ 
ಮಹೆತ್ವವನ್ನು ಈ ಮೊದಲಿಗ ತಿಳಿದವರಾಗಿದ್ದರಿಂದ ಅವಳೊಡನೆ ಅತ್ಯಂತ 
ಭಕ್ತಿಯಿಂದ ಅವರು ಆಚರಿಸ ಹೆತ್ತಿದರು. ಅವರಲ್ಲಿ ನೇಯ್ಗೆಯ ಕಾಯಕ 
ವನ್ನು ಮಾಡುತ್ತಿದ್ದ ಸಾವಿರಾರು ಜನ ನೆಯ್ಲೆಯನರೂ, ಒಕ್ಕಲಿಗರೂ ಇವರು 
ಅನಳಲ್ಲಿ ಅತ್ಯಂತ ಭಕ್ತಿ ವಿಶ್ವಾಸವನ್ನು ತಾಳಿದವರಾದರು. ಅವರು ಕೆಲವೊಂದು 
ಹಬ್ಬದ ದಿನ ತಮ್ಮಲ್ಲಿ ಮುತ್ತೈದಿತನಕ್ಕೆ ಬರಬೇಕೆಂದು ಸತಿ ಸತಿಗಳೀರ್ವ 


೬೮ 


ರಿಗೆ ಬಿನ್ನಹ ಮಾಡಿ ಕೊಂಡರು. ಅದಕ್ಕೆ ಅವರು ಒಪ್ಪಿಕೊಂಡರು. ಆ 
ದಿವಸ ಅವರಲ್ಲಿಣಬ್ಬನು ಅವರನ್ನು ಕಂಡು ಸಾಷ್ಟ್ರುಂಗವೆರಗಿ ತನ್ನ ಗೃಹ 
ಕೈ ಕರೆದುಕೊಂಡು ಹೋಗಿ ತನ್ನ ಕಾರ್ಯವನ್ನು ನೆರವೇರಿಸಿ ಕೊಂಡನು. 
ಆ ಮೇಲೆ ಅನನು ನೆರೆನುನೆಯವನಲ್ಲಿಗೆ ಹೋಗಿ ಈ ಉಭಯ ಮಹಾನು 
ಭಾವರು ತನ್ನ ಮನೆಗೆ ಬಂದಿದ್ದನ್ನು ತಿಳಿ ಸಲು ಅನನು ಅದೇ ಕಾಲಕ್ಕೆ 
ಅವರೇ ತನ್ನ ಮನೆಗೆ ಬಂದಿದ್ದನ್ನು ಹೇಳಿದನು. ಆಗ ಅವರು ಆಶ್ಚರ್ಯ 
ಬಟ್ಟು ಉಳಿದವರ ಮನೆಗಳಿಗೆ ಹೋಗಿ ಕೇಳಲು ದಾನಮ್ಮನು ತನ್ನ 
ಪತಿಯೊಡನೆ ಅದೇ ಕಾಲಕ್ಕೆ ತಮ್ಮ ಮನೆಗಳಿಗೂ ಬಂದದ್ದನ್ನು ಹೇಳಿದರು. 
ಆಗ ಇದು ದಾನಮ್ಮನ ಮಹತ್ವವೆಂದು ಅವರಿಗೆ ತಿಳಿದು ಬಂದು ಭಕ್ತರು 
ನೆನಿಸಿದಾಗ ಶರಣರು ಅವರಿಗೆ ಸನ್ನಿಹಿತರಾಗುವಕೆಂಬ ಶತ್ವನನ್ನು ಅರಿತ 
ವರಾಗಿ: ಅವರೆಲ್ಲರೂ ದಾನನ್ಮುನ ಕಡೆಯಿಂದ ವೀರಶೈವ ದೀಕ್ಷೆಯನ್ನು 
ಹೊಂದಿದವರಾದರು. ಅದರಂತೆಯೇ ಪಟ್ಟಣದಲ್ಲಿಯ ಬಹು ಜನರೂ 
ಅವಳಿಂದ ಲಿಂಗ ಧಾರಣವನ್ನು ಹೊಂದಿದರು. 


ಶಿವಾನುಭವದ ಆಚರಣೆಗೆ ತಡೆಯುಂಟಾಗಲು ಅದನ್ನು ನಿವಾರಿಸು 
ವದು ಶಿನಾನುಭವಿಯ ಮೊದಲಸಿಯ ಕರ್ತ ನ್ಯವಾಗಿರುತ್ತದೆ. ಇದ.ಸ್ಸಿ 
ಯುದ್ಧ ಮಾಡುವ ಪ್ರಸಂಗಗಳು ಉಂಟಾದರೂ ಅದಕ್ಕೆ ಅವನು ಹಿಂಜ 
ರಿಯಬಾರದು. ಈ ಕಾಲದಲ್ಲಿ ವರದಾನಿ ಯಮ್ಮನು ಪರವಾದಿಗಳ ಕೂಡ 
ಹೋರಾಡುವೆ ಪ್ರಸಂಗವು ಬಂದೊದಗಿತು. 


ಆದವಾನಿಯಿಂದ ಪೂರ್ವಕ್ಕೆ ೮೦ ಮೈಲುಗಳ ಮೇಲೆ ಅಲಂಪುರನೆಂಬ 
ಗ್ರಾಮವಿಜಿ. ಅದು ಈಗ ರಾಯಚೂರ ಜಿಲ್ಲೆಯಲ್ಲಿ ತುಂಗಭದ್ರಾಕೀರನಲ್ಲಿ 
ಒಂದು ತಾಲೂಕು ಸ್ಥಳವಾಗಿತ್ತು. ಅದು ಬಹು ಪವಿತ್ರವಾದ ಸ್ಥಳವೆಂದು 
ಬಹು ಪುರಾತನ ಕಾಲದಿಂದಲೂ ಪ್ರಸಿದ್ಧವಾಗಿರುತ್ತದೆ. ಬ್ರಹ್ಮದೇವನು 
ಸ್ಸಾಪಿಸಿದ ಬಾಲಬ್ರ ಕ್ಮೇಕನೆಂಬ ಲಿಂಗವು ಅಲ್ಲಿ ಈಗಲೂ ಇದೆ. ಈ ಸಟ್ಟಿ 
ಣನು ಶ್ರೀಶೈಲದ ನೆಕೆಯಲ್ಲಿದ್ದು ಅದು ಅದರ ಪಶ್ಚಿನು ದ್ವಾರವೆಂದು ತಿಳಿ 
ಉಲ್ಬಟ್ಟಿದೆ. ಹೀಗಿರಲು ಅಲ್ಲಿದ್ದ ಪರವಾಡಿಗಳು ದೇವಾಲಯದಲನ್ನಿದ್ದ ಶಿವ 
ಲಿಂಗವನ್ನು ಕಿತ್ತಿತೆಗೆದು ಅದನ್ನು ಹೊಳೆಯಲ್ಲಿ ಒಗೆದು ಆದರ ಸ್ಥಳದಲ್ಲಿ 
ನಾರಾಯಣನ: ಮೂರ್ತಿಯನ್ನು ಸ್ಥಾಪಿಸಿದರು. ಹೀಗಾಗಲು, ದೇವಾಲಯದ 
ಪೂಜಾರಿಯಾದ ವೀರಮಾಚಯ್ಯನ ಕನಸಿನಲ್ಲಿ ಬಾಲಬ್ರಹ್ಮೇಶನು ಬಂದು 


೬೯ 


ಅವನಿಗೆ ನೀನು ಈಗ ಶಿವಶರಣಿಯಾದೆ ದಾನಮ್ಮನ ಕಡೆಗೆ ಹೋಗಿ ನಡೆದೆ 
ಸಂಗತಿಗಳನ್ನು ನಿವೇದಿಸಿದರೆ ಅವಳು ತನ್ನ ಪ್ರತೀಕಾರ ಮಾಡುವಳು ಎಂದು 
ಹೇಳಿದನು. ಈ ಕಾಲದಲ್ಲಿ ದಾನಮ್ಮನ ಕೀರ್ತಿಯು ಎಲ್ಲ ಕಡೆಗೆ ಗಾಢ 
ವಾಗಿ ಪಸರಿಸಿತ್ತು. ಆಗ ಪೂಜಾರಿಯು ಅವಳಿದ್ದ ಸ್ಥಳಕ್ಕೆ ಹೋಗಿ ನಡೆದ 
ಸಂಗತಿಗಳನ್ನು ಅವಳಿಗೆ ತಿಳಿಸಿಹೇಳಿದನು. ಅದನ್ನು ಕೇಳಿ ವರದಾರಿಯು 
ಅತ್ಯಂತ ಕುಪಿತಳಾಗಿ ಪುನಃ ಶಿನಲಿಂಗವನ್ನು ಸ್ಥಾಹಿಸುವಡೇ ತನ್ನ ಶಿನಾನು 
ಭವದ ನಡೆ ಎಂದು ಭಾವಿಸಿ ಆದವಾನಿಯಲ್ಲಿದ್ದ ಭಕ್ತ ಸಮೂಹಕ್ಕೆ 
ನೀವೆಲ್ಲರೂ ಈ ಕ್ಷಣದಲ್ಲಿ ನನ್ನೊ ಡನೆ ಅಲಂಪುರಕ್ಕೆ ಬಂದು ಭನಿ ಜನರೊ 
ಡನೆ ಯುದ್ಧವನ್ನು ಹೊಡಿ ಬ್ರಹ್ಮೇಶಲಿಂಗವನ್ನು ಮರಳಿ ಸ್ಥಾಪಿ ಫಿಸಬೇಕೆಂದು 
ನಿನೇದಿಸಿದಳು. ಕೂಡಲೆ ಸಾವಿರಾರು ಭಕ್ತ ಜನರು ಒಪ್ಪಿ ಖಡ್ಗ, ತೋಮರ 
ಪರಶು, ಚಕ್ರ, ಧನು ಶರಗಳಿಂದ ಸುಸಜ್ಜಿ ತೆರಾಗಿ pp ಮಾರ್ಗ 
ವನ್ನು ಹಿಡಿದರು. ಆಗ ವೀರ ಕಹೆಳೆಗಳೂ ಭೇರ ನಿಸ್ಸಾ ಳಗಳೂ ಮೊರೆಯ 
ಹಕ್ತಿದವು. ವರದಾನಿಯಮ್ಮನು ರಥಾರೂಢಳಾಗಿ ತನ್ನ ಸೇನೆಯನ್ನು ನಡಿ 
ಸುತ್ತ ಅಲಂಸುರದ ಹೊರವಳಯದಲ್ಲಿ ಬಂದಿಳಿದಳು. ಪರವಾದಿಗಳೂ ಕೂಡ 
ಪ್ರಬಲ ಸೇನೆಯನ್ನೊಡಗೊಂಡು ಅವಳನ್ನು ಇದಿರಿಸಿದರು. ಆಗ ತುಮುಲ 
ಯುದ್ಧ ವೆಸಗಿತು. ಆದರೆ ಭಕ್ತ ಸಮೂಹದ ಹೊಡೆತಕ್ಕೆ ಪರವಾದಿಗಳು 
ಕಂಗೆಟ್ಟು ಓಡಿಹೋದರು. ಆಗ ವರದಾನಿಯಮ್ಮನು ಬಾಲಬ್ರ ಹ್ಮೇಶನನ್ನು 
ಚ ಕೊಟ್ಟಿ ಸ್ಥಳಕ್ಕೆ ಹೋಗಿ ಅಕ್ಷಿದ್ದ ಮೂರ್ತಿಯನ್ನು ಎತ್ತಿ ತೆಗೆದುಕೊಂಡು 
ಅತ್ಯಂತ ವೈಭವದಿಂದ ಅದನ್ನು ದೇವಾಲಯಕ್ಕೆ ಶಂದು ಅದರ ಗರ್ಭ 
ಗುಡಿಯನ್ನು ಪ್ರವೇಶ ಮಾಡಿದ ಕೂಡಲೆ ಅಲ್ಲಿದ್ದ ಸ ಮೂರ್ತಿಯು 
ತಾನಾಗೆ? "ಭಗ್ನ ವಾಗಿ ಕೆಳಕ್ಕೆ ಬಿದ್ದಿತು. “ಆ ಮೇಲೆ ಅದರ ಸ್ಥಳದಲ್ಲಿ 


ವರದಾನಿಯಮ್ಮನು ಬಾಲಬ್ರ ಹೈಶನನ್ನು ವಿಧಾನಸೂರ್ವಕವಾಗಿ ಸಾ ಹಿಸಿ 
ದಳು. ಆಗ ಬಿಕ್ಕುವಿ ಕ್ಯುಗಳಲ್ಲ ೨ ಜಯಘೋಷಗಳೂ ನಾದ್ಯಗಳೂ ಭಿೇರ್ಗ 


ಕಿಯಹಕ್ತಿದವು. ನೆರೆದ ಜನರು ವರದಾನಿಯಮ್ಮನ ಅತುಲವಾದ ಶೌರ್ಯ 
ಥೈರ್ಯಗಳನ್ನು ಹೊಗಳಿ ಇವಳು ಶ್ರೇಷ್ಠ ಶರಣ ಎಂದು ಕೊಂಡಾಡಹ 
ಕ್ರಿದರು. ಪಟ್ಟಿಣದಲ್ಲಿ ಬಹು ಜನರು ಅವಳಿಂದ ವೀರಶೈವ ದೀಕ್ಷೆಯನ್ನು 
ಹೊಂದಿದರು. ಹೀಗೆ ವರದಾನಿಯಮ್ಮನು ಈಗಿನ ಬಳ್ಳಾರಿ ಮತ್ತು ರಾಯ 
ಚೂರ ಜಿಲ್ಲೆಗಳ ಪೂರ್ವ ಭಾಗಗಳಿಂದ ಶ್ರೀಶೈಲ ಸರ್ವತದ ವರಿಗೂ 


ವೀರಶೈವ ಧರ್ಮದ ಉಜ್ವಲ ಕೇರ್ಕಿಯನ್ನು ಬೆಳಗಿದಳು. 


೭೦ 


ಆದಕಿ ವರದಾನಿಯನ್ಮುನು ಅಲಂಪುರದಲ್ಲಿ ಬಹಳ ದಿವಸಗಳಿರ 
ಲಿಲ್ಲ. ಅವಳು ಶಿವಾನುಭವ ಪ್ರಸಾರ ಕಾರ್ಯ ಮಾಡುತ್ತ ದಕ್ಷಿಣ ದೇಶ 
ಗಳಿಗೆ ಹೊರಟಳು. ಅವಳು ಮೊದಲು ಮೈಸೂರು ದೇಶದ ದಕ್ಷಿಣ 
ಭಾಗದಲ್ಲಿ ಬಂದು ನಿಂತಳು. 

ಈ ಕಾಲದಲ್ಲಿ ಉತ್ತರೆ ಕರ್ನಾಟಕದ ಮಧ್ಯ ಪ್ರದೇಶದಲ್ಲಿರುವ 
ಬಾಗೇವಾಡಿ, ಹಿಪ್ಪರಗಿ, ಮುದನೂರ, ಸೊನ್ನಲಿಗೆ, ಮಂಗಳವಾಡ ಈ 
ಗ್ರಾಮಗಳಿರುವ ಭಾಗಗಳಲ್ಲಿ ಬಸವೇಶ್ವರ, ಸಿದ್ಧರಾಮೇಶ್ವರ, ಮಡಿವಾಳ 
ಮಾಚಿದೇವ, ದೇವರ ದಾಸಮಯ್ಯ ರೇವಣಸಿದ್ಧೇಶ್ವರ ಮೊದಲಾದ ಮಹ 
ಕ್ವಿಕಂಾದ ಶಿವಶರಣರು ಬಹು ಮುಖವಾಗಿ ನೀರಶೈವ ಧರ್ಮವನ್ನು 
ವಿಸ್ತರಿಸಿದ್ದರು. ಪಶ್ಚಿಮ ಪ್ರಾಂತದಲ್ಲಿ ಬನನಸೆ, ಬಳ್ಳಿಗಾನಿಗಳಲ್ಲಿದ್ದ 
ಪ್ರದೇಶದಲ್ಲಿ ಅಲ್ಲಮಪ್ರ ಭ್ಶು ಗೊಗ್ಗವ್ವೆ, ಅನುಮಿಸ, ಸತ್ಯಕ್ಕ ಮಹಾದೇವಿ 
ಯಕ್ಕ ಮೊದಲಾದ ಶಿವರರಣ ಶರಣಿಯರು ಉದಯವಾಗಿದ್ದರು. ಶ್ರೀ 
ಶೈಲ ಭಾಗದಲ್ಲಿ ಪಂಡಿತಾರಾಧ್ಯ, ಮುಕ್ತಿ ಮುನಿ ಸಕಳೇಶ ಮಾದರಸ 
ಸೊದಲಾದವರೂ ಚೋಳಮಂಡಲದಲ್ಲಿ ಚನ್ನ ಯ್ಯ, ಮೆಕಿಮಿಂಡಡೇವ, ಶಿವ 
ಪ್ರಿಯನಾಚಿ ಮೊದಲಾದವರೂ ಪ್ರಸಿದ್ಧಿಗೆ ಬಂದಿದ್ದರು. ಅದರೆ ಮೈಸೂರು 
ದೇಶದ ದಕ್ಷಿಣದಲ್ಲಿ ರೇವಣ ಸಿದ್ದೇಶ್ವ ರನ ತರುವಾಯ ಯಾರೂ ವೀರ 
ಶೈವ ಧರ್ಮ ಪ್ರಸಾರ ಕಾರ್ಯ ಮಾಡಿರಲಿಲ್ಲ. ಆದ್ದರಿಂದ ದಾನಮ್ಮನು ತನ್ನ 
ನತಿಯೊಡನೆ ಇತ್ತ ಕಡೆಗೆ ಹೊರಟು ಕಪಿಲಾ ಕಾವೇರೀ ಸಂಗಮ ಸ್ಥಳ 
ದಲ್ಲಿ ಬಂದು ನಿಂತಳು. ಸ 

ದಾನನ್ಮುನು ಅಲ್ಲಿಗೆ ಬರುವಷ್ಟರಲ್ಲಿ ಅನಳು ಆವರೆಗೆ ಮಾಡಿದೆ 
ಸಾಹಸದ ಕೃತ್ಯಗಳು ಜನರ ತಿಳುವಳಿಕೆಗೆ ಬಂದಿದ್ದರಿಂದ ಅವಳು ಅಲ್ಲಿಗೆ 
ಬಂದ ಸ್ವಲ್ಪ ದಿವಸಗಳಲ್ಲಿ ಅಸಂಖ್ಯ ಜನರು ಅನಳನ್ನು ಕಾಣಲಿಕ್ಕೆ ಬರ 
ಹತ್ತಿದರು. ಕುರುಡ, ಕುಂಟ, ಹೆಳವರು ಅವಳ ಸ್ಪರ್ಶನದಿಂದ ತಮ್ಮ 
ನ್ಯೂನತೆಗಳನ್ನು ಹೋಗಲಾಡಿಸಿ ಕೊಳ್ಳ ಹತ್ತಿದರು. ಇದು ಅವಳಲ್ಲಿ ನೆಲೆ 
ಗೊಂಡಿದ್ದ ಶಿವಾನುಭವದ ಸರಿಣಾಮವಾಗಿತ್ತು. ಒಂದು ದಿನ ಅಲ್ಲಿಯ 
ದೇವಾಲಯದ ಪೂಜಾರಿಗಳ: ಅವಳಿಗೆ ಬಿನ್ನವಿಸಕೊಳ್ಳ ಲಾಗಿ ಅನಳು ಅಲ್ಲಿ 
ಒಂದು ಕೋಟ ಲಿಂಗಗಳನ್ನು ಸ್ಥಾ ನಿಸಿದಳು. ಮುಂದೆ ಮಲೆಯಾಳ, ಕೋಚೀನ 
ಸೀಮೆಯಿಂದಲೂ ಬಹು ಜನರು ಅಲ್ಲಿಗೆ ಬಂದು ಅವಳಿಂದ ಪುನೀತರಾ 
ದರು. ಅಲ್ಲಿಯ ದೇವಾಲಯದ ಪೂಜಾರಿಗಳೂ ಸುತ್ತಲಿನ ಜನರೂ 


೭೧ 


ಅವಳೆ- ಸಾನಿಧ್ಯದೆ ಫಲವಾಗಿ ಶಿವ ಧರ್ಮದಂತೆ ಆಚರಿಸ ಹೆತ್ತಿದರು. 
ಬಹು ಜನರು ವೀರಶೈವ ದೀಕ್ಷೆಯನ್ನು ಹೊಂದಿದರು. ಹೀಗೆ ಅವಳು 
ವೀರಶೈವ ಧರ್ಮ ಪ್ರಸಾರ ಕಾರ್ಯ ಮಾಡುತ್ತ ಅಲ್ಲಿ ಒಂದುವಕೆ ವರುಷ 
ಕಾಲ ಕಳೆದಳು. ಈ ಕಾಲದಲ್ಲಿ ಬೇಡಿದವರಿಗೆ ದಾನಮ್ಮನು ಇಷ್ಟಾರ್ಥ 
ವನ್ನು ಕೊಡುತ್ತಿದ್ದು ದರಿಂದ ಅವಳು “ನರದಾನಿಯಮ್ಮ' ಎಂಬ ಹೆಸರಿನಿಂದ 
ಪ್ರಸಿದ್ಧಳಾದಳು. 


ಮುಂದೆ ವರದಾಥಿಯಮ್ಮನು ಶನ್ನ ಪತಿಯೊಡನೆ ರಾಮೆಃಶ್ವಕೆ ಕ್ಷೇ 
ತ್ರಕ್ಕೆ ತೆರಳಿದುಳ. ಅಲ್ಲಿ ಅವಳು ಇರುವಾಗ ಶ್ರೀ ಬಸವೇಶ್ವರನ ದೇವಾಲ 
ಯನನ್ನು ಈ ಕ್ಷೇತ್ರಕ್ಕೆ ಸಮೀಸವಾಗಿ ಕಟ್ಟಿಸಿದಳು. ಅವಳು ಬಸವೇಶ್ವ 
ರನ ಕೇವಲ ಭಕ್ತಳು. ಅಸಂಖ್ಯ ಜನರು ಕ್ಷೇತ್ರಕ್ಕೆ ಬರುತ್ತಿದ್ದದರಿಂದೆ 
ಬಸವೇಶ್ವರೆನಾರೆಂಬುದು ಅವರಿಗೆ ತಿಳಿಯ ಬೇಕೆಂದು ಅವಳು ಈ ವ್ಯವಸ್ಥೆ 
ಮಾಡಿದಳೆಂಬುದು ಸ್ಪಷ್ಟವದೆ. ಈ ದೇವಾಲಯವನ್ನು ಕಟ್ಟುವ ಕಾರ್ಯ 
ಮುಗಿಯುವವರಗೆ ಅವಳು ಈ ಕ್ಷೇತ್ರದಕ್ಕೆದ್ದು ಮುಂದೆ ಅವಳು ಚೋಳ 
ರಾಜನ ರಾಜಧಾನಿಯಾದ ಕಾಂಚೀ ನಗರಕ್ಕೆ ಬಂದಳು. 


ಈ ಕಾಲದಲ್ಲಿ ೧೧೬೨ರಿಂದ ೧೧೮೭ರ ವರೆಗೆ ಅರಸನಾಗಿದ್ದ ೨ನೇ 
ರಾಜಾಧಿರಾಜನೆಂಬ ಹೆಸರಿನ ಚೋಳ ರಾಜನು ಈ ಪಟ್ಟಿಣದಲ್ಲಿ ಆಳುತ್ತಿ 
ದ್ದನು. ಆದರೆ ಈ ಕಾಲದಲ್ಲಿ ಮೊದಲಿನಂತೆ ಶೈವ ಧರ್ಮದ ಪ್ರಾಬಲ್ಯವು 
ಇರಲಿಲ್ಲ. ವೈಷ್ಣವ ತಮತದ ಪ್ರಸಾರದ ಮೂಲಕ ವಿಷ್ಣು ಧರ್ಮವು 
ಇಲ್ಲಿ ಪ್ರಬಲವಾಗಿತ್ತು. ವರದಾಫಿಯನ್ಮುನು ಇಲ್ಲಿಗೆ ಬಂದ ಬಳಿಕ ಅವಳು 
ಅಲ್ಲಿಯ ಪ್ರಸಿದ್ಧವಾದ ವಿಷ್ಣು ದೇವಾಲಯವನ್ನು ಸಂದರ್ಶಿಸಲು ಹೋದಳು. 
ಆದರೆ ದ್ವಾರಪಾಲಕನು ಅವಳನ್ನು ದ್ವಾರದಲ್ಲಿ ತಡೆಯಲು ಅವಳು ಉಪಾ 
ಯದಿಂದ ಒಳಗೆ ಗರ್ಭಗುಡಿಯನ್ನು ಪ್ರವೇಶಿಸಲು ಒಳಗಿದ್ದ ಮೂರ್ತಿ 
ಯು ತನ್ನ ಸ್ಥಾನದಿಂದ ಎದ್ದು ಅವಳಿಗೆ ನಮಸ್ಕರಿಸಲು ಆ ಮೂರ್ತಿಯ 
ತಲೆಯ ಮೇಲೆ ತನ್ನ ಕೈಗಳನ್ನು ಇಡಲು ಅಲ್ಲಿ ಒಂದು “ನರಶಿವ ಲಿಂಗ 
ಮುದ್ರೆ” ಯು ಉತ್ಸನ್ನವಾಯಿತು. ಇದನ್ನು ಬ್ರಾಹ್ಮಣರು ಕಂಡು ಅವರು 
ದ್ವಾರಪಾಲಕರನ್ನು ತಾಡನ ಮಾಡಲು ಆ ನೆಟ್ಟುಗಳೆಲ್ಲ ಆ ಬ್ರಾಹ್ಮಣರಿ 
ಗೆಯೇ ಹತ್ತಲು ಅನಕು ಆಶ್ಚರ್ಯಬಟ್ಟು ಅರಸನಿಗೆ ದೂರು ಹೇಳಿದರು. 
ಆಗ ಅರಸನು ದೇವಾಲಯಕ್ಕೆ ಬಂದು ನಡೆದ ಸಂಗತಿಗಳನ್ನು ತಿಳಿದು 


೭೨ 


ಕೊಂಡು ವರದಾನಿಯು ಮಹತ್ರಿಕಳೆಂದು ತಿಳಿದು ಅವಳನ್ನೂ ಅವಳ 
ಪಕಿಯನ್ನೂ ಅರಮನೆಗೆ ಕರೆತಂದು ಅನರನ್ನು ಬಹಳ ಸನ್ಮಾನಿಸಿದನು. 
ಆಗ ಅವನೂ ಅಲ್ಲಿದ್ದ ಬಹು ಜನ್ನ ಬ್ರಾಹ್ಮಣರೂ ತಮ್ಮ ಮೊದಲಿನ 
ವಿಷ್ಣು ಧರ್ಮವನ್ನು ಬಿಟ್ಟು ಶಿನಧರ್ಮವನ್ನು ಸ್ವೀಕರಿಸಿದರು. ವರದಿ 
ಯಮ್ಮನು ಕೈಯಿಟ್ಟ ವಿಷ್ಣು ಮೂರ್ತಿಯ ತಲೆಯ ಮೇಲೆ ಈಗಲೂ 
ಶಿವಚಿನ್ನವಿರುತ್ತದೆ. ಅವಳ ಮೂಲಕ ಹೀಗೆ ರಾಜಧಾನಿಯಲ್ಲಿ ನಡೆದ 
ಪೊವಾಡಗಳ ಪ್ರಸಿದ್ಧಿಯು ದೇಶದಲ್ಲಿ ಹೆಚ್ಚುತ್ತ ಹೋಗಲು ಬಹು ಜನ 
ಕುರುಡ ಕುಂಟಿರು ವರದಾನಿಯಮ್ಮನು ಕಂಡು ಅವಳಿಂದ ಪುನೀತರಾಗಿ 
ಆಕೋಗ್ಯವನ್ನು ಹೊಂದಿ ಮರಳಹತ್ತಿದರ. ಈ ಮೇರೆಗೆ ವರದಾನಿಯು 
ಕಾಂಚೀ ಪಟ್ಟಣದಲ್ಲಿ ಕೆಲವು ದಿವಸ ವಾಸಮಾಡಿದಳು. 

ಅಲ್ಲಿಂದ ಉಭಯತರು ದೇಶದಲ್ಲಿಯ ಕ್ಷೇತ್ರಗಳನ್ನು ನೋಡಬೇಕೆಂದು 
ಬಯಸಿ ಉತ್ತರಕ್ಕೆ ತೆರಳಿ ಕಾಶೀವಿಶ್ವೇಶ್ವರನ ದರ್ಶನವನ್ನು ಹೊಂದಿ ಅಲ್ಲಿಂದ 
ಪ್ರಯಾಗ, ಗಯಾ ಕ್ಷೇತ್ರಗಳನ್ನು ಕೋಡಿ ಪುನಃ ದಕ್ಷಿಣಕ್ಕೆ ಹೊರಳಿ 
ಸೊನ್ನಲಿಗೆಗೆ ಬಂದರು. ಈ ಸ್ಥಳದಲ್ಲಿ ಸಿದ್ಧರಾಮೇಶ್ವರನು ಜಗದ್ಗುರುವಾಗಿ 
ಆನೇಕ ರಾಜರಿಂದಲೂ ಸಾಮಂತರಿಂದಲೂ ಸೂಜತನಾಗಿ ಬಹಳ ಸನ್ಮಾ 
ನವನ್ನು ಹೊಂದಿದ್ದನು. "ಅವನು ಬಲ್ಲಿದನಾದ ಶಿವಯೋಗಿಯು. ಆದುದ 
ರದ ಉಭಯತರು ಶಿವಯೋಗದ ವಿಚಾರಗೆಳಲ್ಲಿ ಕೆಲಕಾಲ ಕಳೆದರು. 
ಆಗ ದಾನಮ್ಮನ ಮನಸ್ಸಿನಲ್ಲಿ ಬಸವಾದಿ ಪ್ರಮಥರ ಸ್ಥಾನಗಳನ್ನು ಸಂದ 
ರ್ಶಿಸಬೇಕೆಂಬ ಬಯಕೆಯುಂಟಾಗಲು ಮೊದಲು ಬಸವೇಶ್ವ ರನು ಐಕ್ಯ 
ಹೊಂದಿದ ಸ್ಥಳವಾದ ಕೂಡಲಸಂಗಮ ಕ್ಷೇತ್ರಕ್ಕೆ ಬಂದಳು. ಅಲ್ಲಿ ಕೆಲವು 
ದಿವಸವಿದ್ದು ಅಲ್ಲಿಂದ ಪಶ್ಚಿಮಕ್ಕೆ ೧೮ ಮೈಲುಗಳ ಮೇಲೆ ಇರುವ ಘಟ 
ಪ್ರಭಾ ನದಿಯು ಕೃಷ್ಣೆಗೆ ಕೂಡಿದೆ ಸಂಗಮಸ್ಕಾನಕ್ಕೆ. ಬಂದಳು. ಇದಕ್ಕೆ 
ಸಮೀಸವಾಗಿ ಇಲಿಹಾಳ ಬೊಮ್ಮಯ್ಯ, ಚಂದಿಮರಸ ಮೊದಲಾದ ಶಿವ 
ಶರಣರ ಸ್ಥಳಗಳಿವೆ. ಅವುಗಳನ್ನು ಅವಳು ಸಂದರ್ಶಿಸಿ ಅಲ್ಲಿಂದ ೨೦ ಮೈಲು 
ಗಳ ಮೇಲೆ ಇರುವ ಬಸವೇಶ್ವರನ ಜನನ ಸ್ಥಾನವಾದ ಬಾಗೇವಾಡಿಗೆ 
ಒಂದಳು. ಅವಳು ಬಸವೇಶ್ವರನ ಕೇನಲ ಭಕ್ತಳು. ಆದ್ದರಿಂದ ಅವಳನ್ನು 
ಕಾಣಲು ಬಹು ಜನರು ಅಲ್ಲಿಗೆ ಬಂದು ಅವಳಿಂದ ವೀರಶೈವ ದೀಕ್ಷೆಯನ್ನು 
ಹೊಂದಿದರು. ಬಸವೇಶ್ವರನು ಬಾಗೇನಾಡಿಯಿಂದ ಹೊರಗೆಹಾಕಲ್ಪಟ್ಟ 
ಬಳಿಕ ಅವನು ಪುನಃ ಸ್ವಗ್ರಾಮಕ್ಕೆ ಹೋದದ್ದು ಎಲ್ಲಿಯೂ ಉಲ್ಲೇಖವಿಲ್ಲ. 


೭೩ 


ಆದರೆ ಅವನ ಭಕ್ತಳಾದ ವೆರದಾನಿಯಮ್ಮನು ಈ ಗ್ರಾಮಕ್ಕೆ ಬಂದಬಳಿಕ 
ಅಲ್ಲಿಯ ಬಹುಜನ ಬ್ರುಹ್ಮಣರೂ ಕೂಡ ಅವಳನ್ನು ಆದರಿಸಿ ಶಿವಾನು 
ಭವದ ಉಪದೇಶವನ್ನು ಹೊಂದಿದರೆಂದು ಗ್ರಂಥಗಳಲ್ಲಿ ಉಲ್ಲೇಖಗಳವೆ. 


ಆಮೇಲೆ ವರದಾನಿಯಮ್ಮುನು ತನ್ನ ಏತಿಯೊಡನೆ ಬಾಗೇವಾಡಿಯಿಂದ 
ಗುಡ್ಡಾಪುರಕ್ಕೆ ಹೋಗಲು ಉದ್ಯುಕ್ತಳಾದಳು. ಉಭಯತರು ದಾರಿಯಲ್ಲಿ 
೧೨ ಮೈಲುಗಳ ಮೇಲಿರುವ ಮಣ್ಣ ಗೂಳಿ ಎಂಡೆರೆ ಈಗ ಕರೆಯಲ್ಪಡುವ 
ಮನಗೋಳಿ ಎಂಬ ಗ್ರಾಮಕ್ಕೆ ಬಂದರು. ಅವರು ಅಲ್ಲಿಗೆ ಬಂದ ಕಾಲ 
ದಲ್ಲಿ ಅಲ್ಲಿಯ ಗೌಡಿತಿಯು ಗೌರಮ್ಮನೆಂಬುವಳಿದ್ದು ಅವಳಿಗೆ ಒಬ್ಬನೇ 
ಮಗನಿದ್ದು ಅನನು ಮರಣಹೊಂದಿದ್ದನು. ಅಗ ಆಕೆಯು ಅತ್ಯಂತ 
ದುಃಖತಳಾಗಿ ವರದಾನಿಯಮ್ಮನ ಮಹತ್ವವನ್ನು ಅರಿತವಳಾಗಿ ಅವಳಿಗೆ 
ಮೊರೆಹೊಗಲು ಅನಳು ಬಾಲಕನಿಗೆ ಆಯುಷ್ಯವು ಮುಗಿದಿಲ್ಲ ಎಂಬುದನ್ನು 
ತನ್ನ ಅಂತರ್ಜ್ಯಾನದಿಂದ ತಿಳಿದನಳಾಗಿ ಅವನ ಮೃತ ದೇಹದ ಮೇಲೆ 
ಕೈಯ್ಯನ್ನು ಆಡಿಸಲು ಅವನು ಎಚ್ಛೆ ರಾದವನಂತೆ ಎದ್ದು ಕುಳಿತನು. ಆಗ 
ಎಲ್ಲರೂ ಸೋಜಿಗಗೊಂಡು ಅವಳು ಮಹೆತ್ವಿ ಕಳೆಂದು ಕಿಳಿದವರಾಗಿ ಅವ 
೪ಂದ ಆಎರೆಲ್ಲರೂ ವೀರಶೈವ ದೀಕ್ಷೆಯನ್ನು ಹೊಂದಿಡರು. 


ಆಮೇಲೆ ಉಭಯತರು ತಾವು ಮೊದಲು ಲಿಂಗಾನುಸಂಧಾನ ಮಾಡು 
ತ್ತಿದ್ದ ಗುಡ್ಡಾಪುರಕ್ಕೆ ಬಂದರು. ಅಲ್ಲಿಗೆ ಬರುವಷ್ಟರಲ್ಲಿ ವರದಾನಿಯಮ್ಮನ 
ಮಾತೆಯಾದ ಶಿರಸಮ್ಮನು ಮತ್ತು ಪಿತನಾದ ಅನಂತರಾಯನು ಅದೇ ಸ್ಥಳ 
ದಲ್ಲಿ ಸಮಾಧಿಸ್ಥರಾಗಿದ್ದರು. ಅವರ ಗದ್ದುಗೆಗಳಿಗೆ ಅವರು ಶರಣೆಂದು 
ಸಾಷ್ಟ್ರಾಂಗವೆರಗಿದರು. ಅನರು ಗುಡ್ಡಾಸುರಕ್ಕೆ ಬರುವಷ್ಟರಲ್ಲಿ ಆವರು 
ಮಾಡಿದ ಮಹತ್ಕಾರ್ಯಗಳು ಎಲ್ಲರಿಗೂ ಅರಿಕೆಯಾಗಿದ್ದ ವು. ಆದ್ದರಿಂದ 
ಪುರಜನರು ಅವರನ್ನು ಅತ್ಯಂತ ಸಂಭ್ರಮದಿಂದ ಇದಿರ್ಗೊಂಡು ಸನ್ಮಾ 
ಸಿದರು. 

ಹೀಗೆ ಕೆಲವು ದಿನಸಗಳು ಗತಿಸಿದ ಮೇಲೆ ವರದಾನಿಯಮ್ಮನು 
ಇನ್ನು ಮೇಲೆ ಇಹಲೋಕ ಯಾತ್ರೆಯನ್ನು ಮುಗಿಸಿ ಸರಮಾತ್ಮನಲ್ಲಿ 
ಬೆರೆಯುವ ಸಮಯವು ತನಗೆ ಪ್ರಾಪ್ರವಾಯಿತೆಂದು ತಿಳಿದವಳಾಗಿ ಒಂದು 
ದಿವಸ ಸಂಭ್ರಮದಿಂದ ತನ್ನೆ ಪೂಜಾದಿ ಕಾರ್ಯಗಳನ್ನು ನೆರವೇರಿಸುತ್ತಿ 
ರುವಾಗ ಅವು ಮುಗಿದು ಪ್ರಸಾದವು ನೆರವೇರುವ ಕಾಲದಲ್ಲಿ ಜನ ಸಮು 


೭೪ 


ದಾಯವು ಸಾಷ್ಟಾಂಗನೆರಗಿದಾಗ ಅವಳು ತನ್ನ ಲಿಂಗದಲ್ಲಿ ಬೆರೆದಳು. ಆ 
ದರಿ ಅನಳ ದೇಹವು ನೋಡ ನೋಡುತ್ತಿರುವಾಗ ಭವ್ಯವಾದ ಶಿಲಾ 
ಮೂರ್ತಿಯಾಗಿ ಅವರೆದುರಿಗೆ ನಿಂತು ಬಿಟ್ಟಿತು. ಆಗ ನೆರೆದ ಭಕ್ತ ಜನರು 
ವರದಾನಿಯಮ್ಮನ ಮಹತ್ವವನ್ನು ಕಂಡು ತಾವು ಧನ್ಯರಾದೆನೆಂದು ಅಷಳನ್ನು 
ಸ್ತುತಿಸಿದರು. 


ವರದಾನಿಯಮ್ಮನು ಸಾಮಾನ್ಯ ಮನುಷ್ಯಳಲ್ಲ. ಅವಳು ರೇವಣ 
ಸಿದ್ಧೇಶ್ವರ, ಅಲ್ಲಮಪ್ರಭು, ತೋಂಟದಾರ್ಯ ಇವರ ಪಂಜ್ನುಯಲ್ಲಿ ಬರು 
ಶ್ತ್ತಾಳೆ. ಅವಳು ಮಾಡಿದ ಘನಶರವಾದ ಕಾರ್ಯಗಳು ಈ ಮಹಾನು 
ಭಾವರ ಕಾರ್ಯಗಳನ್ನು ಹೋಲುತ್ತವೆ. ಅವರಂತೆಯೇ ಅವಳು ಧರ್ಮ 
ಪ್ರಸಾರ ಕಾರ್ಯಗಳನ್ನು ಮಾಡಿದ್ದಾಳೆ. ಅವಳು ಹೋದಲ್ಲೆಲ್ಲ ವೀರ 
ಶೈವ ಧರ್ಮವನ್ನು ಬೋಧಿಸಿ ಬಹು ಜನರಿಗೆ ವೀರಶೈವ ದೀಕ್ಷೆಯನ್ನು 
ಕೊಟ್ಟಿದ್ದಾಳೆ. ಅವಳು ಅವರಂತೆಯೇ ಮಹಾತ್ಮಿಕಳ:. ಅವಳು ಪ್ರಸಾದಿ 
ಪ್ರಾಣಲಿಂಗಿ ಸ್ಥಳಗಳನ್ನು ಒಳಕೊಂಡವಳು. ಬಸವೇಶ್ವರನ ತರುವಾಯ 
ದೇಶದಲ್ಲಿ ಅನೇಕ ಬಿಕ್ಕಟ್ಟುಗಳು ಉಂಟಾದಾಗ್ಗೆ ಅವಳು ಅಂಜಿ ಅರಣ್ಯ 
ಪ್ರದೇಶಗಳಿಗೆ ಓಡಿ ಹೋಗಲಿಲ್ಲ. ಶಸ್ರ್ರವನ್ನೆ ತ್ರಿ ತನ್ನ ಭಕ್ತರನ್ನು ಹುರಿ 
ದುಂಬಿಸಿ ವೈರಿಗಳೊಡನೆ ಧೈರ್ಯದಿಂದ ಯುದ್ಧ ಮಾಡಿದ್ದಾಳೆ. ಹೆಗೆ 
ಈ ಕಾಲದಲ್ಲಿ ಚನ್ನಬಸವೇಶ್ವರ, ಮಡಿವಾಳ ಮಾಚಿದೇವ, ಕಿನ್ನರೀ ಬ್ರಹ್ಮ 
ಯ್ಯಗಳು ಶತ್ರುಗಳ ಕೂಡ ಧರ್ಮಸ್ಥಾಪನೆಗಾಗಿ ಹೋರಾಡಿದರೋ ಹಾಗೆ 
ಇವಳೂ ಹೋರಾಡಿದ್ದಾಳೆ. ಮತ್ತು ಅದರಲ್ಲಿ ಅವಳು ಯಶಸ್ಸನ್ನೂ ಸಂಪಾ 
ದಿಸಿದ್ದಾಳೆ- ಅವಳು ಯಾವನ್ಲಿ ವೀರಶೈವ ಧರ್ಮದ ಪ್ರಸಾರವಿರಲಿಬ್ಲವೋ 
ಅಂಥ ಸ್ಥಳಗಳಲ್ಲಿ ಅಂದರೆ ದಕ್ಷಿಣ ಮೈಸೂರು ಪ್ರಾಂತ, ಜೋಳ ಕೇರಳ 
ದೇಶಗಳಲ್ಲಿ ಧರ್ಮೊೋದ್ಧಾರ ಕಾರ್ಯಗಳನ್ನು ಮಾಡಿದ್ದಾಳೆ. ರಾಮೇಶ್ವರ 
ದವರೆಗೂ ಹೋಗಿ ಅಲ್ಲಿ ಬಸವೇಶ್ವರನ ದೇವಃಲಯವನ್ನು ಸ್ಥಾಪಿಸಿ ವೀರ 
ಶೈವರ ಒಂದು ಸ್ಥಿಂವಾದ ಗುರುತನ್ನು ಅಲ್ಲಿ ನಿಲ್ಲಿಸಿದಳು. ಹೇಗೆ ರೇವ 
ಸಿದ್ದೇಶ್ವರ ತೋಂಟದಾರ್ಯರು ಆಗಿನ ರಾಜರಲ್ಲಿ ತಮ್ಮ ಪ್ರ ಭಾವನನ್ನು 


ಬೀರಿದರೋ ಹಾಗೆಯೇ ವರದಾನಿಯವ ನು ಸರರಾಜರಲ್ಲಿ ತನ್ನ ಪ್ರಭಾ 


ವವನ್ನು ಕೆಡಹಿದ್ದಾಳೆ. ಹೀಗೆ ಈಕೆಯ ಉಜ್ವಲ ವರ್ತನೆ ಇದೆ. ಇದ 


ರಿಂದ ಅವಳ ಉಲ್ಲೇಖನನ್ನು ವೀರಶೈವ ಗ್ರಂಥಕಾರಕೆಬ್ಲರೂ ತಮ್ಮ ಗ್ರಂಥ 


೭೫ 


ಗಳಲ್ಲಿ ಯಾವಾಗಲೂ ಮಾಡುತ್ತ ಬಂದಿದ್ದಾರೆ. ಅವಳ ವರ್ಚಸ್ಸು ದೇಶ 
ದಲ್ಲಿ ಎಷ್ಟು ಪ್ರಬಲವಾಗಿತ್ತೆಂಬುದು ಕೆಳಗೆ ಕಾಣಿಸಿದ ಶಿಲಾಶಾಸನದಿಂದ 
ತಿಳಿದು ಬರುತ್ತದೆ. 


ವರದಾನಿಯಮ್ಮನು ಇದ್ದ ಗುಡ್ಡಾ ಸುರವು ತರ್ದೆವಾಡಿ ನಾಡಿನಲ್ಲಿ 
ಅಂದರೆ ಈಗಿನ ನತರ ವಿಜಾ ಸುರ ಜಿಲ್ಲೆ ಯಲ್ಲಿ ದ್ದು ಈ ಭಾಗವು ೧೨೬೦ ರಿಂದ 
೧೨೭೮ ರೆ ವಕಿಗೆ ಆಳದ ದೇವಗಿರಿಯ ನಯಾದನ “ಂಶದವನಾದ ಮಹಾದೇವ 
ರಾಜನ ಅಧೀನದಲ್ಲಿ ಇತ್ತು. ಅವನ ಮಾಂಡಲಿಕನಾಗಿ ಸಾಯಿಡೇವನು 
ಈ ಭಾಗದಲ್ಲಿ ಅವನ ಪರವಾಗಿ ಇಲ್ಲಿ ರಾಜ್ಯವಾಳುತ್ತಿ ದ್ದನು. ಅವನು 
ವರದಾನಿಯಮ್ಮನ ವಿಷಯವಾಗಿ ಭಕ್ತಿಯನ್ನು ತಾಳಿ ಅವನು ಭೀಮಾತೀರ 
ದಲ್ಲಿರುವ ವಾತಾಖ್ಯಪುರವೆಂಬ ಸಟ್ಟಣನನ್ನು ಹೊಸದಾಗಿ ಕಟ್ಟಿಸಿ ಅಲ್ಲಿ 
ವರದಾಥಿಯಮ್ಮನ ದೇವಾಲಯವನ್ನು ಸ್ಥಾಪಿಸಿದನು. ಈ ದೇವಾಲಯಕ್ಕೋ 
ಸ್ಕರ ಅರಸನ ಸಮ್ಮತಿಯಿಂದ ಅದರ ಸುತ್ತಲಿನ ಅನೇಕ ಗ್ರಾಮಗಳಲ್ಲಿದ್ದ 
ಭೂಮಿಯನ್ನು ಅವನು ಉಂಬಳಿಯಾಗಿ ಹಾಕಿಕೊಟ್ಟಿನು. ಈ ಸಂಗತಿಯು 
ಶಕೆ ವರುಷೆ ೧೨೦೦ ಅಂದರೆ ಕ್ರಿಸ್ತ ಶೆಕೆ ೧೨೭೮ನೆಯ ಮೈ ಶಾಖ ಶುದ್ಧ ೧೫ 
ಆದಿತ್ಯವಾರ ಜರಿಗಿತೆಂದು ಅಲ್ಲಿಯೆ ಶಿಲಾಶಾಸನದಿಂದ ತಿಳಿದುಬರುತ್ತದೆ. 


ಇದರಲ್ಲಿ ಉಲ್ಲೇಖವಾದ ಕೆಲವು ವಿಷಯಗಳು ವಿಶೇಷವಾಗಿ ಲಕ್ಷಿಸತಕ್ಕಂಥ 
ವಿರುತ್ತನೆ. ಈ ದೇವಾಲಯಕ್ಕೋಸ್ಕರ ಗ್ರಾಮದಲ್ಲಿ ಬಂದ ವ್ಯಾಪಾರದ ಸರಕು 
ಗಳ ಮೇಲಿನ ಸುಂಕದ ಭಾಗಗಳು ದಾನವಾಗಿ ಕೊಡಲ್ಪಟ್ಟಿ ವೆ. ಅವು ಬತ್ತ, 
ವೀಳ್ಯದ ಎಲೆಗಳು ಗಾಣದ ಎಣ್ಣೆ, ಉಪ್ಪು ಇವುಗಳು ಇರುತ್ತವೆ. ಆದರೆ 
ನೆಯ್ದ ಬಟ್ಟೆಗೆ ಸುಂಕವಿಲ್ಲ ಅಲಂಸುರದಲ್ಲಿ ಶಿವಲಿಂಗವನ್ನು ಸ್ಥಾಪಿಸುವಲ್ಲಿ 
ವರದೂನಿಯಮ್ಮನಿಗೆ ಮುಖ್ಯವಾಗಿ ಈ ನೇಗೆಯ ಕಾಯಕದವರು ಅವರು ಬಹಳ 
ಸಹಾಯ ಮಾಡಿದ್ದರಿಂದ ಅವರಿಂದ ಯಾವ ಸುಂಕವೂ ಎತ್ತಲ್ಪಟ್ಟಿರಲಿಕ್ಕಿ 
ಲ್ಲಂದು ತೋರುತ್ತದೆ. ಹಾಗೆಯೇ ಸರ್ವಮಾನ್ಯದೇನಿ'ಯರ ಕಮ್ಮತದ 
ಭತ್ತ ಮತ್ತು ದೇವ ಧನ ಲಾರಿದರೆ ಬಂದ ಹಣದ ಮೇಲೆ ಸುಂಕವಿಲ್ಲ. 
ಆದರೆ ಇದರಲ್ಲಿ ಹೇಳಿರುನಡೇನಂದಕೆ, ಪುರದೊಳಗೆ ಅನ್ಯಾಯವಾಗಬಾ 
ರದು. ನಿರುತ್ರಿಕತನವಿರಬಾರದು. ಪಟ್ಟಿಣದಲ್ಲಿ ಅನಾಹುತಗಳಾದರೆ "ಅರಸರು 
ಮನ್ನೆಯರು ಹಿರಿಯರು ಪಟ್ಟಿಣದ ಹಲವರು ಸರ್ವಬಾಧೆ ಪರಿಹಾರವಾಗಿ 
ಪುರವನ್ನು ಪಾಲಿಸುವದು' ಎಂದು ಹೇಳಿದೆ. ಇದಂಂದ ನರದಾನಿಯ 


೭೬ 


ಹೆಸರಿನಿಂದ ಸ್ಥಾಪಿತವಾದ ಈ ಪಟ್ಟಣದಲ್ಲಿ ಎಲ್ಲರೂ ಸನ್ಮಾರ್ಗಿಗಳೂ, 
ನ್ಯಾಯವಂತರೂ ಇರಬೇಕೆಂಬ ಅಭಿಪ್ರಾಯವು ಇದರಲ್ಲಿದೆ. ಇದರಿಂದ 
ವಂದಾನಿಯು ಜ(ವಂತವಿದ್ದಾಗ್ಗೆ ಅವಳು ಎಷ್ಟು ನ್ಯಾಯದಿಂದಲೂ ನೀತಿ 
ಯಿಂದಲೂ ವರ್ತಿಸುತ್ತಿದ್ದೆ ಳೆಂಬುದನ್ನು ನಾವು ಊಹಿಸಬಹುದು. 


ಈ ಶಿಲಾಶಾಸನದಲ್ಲಿ ಉಕ್ತಪಾದ ವಾತಾಖ್ಯ ಪುರವು ಈಗ ತಡ್ಜೇನಾ 
ಡಿಯಿಂದ ಪಶ್ಚಿಮಕ್ಕೆ ೧೪ ಮೈಲುಗಳ ಮೇಲೆ ಮತ್ತ, ನಿಜಾಪುರ ಪಟ್ಟಿಣ 
ದಿಂದ ಉತ್ತರಕ್ಕೆ ೫೦ ಮೈಲುಗಳ ಮೇಲೆ ಭೀಮಾತೀರದಲ್ಲಿದೆ. ಇದು 
ಗುಡಾ ಪುರದಿಂದ ೪ಂ ಮ್ಲೆಲು ಉತ್ತರಕ್ಕೆ ಇರುತ್ತದೆ. ಈ ಗ್ರಾಮಕ್ಕೆ ಈಗಿನ 
ಹೆಸರು "ಎಾಡಸುರಿ' ಎಂದಿದೆ. 


ದಾನಮ್ಮನು ತನ್ನೆ ಜೀವಿತದ ಕಾಲದಲ್ಲಿ ಅತ್ಯಂತ ಪವಿತ್ರತೆಯಿಂದಲೂ 
ಶುಚಿಯಿಂದಲೂ ಇರುತ್ತಿದ್ದದರಿಂದ ಅವಳ ಸ್ಮಾರಕಕ್ಕಾಗಿ ಕಟ್ಟಿಸಿದ ಈ 
ಗ್ರಾಮದಲ್ಲಿಯ ಜನರೂ ಕೂಡ ಮೇಲೆ ಶಿಲಾಶಾಸನದಲ್ಲಿ ಹೇಳಿದಂತೆ 
ನೀತಿಯಿಂದಲೂ ಧರ್ಮದಿಂದಲೂ ವರ್ತಿಸಬೇಕೆಂದು ಅದರಲ್ಲಿ ಹೇಳಿರ 
ಬಹುದು. ಈಗಲೂ ಸಹ ದಾನಮ್ಮನು ಅತ್ಯಂತ ಹನಿತ್ರ ದೇವತೆಯೆಂದು 
ಬಹು ಪ್ರಸಿದ್ಧಳಾಗಿದ್ದಾಳೆ. ಯಾರ ಮನೆಯಲ್ಲಿ ಅವಳು ಇದ್ದಾಳೆಯೋ 
ಅವರು ಅವಳ ಪೂಜಾಕಾಲದಲ್ಲಿ ಅತ್ಯಂತ ಶುಚಿಯಿಂದಲೂ ಮಡಿ ಮೈಲಿಗೆ 
ಯಿಂದೆಲಣ ಆಚರಿಸುವ ಸಂಪ್ರದಾಯನಿಜೆ. ದಾನಮ್ಮನಿಗೆ ನಡೆದುಕೊಳ್ಳುವ 
ಜನರು ಉತ್ತರ ಕರ್ನಾಟಕ, ಮಹಾರಾಷ್ಟ್ರದ ದಕ್ಷಿಣಭಾಗ, ಸೊಲ್ಲಾಪ:ರ 
ಜಿಲ್ಲೆ ಮತ್ತು ನಿಜಾಮ "ಇಲಾಖೆಯಲ್ಲಿ ಅಸಂಖ್ಯಾತರಾಗಿದ್ದಾರೆ. ಆಕೆಯ 
ದೇವಸ್ಥಾನದಲ್ಲಿ ಯಾತ್ರಿಕರು ಈಗಲೂ ಪ್ರತಿದಿವಸ ಇರುತ್ತಾರೆ. ಗುಡ್ಡಾ 
ಪುರಕ್ಕೆ ಹೋಗಿಬರಲು ಸಮೀಪದ ರೇಲ್ವೆ ಮಾರ್ಗಗಳಿಲ್ಲ. ಸರಿಯಾದ 
ಲೈನಮಾರ್ಗಗಳೂ ಇಲ್ಲ. ಯಾತ್ರಿಕರು ಕಾಲು ದಾರಿಗಳಿಂದ ಹೋಗಬೇ 
ಕಾಸುತ್ತದೆ. ಈ ಕ್ಷೇತ್ರಕ್ಕೆ ಸಮೀಪವಾಗಿ ಒಂದು ವೃಕ್ಷವಾದರೂ ಇರದೆ 
ರಣಗುಟ್ಟುವ ಪ್ರದೇಶ, ಎಲ್ಲೆಲ್ಲಿಯೂ ತಗ್ಗು ತೆವರುಗಳಿಂದ ತುಂಬಿದ 
ಕೊರಕಲುಗಳುಳ್ಳ ಕಲ್ಲು ನಾಡು ಮಳೆಗಾಲದಲ್ಲಿ ಸ್ವಲ್ಪ ಮಳೆಯಾದ 
ಕೂಡಲೆ ದೊಡ್ಡ ನದಿಗಳಂತೆ ಹರಿಯುವ ಹೆಳ್ಳಕೊಳ್ಳಗಳ್ಳು ಬಿಸಿಲುಗಾಲ 
ದಲ್ಲಿ ರೌದ್ರ ಮುದ್ರೆಯುಳ್ಳ ಭಯಾನಕ ಸೃಸ್ಟಿಯ ದೃಶ್ಯ, ಈ ತೆರದ 


ಚೆ 
ಪ್ರಜೀಶದಲ್ಲಿ ವರದಾನಿಯಮ್ಮನು ಶಿವಯೆಣ (ಗಸಾಧನೆಯನ್ನು ಮಾಡಿದ್ದಾಳೆ 


೭೭ 


ಇಂಥ ಪ್ರದೇಶಗಳಲ್ಲಿಯೇ ಪರಮಾತ್ಮನು ತನ್ನ ಭಕ್ತರಿಗೆ ದೃಗ್ಲೋಚರ 
ನಾಗುವಂತೆ ತೋರುತ್ತದೆ. ಇಂಥಲ್ಲಿ ಯೇ ಶೂರರೂ ಸಾಹೆಸಿಗರೂ ಧರ್ಮ 
ಪುರುಷರೂ ಆಗಿಹೋಗಿದ್ದು ಕಂಡುಬರುತ್ತದೆ. 


ಪ್ರಸಿದ್ಧ ಕವಿಯಾದ ಲಕೃಣ್ಣದಂಡೇಶನು ನರದಾನಿಗೆತ್ತಮ್ಮಯು 
ಗುಡ್ಡಾಪುರದೀದ ೩೦ ಗಾವುದೆಗಳ ಮೇಲೆ ಮಲಾನಹಾರೀ ನದಿಯ ದಂಡೆಯ 
ಮೇಲೆ ಇರುವ ಅಲಂಸುರದಲ್ಲಿ ಬ;ಲಬ್ರಹ್ಮೇಶನನ್ನು ಸ್ಥಾಪಿಸಿದಳೆಂದು 
ತನ್ನ ಕಾವ್ಯದಲ್ಲಿ ಬರೆದಿದ್ದಾನೆ. ಆದರೆ ಈ ಹೆಸರಿನ ಗ್ರುಮವಾಗಲಿ ಇಲ್ಲವೆ 
ಬಾಲಬ್ರಹ್ಮೇಶನ ದೇವಾಲಯವಾಗಲಿ ಈ ನದಿಯ ದಂಡೆಯ ಮೇಲೆ ಎಲ್ಲಿಯ ಎ 
ಇಲ್ಲ. ಆದ್ದರಿಂದ ಇದು ತಪ್ಪು ವಿವರಣೆ ಎಂದು ನಮಗೆ ತೋರುತ್ತದೆ. 
ಅಲಂಪುರವು ರಾಯಚೂರ ಜಿಲ್ಲೆಯಲ್ಲಿ ಒಂದು ಅತ್ಯಂತ ಪವಿಶ್ರವಾದ 
ಸ್ಥಳವೆಂದು ಪ್ರಸಿದ್ಧಿಯನ್ನು ಹೊಂದಿಸೆ. ಅಲ್ಲಿ ಬಾಲಬ್ರಹ್ಮೇಶನ ವಿಸ್ತಾರ 
ವಾದ ದೇವಾಲಯವೂ ಇದೆ. ತುಂಗಭದ್ರಾಶೀರದಳ್ಲಿ ಯೇ ಇದು ಇದೆ- 
ಆದುದರಿಂದ ವರದಾನಿಯು ಯುದ್ಧ ಮಾಡಿದ ಸ್ಥಳವು ಇಡದೇ ಆಗಿರಬಸು 
ದೆಂದು ನಾವು ಊಹಿಸುತ್ತೇವೆ. 4 


ಲಕ್ಕಣ್ಣ ದಂಡೇಶನು ತನ್ನೆ ಕಾವ್ಯದಲ್ಲಿ ಅಲಂಪುರೆ ಗ್ರಾಮವು ಆಕೆಯು 
ಇದ್ದ ಗ್ರಾಮದಿಂದ ೩೦ ಗಾವುದ ಅಂದಕೆ ೯0 ಮೈಲು ದೂರವಾಗಿ ಇತ್ತೆಂಡು 
ಬರಿದಿದ್ದಾನೆ. ಆದಕೆ ಗಡ್ಡಾ ಸುರವು ಇಲ್ಲಿಂದ ಸರಳರೇಖೆಯಲ್ಲಿ ೨೩೦ 
ನೈಲು ದೂರವಾಗುತ್ತದೆ. ಆದರೆ ವರದಾನಿಯು ಇದ್ದ ಆದವನಾನಿಯು 
ಇಲ್ಲಿಂದೆ ೮೦ ಮೈಲು ಇದೆ. ಆದ್ದರಿಂದ ಅವಳು ಇಲ್ಲಿ ಇದ್ದಾಗ್ಗೆ ಅವಳು 
ಅಲಂಪುರದ ಮೇಲೆ ದಂಡೆತ್ತಿಹೋಗಿರಬಹುದೆಂದು ನಟುಗೆ ತೋರುತ್ತದೆ. 
ಇಷ್ಟರಲ್ಲಿ ಅವಳ ಬಗ್ಗೆ ಅತೃಂತ ಭಕ್ತಿಯುಳ್ಳ ವರಾದವರು ಬಹು ಜನಣ 
ಈ ಭಾಗದಲ್ಲಿದ್ದು ಅವರು ದಾನಮ್ಮನ ಸೈಶಿಕರಾಗಿ ಅವಳ ಕೈಕೆಳಗೆ 
ಯುದ್ಧ ಮಾಡಿರುನದು ಸಂಭವನೀಯ.ವಿರುತ್ತದೆ. 

ಉಮರಾಣಿಯು ಭೀಮಾತೀರದಲ್ಲಿ ವಿಜಾಸುರೆ ಜಿಲ್ಲೆಯಲ್ಲಿ ಜಿ. 
ಇನ್ನೊಂದು ಉಮರಾಣಿಯು ಗುಡ್ಡಾಸುರದ ದಕ್ಷಿಣಕ್ಕೆ ೧೨ ಮೈಲುಗಳ 
ಮೇಲಿರುತ್ತದೆ. ಈ ಎರಡನೇ ಉಮರಾಣಿಯೇ ವರದಾನಿಯನ್ಮುನ ಜನ್ಮ 
ಸ್ಥಳವೆಂದು ನಮಗೆ ಕೋರುಶ್ತಡೆ. ಯಾಕಂದಕೆ ಈಗಲೂ ಸಹ ಈ ಉಮ 
ರಾಣೆಯಿಂದಲೆೇ ನೈ ವೇದ್ಯವು ಗುಡ್ಡಾ ಪುರಕ್ಕೆ ಹೋಗದಹೊರ್ತು ದಾನನ್ಮುನ 


೭೮ 


ಪೂಜೆಯೂಗುವದಿಲ್ಲ. ಇದಕ್ಕೆ ಸಮೀಪವಾಗಿ ೧೪ ಮೈಲುಗಳ ಮೇಲೆ ಸಂಕ 
ಗ್ರಾಮವಿದ್ದು ಇದು ಅಕೆಯ ಗಂಡನ ಗ್ರಾಮವಿರಬೇಕು. ಆದರೆ ಭೀಮಾ 
ತೀರದಲ್ಲಿ ಬೇಕೊಂದು ಸಂಕ ಗ್ರಾಮವು ಇದ್ದು ಅದು ಆಕೆಯ ಗಂಡನ 
ಊರು ಇದ್ದಹಾಗೆ ತೋರುನದಿಲ್ಲ. 


ದಾನನ್ಮುನ ದೇವಾಲಯವು ನಿತ್ತಾರವಾದ ಪ್ರಾಕಾರಗಳಿಂದಲೂ ಉನ್ನ 
ತವಾದ ಗೋಪುರಗಳಿಂದಲೂ ಕೂಡಿಕೊಂಡು ಭನ್ಯವಾಗಿದೆ. ಇದರ ಪ್ರಾಕಾ 
ರವು ೨೪೦ ಫಣಟು ಉದ್ದ ೧೬೫ ಫೂಟ ಅಗಲವಾಗಿರುತ್ತದೆ. ಅವಾರದ 
ಪಶ್ಚಿಮ ದಿಕ್ಕಿಗೆ ಸೋಮೇಶ್ವರ ಲಿಂಗದ ದೇವಾಲಯವಿದೆ. ಇದು ಸುರಾ 
ತನ ಕಾಲದ್ದು. ಅಲ್ಲಿ ಒಂದು ಶಿಲಾಶಾಸನವೂ ಇದೆ. ಈ ಸೋಮೇಶನ ನೆರಿ 
ಯಲ್ಲಿಯೇ ವರದಾಥಿಯಮ್ಮನು ತನ್ನ ಶಿವಯೋಗವನ್ನು ಸಾಧಿಸಿದ್ದಾಳೆ. 
ಆತನೇ ಅವಳ ಇಸ್ಪದೇವತೆಯಾಗಿ ರಬಹುದು. ದೇವಾಲಯದ ಸಮೀಪವಾಗಿ 
ವೀರಭದ್ರನ ಮತ್ತು ಮಲ್ಲಿಕಾರ್ಜುನನ ಗುಡಿಗಳು ಇರುತ್ತವೆ. ಇವಲ್ಲದೆ 
ನಂದೀಕೋಲು ಮತ್ತು ಗುರುಪಾದುಕೆಯ ಸ್ಥಾನಗಳೂ ಇಲ್ಲಿ ಇನೆ. 


ದಾನಮ್ಮನ ವಿಗ್ರಹವು ೪ಅಡಿ ಎತ್ತರವಾಗಿ ಮನುಷ್ಯಾಕೃತಿಯಾಗಿದ್ದು 
ಅದು ಶಿಲೆಯದಾಗಿದೆ. ಕಾಲು ಮಡಿಚಿಕೊಂಡು ಎಡಗೈಯ್ಯಲ್ಲ ಇಷ್ಟಲಿಂಗ 
ಬಲಗೈಯ್ಯಲ್ಲಿ ಜಪಮಾಲಿಕೆ ಇದೆ. ದಾನಮ್ಮನು ತಾನು ಶಿವಯೋಗದಲ್ಲಿ 
ಕುಳಿತ ರೀತಿಯು ಇದಾಗಿರಬಹುದು. ಅವಯವಗಳು ತುಂಬಿಕೊಂಡು ಸ್ವಲ್ಪ 
ಗಾತ್ರವುಳ್ಳವಾಗಿವೆ. ಎದ್ದು ಕಾಣುವಂಥ ಗುಳ್ಳೆಗಣ್ಣುಗಳನ್ನು ತಲೆಗೆ ಬಿರಿ 
ಯಕಾಗಿ ಕಟ್ಟಿದ ಹೆಣೆದ ಕುಲಾಯಿಯನ್ನು ನೋಡಿದಲ್ಲಿ ಆಕೆಯ ಪಾರ್ಥಿವ 
ರೂಪಕ್ಕೆ ಇದು ಸಮೀಪವರ್ತಿ ಯಾಗಿರಬಹೆದೆಂದು ತೋರುತ್ತದೆ. 


ದಾನೆಮ್ಮನು ಲಿಂಗೈೈಕೃಳಾದ ಬಳಿಕ ಅವಳ ಮಹತ್ವವು ಮತ್ತಿಷ್ಟು 
ಹೆಚ್ಚತ್ತ ಹೋಗಿ ಅವಳು ಹಿಂದುಗಡೆ ಪಾರ್ವತಿಯ ಅನತಾರವೆಂದು 
ಭಾವಿಸಲ್ಪಟ್ಟಿಳು. ಲಕ್ಕಣ್ಣ ದೇಡೇಕನು ತನ್ನ ಕಾವ್ಯದಲ್ಲಿ ಆಕೆಯನ್ನು 
ಹೀಗೆಯೇ ವರ್ಣಿಸಿದ್ದಾನೆ. 


ಈ ಭಾಗವು ಭಾರತದ ಕಡೆಗೆ ಇದೆ. ಇದು ಪೂರ್ಣ ಕನ್ನಡ ಪ್ರದೇಶವು. 
ಬರೆ ದಕ್ಷಿಣ ಸಕತಾಕೆಗೆ ಕೂಡಿಸಲ್ಪಟ್ಟದೆ. ಗುಡ್ಡಾಶುರವು ಜತ್ತ ಸಂಸ್ಥಾ 
ನಕ್ಕೆ ಮೊದಲು ಸೇರಿದ್ದಾಗಿತ್ತು. ಈ ದೇವಸ್ಥಾನದ ಎಲ್ಲ ವ್ಯವಸ್ಥೆ ಯು ಜತ್ತ 


೭೯ 


ಸರಕಾರದ ಸ್ವಾಧೀನದಲ್ಲಿತ್ತು. ಈಗ ಈ ಸಂಸ್ಥಾನವು ಖಾಲಸಾ ಆಗಿದೆ. 
ಗುಡಿಗೆ ಬರುವೆ ಆದಾಯವನ್ನು ಸರಕಾರಿದನರು ದೇವಾಲಯದ ಕಟ್ಟಡ, 


ಅದರ ಸೇವಾದಿಗಳ ವ್ಯವಸ್ಥೆ, ಯಾತ್ರಿಕರ ಸೌಕರ್ಯ, ಇವುಗಳಿಗಾಗಿ 
ಉಸಯೋಗಿಸುತ್ತಾರೆ. 


ದಾನಮ್ಮ ನೆ ಮೊದಲಿನ ಹೆಸರು ಲಿಂಗಮ್ಮನೆಂದಾಗಿತ್ತು- ಆದಕೆ ಕಲ್ಕು 
ಣಕ್ಕೆ ಬಂದ po ಅವಳಿಗೆ ದಾನಮ್ಮನೆಂಬ ಹೆಸರು Se, 
ಅವಳು ಧನಿಕಳಾಗಿ ಇತರರಿಗೆ ದಾನ ಕೊಡುತ್ತ ತ್ರಿದ್ದುದಕ್ಕಾಗಿ ಅವಳಿಗೆ ಈ 


ಹೆಸರು ಬಂದಿರುನದಿಲ್ಲ. ಅವಳು ಶ್ರೀವ:ಂತಳಿದ್ದಳೆಂದು ಅವಳೆ ಚರಿತ್ರೆ 
ಯಲ್ಲಿ ಉಲ್ಲೇಖನೆಲ್ಲಿಯೂ ಇಲ್ಲ. ಷಟ್‌ ಕಮನೆಗ ಳಲ್ಲಿ ದಾನ ಸ್ರತಿಗ್ರಹ 


ಗಳು ಬರುತ್ತಿದ್ದು ಇವು ವೀರಶೈವರಿಗೆ ಅನ್ವ್ರಯಿಸುವದಿಲ್ಲ. ಅರ್ಪಿತದಿಂಡೆ 
ಕ್ರಿಯೆಗಳನ್ನು ಮಾಡುವದು ಗಾ ಮುಖ್ಯ ತತ್ವವಾಗಿದೆ. ಈ 
.ರೀತಿ ದಾನಮ್ಮನು ಆಚರಿಸುತ್ತಿದ್ದು ದರಿಂದ ಬಸವೇಶ್ವರನ ಅವಳಿಗೆ ಈ 
ಹೆಸರನ್ನು ಕೊಟ್ಟಂತೆ ತೋರುತ್ತದೆ. ಮುಂದೆ ತಾನಮ್ಮನು ವೀರಶೈನ 
ಧರ್ಮದ ಪ್ರಚಾರ ಕಾರ್ಯ ಮಾಡುತ್ತ ದೇಶನನ್ನು ಸಂಚರಿಸುವಾಗ ಅವ 
ಳು ಬಹು ಜನರಿಗೆ ಅವರ ಇಷ್ಟುರ್ಥಗಳನ್ನು ಸಲ್ಲಿಸಿದ್ದಾ ಳೆ. ಆದ್ದ ರಿಂದ 


ಅವಳಿಗೆ ವರದಾನಿ, ಅಥವಾ ನಾ ಎಂಬ ಹೆಸರು ಪ್ರಸ್ತ 
ವಾಗಿರುತ್ತದೆ. ಅವಳು ಗುಡ್ಡಾ ಸುಂದಲ್ಲಿದ್ದು ಫಿ ಲ್ಲಿ ಶಿವಯೋಗನನ್ನು 


ಧಿಸಿ ಕಡೆಗೆ ಅಲ್ಲಿಯೇ ಐಕ್ಯಳಾದ್ದೆ ರಿಂದ ER ಜನರು 4. 
ವರದಾನಿ ಗುಡ್ಡಮ್ಮೆ ಅಥವಾ ಗುಡ್ಡಾಪುಂದ ದಾನಮ್ಮ ಅಥವಾ ಸಂಕ್ರಿ 
ಪ್ರವಾಗಿ ಗುಡ್ಡಮ್ಮೆ ಎಂದು ಕರೆಯುತ್ತ ಬಂದಿಜ್ಞಾರೆ. ಆದರೆ ಆಕೆಯ ನಿಜ 
ವಾದ ಹೆಸರು ದಾನಮ್ಮ ಎಂದು ಇದ್ದು ಇದೇ ಹೆಸರನ್ನು ಅನಳಿದ್ದ 
ಭಾಗದ ಜನರು ತಮ್ಮ ಮಕ್ಕಳಿಗೆ ಇಡುವ ಸಂಪ್ರದಾಯವು ಈಗಲೂ ಇದೆ. 
ದೇವಿಯರ ತಕ್ರಿವಿದಿಯಲ್ಲ ಅವಳ ಉಲ್ಲೆ ಖನಿನೆ. ಅದು ಹೆಗೆಂದಕಿ- 
ವಾರಿ ಜಾಕ್ಷನ ಕಿತ್ತು ಮಾರ ವೈರಿಯ "ನಿಲಿಸಿ 
ಧಾರಣಿಯ ಮೇಲೆ ಜನವೆತ್ತೀಂನ ಬೆಕೆದ 
ಧೀರೆ ಗುಡ್ಡವೆ ಶರಣಾಗು. 
ನರದಾನಿ ಗುಡ್ಡ ಮೈಯು ಶಿವಯೋಗವನ್ನು ಆಚರಿಸುತ್ತ ಪಂಮಾತ್ಮ 
ನಲ್ಲಿ ಬೆಕೆಡಳೆಂದು ಇದರಲ್ಲಿ ಹೇಳಿದೆ. ಅನಳ ಹೆಸರು ಗಣಸಹಸ್ರದ್ಧದಿ, 
ಈಕೆಯು ಬಸಮೇಶ್ವರನ ಸಮಕಾಲೀನಳಾಗಿದ್ದಾ ಳೆ. 


ಲೆಂ 


೨೪, ತಿಲಕನ್ನೆ. 


ವಿಜಾಸುರ ಜಿಲ್ಲೆ ಯಲ್ಲಿ ಮುದ್ದೇಬಿಹಾಳ ತಾಲೂಕಿನಲ್ಲಿ ಹೇರೂರೆಂಬ 
ಗ್ರಾಮವಿದೆ. ಇದು ಶಾಳಿ(ಕೋಟಿಯ ವಾಯವ್ಯಕ್ಕೆ ಆರು ಮೈಲುಗಳ 
ಮೇಲಿದೆ. ಅಲ್ಲಿಯ ಒಂದು ಜೈನ ಕುಟುಂಬದಲ್ಲಿ ತಿಲಕವ್ಪೆಯು ಜಿಸಿ 
ದಳು. ಅವಳು ಚಿಕ್ಕಂದಿನಲ್ಲಿ ಜೈನಳಾಗಿಯೇ ಬೆಳೆದಳು. ಆದರೆ ಈ ನಾಡಿ 
ನ ಆಗ ಬಾಹೂರು ಬ್ರಹ್ಮಯ್ಯ, ಮುದನೂರಿನ ದೇವರದಾಸಿಮಯ್ಯ 
ಕೆಂಭಾನವಿಯ ಭೋಗಣ್ಣ, ನಾವದಿಗೆಯ ಗುಡ್ಡಮ್ಮೆ, ಅಗ್ನಿಯಲ್ಲಿಯ ಅಗ್ಗ 
ವಣೆಯ ಹೊನ್ನಯ್ಯ ಹೀಗೆ ಇನೇಕ ಶಿವಶರಣರು ಜನಿಸಿ ಪ್ರಸಿದ್ಧಿಯನ್ನು 
ಹೊಂದಿದ್ದರಿಂದ ಶಿನಾನುಭವದ ತತ್ವಗಳು ಇಲ್ಲಿ ಎಲ್ಲಕಡೆಗೂ ಪ್ರಸಾರ 
ವಾಗಿದ್ದವು. ಆದ್ದರಿಂದ ತಿಲಕವ್ವೆಯು ತನ್ನ ಜೈನಧರ್ಮವನ್ನು ಬಿಟ್ಟು 
ಕೆಟ್ಟು ಶಿವಧರ್ಮವನ್ನು ಪಾಲಿಸುವ ವಳಾ ದಳು. ಅವಳು ತನ್ನ ಗ್ರಾಮ: 
ದಲ್ಲಿದ್ದ ಶಿವಾಲಯಕ್ಕೆ ದಿನಾಲು ಹೋಗಿ ತಿನಾರ್ಚನೆಯನ್ನು ಮಾಡಲು 
ಪ್ರಾರಂಭಿಸುವಳು. ಆದರೆ ಇದು ಅವಳೆ ತಾಯಿತಂಜೆಗಳಿಗೆ ರುಚಿಸಲಿಲ್ಲ. 
ಆದ್ದರಿಂದ ಅವರು ಅವಳು ಅಲ್ಲಿಗೆ ಹೋಗುನದನ್ನು ಪೂರ್ಣವಾಗಿ ನಿಲ್ಲಿಸಿ 
ಬಿಟ್ಟಿರು. ಆಗ ಅವಳು ಅತ್ಯಂತ ಖಿನ್ನಮನಸ್ಕಳಾಗಿ ಪರಮಾತ್ಮನಿಗೆ 
ಎಲೋ ಶಿವನೇ ಹರನೇ, ನನ್ನ ತಾಯಿತಂದೆಗಳು ನಿನ್ನ ಪೂಜೆಯನ್ನು 
ಮಾಡಗೊಡುವದಿಲ್ಲ. ಇನ್ನು ಮೇಲೆ ನಿನ್ನನ್ನು ಧ್ಯಾನಿಸುವದೇ ನನ್ನ 
ಸೂಜೆಯಾಯಿತು. ಅದನ್ನು ಸ್ವೀಕರಿಸು ಎಂದು ಬೇಡಿಕೊಂಡು ಅವಳು 
ಗುಪ್ತಭಕ್ತಳಾಗಿ ಪರಮಾತ್ಮನ ಧ್ಯಾನ ಮಾಡುತ್ತ ಮನೆಯಲ್ಲಿಯೇ ಇರಹ 
ಕ್ರಿದಳು. 

ಹೀಗಿರುತ್ತಿರಲು ಅವಳಿಗೆ ಯೌನ್ನನವು ಪ್ರಾಪ್ತವಾಯಿತು. ಆಗ ಅವಳ 
ತ:ಯಿ ತಂದೆಗಳು ತಮ್ಮ ಸೋದರಳಿಯನಾದ ಜಿನಸೇನಸೆಟ್ಟಗೆ ಅವಳನ್ನು 
ಕೊಟ್ಟು ಲಗ್ನ ಮಾಡಬೇಕೆಂದು ಬಯಸಿದರು. ಆದರೆ ತಿಲಕವೈಯು ಜೈನನನ್ನು 
ತಾನು ಲಗ್ಗನಾಗುವದಿಲ್ಲಿಂದು ಎಷ್ಟು ಹೇಳಿದರೂ ಅನರು ಕೇಳಲಿಲ್ಲ. 
ಅವರು ಒಬ್ಬ ಜೈನನಿಗೆ ಬಲಾತ್ಕಾರದಿಂದ ಲಗ್ನ ಮಾಡಿದರು. 

ಲಗ್ನವಾದ ಬಳಿಕ ಜಿನಸೇನಸೆಟ್ಟಿಯು ತಿಲಕವೈಯನ್ನು ಕರೆದುಕೊಂಡು 
ತನ್ನ ನಿಟ್ಟಣದವರೊಡನೆ ತನ್ನ ಗ್ರಾಮಕ್ಕೆ ಹೊರಟನು, ಆದರೆ 'ತಿಲಕವೈಗೆ 
ಆಗ ಎಷ್ಟು ಮಾತ್ರವೂ ಸಮಾಧಾನನರಲಿಲ್ಲ. ಮನಸ್ಸಿನಲ್ಲಿಯೇ ಬಹಳ 


ಆಗಿ 


ನೊಂದುಕೊಂಡು ಹೆಲುಬುತ್ತಿದ್ದಳು. ಹೀಗಿರುವಲ್ಲಿ ನಿಬ್ಬಣಿಗರು ಊರಿಗೆ 
ಬರುತ್ತಿರುವಾಗ ತಿಲಕವ್ವೆಯು ಮಧ್ಯ ದಾರಿಯಲ್ಲಿ ಒಂದು ಶಿವಾಲಯನಿರು 
ವದನ್ನು ಕಂಡು ಯಾರಿಗೂ ತಿಳಿಯದಂತೆ ಅಲ್ಲಿಗೆ ಹೋಗಿ ಅಲ್ಲಿದ್ದ ಲಿಂಗ 
ವನ್ನು ಗಟ್ಟಿಯಾಗಿ ಅವುಚಿಕೊಂಡು-- ಶಿವನೇ, ಹರನೇ, ಶಿವಭಕ್ತ ಕುಲ 
ದೀಸಕನೇ, ನನ್ನ ಈ ಹೆಣ್ಣು ಜನ್ಮವನ್ನು ಬಿಡಿಸು. ನನ್ನನ್ನು ರಕ್ಷಿಸು» 
ರಕ್ಷಿಸು, ಎಂದು ಮೊರೆ ಇಡಹತ್ತಿದಳು. ಆದರೆ ಅಷ್ಟರ ನಿಬ್ಬಣೆಗರು ಅವಳು 
ತಮ್ಮ ಕೂಡ ಇಲ್ಲದ್ದನ್ನು ಕಂಡು ಅವರು ಅವಳನ್ನು ಹುಡುಕುತ್ತ ಬರಲು 
ಅವಳು ಶಿವಾಲಯಕ್ಕೆ ಹೋಗಿರುವಳೆಂಬುದು ಅವರಿಗೆ ತಿಳಿಯಿತು. ಇದು 
ಜಿನಸೇನನಿಗೆ ಗೊತ್ತಾಗಲು ಅವನು ಅತ್ಯಂತ ಕ್ರೋಧಾನಿಷ್ಟನಾಗಿ ಒಂದು 
ತೀಕ್ಷ್ಣವಾದ ಅಲಗನ್ನು ತೆಗೆದುಕೊಂಡು ದೇವಾಲಯನನ್ನು ಪ್ರವೇಶಿಸಿ 
ದನು. ಆಗ ಆ ದೀನ ಅಬಲೆಯು ಅವನ ಆ ಭೀಕರ ಸ್ವರೂಪವನ್ನು ಕಂಡು 
ಅನನು ತನ್ನನ್ನು ಕೊಂನುಹಾಕಲು ಬಂದಿರುವನೆಂಬುದನ್ನು ತಿಳಿದವಳಾಗಿ 
ಭಯಭೀತಳಾಗಿ ಲಿಂಗವನ್ನು ಮತ್ತಿಷ್ಟು ಗಟ್ಟಿಯಾಗಿ ಅಪ್ಪಿಕೊಂಡು ಆಕ್ರೋಶ 
ಮಾಡಹತ್ತಿದಳು. ಅನಳ ಆಕ್ರೋಕವು ಪರಮಾತ್ಮನಿಗೆ ಅರಿಕೆಯಾಯಿತೆಂದು 
ತೋರುತ್ತದೆ. ಆಗ ಒಂದು ಅದ್ಭುತವಾಯಿತು. ಅವಳು ಬೇಡಿಕೊಳ್ಳು 
ತ್ತಿದ್ದಂತೆ ಅವಳಿಗೆ ಹೆಣ್ಣು ರೂಸು ಹೋಗಿ ಗಂಡು ರೂಪಾಯಿತು. ಆ ರೂನ 
ವನ್ನು ಕಂಡಾಕ್ಷಣನೇ ಅವಳ ಗಂಡನು ಹಿಂಜರಿದನು. ಸಮೀಪಕ್ಕೆ ಬಂದಿದ್ದ 
ನಿಬ್ಬಣಿಗರೆಲ್ಲರೂ ಚಕಿತರಾದರು. ಅವರು ತಿಲಕವ್ವೈಯು ಮಹಾ ಶಿವಶರ 
ಚಿಯು, ಅವಳು ನಿಜವಾದ ಭಕ್ತೆಯು, ಎಂದು ತಿಳಿದನರಾಗಿ ಅವರು 
ಶಿನಲಿಂಗಡೆದುರಿನಲ್ಲಿ ಸೊಡಮಟ್ಟರು ಮತ್ತು ಶಿವನನ್ನು ಭಜಿಸಹತ್ತಿದರು. 
ಜೀಕಸೇನೂಗೆ ಪಶ್ಚಾತ್ರಾಪವಾಯಿತು. ಅವನು ಕೇವಲ ಶಿವಭಕ್ತಿಯುಳ್ಳ 
ವನಾದನು. ಆಗ ಅವನು ತನ್ನ ಪತ್ನ್ನಿಯಿಂದಲೇ ಸಂಸ್ಕಾರೆ ಪೂರ್ವಕ 
ವಾಗಿ ಮಂತ್ರೋಪದೇಶವನ್ನು ಹೊಂದಿ ವೀರಶೈವ ಧರ್ಮವನ್ನು ಪಾಲಿ 
ಸುವವನಾದನು. ಮುಂದೆ ಸಿತಿಪತಿಗಳಿವ೯ರು ಶಿವಾನುಭನಿಗಳಾಗಿ ಕಾಲಾಂತ 


ರದಲ್ಲಿ ತಮ್ಮ ಲಿಂಗದಲ್ಲಿ ಬೆಕೆದರು. 


ತಿಲಕ ಸ್ವಿಯು ಬಹಳ ಹಿಂದಿನವಳು. ಅವಳೆ ಹೆಸರು ಗಣಸಹಸ್ರ 


ದಲ್ಲಿ ಬಂದಿದೆ. ಅವಳು ಹೇರೂರು ಹೆಣ್ಣೆಂದು ಬಹು ಪ್ರಸಿದ್ಧ ಗಿದ್ದು ಳೆ. 
ದೇವಿಯರ ತ್ರಿವಿದಿಯನ್ಲಿ ಅನಳ ಉಲ್ಲೇಖವಿರುತ್ತದೆ. ಅದು ಹೇಗೆಂದರೆ: 


೮೨ 


ಪುರುಷ ಭವಿಯಾಗಿರಲು | ಅವನ ಧಿಕೃರಿಸಿ 
ಹೆರನೆಂಬ ಪುರುಷನೊಡಗೂಡೆ ಪೋಗಿರ್ದ 
ವಿರತೆ ಕಿಲಕನೈ ಶರಣಾಗು ॥ 
ಹೀಗೆ ಬಸವೇಶ್ವರನ ಕಾಲದಲ್ಲಿ ಅನೇಕ ಶಿವಶರಣಿಖುರು ಉದ್ಭವಿಸಿ 
ಶಿನಾನುಭವದ ಮಹತ್ವವನ್ನು ಎಲ್ಲ ಕಡೆಗೂ ಬೀರಿದ್ದಾರೆ. 


೨೫ ಅನ್ಮುವೈ ಅಥವಾ ಬಿಜ್ಜಮಹಾದೇವಿ, 


ಮೈಸೂರು ಸೀಮೆಯಲ್ಲಿ, ಬಿಜ್ಜಾವರವೆ೨ಬ ಗ್ರಾಮವಿದೆ, ಅದು ತುಮಕೂರಿ 
ನಿಂದ ಈಶಾನ್ಯಕ್ಕೆ ೨೮ ಮೈಲುಗಳ ಮೇಲೆ ಇದೆ. ಅಲ್ಲಿ ಶಂಕರನೆಂಬ 
ಶಿವಬ್ರಾ ಹೈಣನು ವಾಸಿಸುತ್ತಿದ್ದನು. ಅವನ ಹೆಂಡತಿಯ ಹೆಸರು ಭಾಗೀರಥಿ ಮು. 
ಅವರಿಗೆ ಅನ್ಮುವ್ರ ಎಂಬ ಮಗಳು ಹುಟ್ಟಿದಳು. ಅವಳು ಮನೆಯಲ್ಲಿ 
ಯಾವಾಗಲೂ ನಡೆಯುತ್ತಿದ್ದ ಶಿವಗೋಷ್ಠಿಗಳನ್ನೂ ಹೆಸನ ಕಥನಗಳನ್ನೂ 
ಲಕ್ಷಪೂರ್ವಕವಾಗಿ ಕೇಳುವಳು. ಶಿವಾಲಯಕ್ಕೆ ತಕ್ಪದೆ ಹೋಗುವಳು. 
ಇದರಿಂದ ಅವಳಲ್ಲಿ ಶಿವಭಕ್ತಿಯು ದಿನೇ ದಿನೇ ಹೆಚ್ಚುತ್ತ ಹೋಯಿತು. 

ಅಮ್ಮವೈಯು ಯೌವ್ವನಸ್ಥ ಳಾದ ಬಳಿಕ್ಕ ಅವಳ ಸೋದರಕ್ತೆಯು 
ತನ್ನ ಮಗನಿಗೆ ಅವಳನ್ನು ಕೊಟ್ಟು ಲಗ್ಗೆ ಮಾಡಬೇಕೆಂದು ತಂದೆಗೆ 
ಕೇಳಲು ಅವನು ನನ್ನ ಮೆಗಳು ಲಿಂಗಪೂಜೆಯನ್ನಲ್ಲದೆ ಮತ್ತೊಂದನ್ನರಿ 
ಯಳು. ನಿನ್ನ ಮಗನು ಅನ್ಯದೈವ ಸೂಜಕನು ಅದುಕಾರಣ ನಿನ್ನ 
ಮಗನಿಗೆ ಅವಳನ್ನು ಕೊಡಲಾರಿನೆನಲು, ಸೋದರತ್ತೆಯು-- ನಾವು ಕುಲ 
ಹೀನರೆ2ದು. ನೀನು ಕೊಡಲೊಲ್ಲೆಯೋ ಏನು? ಹೀಗಾದರೆ ನಾನು 
ಇಲ್ಲಿಯೇ ಪ್ರಾಣ ಬಿಡುವೆನು ಎಂಸೆನ್ನಲು,, ತಂಸೆಯು ಮಗಳೆ ಪುಣ್ಯ 
ವಿದ್ಧ ಂತೆ ಆಗಲಿ, ಎಂದು ಅವಳನ್ನು ಅಪಳ ಮಗಳಿಗೆ ಕೊಟ್ಟು ಲಗ್ನ 
ಮಾಡಿದನು. 

ಆದರೆ ಲಗ್ನವಾದ ಬಳಿಕ ಒಂದು ತಿಂಗಳಲ್ಲಿಯೇ ಅಮ್ಮವ್ವೈಯ ಗಂಡನು 
ಮೃತಪಟ್ಟಿನು. ಅಮೇಲೆ ಸ್ವಲ್ಪ ದಿವಸಗಳಲ್ಲಿ ಅವಳೆ ತಾಯಿತಂಜಿಗಳೂ 
ಕೂಡ ಸತ್ತುಹೋದರು. ಹೀಗೆ ಅಮ್ಮವ್ರೈಯು ಅನಾಧಳಾದಳು. ಆಗ 


೮೩ 


ಅವಳು ವೀರಶೈವ ದೀಕ್ಷೆಯನ್ನು ಹೊಂದಿ, ಶಿವಾನುಭವದ ನಡೆಯಂತೆ ನಡೆ 
ಯಂತ್ರ ನೂಲುವ ಕಾಯಕವನ್ನು ಕೈಕೊಂಡಳು. ಅವಳು ಹತ್ತಿಯನ್ನು 
ಹಿಂಜಿ ನೂತು ತನ್ನ ಉಪಜಿವನವನ್ನು ಸಾಗಿಸಹೆತ್ತಿದಳು. ಅದರಲ್ಲಿ ತನಗೆ 
ಉಳಿದದ್ದನ್ನು ದಾಸೋಹ ಕಾರ್ಯಗಳಿಗೆ ವಿನಿಯೋಗಿಸುವಳು, 

ಹೀಗಿರಲು ಒಂದುದಿನ ಒಬ್ಬ ಚರಮೂರ್ತಿಯು ಆಕೆಯ ಮನೆಗೆ 
ಬರಲು ಅವಳು ಅವನನ್ನು ಸತ್ಕರಿಸಿ ನೀವಾರೆಂದು ಕೇಳಲು ನಾವು ಶಿವನ 
ಭಕ್ತರು, ದೇಶಾಂತರಿಗಳು, ಎಂದು ಹೇಳಿದನು. ಅದಕ್ಕೆ ಅಮ್ಮವೈಯು 
ಶಿವನೆಂತಿರುವನೆಂದು ಕೇಳಲ್ಲು ಆ ಚರಮೂರ್ತಿಯು-- ಶಿವನು ಅಗ್ನಿನೇತ್ರ 
ವುಳ್ಳ ವನು, ಅವನು ಜಟಾಧಾರಿಯು, ಅವನ ಜಟೆಯಲ್ಲಿ ಗಂಗೆ ಇದ್ದಾಳೆ. 
ಸರ್ವಾಂಗದಲ್ಲಿ ಭಸ್ಮ, ಉಡುಪು ಹುಲಿಡೊಗಲು, ಅವನು ಹೊಡೆಯು 
ವದು ಗಜ ಚರ್ಮ, ಸ್ಮಶಾನವಾಸಿಯು, ಸರ್ಪಾಭರಣನು, ಉರದಲ್ಲಿ ಶಿರೋ 
ಮಾಲೆ, ಅವನಿಗೆ ತಂದೆತಾಯಿಗಳಿಲ್ಲ. ಆದರೆ ಜಗತ್ತಿಗೆ ತಾನೇ ತಂದೆ 
ತಾಯಿಯಾಗಿದ್ದಾನೆ. ಅವನಿಗೆ ಬಂಧು ಬಳಗವಿಲ್ಲ. ಆದರೆ ಜಗತ್ತಿಗೆ ತಾನೇ 
ಬಂಧುವು, ಎಂದು ಶಿವನ ಸ್ವರೂನವನ್ನು ವಿಸ್ತಾರವಾಗಿ ಬಣ್ಣಿಸಿ ಹೇಳಿ 
ದನು. ಆದರೆ ಅವನು ಹೇಳಿದ್ದರಲ್ಲಿ ಶಿವನಿಗೆ ತಂಡೆತಾಯಿಗಳಿಲ್ಲ ಅವನಿಗೆ 
ಬಂಧುಬಳಗವಿಲ್ಲ ಎಂದು ಹೇಳಿದ್ದು ಮಾತ್ರ ಅವಳ ಮರ್ಮಕ್ಕೆ ತಾಕಿತು. 
ಅವಳು--ಶಿವನಿಗೆ ತಾಯಿ ಇಲ್ಲವೇ ಎಂದು ಕೇಳಲು, ಆ ಚರಮೂರ್ತಿಯ 
ಅವನಿಗೆ ತಾಯಿ ಇಲ್ಲ. ಇದು ಅವನಿಗೆ ಸಹಜವಾದುದು, ಎಂಡೆನ್ನಲು, 
ಅಮ್ಮನ್ವೆಯು ಆಗೆ ಸುಮ್ಮನಾಗಿ ಚರಮೂರ್ತಿಯನ್ನು ಚನ್ನಾಗಿ ಉನಚ 
ರಿಸಿ ಅವನನ್ನು ಕಳಿಸಿಕೊಟ್ಟಿಳು. 


ಅವನು ಹೋದಬಳಿಕ ಅಮ್ಮನೈಯು ಚಿಂಶಾಕ್ರಾಂತಳಾಗಿ ತನ್ನೆ 
ಯೇ ಶಿವನಿಗೆ ಯಾರೂ ಸಮೀಪದನರು ಇಲ್ಲವೇ? ಅವನಿಗೆ ತಾಯಿ 
ಇಲ್ಲವೇ? ತಾಯಿ ಇದ್ದರಿ ಅವನ ತಲೆ ಹೀಗೆ ಜಡೆಗಟ್ಟುವದೇ? ಅವನು 
ಚರ್ಮಷನ್ನು ಹೊದೆಯಗೊಡುವಳೆ( ? ಸ್ಮಶಾನದಲ್ಲಿ ಇರಗೊಡುವಳೇ? 
ಅಕಟಕಟಾ, ಶಿವನಿಗಾರೂ ಇಲ್ಲವೇ? ಎಂದು ಚಿಂತೆ ಮಾಡುತ್ತ ನಿದ್ರಿ 
ಹೋದಳು. 

ಅವಳು ನಿದ್ರೆಹೋದಾಗ ಅವಳ ಸ್ವಸ್ನದಲ್ಲಿ ಶಿವನು ಜಂಗಮ ರೂಸಾಗಿ 
ಬಂದು--ಎಲೋ ಭಕ್ತೆಯೇ, ನೀನು ಚಿಂತೆ ಮಾಡಬೇಡ. ಈ ಊರ ಸಮೀ 


೮೪ 


ಪದಲ್ಲಿ ಒಂದು ಅರಣ್ಯವಿದೆ. ಅಲ್ಲಿ ನಾನು ತೊಟ್ಟಿ ಲಲ್ಲಿ ಶಿಶುನಾಗಿರುತ್ತೇನೆ. 
ಉದಯದಲ್ಲೆದ್ದು ನನ್ನನ್ನು ಅಲ್ಲಿ ಕಾಣು, ಎಂದು ಹೇಳಿ ಅಂತರ್ಧಾನನಾದನು. 
ಆಗ ಅವಳು ಮುಂಜಾವಿನಲ್ಲಿ ಎಚ್ಚತ್ತು ಶಿವನನ್ನು ಹುಡುಕುತ್ತ ಅರಣ್ಯಕ್ಕೆ 
ಹೊರಟಓಳು. ಅರಣ್ಯದಲ್ಲಿ ಅವಳು ಅಲೆ ದಾಡ;ವಾಗ ಅವಳಿಗೆ ಶಿವಧ್ಯಾನನೇ 
ಧ್ಯಾನವು. ಶಿವನನ್ನು ಶಿಶುವಾಗಿ ನಾನು ಯಾವಾಗ್ಗೆ ಕಂಡೇನು, ಅವನನ್ನು 
ನಾನು ಎಂದು ಸ: ಹೇನು, ಎಂದು ಆತುರಪಡುತ್ತ ಅವಳು ಶಿವನನ್ನು 
ಹುಡುಕುತ್ತ ಹೆಣರಟಳು. ಮಾರ್ಗದಲ್ಲಿ ಒಂದು ಎರಳೆಯ ಮರಿಯು ತಾಯ 
ಕೂಡ ಹೋಗುವದನ್ನು ಕಂಡು ಅವಳು- ಶಿವನೇ ನೀನೆನಗೆ ಮಕ್ಕಳನ್ನು ಕೊಡ 
ಲಿಲ್ಲ. ಈ ಎರಳೆಯ ಬಾಳುವೆಯಕಿಂತ ನನ್ನ ಬಾಳುವೆ ಕಡೆಯದಾಯಿತಲ್ಲಾ, 
ಎಂದು ನುಡಿಯುತ್ತ ಮುಂದೆ ಹೋಗಲ್ಕು ಅಲ್ಲಿ. ಒಂದು ಮರದ ಮೇಲೆ 
ಒಂದು ಕಸಿಯು ತನ್ನ ಮರಿಯನ್ನು ಅವುಚೆ ಕೊಂಡು ಕುಳಿತದ್ದನ್ನು ಕಂಡು-ಸರ 
ಮಾತ್ಮನೆ ಇವುಗಳಿಗೆಲ್ಲ ಮಕ್ಕಳನ್ನು ನೀನು ಕೊಟ್ಟಿ. ನೀನು ನನಗೆ ಕೊಡಲಿಲ್ಲ. 
ಈ ಕಪಿಯಕಿಂತಲೂ ನಾನು ಕನಿಷ್ಕಳಾದೆನಲ್ಲ, ಎಂದು ಹೆಬುಬುತ್ತ ಶಿವನನ್ನು 
ಹ.ಡುಕುತ್ತ ಅರಣ್ಯ ಮಧ್ಯದಲ್ಲಿ ಸಂಚರಿಸಹೆತ್ತಿದಳು. ಹೀಗೆ ಅವಳು 
ಸಂಚರಿಸುತ್ತಿರುವಾಗ ಶಿವನು ತೊಟ್ಟಿಲನ್ಲಿ ಶಿಶುವಾಗಿ ಮಲಗಿದ್ದ ಸ್ಥಳಕ್ಕೆ 
ಒಂದಳು. ಮತ್ತು ಅಲ್ಲಿ ಶಿನನನ್ನು ಕಂಡಳು. ಶಿಶುವನ್ನು ನೋಡಿದ 
ಕೂಡಲೇ ಅವಳಿಗೆ ಪ್ರೇಮವು ಉಕ್ಕೇರಿತು. ಶಿಶುವನ್ನು ಎತ್ತಿಕೊಂಡು 
ಮುದ್ದಾಡಿದಳು. 

ಆ ಶಿಶುವು ಮಲಗಿದ್ದ ತೊಟ್ಟಿಲವು ಆಗಾಧವಾದ ನ್ಹಿ. ಆ ಶಿಶುನಿಗೆ 
ನಿರಾಕಾರವಾದ ಬಯಲೇ ಅದರ ತೊಟ್ಟಿ ಲು, ಶಿ೭ನ ಜಡೆಗಳು ಅದಕ್ಕೆ 
ಪಟ್ಟಾವಳಿಯು. ತಿನಾಗಮುಗಳೇ ತೊಟ್ಟಿಲು ಹೆಗ್ಗೆ ಗಳು ಚಂದ್ರಮನು 
ಅರಳೆಲೆ, ಪಣೆಗಣ್ಣು ಕಸ್ಕೂರಿಯ ತಿಲಕ, ಫಣಿಕುಂಡಲಗಳು ಮಾಗು 
ಯ್ಗಳು, ನಾಗ ಕಂಕಣವು ಕೈಕಡಗವು, ಪಾಡ ನಲ್ಲಿದ್ದ ಫಣಿಗಳು ಅದಕ್ಕೆ 
ಕಾಲಗಡಗಗಳು, ಬ್ರಹ್ಮನ ತಲೆ ಮುದ್ರೆಯು:ಗುರು ಗಜ ಚರ್ತುವು ಶಿಶು 
ನಿಗೆ ಹೆಸರು ಹೊದಿಕೆ, ಆದಿ ಆಧಾರವು ಅದಕ್ಕೆ ಉಡಿದಾರ, ಹೀಗೆ 
ಶಿವನು ಶಿಶುವಿನ ವೇಸಧಾರಣ ಮಾಡಿಕೊಂಡು ತೊಟ್ಟಿಲಲ್ಲಿ ಕುಳಿತುಕೊಂಡು 
ಅರಣ್ಯ ಮಧ್ಯದಲ್ಲಿ ತನ್ನ ತಾನೇ ತೊಗಿಕೊಳ್ಳುತ್ತ ಕುಳಿತದ್ದನ್ನು ನೋಡಿ 
ದಳು. (೧) ಅಂಥ ಶಿಶುವನ್ನು ಅಮ್ಮವ್ರೆಯು ನೋಡಿದ ಕೂಡಲೆ ಅವಳಲ್ಲಿ 


(೧) ಇದು ಹರಿಹೆರ ಮಹಾ ಕನಿಯ ವರ್ಣನೆ. 





೮೫ 


ಪ್ರೇಮವು ಉಕ್ಕೇರಿತು. ಅದನ್ನು ಅವಳು ಎತ್ತಿಕೊಂಡು ಮನೆಗೆ ಬಂದು 
ಮನೆಯ ತೊಲೆಗೆ ಒಂದು ತೊಟ್ಟಿಲನ್ನು ಕಟ್ಟಿ ಅದರನ್ಲಿಟ್ಟು ಅದನ್ನು 
ಜೋಕೆ ಮಾಡಲು ಆರಂಭಿಸಿದಳು. 


ಅವಳು ಆ ಕೂಸಿಗೆ ನಾಗೇಕನೆಂಬ ಹೆಸರನ್ನಿಟ್ಟಳು. ಮತ್ತು ಅದಕ್ಕೆ 
ಬಾರ್ಯೋಸಚಾರಗಳನ್ನು ಮಾಡ ಹತ್ತಿದಳು. ಆ ಶಿಶುವು ತನ್ನ ಹೊಟ್ಟೆಯ 
ಕೂಸು ಎಂದು ತಿಳಿದು ಅದಕ್ಕೆ ಮೊಲೆಯೂಡಿಸುವಳು. ಆಡಿಸುವಳು, 
ಮುದ್ದಿ ಕ್ಳುವಳು, ಜೋಗುಳವಾಡುವಳು. ಜೋಗುಳವಾಡುವಲ್ಲಿ ಸುಕೃತಂ 
ತ್ಮನೇ ಜೋ ಜೋ, ಅನಾಭನಾಫನೇ ಜೋ ಜೋ, ಮೂದೇವರ ಪಿತನೇ 
ಜೋ ಜೋ ಎಂದು ಶಿವನನ್ನು ಕುರಿತು ಹಾಡುವಳು. ಹೀಗೆ ಆ ಶಿಶುನಿನ 
ಮೇಲೆ ಅವಳಿಗಾದ ಅಕ್ಕರಕಿಗೆ ಎಣೆ ಇಲ್ಲ. 


ಹೀಗಿರುವಲ್ಲಿ ಪರಮಾತ್ಮನು ಆಕೆಯ ಮನಕ್ಸನ್ನು ಪೇಕ್ಷಿಕಬೇಕೆಂದು 


ಒಂದು ದಿವಸ ಮೊಲೆಯ ನ್ನುಣ್ಣ ವದನ್ನು ಬಿಟ್ಟನು. ಅವನ ಎದೆ ಹೊಟ್ಟೆ 
ಯುಬ್ಬಿ ಕೊಂಡು ಮುಖ ಬೆಕೆತುಕೊಂಡು ಅತ್ಯಂತ ಕಸವಿಸಿಪಡಹತ್ತಿದನು. 


ಅಮ್ಮೆವೈಯು ಅದನ್ನು ನೋಡಿ ಹೌಹಾರಿದಳು. ಅನೇಕ ಉಪಚಾ:ಗ 
ಳನ್ನು ಮಾಡಿದಳು, ಆದರೆ ಯಾವುದರಿಂದಲೂ ಪ್ರಯೋಜನವಾಗಲಿಲ್ಲ. 
ಕೂಸಿನ ಬೇನೆಯು ಹೆಚ್ಚುತ್ತ ಹೋಯಿತು. ಆಗ ಅಮ್ಮವ್ವೈಯು ಕೂಸಿನ 
ಮರಣವನ್ನು ನೋಡಲಾರನೆಂದ: ಅದಕ್ಕೂ ಮೊದಲು ತಾನು ಸಾಯಬೇ 
ಕೆಂದು ಬಖುಸಿ ತನ್ನ ಕತ್ತನ್ನು ಕತ್ತರಿಸಿಕೊಳ್ಳುವಾಗ ಶಿವನು ಮೆಚ್ಚಿ 
ಪಂಚಮುಖ, ದಶಭುಜ, ನಾಗಕಂಕಣ, ಜಟಾಭಾರಿಯಾಗಿ ತೊಟ್ಟಿ ಲಕ್ಷ್ಮಿಯೇ 
ಪ್ರತ್ಯಕ್ಷನಾಗಿ ಕಾಣಿಸಿಕೊಂಡನು. ಅವನನ್ನು ಅಮ್ಮವ್ವೈಯ. ಕಂಡು ಅತ್ಯಂತ 
ಹಲಸಿತಳಾಗಿ ಅವನಿಗೆ ಪೊಡಮಡಲು ಪರಮಾತ್ಮನು ಅವಳಗೆ ನಿನಗೇನು 
ಬೇಕು ಬೇಡು ಎನಲು, ಅಮ್ಮವ್ರೆಯು ನನಗೇನುಬೇಡ, ನೀನು ನಿರೋಗಿ 
ಯಾಗುವದು ನನಗೆ ಬೇಕ್ಕು. ನೀನು ಶಃಶ್ವತ ತನುವಾಗಿರುವದು ಬೇಕು. 
ನಿನ್ನಿಂದ ಬೇಡುವದು ಇದೊಂದೇ ವರವು. ಇಷ್ಟೇ ನನಗೆ ಸಾಕ್ಕು ಎಂದು 
ನುಡಿದಳು. ಆಗ ನರಮಾತ್ಮನು ನಕ್ಕು- ಎಲ್‌ ತಾಯೇ, ನಿನ್ನಂಥ ತಾಯ 
ಗಳು ನನಗೆ ಇರಲು ವ್ಯಾಧಿಗಳು ನನಗೇನು ಮಾಡುವವು? ನಾನು 
ನಿತ್ಯನಾಗಿದ್ದೇನೆ. ನಾನು ಕ್ಷೇನುವಾಗಿರುವೆನು. ಆದರೆ ಇನ್ನುಮೇಲೆ ನಿನಗೊ 


೮೬ 


ನಿಶ್ಯತ್ವವು ಪ್ರಾಪ್ತವಾಗಲಿ ಎಂದು ನುಡಿದು, ಅಲ್ಲಿಯೇ ಅಂತರ್ಧಾನನಾದನು. 
ಆಮೇಲೆ ಅಮ್ಮವ್ವೇಯ.೨ ತನ್ನ ಲಿಂಗದಲ್ಲಿ ನಿನೋದಿಸುತ್ತ ಕೆಲಕಾಲದ ಮೇಲೆ 
ಬಿಜ್ಜಾವರದಲ್ಲಿಯೇ ಸಮಾಧಿಯನ್ನು ಹೊಂದಿದಳು. 
ಅಮ್ಮನ್ವೆಗೆ ಬಿಜ್ಜಾಂಬೈ ಬಿಜ್ಜಮಹಾದೇವಿ ಎಂಬ ಬೇಕೆ ಹೆಸರುಗ 
೪ವೆ. ಬಿಜ್ಜಾಂಬೆ ಇದು ಆಕೆಯ ಹುಟ್ಟಿ ದಾಗಿನ ಹೆಸರು. ಅವಳು ಪ್ರಸಿ 
ಗೃಳಾದ ಬಳಿಕ "ಅಮ್ಮವ್ವೆ' ಎಂದು ಜನರಲ್ಲಿ ಸಾರ್ಥಕ ನಾಮವನ್ನು ಸಡೆ 
ದಳೆಂದು ತೋರುತ್ತದೆ. ಅನ್ಮನೈಯು ಅಥವಾ ಬಿಜ್ಜಮಹಾದೇವಿಯ್ಯ 
ವಿ ಶೈವ ಶಿವಶರಣ ಶರಣಿಯರಲ್ಲಿ ಬಹು ಪ್ರಖ್ಯಾತಳಾಗಿದ್ದಾಳೆ. ಗಣ 
ಸಹಸ್ರದಲ್ಲಿ ಅವಳ ಹೆಸರು ಒಂದಿದೆ. ದೇವಿಯರ ಶ್ರಿವಿದಿಯಲ್ಲಿ ಅವಳ 
ವರ್ಣನೆ ಇರುವದು ಹೇಗೆಂದರಿ- 
ಮಾಯಾ ವಿರಹಿತನಿಗೆ | ತಾಯಿ ತಾನಿಲ್ಲೆಂದು 
ಒಯ್ಯಾರದಿಂದ ಮೊಲೆಯೂಡಿ ಸಲಹಿರ್ದ 
ತಾಯಿ ಅಮ್ಮನೆ ಶರಣಾಗು Il 
ಬಿಜ್ಜಾವುರ ಗ್ರಾಮದ ಹೆಸರಾನರೂ ಬಿಜ್ಜವ್ವೆ ಈ ಹೆಸರಿನಿಂದಲೇ 
ಬಂದಿರಬಹುದೆಂದು ತೋರುತ್ತದೆ. 


೮೭ 


೨೬ ಸಿಟ್ಟವ್ವೆ 


ಕರಿಕಾಲ ಜೋಳನೆಂಬ ಚೋಳರಾಜನು ಕಾಂಚೀ ಸಟ್ಟಣದಲ್ಲಿ 
ರಾಜ್ಯವಾಳುತ್ತಿದ್ದನು. ಅವನು ಕ್ರಿ.ಶ. ೧೦೭೦ ರಿಂದ ೧೧೨೦ರ ವರೆಗೆ 
ಬಹು ಫನತೆಯಿಂದ ರಾಜ್ಯವಾಳಿದರು. ಅವನ ರಾಜ್ಯದಲ್ಲಿ ಮುದುಗೊಂಡೆ 
ಎಂಬ ಗ್ರಾಮನಿದ್ದು ಅಲ್ಲಿ ಪಿಟ್ಟವ್ವೈ ಎಂಬ ಹೆಸರಿನ ಶಿನಶರಣಿಯು ವಾಸ 
ಮಾಡುತ್ತಿದ್ದಳು. ಅವಳು ಲಿಂಗಾನುಭವಿಯು, ಶಿವಶರಣರ ನಡೆಯಂತೆ 
ನಡೆಯುವವಳು. ಅವಳು ಮುಪ್ಪಾಗುವ ವರೆಗೂ ಬಹು ಭಕ್ತಿಯಿಂದ 
ಆಚರಿಸುತ್ತ ಮುಫ್ಲ್ಸಿನಕಾ ಲದಲ್ಲಿ ಅವಳ ಪರಿಪಾಲನೆ ಮಾಡುವಂಥವರು 
ಯಾರೂ ಉಳಿಯಲಿಲ್ಲ. ಆದ್ದರಿಂದ ಅವಳು ದಿನಾಲು ದೋಸೆಗಳನ್ನು 
ಮಾಡುವ ಕಾಯಕವನ್ನು ಕೈಕೊಂಡು ಅವುಗಳನ್ನು ಮಾರಿ ಅದರಿಂದ ಬಂದ 
ಹಣದಿಂದ. ತಾನು ಉಪಜೀವಿಸುತ್ತ, ಉಳಿದದ್ದನ್ನು ಗುರುಲಿಂಗ ಜಂಗಮ 
ದಾಸೋಹಕ್ಕೆ ಅರ್ಪಿಸುತ್ತ ಬಂದಳು. 


ಕರಿಕಾಲ ಜೋಳನು ತನ್ನ ರಾಜ್ಯದಲ್ಲಿ ತನ್ನ ತಾಯಿಯ ಸ್ಮರಣಾರ್ಥ 
ವಾಗಿ ನದಿಗೆ ಒಂದು ಬಹು ಬಲವಾದ ಮತ್ತು ವಿಸ್ತಾರವಾದ ಕಟ್ಟಿಯನ್ನು 
ಕಟ್ಟ ನದಿಯ ನೀರು ಹೊಲಗಳಲ್ಲಿ ಹಾಯ್ದು ಬರುವಂತೆ ಮಾಡಿದ್ದನು. 
ಅದರೆ ಒಂದು ದಿವಸ ವಿಪರೀತ ಮಳೆಯಾಗಲು ಕೆರೆಯ ಕಟ್ಟೆಯು ಒಡೆದು 
ಹೋಯಿತು. ಆಗ ಚೋಳರಾಜನು ತನ್ನ ರಾಜ್ಯದಲ್ಲಿ ಬಹುಜನರನ್ನು 
ಬಿಟ್ಟಿಯಾಗಿ *ಡಿದು ಅವರಿಂದ ಮಣ್ಣು ಅಗಿಸಿ ಕಟ್ಟಿಗೆ ಆದನ್ನು ಹಾಕಿ 
ಸಲು ಪ್ರಾರಂಭಿಸಿದನು. ಅನನ ರಾಜ್ಯದಲ್ಲಿ ಎಂದೆಂದು ಮಣ್ಣು ಅಗಿಯ 
ದಂಥ ಮಾಂಡಲಿಕ ರಾಜರೂ ನಿಯೋಗಿಗಳೂ ಇದ್ದರು. ಆದರೂ ಅವರನ್ನು 
ಸಹ ಬಿಡದೆ ಸರತಿಯ ಮೇಲೆ ಎಲ್ಲರಿಂದಲೂ ಮಣ್ಣನ್ನು ಅಗಿಸುತ್ತ ಬಿದ್ದು 
ಹೋದ ಕಟ್ಟಿಯ ಭಾಗವನ್ನು ತುಂಬಿಸುತ್ತ ಬಂದನು. ಅವನ ಅಜ್ಜಿಗೆ 
ವಿರುದ್ಧ ವಾಗಿ ಹೋಗಲು ಯಾರಿಗೂ ಧೈರ್ಯವಾಗಲಿಲ್ಲ. ಹೀಗಿರಲು 
ಮಣ್ಣನ್ನು ಹೊತ್ತುಹಾಕುವ ಸರತಿಯು ಹಿಟ್ಟಿವೈಗೆ ಬಂಡಿಶು. ಆಗ ರಾಜನ 
ಸೇವಕರು ಅವಳ ಮನೆಗೆ ಬಂಡು ಕಟ್ಟೆಯ ಕೆಲಸಕ್ಕೆ ಬಿಟ್ಟ ಬಾರೆಂದು 
ಅವಳಿಗೆ ಹೇಳಿದರು. ಆಗ ಅವಳು “ ಶಿವಶಿವಾ, ನಾನು ಮುಫ್ಪಿನವಳು. 
ಇದು ನನಗಾಗದು ಎನ್ನಲು ಅನರು ಮಣ್ಣ ಹೊತ್ತಲ್ಲದೆ ಕಟ್ಟೆಯ ಕೆಲಸ 
ವಾಗದು, ನಡೆ ಎಂದು ಅನಳ ಮೇಲೆ ಬಲಾತ್ಕಾರ ಮಾಡಹತ್ತಿದರು. 


ಲಲ 


ಆಗ ಅವಳು ಅಯ್ಯೋ, ಈ ಮಣ್ಣಿನ ಸೆಲಸ ನನ್ನಿಂದಾಗದು. ನಾನು 
ಬರುವದಿಲ್ಲೆಂದು ಅನ್ನಲು ಅವರು-- " ಹಾಗಿದ್ದರೆ ನಿನ್ನ ಸಲ.ವಾಗಿ ಬೇಕೊ 
ಬ್ಬನನ್ನು ನಿನ್ನ ಬದಲು ಕೊಡು ” ಎಂದು ಹೇಳಿದರು. ಅದಕ್ಕೆ ಅನಳು 
“ ಮನೆಯಲ್ಲಿರುವವಳು ನಾನೊಬ್ಬಳೇ. ನನಗೆ ಬೇರೆ ಯಾರೂ ಇಲ್ಲ”? 
ಎಂದೆನ್ನಲು ಅವರು-- “ ಹಾಗಾದರೆ ನಾವು ಬಿಡುವದಿಲ್ಲ, ನಡೆ” ಎಂದು 
ಅವಳನ್ನು ಬಲಾತ್ಕಾರದಿಂದ ತಬ್ಬಿಕೊಂಡು ಹೋಗಹತ್ತಿದರು. 


ಆಗ ಪರಮಾತ್ಮನು ಈ ಅನ್ಯಾಯವನ್ನು ನೋಡಿ ಸಟಸಲಾರದೆ 
ಒಬ್ಬ ಒಕ್ಕಲಿಗನ ವೇಷವನ್ನು ಹಾಕಿಕೊಂಡು ಗುದ್ದಲಿಯನ್ನು ಕೈಯಲ್ಲಿ 
ಹಿಡಿದುಕೊಂಡು ಬಂದು ಪಿಟ್ಟವೈೆಗೆ ಫಿನ್ನ ಬಿಟ್ಟಿಯನ್ನು ನಾನು ಮಾಡು 
ತ್ತೇನೆ. ಅದಕ್ಕೆ ನೀನು ನಿನ್ನ ಕಾಯಕದ ಹರಕು ಮುರುಕು ದೋಸೆ 
ಯನ್ನು ಕೊಡುವೆಯಾ? ಎಂದು ಕೇಳಲು ಅವಳು- ಹಾಗೆಯೇ ಆಗಲಿ 
ಎಂದೆನ್ನ ಲು ಅವನು ಆ ರಾಜ ಸೇವಳರೊಡನೆ ಕೆಕಿಗೆ ಬಂದು ಮಣ್ಣ ನ್ನ್ನ 
ಅಗಿಯುತ್ತ ಅದನ್ನು ಪಿಟ್ಟನ್ಹೈಯ ಸಲುವಾಗಿ ಕಟ್ಟೆಗೆ ಹಾಕಹತ್ತಿ ದನು. 


ಶಿವನು ಮಣ್ಣನ್ನು ಅಗಿಯುವಾಗ ಎಲ್ಲರಕ್ಕಿಂತಲೂ ಹೆಚ್ಚಾಗಿ ಕೆಲ 
ಸಮಾಡುತ್ತಾ ಬಂದನು. ಆದರೆ ಅವನು ಮಧ್ಯದಲ್ಲಿ ಕೆಲಸವನ್ನು ನಿಲ್ಲಿಸಿ 
ನಾನಾ ತರದ ಹಾಡುಗಾರಿಕೆಗಳನ್ನೂ ನೃತ್ಯಗಳನ್ನೂ ವಿಸರೀತವುಗಿ ಮಾಡ 
ಹೆತ್ತುವನು. ಅರಸನ ಆಳುಗಳು ಅವನು ಬಹಳ ಕೆಲಸ ಮಾಡಿದ್ದನ್ನು 
ಅಲಕ್ಷಿಸಿ ನೀನು ಇನ್ನಿಷ್ಟು ಕೆಲಸ ಮಾಡೆಂದು ಬಯ್ದು ಬೆತ್ತದಿಂದ ಅವ 
ನನ್ನು ಹೊಡೆಯ ಹತ್ತಿದರು. ಆದರ ಅಸೆ ಟ್ರುಗಳು ಅವನಿಗೆ ಹೆತ್ತದೇ 
ಅವು ಅರಸನ ಆಳುಗಳಿಗೆಯೇ ಹತ್ತಲು ಅವರು ನೋವಿನಿಂದ ಬಳಲ 
ಹತ್ತಿದರು. ಕಟ್ಟೆಯ ಮೇಲೆ ಕೆಲಸ ಮಾಡುವನರೆಲ್ಲ ಇದನ್ನು ಕೋಡಿ 
ಇದು ಬಹಳ ಸೋಜಿಗನೆಂದು ಆ ಕೆಲಸಗಾರನ ಸುತ್ತಲೂ ಗುಂಪಾಗಿ 
ನೆರೆದು ಗದ್ದಲ ಮಾಡಹೆತ್ತಿದರು. ಅಷ್ಟರಲ್ಲಿ ಕಟ್ಟೆಯಮೇಲೆ ಏನೋ 
ಗಲಾಟಿ ನಡೆದಿಸಿಂಬುದನ್ನು ಕರಿ ಕಾಲ ಚೋಳನಿಗೆ ತಿಳಿಯಲು ಅವನು 
ತನ್ನ ನಿಯೋಗಿಗಳೊಂದಿಗೆ ಕೂಡಲೇ ಅಲ್ಲಿಗೆ ಬಂದು ವಿಚಾರಿಸಲು ಒಬ 
ಮಣ್ಣು ಹೊರುನವನನ್ನು ಹೊಡೆಯಲು ಹೀಗಾಯಿತೆಂದು ಅನ್ನೂಗೆ ತಿಳಿದು 
ಬ ದಿತು. ಆಗ ರಾಜನು ಇದು ಇವನ ಕೂಟ ಅಥವಾ ಕೃತಕನಿರಬೇ 
ಕೆಂದು ತಿಳಿದು ಸೇವಕರಿಗೆ ಅನ ನನನ್ನು ಇನ್ನೊಮ್ಮೆ ಚನ್ನಾಗಿ ಹೊಡಿ 


ರ್ಳ 


ಯಿಕೆಂದು ಹೇಳಲು ಅವರು ಹಾಗೆಯೇ ಹೊಡೆಯಲು ಆ ಹೊಡಿತೆಗೆ 
ಳೆಲ್ಲ ಈ ಸಾರೆ ಅರಸನ ನಿಯೋಗಿಗಳಿಗೆಯೇ ತಾಳಿದವು. 


ಹೀಗಾಗಲು ಬೋಳ ರಾಜನು ಆಶ್ಚ್ರರ್ಗು ಬಟ್ಟು ಹೀಗೇಕಾಯಿಕಿ 
ತೇದು ಕೇಳುತ್ತಿರುವಾಗ ಆ ಒಕ್ಕಲಿಗನು ಪಿಟ್ಟಿವ್ವೈಯ ಸಲುವಾಗಿ ಕೆಲಸ 
ಮಾಡುತ್ತಿದ್ದಾನೆ.  ಇಥ ಆದ್ಭುತವಾಗ ಬೇಕಾದರೆ ಅವಳ ಸಲುವಾಗಿ 
ಪರಮಾತ್ಮನೇ ಇಲ್ಲಿಗೆ ಬಂದು ದಂಡಿಯುತ್ತಿ ಬೇಕು ಎಂದು ಅವನಿಗೆ 
ತೋರಿತು. ೮ಗ ಆವನು ಭಕ್ಕೆಂಟಾದ ಒಬ್ಬ ಮುದುಕಿಯನ್ನು ಬಿಟ್ಟಿಗೆ 
ಹಚ್ಚಿದ್ದ ಕ್ಕೋಸ್ಕರ ಹೀಗಾಯಿತು. ಹೀಗೆ ಬಿಟ್ಟೀ ಕೆಲಸ ಇಂಥವಳಿಂದ 
ತೆಗೆಡು ಕೊಳ್ಳುವದು ಬಹಳ ಜನ್ಯಾಯವಾದದ್ದು. ಇದರಲ್ಲಿ ನಾನೇ ತಪ್ಪು 
ಗಾರನು ಎಂದು ತಿಳದು ಅವನು ಅವಳಿದ್ದಲ್ಲಿಗೆ ಹೋಗಿ ಅವಳ ಕ್ಷಮೆ 
ಯನ್ನು ಬೇಡಿಕೊಂಡನು. ಒಕ್ಕಲಿಗನ ವೇಷದಲ್ಲಿ ನಿಂತಿದ್ದ ಶಿವನು ನಿಟ್ಟಿ 
ವೈಯ ಕಾಯೇದ ಭುಹಿಮೆಯನ್ನು ಚೋಳ ರಾಜನಿಗೆ ಹೇಳಿ ಅಲ್ಲಿಯೇ 
ಆಂತರ್ಧಾನನಾದನು. 


ಕರಿ ಕಾಲ ಚೋಳನು ಚಜೋಳರಾಜರಲ್ಲಿ ಬಹು ಬಲಾಢೃನು.. ಇಂ 
ಥವನ ಬಟ್ಟಿಯನ್ನು ತಿಂಸ್ಕರಿಸಿದ್ದ ಕ್ಕೋಸ್ಕರ ಮತ್ತು ಅವನನ್ನು ಕಡೆಗೆ 
ತನಗೆ ಶರಣಾಗತನನ್ನಾಗಿ ಮಾಡಿದ್ದ ಕ್ಕೋಸ್ಕರ ಪಿಟ್ಟಿವ್ವೈಯು ಶಿನಶರಣರಲ್ಲಿ 
ಬಹು ಪ್ರಸಿದ್ಧಳಾಗಿದ್ದಾಳೆ. 


ಸಿಟ್ಟ ವೈಯ ಕಾಯಕವು ಕರ್ನಾಟಕದಲ್ಲಿ ಶಿವ ಶರಣರ ಕಾಯಕವೇ 
ಇರುತ್ತದೆ. ಅವಳು ತಮಿಳು ನಾಡಿನಲ್ಲಿದ್ದರೂ ಅವಳು ಅಲ್ಲಿ ಪ್ರಸಿದ್ಧಳಾ 
ಗಿಲ್ಲ. ಅದರೆ ಕನಾಟಕದ ಶಿವಶರಣರಲ್ಲಿ ಅವಳ ಸ್ಥಾನವು ಬಹಳ ಹೆಚ್ಚಿ 
ನದಿರುತ್ತದೆ. ವೀರಶೈವ ಗ್ರೇಥಕಾರರು ಅವಳನ್ನು ಆಗಿಂದಾಗ್ಗೆ ಸ್ಮಂಸು 
ತ್ತಾರೆ. ಆದ್ಧರಿಂದ ಅವಳು ಮೊದಲು ಕರ್ನಾಟಕಸ್ಥಳದ್ದು ಹಿಂದುಗಡೆ 
ಆನೇಕ ಶಿವಶ೧ಣರಂತೆ ತಮಿಳು ದೇಶಕ್ಕೆ ಹೋಗಿ ಚೋಳ ರಾಜ್ಯದಲ್ಲಿ 
ವಾಸಿಸಿರಬಹುದೆ೦ದು ತೋರುತ್ತದೆ. 


ಕರಿ: ಕಾಲ ಜೋಳನು ಬಸವೇಶ್ವರನಕ್ಕಿಂತಲೂ ಸ್ವಲ್ಪ ಮೊದಲಿನವ 


ಫಿದ್ಧಾನೆ. ಆದ್ದರಿಂದ ನಿಟ್ಟಿವ್ರೆಯೂ ಕೂಡ ಅವನಕಿಂತ ಮೊದಲಿನವಳಾ 


೯೦ 


ಗುತ್ತಾಳೆ. ಈಕೆಯ ಹೆಸರು ಗಣಸಹೆತ್ರದಲ್ಲಿ ಬಂದಿದೆ. ಆಕೆಯನ್ನು 
ದೇವಿಯರ ತ್ರಿವಿದಿಯಲ್ಲಿ ಸ್ತುತಿಸಿರುವದು ಹೇಗೆಂದರೆ. 


ಕರಿಕಾಲ ಜೋಳನಾ | ಕೆಕಿಗೆ ಮಣ್ಣಡಕಲ್ಯೆ 
ಹರಗುಣಲಿಕ್ಕಿ ಬಿಟ್ಟಿ ಯವ್ವೆ ಮಾಡಿಸಿದ 
ಶಿನಶರಣೆ ಪಿಟ್ಟನ್ನೆ ಶರಣಾಗು. 


೨೭. ಕೋಳೂರು ಕೊಡಗೂಸು. 


ಕಲಬುರ್ಗಿ ಜಿಲ್ಲೆಯಲ್ಲಿ ಯಾದಗಿರಿ ಗ್ರಾಮನಿಸೆ. ಇನ್ಲಿಂದ ಪಶ್ಚಿಮಕ್ಕೆ 
೧೬ ಮೈಲು ಮತ್ತು ಸುರಪುರ ಗ್ರಾಮದಿಂದ ಈಶಾನ್ಯಕ್ಕೆ ೧೪ ಮೈಲು 
ದೂರದಲ್ಲಿ ಕೋಳೂರೆಂಬ ಗ್ರಾಮನಿಣಿ. ಅದಕ್ಕೆ ಈಗ ಕನ್ನೆ ಕೋಳೂರೆಂದು 
ಜನರಲ್ಲಿ ವಾಡಿಕೆಯ ಹೆಸರಿದೆ. ಇಲ್ಲಿ ಶಿನದೇವನೆಂಬ ಶಿನಭಕ್ತನಣ ಅವನ 
ಹೆಂಡತಿಯೂ ವಾಸ ಮಾಡುತ್ತಿದ್ದರು. ಅನರು ಶಿವನಲ್ಲಿ ಅತ್ಯಂತ ಭಕ್ತಿ 
ಯುಳ್ಳ ವರಾಗಿ ತಮ್ಮ ಗ್ರಮದಲ್ಲಿದ್ದ ಕಲ್ಲೇಶ್ವರ ಲಿಂಗಕ್ಕೆ ದಿನಾಲು ಕಪಿಲ 
ವರ್ಣದ ಗೋವಿನ ಹಾಲನ್ನು ಒಂದು ಬಳ್ಳ ತುಂಬ ನೈವೇದ್ಯ ನೊಡುವ 
ನೇಮವನ್ನು ಇಟ್ಟು ಕೊಂಡಿದ್ದರು. ಅನರಿಗೆ ಚನ್ನಕೃನೆಂಬ ೭ ವರುಷದ 
ಚಿಕ್ಕ ಮಗಳೊಬ್ಬಳಿದ್ದಳು- ತಾಯಿಕಂದೆಗಳು ಅವಳ ಮೇಲೆ ಅತ್ಯಂತ 
ಪ್ರೀತಿಯುಳ್ಳವರಾಗಿದ್ದೆರು. 


ಮುಂದೆ ಕೆಲವೊಂದು ದಿನಸ ತಾಯಿತುದೆಗಳು ದೇವರ ದರ್ಶನದ 
ಸಲುವಾಗಿ ಪರಊರಿಗೆ ಹೋಗುವಾಗ ಅವರು-. ಮಗಳೇ ನಾವು ಊರಿಗೆ 
ಹೋಗುತ್ತೇವೆ. ನೀನು ಹಾಲನ್ನು ಬಟ್ಟಲಲ್ಲಿ ಒಯ್ದು ಶಿವನಿಗೆ ದಿನಾಲು 
ಅರ್ಪಿಸುತ್ತಿರು ಎಂದು ಹೇಳಿಹೋದರು. ಆಗ ಚನ್ನಕ್ಕನು-- ಇಂದು ನಾನು 
ದೇವರಿಗೆ ಹಾಲನೆಕೆಯುನೆನೆಂದು ಬಲು ಹಿಗ್ಗಿ ಅವಳು ತನ್ನೆ ತಾಯಿ 
ತಂಡೆಗಳು ಮಾಡುತ್ತಿದ್ದಂತೆ ಸ್ನಾನನನ್ನು ಮಾಡಿ ಮಡಿ ಬಟ್ಟೆಯನು 
ಉಟ್ಟುಕೊಂಡು ಭಸಿತವನ್ನು ಧರಿಸಿ, ಕಿನಿಯಲ್ಲಿ ಹುವ್ವಿ ನೋಲೆಯನ್ನಿಟ್ಟು 
ಬಳ್ಳದ ತುಂಬ ಹಾಲನ್ನು ತೆಗೆದುಕೊಂಡು ಕಲ್ಲೇಶ್ವರನ ದೇವಾಲಯಕ್ಕೆ 


೯೧ 


ಹೋಗಿ ಅಲ್ಲಿ ಹಾಲನ್ನು ಡೇವರ ಮುಂದಿರಿಸಿ, ಮುಗ್ಧ ಭಕ್ತಿಯಿಂದ 
ಲಿಂಗವೇ ಹಾಲನ್ನು ತಂದಿಜ್ಜೇನೆ. ಅದನ್ನು ಸವಿಸು, ವಂದು ಬಿನ್ನವಿಸಿ 
ಕೊಂಡಳು. ಆದರೆ ಶಿವನು ಸುಮ್ಮನಿರಲು ಅವಳು ಅವನನ್ನು ರಮ್ಮಿಸ್ಕಿ 
ಬಣ್ಣಿಸಿ ಹಾಲನ್ನುಣ್ಣೆಂದು ಹೇಳಹತ್ತಿದಳು. ಆದರೆ ದೇವರು ಕುಡಿಯ 
ದಿರಲು ಅವಳು-- ಗುರು ಕಲ್ಲಿನಾಥ? ಎಂದು ಬಿನ್ನೈ ಸುತ್ತ ನಾನು ದೂರ 
ಮರೆಗೆ ನಿಲ್ಲುವೆನು. ನೀನು ಉಣ್ಣು ಎಂದು ಹೇಳಿ ಹಿಂದೆ ಸರಿದು ಅಲ್ಲಿ 
ಕೆಲಹೊತ್ತು ನಿಂತು, ತಿರಗಿ ಬಂದು ನೋಡುತ್ತಾ, ಹೀಗೆ ಅವಳು ಬಹಳ 
ವೇಳೆ ಆನೇಕ ರೀತಿಯಿಂದ ಹಾಲು ಕುಡಿ ಎಂದು ದೇವರಿಗೆ ಹೇಳಿಕೊ 
ಳ್ಳುತ್ತಾ ನಿಂತಳು. ಅದಕೆ ಹಾಲು ಇದ್ದ ಹಾಗೆಯೇ ಇರಲು ತಂದೆಯೇ 
ನೀನಾರೋಗಿಸದೆ ಇರುವ ಕಾರಣವೇನು? ಈ ಹಾಲು ನಿನಗೆ ಬೇಸರ 
ವಾಯಿತೇ? ಅಥವಾ ನಾನು ಬಾಲೆ ಎಂದು ನೀನು ಉಣಲೊಲ್ಲೆ ಯೊ? 
ನೀನು ನನಗೆ ಬೇಕು, ಬೇಡ ಎಂಬುದನ್ನು ಏಕೆ ಉಸಿರಲೊಲ್ಲೆ? ಎಂದು 
ದುಃ ಖಿಸುತ್ತ ಎಷ್ಟು ಹೇಳಿಕೊಂಡರೂ ಶಿವನು ಉಣ್ಣದಿರಲು ಆ ಬಾಲೆಯು-- 
ನೀನು ಈ ಹಾಲನ್ನು ಆರೋಗಿಸದ ಹೊರ್ತು ನಾನು ನಿನ್ನನ್ನು ಬಿಡೆನು. 
ನಾನು ಹಿಂದಕ್ಕೆ ಮನೆಗೆ ಹೋಗುವವಳಲ್ಲ. ನೀನು ಕುಡಿಯದಿದ್ದರೆ ನಾನು 
ಇಲ್ಲಿಯೇ ಸತ್ತುಬೀಳುವೆನು. ಎಂದು ನುಡಿದು ಅವಳು ತನ್ನ ತಲೆಯನ್ನು 
ಅಲ್ಲಿದ್ದ ಕಲ್ಲಿಗೆ ತಾಟಿಸಿಕೊಳ್ಳಲು ಸಿದ್ಧಳಾದಳು. ಮುಂಡೆ ಅವಳು ತನ್ನ 
ಪ್ರಾಣವನ್ನು ಕೊಡುತ್ತಿರುವಷ್ಟರಲ್ಲಿ ಪರಮಾತ್ಮನು ಪ್ರತ್ಯಕ್ಷನಾಗಿ ಅವಳ 
ಕೈಯ್ಯನ್ನು ಹಿಡಿದು ಮುಗುಳ್ನಗೆ ನಕ್ಕು ಬಾಲಿಕೆಯು ಶಂದಂಥ ಬಟ್ಟಲ 
ಹಾಲನ್ನು ಕುಡಿದುಬಿಟ್ಟ ನು. ಅದನ್ನು ಆ ಬಾಲೆಯು ನೋಡಿ ಆನಂದ 
ಬಡುತ್ತ ಮನೆಗೆ ತಿರುಗಿ ಹೋದಳು. 

ಹೀಗೆಯೇ ಅವಳು ಪ್ರತಿದಿನ ಹಾಲನ್ನು ಚನ್ನಾಗಿ ಕಾಯಿಸಿ ಗುಡಿಗೆ 
ಹೋಗಿ ಅದನ್ನು ದೇವರ ಮುಂದೆ ಇಡಲು ದೇವರು ತಪ್ಪದೆ ಅದನ್ನು 
ಕುಡಿಯುತ್ತಿದ್ದನು. ಅವನು ಕುಡಿದ ಬಳಿಕ ಚನ್ನಕ್ಕನು ಬರಿಯ ಬಟ್ಟ 
ಲನ್ನು ಮನೆಗೆ ತರುತ್ತಿದ್ದಳು. 

ಈ ಪ್ರಕಾರ ಕೆಲವು ದಿನ ಗತಿಸಲು ಊರಿಗೆ ಹೋದ ತಂಡಿತಾಯಿ 
ಗಳು ಮನೆಗೆ ತಿರುಗಿ ಬಂದರು. ಅವರು ಬರುವಾಗ ಇದಿರಿನಲ್ಲಿ ಮಗಳ್ಳ 
ದೇವಾಲಯಕ್ಕೆ ಹೋಗಿ ತಿರುಗಿ ಬರುವದನ್ನು ಕಂಡು ಅವರು ಆ ಜಟ 


೯೨ 


ಲ್ಲಿ ಹಾಲಿಲ್ಲದ್ದನ್ನು ನೋಡಿ, ತಂದೆಯು ಅವಳಿಗೆ ಈ ಬಟ್ಟ ಲನ್ಲಿ 
ಹಾಲಿಲ್ಲ, ಅದನ್ನು ನೀನು ಚಲ್ಲಿದೆಯೋ ? ಅಥವಾ ನೀನೇ ಕುಡಿದಿಯೋ ? 
ಎಂದು ಅಬ್ಬರಿಸಿ ಕೇಳಲು, ಅವಳು- ಹಾಲನ್ನು ಲಿಂಗಕ್ಕೆ ನೀಡಿದೆನು 
ಲಿಂಗವು ಕುಡಿಯಿತು ಎಂದು ಹೇಳಿದಳು. ಅದಕ್ಕೆ ಅವನು- ಕಲ್ಲು 
ಲಿಂಗವು ಎಂದಾದರೂ ಕುಡಿಯುವದುಂಟೀ ? ನೀನು ಹೇಳುವದು ಸಟಿ 
ಎಂದು ನುಡಿದು ಮರುದಿನ ಅವಳು ಅಂದದ್ದನ್ನು ಪರೀಕ್ಷಿಸಬೇಕೆಂದು 
ಯೋಚಿಸಿ ಆ ದಿನ ಸುಮ್ಮನಾದನು. 


ಮರುದಿನ ಅವನು ತನ್ನ ಮಗಳಿಗೆ ಹಾಲನ್ನು ಅಳೆಸು ಕೊಟ್ಟು 
ಗುಡಿಗೆ ಹೋಗೆಂದು ಅವಳನ್ನು ಮುಂದೆ ಕಳಿಸಿದನು. ಅನಳು ಮಂಂಸೆ 
ಹೋದಹಾಗೆ ತಾನೂ ಅವಳ ಹಿಂದೆ ಹಿಂದೆ ಹೋಗಿ ಗುಡಿಯಲ್ಲಿ ಮರೆಗೆ 
ನಿಂತು ನೋಡಹತ್ತಿದನು. ಆಗ ಕಲ್ಲಿನಾಥನು ಈ ಬಾಲಿಕೆಯ ಮುಗ್ಧ 
ಭಕ್ತಿಯನ್ನು ಜಗಕ್ಕೆ ತೋರಬೇಕೆಂದು ಬಯಸಿ ಅವಳು ಮುಂದಿಟ್ಟ 
ಹಾಲನ್ನು ಮುಟ್ಟಿಲಲ್ಲ. 


ಆಗ ತಂದೆಯು ಮುಂದೆ ಬಂದು ಘುಡುಘುಡಿಸುತ್ತ ಮಗಳಿಗೆ 
ನೀನು ನಿನ್ನೆ ಹೇಳಿದ್ದೆಲ್ಲವೂ ಸುಳ್ಳು. ಹಾಲನ್ನು ನೀನೇ ಕ.ಡಿಸೆ. ನೀನು 
ಲಿಂಗದ್ರೋಹಿ. ನಿನ್ನನ್ನು ಕಡಿದುಹಾಕುನೆನು, ಎಂದು ಅಬ್ಬರಿಸುತ್ತ ಮುಂದೆ 
ಬರಲು ಆ ಕೆನ್ನೆಯು ಭೀತಿಗೊಂಡು-- ಹಾ ಶಿವನೇ, ಹಾ! ನೀನೇ ನನಗೆ 
ಗತಿಯು, ನನ್ನನ್ನು ಕಾಯು ಎಂದ; ಒರಲುತ್ತ ಓಡಿಸೋಗುವಡ ಸಲ್ಲಿ 
ದಳು. ಅಪ್ಟರನ್ಲಿ ಶಿವನು ರೂಪುಗೊಂಡು ತನ್ನ ಅಭಯ ಹಸ್ತವನ್ನು 
ಮುಂದೆ ನೀಡಿ ತನ್ನ ಮುಂದಿದ್ದ ಬಟ್ಟಲಲ್ಲಿಯ ಹಾಲನ್ನು ಕುಡಿದು ಓಡಿ 
ಹೋಗುತ್ತಿದ್ದ ಬಾಲಿಕೆಯ ಸೆರಗನ್ನು ಹಡಿದು ಆಕೆಯನ್ನು ತನ್ನಲ್ಲಿ ಅಡಗಿಸಿ 
ಕೊಳ್ಳ ಹತ್ತಿದನು. ತಂದೆಯು ಈ ಅದ್ಭುತವನ್ನು ಕಂಡು ಚಕಿಕನಾಗಿ-- 
ನನ್ನ ಮಗಳು ನಿಜವಾದ ಶರಣಿಯ. 'ಅವಳು ಹೇಳಿದ್ದು ನಿಜವು. ಆದರೆ 
ಅವಳು ನನ್ನನ್ನು ಬಿಟ್ಟು ಹೋಗಹತ್ತಿದ್ದಾಳೆ. ಅನಳನ್ನು ನಾನು ಬಿತ 
ಲಾಕೆನು ಎಂದು ಅವಳ ಕೂದಲುಗಳನ್ನು ಹಡಿಯಲು ಆ ಕೂದಲುಗಳು 
ಲಿಂಗದ ಹೊರಗೆಯೇ ಉಳಿದವು. ಮತ್ತು ಅವಳ ದೈಹೆತ್ರೆ ಲಿಂಗದ ಒಳಗೆ 
ಸೇರಲು ಅವಳು ಶಿನನಲ್ಲಿಯೇ ಅಡಗಿಬಿಟ್ಟಿಳು. 


೯೩ 


ಕಲ್ಲಿನಾಥನ ದೇವಾಲಯವು ಕೋಳೂರು ಗ್ರಾಮದಲ್ಲಿ ಈಗಲೂ ಇದೆ. 
ಅದರಲ್ಲಿರುವ ಲಿಂಗದ ಮೇಲೆ ಆಕೆಯ ತಲೆಗೂಡಲುಗಳ ಗುರುತುಗಳು 
ಕಾಣುತ್ತಿವೆ. ಈ ಗ್ರಾಮವು ಸುಣ್ಯಕ್ಷೇತ್ರವೆಂದು ಈಗಲೂ ಭಾವಿಸ 
ಬ್ಪಟ್ಟದೆ. 


ಕೋಳೂರು ಕೊಡಗೂಸೆಂದು ಆಕೆಯ ಹೆಸರು ಗಣಸಹೆಸ್ರದಲ್ಲಿ 
ಬಂದಿದೆ. ಅವಳು ಬಹಳ ಹಿಂದಿನನಳು. ಅನೇಕ ಕವಿಗಳು ಅವಳ ಚಂತ್ರೆ 
ಯನ್ನು ಬಹು ಸುಂದರವಾಗಿ ತಮ್ಮ ಕವನಗಳಲ್ಲಿ ವರ್ಣಿಸಿದ್ದಾರೆ. 


ದೇವಿಯರ ತ್ರಿವಿದಿಯಲ್ಲಿ ಆಕೆಯ ಉಲ್ಲೇಖವು ಇದ್ದುದು ಹೇಗೆಂ 
ದರೆ; 
ಬಾಲ ವಯದಲಿ ಸತತ ಪಾಲನೀಶಗೆ ಕುಡಿಸಿ | 
ಸಾಲೋಕ್ಯ ಪದವ ಮೀರಿ ನಿಜದೊಳು ನಿಂದ- | 


ಕೋಳೂರು ಹೆಣ್ಣಿ ಶರಣಾಗು | 


೯೪ 


೨೮, ಮಹಾದೇವಿಯನ್ಮು 


ಮಹಾದೇವಿಯಮ್ಮನು ಮೋಳಿಗೆಯ ಮಾರಯ್ಯನ ಹೆಂಡತಿಯು. ಮೋ 
ಳಿಗೆಯ ಮಾರಯ್ಯನು ಕಾಶ್ಮೀರ ದೇಶದಲ್ಲಿ ಮಹಾದೇವರಾಜನೆಂಬ ಹೆಸ 
೮೬ ದ ಮಾಂಡವ್ಯಪುರದಲ್ಲಿ ರಾಜ್ಯವನ್ನೂಳುವಾಗ ಮಹಾದೇವಿಯಮ್ಮನು 
ಅವನೊಡನೆ ರಾಜವೈ ಭವವನ್ನು ಅನುಭವಿಸಿದಳು. ಅವಳ ಮೊದಲಿನ 
ಹೆಕರು ಗಂಗಾದೇವಿ ಎಂಬುದಾಗಿತ್ತು. ಆದಕಿ ಮುಂಸೆ ಅವಳೂ ಅವಳ 
ಪತಿಯಾದ ಮೋಳಿಗೆಯ ಮಾರಯ್ಯನೂ ಮಾರಯ್ಯನ ತಂಗಿಯಾದ 
ಬೊಂಕಾರ್ದೇವಿಜಟೂ ಶಿವಾನುಭವಕ್ಕೆ ಪ್ರೀತಿಯನ್ನು ವ ಏಸಿದವರಾಗಿ ಕರ್ನಾ 
ಟಕಕ್ಕೆ ಬಂದಣ. ಅವರಲ್ಲಿ ಚ 22ಎ pa [ವನ್ನು ತ್ಯಜಿಸಿ ಶಿವ 
ಶರಣರನ್ನು ಕಾಣಬೇಕೆಂದು ಕಲ್ಯಾಣಸಟ್ಟಣದಲ್ಲಿ ಇರಲು ಬಂದಳು. 
ಅಮೇಲೆ ಮೋಳಿಗೆಯ ಮಾರಯ್ಯನೂ ಅದೇ ರೀತಿಯಾಗಿ ಕಲ್ಯಾಣಕ್ಕೆ 
ಹೊರಡಲು ಗಂಗಾಡೇವಿಯೂ ಕಡ ಅವನೊಡನೆ ಹೋಗಲು ಸಿದ್ಧಳಾ 
ದಳು. ಅವಳು ಕಲ್ಯಾಣಕ್ಕೆ ಹೋದಬಳಿಕ ಮಹಾದೇನಿಯನು ನೆಂದು ಹೆಸ 
ರನ್ನಿಟ್ಟು ಕೊಂಡಳು. ಅನ ಉಭಯ ದಂಪತಿಗಳು ಶಿವಾನುಭನದಲ್ಲಿ ಕಾಲ 
ಕಳೆಯಹತ್ತಿದರು. ರಾಜವೈ ಭವವನ್ನು ಅನುಭವಿಸುವದಕ್ಕಿಂತಲೂ ಡಿನಾಲು 
ಕಾಯಕವನ್ನು ಮಾಡಿ ಅದರಿಂದ ಬಂದುದರಲ್ಲಿ ಶೃಪ್ತರಾಗಿರುವದೇ ಅನರಿಗೆ 
ಸುಖವೆನಿಸಿತು. ಬಸವೇಶ್ವರನ ಸನ್ನಿಧಿಯಲ್ಲಿ ಶಿವಶರಣರು ನಡಿಸುತ್ತಿದ್ದ 
ಶಿವಾನುಭವ ಗೋಷ್ಠಿಗಳಲ್ಲಿ ರುವರು. ಉಭ ಸುತರೂ ವಚನಗಳನ್ನು ರಜೆ 
ಸಿದ್ದಾರೆ. ಮಹಾದೇವನಿಯಮ್ಮನ ಮದ್ರಿ ಕೆಯು "ಎನ್ನಯ್ಯ ಪ್ರಿಯ ಇಮ್ಮಡಿ 
ಫಿ: ಕಳಂಕ ಮಲ್ಲಿಕಾರ್ಜುನಾ' ಎಂದಿದೆ. ಅವಳ ೪೧ ವಚನಗಳು ಮಾತ್ರ 
ನಮಗೆ ದೊರೆತಿರುತ್ತವೆ. ಅವುಗಳಲ್ಲಿ ಕ್ರಿಯಾಜ್ಞಾ ನಗಳ ಸಂಬಂಧ, ಇಷ್ಟ 
ಲಿಂಗ ಪ್ರಾ ಣಲಿಂಗಗಳಲ್ಲಿರುವ ಪರೆಸ್ಪರತ್ವ ಷಟ್‌ಸ್ಮಲಗಳ' ಶ್ವರೂಸ, ಇವ್ರು 
ಗಳನ್ನು ತು ಅವಳು ಬಹು a ವಿನೇಚಿಸಿದ್ದಾ ಳೆ. ಈಕೆಯ 
ವಚನಗಳಲ್ಲಿ ಕೆಲವುಗಳನ್ನು ಮಾತ್ರ ಮಾದಿರಿಗೂಗಿ ಇಲ್ಲಿ ಉದಹರಿಸಿದ್ದೇವೆ. 

ವಚನಗಳು. 

(೧) ಮಣ್ಣ ನಿತು ನಿನ್ನ ಕಂಡಿಹೆನೆಂದರೆ ಜಗಭಂತ ನೀನು. ಹೊನ್ನ 
ನಿನ್ಮು ಕಂಡಿಹೆನೆಂದಕೆ ಹಿರಣ್ಯ ಮೂರ್ತಿ ನೀನು. ಹೆಣ್ಣು ಕೊಟು 
ನಿವೃ ಕಂಡಿಸೆನೆಂದರೆ ತ್ರಿವಿಧಶಕ್ತಿ ಮೂರ್ತಿ ಫೀನು. ಮನವನಿತ್ತು 


99 
ಕ 


೯೫ 


ಕಂಡಿತೆನೆಂದಕೆ ಮನೋಮೂರ್ತಿ ನೀನು. ಎನಗೇನು ನಿನಗಿತ್ತ ಕಾಂಬ 
ಕಾಣಿಕೆ? ನೀನು ಸಿಕ್ಕುವುದಕ್ಕೆ ಕ್ರಿಯಲ್ಲಿ ನಿರತ್ತ ಸದ್ಭಾವದಲ್ಲಿ ಶುದ್ಧ. 
ಹಿಡಿದುದ ಬಿಡನೆ ಬಿಟ್ಟುದ ಹಡಿಯದೆ, ನಿಶ್ಚಯವಹ ನಿಜಜ್ಞಾನಿಗಳಲ್ಲಿ 
ಬೆಚ್ಚಂತಿದ್ದರೆ ನೀನು ಅಲ್ಲಿ ತಕ್ಟದಿಪ್ಸೆ ಎನ್ನಯ್ಯ ಪ್ರಿಯ ಇಮ್ಮಡಿ ನಿಃಕಳಂಕ 
ಮಲ್ಲಿಕಾರ್ಜುನ, 

(೨) ಹೈತ್ಯಮಲ ಮಧ್ಯದಲ್ಲಿ ಲಿಂಗವ ಸರ್ವಾಂಗದಲ್ಲಿ ವೇಧಿಸಿ 
ಪರಿಸೂರ್ಣವನಪ್ಪ ಲಿಂಗನ ಅಂತರ್ಮುಖದಿಂದ ಬಾಹ್ಯ ಮುಖಕ್ಕೆ ತಂದಲ್ಲಿ 
ಸಂ ಚಸ್ಹಾನದಲ್ಲಿಪ್ಪ ಲಿಂಗವ ಕರಸ್ಥಲದಲ್ಲಿ ಮಣರ್ಕಿ ಗೊಳಿಸಲಿಕ್ಕಾಗಿ ಕಂಗ 
ಳತುಂಬಿ ಬಾಹ್ಯ ದೃಷ್ಟಿಯರಿತು ಲಿಂಗ ದೃಷ್ಟಿ ಪರಿಸೊರ್ಣವಂದಲ್ಲಿ ದೃಕ್ಸಿಂಗೆ 
ತೋರುವಡೆಲ್ಲವೂ ಲಿಂಗಮಯನಾಗಿ ಏನ ಮುಟ್ಟಿ ಹಿಡಿದ್ಲಿಯೂ, ಪುಸ್ಪ 
ಮಯವಾಗಿ ಜಿಸ್ವೈಯಲ್ಲಿ ತೊ ರಿದ ಅಪ್ಪುರಸ ಮುಂತಾದುದೆಬ್ಲವೂ ಅರ್ಪತ 
ಮಯವಾಗಿ ಇಂತಸ್ಪ ವೃವಧುನ ಸರ್ಮೇಂಗ ಲಿಂಗಿಯ ವಿನರ, ಇಷ್ಟ 
ಅರಿವೆಂದು ಉಭ ಯದ ದೃಷ್ಟ ಕೆಟ್ಟಿಲ್ಲಿ ಎನ್ನಯ್ಯ ಪ್ರಿಯ ಇವನ್ಮಿಡಿ ನಿಃಕ 
ಳಂಕ ಮಲ್ಲಿಕಾರ್ಜುನನೆಂಬುವದಕ್ಕೆ ಇದರೆಡೆಯಿಲ್ಲ. 

(೩) ಮೂಲದ ಬೇರಿನ ಸುಗಂಧ ಎಲೆಬಳ್ಳಿಯ ನೇತಕ್ಕೆ ಸುವಾ 
ಸನೆ ತನ್ನಯ ತೊಟ್ಟು ಎಲೆ ಕೊನರು ಬೇರುವನೇಕೆ ವೇಧಿನದು? ಇದು 
ಇಷ್ಟಪ್ರಾಣಯೋಗದ ಭೇದ. ಗಿಡು ಗಿಡುನಿಗೆ ಕುರುಹಲ್ಲದೆ ಗಂಧ ಗಂಧ 
ಕೂಡಿದಲ್ಲಿ ದೃಂದ್ವವಡಗಿ ಬೆರಿದಲ್ಲಿ ಕದಂಬ ಗಂಧವಲ್ಲಡಿ ಒಂದರ ಗಂಧ 
ವೆಂದು ಸಂಧಿಸಿ ತೆಗೆಯಲಿಲ್ಲ. ಅವರು ನಿಂದ ಸ್ಥಲಕ್ಕೆ ಸಂಬಂಧವಾಗಿಸ್ಪರು. 
ಇದು ದೃಷ್ಟಾನುಭಾನ ಸಿದ್ಧ. ಸರ್ವಸ್ಮಲ ಭೇದ, ವಿಶ್ವತೋಮುಖ ರೂಪು. 
ಎನ್ನಯ್ಯ ಪ್ರಿಯ" ಇಮ್ಮಡಿ ನಿಃಕಳಂಕ ಮನ್ಸಿಕಾರ್ಜುನನು ತತ್ವ ಭಕ್ತಿ 
ಸ್ವರೂಸನು. 

(೪) ನೀರು ನೆಲನಿಲ್ಲಡೆ ಇರಬಹುದೇ? ಬೀಜ ನೆಲೆಯಿಲ್ಲದೆ ಹುಟ್ಟ 
ಬಹುದೇ? ಜ್ಞಾನ ಕೈ ಇಲ್ಲದೆ ಅರಿಯ ಬಹ.ದೇ? ಚೆತ್ತು ಚಿತ್ತ ವಿಲ್ಲದ 
ವಸ್ತು ಲಕ್ಷಿಸಿ ಗ್ರಹಿಸ ಬಹುದೇ? ಇಂತೀ ಕ್ರಿ ಜ್ಞಾನ ಸಂಬಂಧ ಸ್ಥಲಭಾವ. 
ಎನ್ನಯ್ಯ ಪ್ರಿಯ ಇಮ್ಮಡಿ ನಿಃಕಳಂಕ ಮಲ್ಲಿಕಾರ್ಜುನನಲ್ಲಿ ಉಭಯ 
ಸ್ಫಲಭೇದ. 


೯೬ 


೨೯ ಮೈದುನ ರಾನುಯ್ಯ 


ಆಂಧ್ರದೇಶದಲ್ಲಿ ಭಮಾನತೀ ಎಂಬ ಗ್ರಾಮನಿದ್ಳು ಅಲ್ಲಿ ಸೋಮ 
ನಾಥನೆಂಬ ಶೈವ ಬ್ರಾಹ್ಮಣನು ವಾಸ ಮಾಡುತ್ತಿದ್ದನು. ಅನನ ಹೆಂಡ 
ತಿಯ ಹೆಸರು ಮಹಾದೇವಿ. ಉಭಯ ದಂಪತಿಗಳು ಬಹಳ ಬಡವರು. 
ಆದ್ದರಿಂದ ಅನರು ಕಷ್ಟದಿಂದ ತಮ್ಮ ಜೀವನವನ್ನು ಸಾಗಿಸುತ್ತ ಬಂದರು. 
ಆದರೂ ಅವರು ಶಂಕರನ ಪ್ರೇಮಿಗಳು. ಶಂಕರನ ಭಜನೆಯನ್ಲಿಯೇ 
ಅವರು ಸಂತೋಷದಿಂದ ಕಾಲ ಕಳೆಯುವರು. ಹೀಗಿರುವಲ್ಲಿ ಮುಂದೆ 
ಅನರಿಗೆ ಒಬ್ಬ ಮಗನು ಜನಿಸಿದನು. ಅವರು ಆತನಿಗೆ « ರಾಮಯ್ಯ ' 


ಬ 
ಎಂಬ ಹೆಸರನ್ನಿಟ್ವರು. ಆದರೆ ಸೋಮನಾಥನು ಮುಂಡೆ ಸ್ವಲ್ಪು ದಿವಸ 
ಗಳಲ್ಲಿ ಮರಣಹೊಂದಿದನು. ಇದರಿಂದ ಮಹಾದೇವಿಯ ಮೇಲೆ ತನ್ನ 
ಮಗನನ್ನು ಸಲಹುವ ಭಾರವು ಬೀಳಲು ಅವಳು ತನ್ನ ಬಡತನದಲ್ಲಿ ತನ್ನ 


ಸಂಸಾರವನ್ನು ಕನ್ಪದಿಂದ ಸಾಗಿಸುತ್ತ ಬಂದಳು. 


ಮಗನು ಸ್ವಲ್ಪ ದೊಡ್ಡವನಾದ ಬಳಿಕ ಮಹಾದೇವಿಯು ಅವನಿಗೆ 
ವಿದ್ಯಾಭ್ಯಾಸ ಮಾಡಿಸಬೇಕೆಂದು ಬಜತಿಸಿ ಅವಳು ಅವನನ್ನು ಒಬ್ಬ ಶೈವ 
ಬ್ರಾ ಹ್ಮಣನ ಕಡೆಗೆ ಇಟ್ಟಳು. ಈ ಬ್ರಾಹ್ಮಣನು ಇತರ ಬಾಲಕರೊಡನೆ 
ಇವನಿಗೂ ಓದು ಕಲಿಸಹತ್ತಿದನು. ರಾಮಯ್ಯನು ಬಹು ಕುಶಾಗ್ರ ಬುದ್ಧಿ 
ಯವನು, ಅವನು ಗುರುವು ಹೇಳಿದ್ದನ್ನು ತಿಳಿದುಕೊಂಡು ತನ್ನ ಅಭ್ಯಾಸ 
ದಲ್ಲಿ ಎಲ್ಲರಿಗಿಂತಲೂ ಮಿಗಿಲುದವನೆಂದು ಎಣಿಸಿಕೊಂಡನು. 

ಹೀಗಿರುವಲ್ಲಿ ಓದುವ ಮಕ್ಕಳೆಲ್ಲರೂ ದೀಪಾವಳಿಯ ಹೆಬ್ಬದ ಪೂರ್ವ 
ದಲ್ಲಿ ಒಂದು ದಿನ ಒಂದು ಗಿಡದಡಿಯಲ್ಲಿ ನೆರೆದು ಅವರು ತಮ್ಮ ತಮ್ಮೊ 
ಳಗೆ ಮಾತನಾಡುತ್ತಿರುವಾಗ-- ನಾವು ಹಬ್ಬಕ್ಕೆ ನಮ್ಮ ಅಕ್ಕ ಭಾನಂದಿ 
ರನ್ನು ಕರೆತರುವೆವು. ಅವರೊಡನೆ ನಾವು ನಮ್ಮ ಹಬ್ಬವನ್ನು ಮಾಡು 
ವೆ ಎಂದು ಹೇಳಿಕೊಳ್ಳಹೆತ್ತಿದರು. ಅದನ್ನು ರಾಮಯ್ಯನು ಕೇಳಿ-- 
ನಾನೂ ನನ್ನಕ್ಕ ಭಾವರನ್ನು ಕರೆತರುವೆನು ಎಂದೆನ್ನಲು ಆ ಮಕ್ಕಳೆಲ್ಲರೂ 
ಅವನಿಗೆ ನೀನೊಬ್ಬ ಮುಂಡೆಯ ಮಗ. ನಿನಗೆಲ್ಲಿ ಅಕ್ಕಭಾವಂದಿರಿ 
ದ್ದಾಕಿ? ಅವರನ್ನೆಲ್ಲಿಂದ ಕರೆತರುವೆ ? ನೀನು ದರಿದ್ರ. ನೀನೇನು ಹೆಬ್ಬ 
ಮಾಡುವಿ? ಎಂದು ಅವನಿಗೆ ಚುಚ್ಚಿ ನುಡಿದು ಹಾಸ್ಯ ಮಾಡಿದರು. 


೯೭ 


ಈ ನುಡಿಗಳು ರಾಮಯ್ಯನ ಮನಸ್ಸಿಗೆ ಬಹಳ ತಾಕಿದವು. ಅವನು 
ಅಳುತ್ತ ತನ್ನ ತಾಯಿಯ ಬಳಿಗೆ ಬಂದು ನನ್ನ ಅಕ್ಕ ಭಾವಂದಿರು ಎಲ್ಲಿ 
ಇದ್ದಾರೆ ಎಂದು ಕೇಳಿದನು. ಮಹಾದೇವಿಯಾದರೂ ಶಿವನಲ್ಲಿ ಅತ್ಯಂತೆ 


ನಿಷ್ಕೆಯುಳ್ಳವಳು. ಅವಳು ತನ್ನ ಮಗನ ಇಂಗಿತವನ್ನು ತಿಳಿದುಕೊಂಡು 
ನಿನಗೆ ಅಕ್ಕ ಭಾವಂದಿರು ಇದ್ದಾರೆ ಎಂದು ಹೇಳಿದಳು. 'ಅವರ ಹೆಸರು 
ಹೇಳು ಎಂದು ಬಾಲಕನು ಕೇಳಿ ಅಳುತ್ತಿರಲು ತಾಯಿ:ಯು ಅವನಿಗೆ 
ನಿನ್ನ ಅಕ್ಕ ಗೌರಿ, ನಿನ್ನ ಭಾವ ಚನ್ನಮಲ್ಲಿಕಾರ್ಜುನ, ಅವರು ಇರುವ 
ಊರು ಶ್ರೀಶೈಲ, ಎಂದು ಹೇಳಲು ಬಾಲಕನು ಅವರನ್ನು ಹಬ್ಬಕ್ಕೆ ಕರೆ 
ತಿರುವೆನೆಂದು ಶ್ರೀಶೈಲಕ್ಕೆ ಹೊರಟನು. ಅವನು ಅಲ್ಲಿಗೆ ಹೋಗಿ ಗೌರಕ್ಕಾ, 
ಚನ್ನಮಲ್ಲಯ್ಯ, ಎಂದು ಕೂಗಿ ಕರೆಯುತ್ತ ಸುತ್ತಲೂ ತಿರುಗಾಡಹತ್ತಿ 
ದನು. ಆದರೆ ಯಾರೂ ಮಾತಾಡದಿರಲು ಬಾಲಕನು ನಾನೆಂಥ 
ಸಾಪಿಯು ಎಂದು ಹಲಬುತ್ತ, ದು;ಖಿಸುತ್ತ ಅರಣ್ಯವನ್ನು ಸುತ್ತುತ್ತ 
ಸಂಚರಿಸಹೆತ್ತಿದನು. ಅವನು ಅಳಿಗಿಳಿಗಳನ್ನೂ ತರುಗಿರಿಗಳನ್ನೂ ಖಗ 
ಮೃಗಗಳನ್ನೂ ಕೇಳುತ್ತ ಸಾಗಿದನು. ಅವನು ಕಲ್ಲು ಮುಳ್ಳುಗಳನ್ನು ತುಳಿ 
ಯುತ್ತ ಹೋದನು. ಕಾಲುಗಳಿಂದ ನೆತ್ತರು ಬಸಿಯುತ್ತಿದ್ದರೂ ಲಕ್ಷಿಸ 
ಲಿಲ್ಲ. « ಹಬ್ಬ ಹತ್ತಿರವಾಯಿತ್ತು. ನಮ್ಮಕ್ಕ ಭಾವನನ್ನು ಕಾಣಿರೇ? 
ಎಂದು ತಾನು ಕಂಡ ಪಕ್ಷಿಗಳನ್ನೂ ನುರಗಳನ್ನೂ, ಸಿಂಹ ಶಾರ್ದೂಲಗ 
ಳನ್ನೂ ಕೇಳುವನು. ಹೆಸಿವೆ ಬಳಲಿಕೆಗಳಿಂದ ಎಷ್ಟು ಕನ್ಟಸಟ್ಟಿರೂ ತನ್ನ 
ಅಕ್ಕ ಭಾವಗಳ ಸ್ಮರಣೆಯೋದೇ ಅವನಿಗಾಯಿತು. ಹೀಗಿರುವಲ್ಲಿ ಅವನು 
ಬಸವಳಿದು ಒಂದು ಕೋಡುಗಲ್ಲಿನ ಕೆಳಗೆ ಬಂದು ಬಿದ್ದನು. ಆಗ ಅವನು 
ನಿಶ್ಚೇಷ್ಟಿತನಾಗಿರಲು ಶಿವನಲ್ಲಿ ಅವನಿಗೋಸ್ಕರ ಕರುಣೆಯುಂಟಾಗಿ ಅವನು 
ಗಿರಿಜೆ ಸಹಿತ ಪ್ರತ್ಯಕ್ಷನಾಗಿ ರಾಮಯ್ಯನ ಕೈಹಿಡಿದು, ಅವನನ್ನು ಸಂತ 
ವಿಸಿ, ಅವನಿಗೆ ಅಂದದ್ದು ನಾನೇ ನಿನ್ನ ಅಕ್ಕ ಭಾನಂದಿರು. ನಮ್ಮನ್ನು 
ನೀನು ಕಂಡೆ. ಇನ್ನು ಮೇಲೆ ನೀನು ಮನೆಗೆ ತಿರುಗಿ ಹೋಗು ಎಂದು 
ಹೇಳಲು ಬಾಲಕನು ಅವರಿಗೆ- ನೀವು ನಮ್ಮ ಮನೆಗೆ ಬಂದಲ್ಲದೆ ಹಬ್ಬ 
ವನ್ನು ಮಾಡಿವು. ನೀವು ನನ್ನೊಡನೆ ಊರಿಗೆ ಬರಬೇಕು ಎಂದು ನುಡಿ 
ದನು. ಆಗ ಶಿವನೂ ಅಗಜೆಯೂ ಬಾಲಕನ ಮುಗ್ಗ ಭಕ್ತಿಗೆ ಮೆಚ್ಚಿದವ 
ರಾಗಿ ಅವನೊಡನೆ ಭೀಮಾವತೀ ಗ್ರಾಮಕ್ಕೆ ಬಂದು ತಾಯಿ ಮಗ ಇವ 


೯೮ 


ಕೊಡನೆ ಹಬ್ಬವನ್ನು ತೀರಿಸಿದರು. ಆಗ ಶಿವನು ತನಗೆ ಮೈದುನನಾಗಿ 
ಆಚರಿಸಿದ ರಾಮಯ್ಯನ ಭಕ್ತಿಗೆ ಮೆಚ್ಚಿ ಅವನಿಗೆ ವೀರಶೈವೋಪಷದೇಶವನ್ನು 
ಮಾಡಿ ಇಷ್ಟಲಿಂಗದ ಮೂಲಕ ನಾನು ನಿನ್ನಲ್ಲಿ ಸದಾ ವಾಸಿಸುತ್ತೇನೆಂದೃ 
ಅಭಯವನ್ನ್ನತ್ತು ಅಲ್ಲಿಯೇ ಅಂತರ್ಧಾನನಾದನು. 

ಅಂದಿನಿಂದ ರಾಮಯ್ಯನು ಮೈದುನ ರಾಮಯ್ಯ ನೆಂಬ ಹೆಸರಿನಿಂದ 
ಲೋಕದಲ್ಲಿ ಸ್ರಸಿದ್ಧನಾದನು. ಅವನು ವೀರಶೈವೋಪದೇಶವನ್ನು ಹೊಂದಿ 
ಶಿವಾನುಭವದ ಆಚರಣೆಯಂತೆ ನಡಿಯುತ್ತ ಒಬ್ಬ ಶ್ರೇಷ್ಠ ಶಿನಶರಣನೆಂದೆ 
ನಿಸಿಕೊಂಡನು. ಮೈದುನ ರಾಮಯ್ಯನು ವಚನಕಾರನಿದ್ದೂನೆ. ಅನನ 
ನಾಲ್ಕು ವಚನಗಳು ಮಾತ್ರ ನಮಗೆ ಸಿಕ್ಕಿವೆ. "ಮಹಾಲಿಂಗ ಚನ್ನೆರಾಮ' 
ಎಂಬುದೇ ಅವನ ಮುದ್ರಿ ಕೆಯು. 


ವಚನಗಳು. 


(೧) ಮಳಲಲ್ಲರಸಲುಂಟೀ? ನೆಳಲಿಗೆ ತಡೆಯುಂಟೇ? ರಣದಲ್ಲಿ 
ತನವುಂಟೀ? ನೇಹ ತಪ್ಪಿದಲ್ಲಿ ಮೋಹನನರಕಲುಂಟೇ? ಮಹಾಲಿಂಗ 
ಚನ್ನರಾಮನ ಮೆನನುರಿದ ಬಳಿಕ ಕಂಗಳಿಗೆ ವಿಷನಯ್ಯ. 


(೨) ಹೊಲೆಯರಲ್ಲುಂಡೆ. ನೀಕುಲನಂತನೇ? ತರುಳನ ಕೊಲಿಸಿದೆ. 
ನೀಕರುಣವಂತನೇ? ಶಿಂದುಂಬೆ. ನೀಸಿರಿವಂತನೇ? ಸಂಚನರ್ಣದ ಮುಖ. 
ನೀ ಚೆಲುವನೇ? ಕಂಚಿಲ್ಲದೆ ಹಂಚಿನಲ್ಲುಂಟೆ. ಮರುಳ್ಗಳನೆಇಡನಾಡಿ ನೀ 
ಸೊಕ್ಕಿದೆಯಾ ಮಹಾಲಿಂಗ ಚನ್ನರಾಮಾ ? 


(೩) ಗಣಂಗಳ ಬರವ ಕಂಡು ಕೈಮುಗಿದು ಅಂಜಲೇಬೇಕು. 
ಶರಣೆನ್ನಲೊಲ್ಲದೀ ಮನವು. ಆಳ್ವನೆ:ದು ನಂಬಿ ನಂಬಲೊಲ್ಲದಾಗಿ ಮಹಾಲಿಂಗ 
ಚನ್ನರಾಮನೆನ್ನ ಕೆಡೆನೋಡಿ ನಗುತ್ತಲೈ ದಾನೆ. 


(೪) ಎನಗೆ ನೀ ಕಟ್ಟುವರೆ ಎಂಬಲ್ಲಿ ಕೇಳು ಭಂಡಾರಿ ಬಸವಣ್ಣ ನೇ, 
ಎನಗೆ ನೀ ಕಟ್ಟುವರೆ ಕೇಳು ನಂಬಿಯಣ್ಣನೇ? ಎನಗೆ ನೀ ಕಟ್ಟುವತಿ 
ಎಂಬಲ್ಲಿ ಕೇಳು ಅಜಗಣ್ಣನ ಆನೆ ಮುರಿದಲ್ಲಿ ಸುಂಡಾಲವೇ? ಆನಿಲ್ಲ 
ದಿರ್ದೆಡೆ ನೀನಿಲ್ಲ. ನೀನಿಲ್ಲದಿರ್ದೊಡೆ ಆನಿಲ್ಲ. ಅನು ನೀನೆಂಬುದಂತಿರಲಿ. 
ಸಿಡಿಯೋ, ಮುಡಿಯೋ, ನೀ ಮಾಡಿದಂತಿಪ್ಪೆನು. ಸಾತ್ವಿಕ ಸಜ್ಜನ ಸದ್ದು 
ರುವಿನಿಂಜಿ ಬದುಕಿದೆನಾಗಿ ನಿಮಗಾನಂಜೆ ಮಹಾಲಿಂಗ ಚನ್ನೆರಾಮಾ. 


೯೯ 


ಈ ಕಡೆಯ ವಚನದನೇಲಿಂದ ಮೈದುನ ರಾಮಯ್ಯನು ಬಸವೇಶ್ವ 
ರನ ತರುವಾಯ ಪ್ರಸಿದ್ಧಿಗೆ ಬಂದನೆಂಬುದು ಸ್ಪಷ್ಟನದೆ. ಇವನ ಹೆಸರು 
ಗಣಸಹಸ್ರದಲ್ಲಿ ಒಂದಿದೆ. ಆದ್ದರಿಂದ ಇವನು ಶಿವಶರಣರಲ್ಲಿ ಪುರಾತನ 
ಕಾಲದವನು. ಇವನ ಹೆಸರು ಶಿವಶರಣರ ಹೆಸರುಗಳ ಯಾವ ಮಾಲಿಕೆ 
ಯಲ್ಲಾದರೂ ಬರುವದುಂಟು. ಇಷ್ಟು ಈತನು ಪ್ರಸಿದ್ಧನಾಗಿದ್ದಾನೆ. 
ಆ ರಂಭದಲ್ಲಿ ಇವನು ಮುಗ್ಧ ಭಕ್ತಿಯುಳ್ಳವನಾಗಿ ಗಿರಿಜೆ ಮತ್ತು ಶಿವ 
ಇವರ ತನ್ನ ಅಕ್ಕಭಾವಂಡಿರು ಎಂದು ತಿಳಿದು ಆ ಬಗೆಯ ಪ್ರೇಮದಿಂದ 
ವರ್ತಿಸಿ ಪರಮಾತ್ಮನನ್ನು ಒಲಿಸಿದ್ದುನೆ. ಇದು ಅವನ ವೈಶಿಷ್ಟ್ಯವು. 
ಆರಂಭದಲ್ಲಿ ಚಿಕ್ಕ ಮಕ್ಕಳಂತೆ ಮುಗ್ದಭಕ್ರಿಯುಳ್ಳವನಾದರೂ ಮುಂದೆ 
ಅವನು ಒಬ್ಬ ಶ್ರೇಷ್ಠ ಶಿವಾನುಭವಿಯಾಗಿ ಅಚರಿಸಿದನೆಂಬುದು ನಾವು 
ಮೇಲೆ ಉಲ್ಲೇಖಿಸಿದ ವಚನಗಳ ಮೇಲಿಂದ ಕಂಡು ಬರುತ್ತದೆ. ರಾಮ 
ಯ್ಯನು ಆಂದ್ರ ದೇಶದವನು. ಅನನು ಬಹುಶಃ ಶ್ರೀಶೈಲಕ್ಕೆ ಸಮೀಪ 
ವರ್ತಿಯಾದ ಕೆಲವೊಂದು ಗ್ರಾಮದಲ್ಲಿದ್ದ ನೆಂದು ತೋರುತ್ತದೆ. ಬಸವೇಶ್ವ 
ರನ ಕಾಲದಲ್ಲಿ ಅನೇಕ ಆಂಧ್ರರು ವೀರಶೈವ ಧರ್ಮವನ್ನು 
ಸ್ವೀಕರಿಸಿ ಕನ್ನಡ ಭಾಷೆಯಲ್ಲಿ ವಚನಗಳನ್ನು ರಚಿಸಿದ್ದು ಕಂಡು ಬರು 
ತ್ತದೆ. ಅಂಥವರಲ್ಲಿ ಮೈದುನ ರಾಮಯ್ಯನು ಒಬ್ಬನು ಇದ್ದಾನೆ. 


೧೦೦ 


4೦ ಮಹಾದೇವಿಯಕ್ಕ. 


ಮಹಾಡೇವಿಯಕ್ಕನು ಶಿವಶರಣರ ಸಮೂಹೆನೆಂಬ ತಾರಾಗಣದಲ್ಲಿ 
ಅತಿ ಉಜ್ವಲವಾಗಿ ಶೋಭಾಯಮಾನಳಾಗಿ ಧ್ರುನತಾರೆಯಂತೆ ನಿಶ್ಚಲನಾಗಿ 
ಶಾಶ್ವತವಾಗಿ ಬೆಳಗುತ್ತ ಬಂದಿದ್ದಾಳೆ. ಬಸವೇಶ್ವರನ ಕಾಲದಲ್ಲಿ ಅವಳು 
ಎಲ್ಲರಿಂದ ಮನ್ನಣೆಯನ್ನು ಹೊಂದಿದವಳಾಗದ್ದ ಳು. ಅವನ ತರುವಾಯ 
ಅನೇಕ ಶತಮಾನಗಳು ಸಂದಿ ಹೋದರೊ ಅವಳ ಕೀರ್ತಿಯು ಯಥಾ 
ವತ್ತಾಗಿ ಪ್ರಕಾಶಿಸುತ್ತ ಬಂದಿಡಿ. ಈಗಲೂ ಕೂಡ ಕರ್ನಾಟಿಕಸ್ಸರನ್ನೆಲ್ಲ 
ಆಕರ್ಷಿಸಿ ಅವರ ಮನ ಬುದ್ಧಿ ಚಿತ್ತಕ್ಕೆ ಆನಂದನನ್ನು ನೀಡುವನಳಾಗಿ 
ದ್ದಾಳೆ. ಎಲ್ಲ ಕಡೆಗೂ ಆಕೆಯ ಹೆಸರಿನಿಂದ ಅಕ್ಕನ ಬಳಗಗಳು ಉಂಟಾ 
ಗುತ್ತಲಿವೆ. ಕರ್ನಾಟಕದಲ್ಲಿ ಅನೇಕ ಸ್ತ್ರೀರತ್ನಗಳೂ ಥಳ ಥಳನೆ ಹೊಳೆ 
ಯುತ್ತವೆ. ಅವುಗಳಲ್ಲಿ ಮಹಾದೇವಿಯಕ್ಕನು ಸ್ವತಂತ್ರ ಪ್ರಕಾಶದಿಂದ 
ಬೆಳಗುತ್ತ ಓದ್ದಾಳೆ. 


ಮಹಾದೇವಿಯಕ್ಕನ ಚಂತ್ರೆಗಳು ಅನೇಕವಾಗಿವೆ. ಅವುಗಳಲ್ಲಿ 
ಅನಳು ಕೌಶಿಕರಾಜನನ್ನು ತೊಕಿದು ಕಲ್ಯಾಣಕ್ಕೆ ಹೋದದ್ದರ ವರ್ಣನೆ 
ಗಳು ಇವೆ, ಕಲ್ಯಾಣಕ್ಕೆ ಹೋದ ಬಳಿಕ ಪೂರ್ಣ ಜ್ಞಾನಿ ಎಂದು ಹೆಸ 
ರುಗೊಂಡಳೆಂಬ ವಿವರಣೆಗಳಿವೆ. ಮುಂದೆ ಅವಳು ಶ್ರೀಶೈಲಕ್ಕೆ ಹೋಗಿ 
ಕದಳೀ ಬನದಲ್ಲಿ ಲಿಂಗದಲ್ಲಿ ಸಾಮರಸ್ಯವನ್ನು ಹೊಂದಿದಳೆಂಬ ನಿನರಣೆ 
ಯು ಇದ್ದು ಇಷ್ಟಕ್ಕೆ ಅವಳ ಚರಿತ್ರೆಯು ಮುಗಿಯುತ್ತದೆ. ಆಡರೆ ನಮಗೆ 
ದೊರೆತ ಅವಳ ೧೮೪ ವಚನಗಳನ್ನು ನೋಡಿದರೆ ಅವಳ ಶಿವಾನುಭವ ಸ್ಥಾನವು 
ಎಷ್ಟು ಅಗಾಧವಾಗಿತ್ತೆಂಬುದು ಗೊತ್ತಾಗುತ್ತದೆ. ಹಿಂದೂ ಸಂಸ್ಕೃತಿಯ 
ಪ್ರಕಾರ ಸ್ವಂತದ ವೃತ್ತಾಂತವನ್ನು ಹೇಳುವದು ಆತ್ಮಶ್ಲಾ ಘನೆಯು. ಇದನ್ನು 
ಯಾರೂ ಮಾಡಕೂಡದೆಂಬ ನಿಯಮವಿದೆ. ಮಹಾದೇವಿಯ ಕೃನಾ 
ದರೂ ಹಾಗೆಯೆ ವರ್ತಿಸಿದ್ದಾಳೆ. ಅವಳು ತನ್ನ ವೃತ್ತಾಂತವನ್ನು ವಿಸ್ತಾ 
ರವಾಗಿ ಎಲ್ಲಿಯೂ ಹೇಳಿಕೊಂಡಿಲ್ಲ. ಆದರೆ ಅನಳ ವಚನಗಳನ್ನು ಪರೀ 
ಕ್ಲಿಸಿದರೆ. ಅವುಗಳಲ್ಲಿ ಅವಳ ಜೀವಿತದಲ್ಲಿ ಉಂಟಾದ ಫಟನೆಗೆಳು ಅಗಿಂ 
ದಾಗ್ಗೆ ಇಣಿಕಿ ಹಾಕುತ್ತ ಇವೆ, ಎಂಬುದನ್ನು ನಾವು ಕಾಣ ಬಹುದು, 
ನಾವು ಇಂಥವುಗಳನ್ನು ಸಂಗ್ರಹಿಸಿ ಅವಳ ಚರಿತ್ರೆಯನ್ನು ಬರೆಯ ಬೇ 
ಕಾಗಿ ಬಂದಿದೆ. 


೧೦೧ 


ಮಹಾದೇವಿಯಕ್ಕನು ಕಲ್ಯಾಣಕ್ಕೆ ಬಂದಾಗ್ಗೆ ಆಕೆಯ ವಯಸು 
ಕೇವಲ ೧೬ ವರ್ಷಗಳಾಗಿದ್ದವು. ಅಲ್ಲಿ ಅವಳು ಮುಂದೆ ೬ ವರ್ಷ ಕಾಲ 
ಕಳೆದು ಶ್ರೀಶೈಲಕ್ಕೆ ಹೋಗುವವಳಾದಳು. ಆದ್ದರಿಂದ ಅವಳು ೧೧೬೮ 


ರಲ್ಲಿ ಸಮಾಧಿಸ್ಥ ಳಾದಾಗ ಆಕೆಗೆ ಬರೀ ೨೨ ವರ್ಷಗಳಾಗಿದ್ದವು. ಆದ್ದರಿಂದ 
ಅವಳೆ ಜನನವು ೧೧೪೬ರಲ್ಲಿ ಆಗಿರಬೇಕು. ಅಂದರೆ ಅವಳು ಬಸವೇಶ್ವರನ 
ಕೆಂತಲೂ ೧೪ ವರ್ಷ ಚಿಕ್ಕವಳು. ಅವಳು ಇಷ್ಟು ಅಲ್ಪಕಾಲದಲ್ಲಿಯೇ 
ಉಜ್ವಲ ಅನುಭಾವಿಯಾಗಿ ಶಿವಶರಣರಲ್ಲಿ ಅಮೋಘವಾದ ಸ್ಥಾನವನ್ನು 
ಪಡೆದಿದ್ದಾಳೆ. 


ಈಗ ಮೈಸೂರ ಸಂಸ್ಥಾನ ಶಿವನೊಗ್ಗಾ ಜಿಲ್ಲೆಯಲ್ಲಿರುವ ಉಡುತಡಿ 
ಎಂಟ ಗ್ರಾಮದಲ್ಲಿ ಅವಳು ಜನಿಸಿದಳು. ಈ ಜಿಲ್ಲೆಯಲ್ಲಿ ಈಗ ಉಡಗಣಿ 
ತಡಗಣಿ ಎಂಬ ಹೆಸರಿನ ಎರಡು ಗ್ರಾಮಗಳು ಸಮಿಸಮೀಸವಾಗಿ ಇನೆ. 
ಪೂರ್‌ ಕಾಲದಲ್ಲಿ ಈ ಎರಡೂ ಗ್ರಾಮಗಳು ಹೊಂದಿಕೊಂಡು ಉಡುತಡಿ 
ಎಂಬ ಒಂದೇ ಹೆಸರಿನ ಗ್ರಾಮವಾಕಿಕ್ತೆಂದು ತೋರುತ್ತದೆ. ಇಲ್ಲಿ ವಿಮಲ 
ಮತ್ತು ಸುಮೆತಿ ಎಂಬ ದಂಪತಿಗಳು ವಾಸಮಾಡುತ್ತಿದ್ದರು. ಈ ಉಭ 
ಯೆಶರು ವೀರಶೈವ ಧರ್ಮದಂತೆ ನಡೆಯುವವರಾಗಿದ್ದರು. 


ಉಡುತಡಿಯ ಬನವಾಸಿ ನಾಡಿನಲ್ಲಿದ್ದು, ಈ ಗ್ರಾಮವು ಬನವಾಸಿ 
ಯಿಂದ ಸುಮಾರು ೪೦ ಮೈಲುಗಳ ಮೇಲೆ ಇರುತ್ತದೆ. ಬನವಾಸಿಯು 


ಚಾಲುಕ್ಯರ ರಾಜ್ಯದಲ್ಲಿ ಒಂದು ಮಹತ್ವದ ಪ್ರಾಂತವಾಗಿದ್ದು, ಇಲ್ಲಿ ಒಬ್ಬ 


ಮಂಡಲಾಧೀಶ್ವರನು ಚಾಲುಕ್ಯರಾಜನಿಗೆ ಅಂಕಿತಿನಾಗಿ ರಾಜ್ಯವಾಳುತ್ತಿದ್ದನು. 
ಬನವಾಸಿಯು ಬಹುಕಾಲದಿಂದಲೂ ಸುಣ್ಯಕ್ಷೇತ್ರನೆಂದು ಸರಿಗಣಿಸಲ್ಪಡು 
ತ್ತಿತ್ತು. ಸಶ್ಚಿಮ ಸಮುದ್ರದ ತೀರದಲ್ಲಿ ಈ ಕಾಲದಲ್ಲಿ ಕೆಲವು ಬಂದರ 
ಗಳಿದ್ದು ಅವುಗಳೊಳಗಿಂದ ಅರಟಬಸ್ತಾನ, ಇರಾಣಗಳಲ್ಲಿಗೆ ದೊಡ್ಡ ವ್ಯಾಪಾ 
ರವು ನಡೆಯುತ್ತಿತ್ತು. ಈ ವ್ಯಾಪಾರವು ಬನವಾಸಿಯ ಮಾರ್ಗವಾಗಿಯೆ: 
ದೇಶದಲ್ಲೆಲ್ಲ ಪಸರಿಸಿತ್ತು. ಆದ್ದರಿಂದ ಈ ಪ್ರಾಂತದ ಜನರು ಧನಾಢ್ಯ 
ರಾಗಿದ್ದರು. ಈ ಕಾಲದಲ್ಲಿ ಉಡುತಡಿ ಈ ಗ್ರಾಮದಲ್ಲಿ ಕೌಶಿಕರಾಜನೆಂಬ 
ರಾಜನು ಅಳುತ್ತಿದ್ದನು. ಅವನು ಬನವಾಸಿ ಮಂಡಲೇಕ್ವಕನಿಗೆ ಅಧೀನೆ 
ನಾಗಿ ತನ್ನ ಪ್ರದೇಶದಲ್ಲಿ ಆಳುತ್ತಿದ್ದನು. 


೧೦೨ 


ಬನವಾಸಿ ಪಟ್ಟಿ ಇವಿದ್ದ ಈ ಪ್ರದೇಶವು ನಾಗರಿಕತೆಯಲ್ಲಿ ಎಂದಿಸಿಂ 
ದಲೂ ಬಹು ಪ್ರಸಿದ್ದವಾಗಿತ್ತು. ಇಲ್ಲಿ ಅನೇಕ ಕನಿಗಳೂ ಕಲಾವಿದರೂ 
ವಾಸಿಸುತ್ತಿದ್ದರು. ೧೦ನೇ ಶತಮಾನದಲ್ಲಿ ಆಗಿಹೋದ ಕನ್ನಡ ಮಹಾಕವಿ 


ಯಾದ ಪಂಪನು ಬನವಾಸಿ ನಾಡಿನವನಾಗಿದ್ದಾನೆ. ಈ ಕಾಲದಲ್ಲಿ ಶಿವ 
ಶರಣರ ತತ್ವಗಳ ಪ್ರಭಾವವು ಎಲ್ಲ ಕಡೆಗೂ ಸಸರಿಸಹತ್ತಿತ್ತು. ಇದರ ಮೂಲಕ 


ದಲ್ಲಿ ಅನೇಕ ಶಿವಶರಣರು ಈ ಪ್ರಾಂತದಲ್ಲಿ ಉದ್ಭವಿಸಿದ್ದರು. ಇಲ್ಲಿ 
ಕೇನಣಸಿದ್ದ ಅನುಮಿಷ್ಯ ಅಲ್ಲಮಪ್ರಭು ಮೊದಲಾದವರು ಪ್ರಸಿದ್ಧಿಗೆ ಬಂದರು. 
ಈ ಭಾಗದಲ್ಲಿ ಶಿವಶರಣರಂತೆಯೇ ಬೌದ್ಧ. ಜೈನ ಬ್ರಾಹ್ಮಣ ಮೊದಲಾದ 
ವ ತಸ್ಮಣೂ ಪ್ರಭಾವಿಗಳಾಗಿ ವಾಸಮಾಡುತ್ತಿದ್ದರು. ಹೀಗೆ ಈ ಪ್ರದೇಶ 
ದಲ್ಲಿ ಮೊದಲಿನಿಂದಲೂ ಒಂದು ಧಾರ್ಮಿಕ ವಾತಾವರಣವು ಇದ್ದಿತೆಂದು 
ಊಹಿಸಲು ಯಾವ ಪ್ರತ್ಯನಾಯವೂ ಇರಲಾರದು. 


ಮಹಾದೇವಿಯಕ್ಕನ ತಾಯಿತಂದೆಗಳಾದ ವಿಮಲ, ಸುಮತಿ ಇವರು 
ವೀಂಶೈನ ಧರ್ಮವನ್ನು ಪರಿಪಾಲಿಸುವವರಾಗಿದ್ದರಿಂದ ಮಹಾದೇವಿಯಕ್ಕ 
ನಿಗೆ ವೀರಶೈವ ಧರ್ಮಾಚಾರದಂತೆ ಪೂರ್ವ ವಯಸ್ಸಿನಲ್ಲಿಯೇ ಲಿಂಗಧಾರಣ 
ವಾಗಿರಬೇಕು. ಹೀಗೆ ತನಗೆ ಲಿಂಗಧಾರಣ ಮಾಡಿದ ಗುರುವಿನ ಹೆಸ 
ರನ್ನು ಮಹಾದೇವಿಯಕೃನು ತನ್ನ ವಚನದಲ್ಲಿ ಎಲ್ಲಿಯೂ ಹೇಳಿರುವದಿಲ್ಲ. 
ಅವಳ ೨೮ನೇ ವಚನದಲ್ಲಿ ಮಾತ್ರ ಶ್ರೀಗುರುಲಿಂಗದೇವರು ತಮ್ಮ ಹಸ್ತವ 
ತಂದು ಎನ್ನೆ ಮಸ್ತಕದ ಮೇಲೆ ಇರಿಸಿದಾಗಲೆ ಎನ್ನ ಭವಂ ನಾಸ್ತಿಯಾ 
ಯಿತ್ತು ತನ್ನ ಕರಸ್ಕಲದಲ್ಲಿದ್ದ ಮಹಾಲಿಂಗವನೆನ್ನ ಮನಸ್ಮಲದಲ್ಲಿ 
ಮೂರ್ತಿಗೊಳಿಸಿದ ಎಂದು ಮೊದಲಾಗಿ ಹೇಳಿದ್ದಾಳೆ. ಆದರೆ ಅವಳು 
ಅನನ ಹೆಸಂನ್ನು ಹೇಳರುವದಿಲ್ಲ. ಆದರೆ ಅವಳು ತಾನು ಲಿಂಗಧಾರಣೆ 
ಯನ್ನು ಬಸವೇಶ್ವರನ ಕಡೆಯಿಂದ ಹೊಂದಿದ್ದರ ಬಗ್ಗೆ ಕೆಲವು ನಚನ 
ಗಳನ್ನು ಅವಳು ನುಡಿದಿದ್ದಾಳೆ. ಅವಳು ಕಲ್ಯಾಣಕ್ಕೆ ಹೋದಬಳಿಕ ಲಿಂಗ 
ಧಾರಣದ ವಿಷಯವಾಗಿ ಹೆಚ್ಚಿನ ಜ್ಞಾನವನ್ನು ಸಂಪಾದನೆ ಮಾಡಿಕೊಂಡು 
ಬಸವೇಶ್ವರನ ಕಡೆಯಿಂದ ಜ್ಞಾನ ದೀಕ್ಷೆಯನ್ನು ಹೊಂದಿರಬೇಕೆಂದು ತೋರು 
ತ್ತದೆ. ಇದರ ಬಗ್ಗೆ ನಾವು ಮುಂದೆ ಹೆಚ್ಚಿಗೆ ಪ್ರಸ್ತಾಪಿಸುವೆವು. ಅದಕೆ ಆರಂಭ 
ದಲ್ಲಿ ಅವಳಿಗೆ ಲಿಂಗಧಾರಣೆ ಮಾಡಿದವರು ಯಾಕಿಂಬುದು ಅವಳೆ ವಚನ 
ಗಳಂದ ಸ್ಪಷ್ಟವಾಗಿ ತಿಳಿದುಬರುನದಿಸ್ಲೆಂದು ಹೇಳುವದೇ ನಮ್ಮ ಮುಖ್ಯ 
ಅಭಿಪ್ರಾಯವಾಗಿದೆ. 


೧೦೩ 


ಮಹಾದೇನಿಯಕ್ಕನು ತನ್ನ ತಾಯಿ ತಂಡೆಗಳ ಮನೆಯೆಲ್ಲಿ ಜನ್ಮ 
ಲಿಂಗ ಧಾರಣೆಯನ್ನು ಹೊಂದಿದೆ ಬಳಿಕ ಅವಳು ಅವರ ಮನೆಯಲ್ಲಿ ೧೬ವ 
ರ್ನಕಾಲ ಕಳೆದಿದ್ದ ಕೆ. ಈ ಸಮಯದಲ್ಲಿ ಅವಳು ಜ್ಞಾನಿಯಾಗಿ ಬೆಳೆ 
ಯದೆ ಹೆಚ್ಚಿನ ಶಿಕ್ಷಣವನ್ನು ಹೊಂದಿದವಳಾಗಿದ್ದ ಕೆಂದು ಕಿಳಿಯುತ್ತಿದೆ. 
ಇದು ಅವಳೆ ವಚನಗಳಿಂದ ಗೊತ್ತಾಗುತ್ತಿದೆ. ಅನಳು ಸಂಸ್ಕೃತ ಭಾಸೆ 
ಯನ್ನು ಸಹ ಚನ್ನಾಗಿ ಕಲಿತವಳಾಗಿದ್ದಳು. ಇದನ್ನು ನಾವು ಅವಳ 
೧೧೪ನೇ ವಚನದಿಂದ ಊಳಸಲು ಅಡ್ಡಿ ಇಲ್ಲ. ಅದರಲ್ಲಿ ಅವಳು ಹೇಳು 
ವದೇಸೆಂದಕ್ಕ, ಇಷ್ಟ ಲಿಂಗವಿದ್ಧಂತೆ ಸ್ಥಾವರ ಲಿಂಗಕ್ಕೆ ಶರಣೆಂದಡೆ ತಡೆ 
ಯೆಡೆ ಹೆಟ್ಟಿ ಸುವ ಶ್ವಾನನ ಗರ್ಭದಲ್ಲಿ ಅಂದಿತೆಂಡೊಡೆ, ಶಿವಧರ್ಮಪುರಾಣೆ!! 
ಎಂದು ಇದರಲ್ಲಿಯೆ ಸಂಕೃತ ಆಧಾರವನ್ನು ಕೊಟ್ಟಿದ್ದಾಳೆ. ಶಿನಧರ್ಮ 
ಪುರಾಣವು ನೀರಶೈವರ ಒಂದು ಪುರಾತನ ಮಹತ್ವದ ಗ್ರಂಥವಿರುತ್ತದೆ. 
ಇದರಲ್ಲಿಯ ಅವತರಣಗಳನ್ನು ವೀರಶೈವ ಗ್ರಂಥಕಾರರು ತಮ್ಮ ಗ್ರಂಥಗೆ 
ಳಲ್ಲಿ ಆಗಿಂದಾಗ್ಗೆ ಕೊಡುತ್ತಾರೆ. ಆದರೆ ಈ ಗ್ರಂಥವು ಈವರೆಗೂ 
ನಮಗೆ ಉಪಲಬ್ಧವಾಗಿಕುವದಿಲ್ಲ. ಮತ್ತು ಅದರ ಪ್ರಚಾರವೂ ಇಲ್ಲ- 
ಸಂಸ್ಕತ ಭಾಷೆಯನ್ನು ಅವಳು ಕಲ್ಯಾಣಕ್ಕೆ ಹೋದ ಬಳಿಕ ಕಲಿತಿರ 
ಬಹುದೆಂದು ನಮಗೆ ತೋರುನದಿಲ್ಲ. ಯಾಕಂದರಿ ಅಲ್ಲಿ ಯಾವಾಗೆಲೂ 
ಶಿವಶರಣರ ಕಾರ್ಯ ಕಲಾಪಗಳು ನಡೆಯುತ್ತಿದ್ದು ಆಗ ಅವಳು ಈ 
ಭಾಷೆಯ ಅಭ್ಯಾಸ ಮಾಡಲು ಸಂಧಿಸಖ ದೊರೆಯುವ ಸಂಭವವು 


ಇರಲಾರದು. 


ಮಹಾದೇೇನಿಯಕ್ಕನು ತನ್ನ ತಂಡೆಯ ಮನೆಯಲ್ಲಿ ಇದ್ದುಗಲೇ 
ಅವಳು ಕನ್ನಡಸಾಹಿತ್ಯವನ್ನು ಚನ್ನಾಗಿ ಅಭ್ಯಾಸ ಮಾಡಿದ್ದಲ್ಲದೆ ಎಲ್ಲ ಕಲೆ 
ಗಳನ್ನು ಸಹ ಬಲ್ಲವಳಾಗಿದ್ದಳೆಂದು ಹರಿಹೆರನು ತನ್ನ ರಗಳೆಯಲ್ಲಿ ಬರೆದ 
ದ್ವಾನೆ. ಇದು ಸಂಭವನೀಯವಾಗಿದೆ. ಅವನು ಅನ್ನುವದಡೆ" ನೆಂದರೆ “ಶಿವಭಕ್ತಿ 
ಭರಿತೆಯ, ಶಿವಜ್ಞಾನ ಸಂಸನ್ನೆಯ, ಸಾಹಿತ್ಯನಿದೆಯ, ಸಕಲ ಕಲಾಕೋ 
ವಿದೆಯಪ್ಪುಡುತಡೆಯ ಮಹಾದೇವಿಯ ತನುವಿನ ಬಾಲ್ಯಂ ಸಡಿಲ್ಲು”ಎದು 
ಹೇಳುತ್ತಾನೆ. ಇದರಲ್ಲಿ ಅಕಿಶಯೋಕ್ತಿಯು ಇರುವದಿಲ್ಲಿಂದು ನವಗೆ 
ತೋರುತ್ತದೆ. ಹಿಂದಿನ ಕಾಲದಲ್ಲಿ ಶೈವ, ವೀರಶೈವರಲ್ಲಿ ಬಾಲ ವಿವಾಹವು 
ಈ ಪ್ರಾಂತದಲ್ಲಿ ಪ್ರ ಪ್ರಚಲಿತನಿರಲಿಲ್ಲ. ಈ ಸನುಯದಲ್ಲಿ ಅವರಲ್ಲಿಯ ಹೆಣ್ಣು 


೧೦೪ 


ಮಕ್ಕಳು ಚನ್ನಾಗಿ ಶಿಕ್ಷಣವನ್ನು ಹೊಂದಿದವರಾಗುತ್ತಿದ್ದರೆಂದು ತೋರುತ್ತದೆ. 
ಇಂಥ ಅನೇಕ ಉದಾಹರಣೆಗಳನ್ನು ಶಿನಕರಣಿಯರ ಚಂತ್ರೆಗಳಲ್ಲಿ ನಾವು 
ಕಾಣಬಹುದು. 


ಹೀಗೆ ಮಹಾದೇವಿಯಕ್ಕನ ತನ್ನ ಪೂರ್ವ ವಯಸ್ಸಿನಲ್ಲಿ ಹೆಚ್ಚಿನ 
ತರದ ಧರ್ಮಜ್ಞ ನವನ್ನು ಹೊಂದಿದ್ದೆ ರಿಂದ ಅವಳು ತನ್ನ ಚಿಕ್ಕ ವಯಸ್ಸಿನ 
ಲ್ಲಿಯೇ ನೀ:ಶೈವ ಧರ್ಮಜ್ಞಾನ ಮಾತ್ರವಲ್ಲ, ಸಾಹಿತ್ಯ ಜ್ಞಾನವನ್ನು ಸಹ 
ಹೊಂದಿ ಶ್ರೇಷ್ಠ ತರಗತಿಯ ಶಿವಜ್ಞಾನಿಯೂ ವಚನಕಾರಳೂ ಆದಳೆಂದು 
ಊಹಿಸಲು ಯಾವ ಪ್ರತ್ಯವಾಯವೂ ಇರಲಾರದು. 


ಮಹಾದೇವಿಯಕ್ಕನು ಚಿಕ್ಕಂದಿನಲ್ಲಿ ಸಂಸ್ಕೃತ ಮತ್ತು ಕನ್ನಡ ಭಾಸೆ 
ಗಳ ಜ್ಞಾನ ಮಾಡಿಕೊಂಡು ಪುರಾಣಾಗಮಗಳ ಅಭ್ಯಾ ಸವನ್ನು ಸಹೆ ಚನ್ನಾಗಿ 
ಮಾಡಿಕೊಂಡಿರಬೇಕೆಂದು ತೋರುತ್ತದೆ. ಶೈವ ಸುರಾಣಾದಿಗಳು ಅವಳಿಗೆ 
ಚನ್ನಾಗಿ ಸರಿಚಯವಾಗಿದ್ದವು. ಆದ್ದರಿಂದ ಅವಳು ತನ್ನ ವಚನಗಳಲ್ಲಿ 
ಶಿವನ ಸಭೆ, ಕೈಲಾಸ ಪರ್ವತ ಶಿವನ ಪರಿವಾರ ದೇವತೆಗಳು ಇವುಗಳ 
ವರ್ಣನೆಯನ್ನು ಬಹಳ ಚನ್ನಾಗಿ ಮಾಡುತ್ತಾಳೆ. ಈ ಕಾಲದಲ್ಲಿ ಶ್ರೀತೈಲ 
ಮಲ್ಲಿಕಾರ್ಜುನನ ಭಕ್ತಿಯು ಕರ್ನಾಟಕದಲ್ಲಿ ಎಲ್ಲ ಕಡೆಗೂ ಬಹಳ ಪಸ 
ರಿಸಿತ್ತೆಂದು ತೋರುತ್ತದೆ. ಸಿದ್ಧರಾಮೇಶ್ವರನು, ಕಕ್ಕಯ್ಯ ಮೊದಲಾದ 
ಅನೇಕ ಮಹತ್ವದ ಶಿವಶರಣರು ಶ್ರೀಕೈಲ ಮಲ್ಲಿಕಾರ್ಜುನನಿಗೋಸ್ಕರ 
ಬಹಳ ಭಕ್ತಿಯನ್ನು ವಹಿಸಿದವರಾಗಿದ್ದಾರೆ. ಉಡುತಡಿಯಲ್ಲಿ ಮ್ಲಕಾಜು೯ 
ನನ ಒಂದು ದೇವಾಲಯವೂ ಉಂಟು, ಮಹಾದೇವಿಯಕ್ಕನು ಮಲ್ಲಿಕಾ 
ರ್ಜುನನ ಹೆಸರಿಫಿಂದ ವಚನಗಳನ್ನು ರಚಿಸಿದ್ದರ ಮೇಲಿಂದ ಮಲ್ಲಿಕಾರ್ಜು 
ನನ ಬಗ್ಗೆ ಭಕ್ತಿಯು ಅವಳ ಚಿಕ್ಕ ವಯಸ್ಸಿನಲ್ಲಿಯೇ ಅವಳಲ್ಲಿ ಉಂಟಾ 
ಗಿರಬಹುದೆಂದು ನಾವು ಊಹಿಸಬಹುದಾಗಿದೆ. ಇದೇ ಕಾಲದಲ್ಲಿ ಬನವಾಸಿ 
ನಾಡಿನಲ್ಲಿ ರೇವಣಸಿದ್ಧ, ಸತ್ಯಕ್ಕ, ಅನುಮಿಷ ಮೊದಲಾದ ವಚನಕಾರರು 
ಉಂಟಂಗಿದ್ದರು. ಇವರು ಶ್ರೇಷ್ಠ ತರಗತಿಯ ಶಿವಾನುಭನಿಗಳು- ಇವರ 
ಶಿವಾನುಭವದ ವಿಚಾರಗಳು ನಾಡಿನಲ್ಲಿ ಕೆಲಮಟ್ಟಿ ಗಾಡರೂ ನಸರಿಸಿರಬಹುದು. 
ಅವು ಮಹಾದೇವಿಯಕ್ಕನನ್ನು ಆಕೆಯ ಸಣ್ಣ ವಯಸ್ಸಿನಲ್ಲಿ ಆಕರ್ಷಿಸಿರ 
ಬಹುದು. ಬಸವೇಶ್ವರನು ಐದಾರು ವರ್ಷ ಮಾತ್ರ ಕಲ್ಯಾಣ ಪಟ್ಟಿ ಇದಲ್ಲಿ 
ಮಂತ್ರಿಯಾಗಿದ್ದನು. ಇಷ್ಟು ಅಲ್ಪ ಕಾಲದಲ್ಲಿಯೇ ಮಹಾದೇನಿಸುಕ್ಕನು 


೧೦೫ 


ಬಹು ಶ್ರುತಳ್ಕೂ ಅನುಭಾನದ ಪೂರ್ಣ ಸ್ಥಿತಿಯನ್ನು ಹೊಂದಿದನಳೂ 
ಆಗುವ ಸಂಭವವಿಲ್ಲ. ಅವಳಿಗೆ ಶಿವಾನುಭವದ ವ್ಯಾಸಂಗವು ಅವಳ ಚಿಕ್ಕು 
ವಯಸ್ಸಿನಲ್ಲಿಯೇ ಪ್ರಾರಂಭವಾಗಿರಬಹುದು. ಅದಕ್ಕೆ ಅನುಕೂಲವಾದ 
ಸನ್ನಿವೇಶಗಳು ಬನವಾಸಿ ನಾಡಿನಲ್ಲಿ ಈ ಕಾಲದಲ್ಲಿ ಉಂಟಾಗಿದ್ದವು. 
ಈ ಕಾರಣಕ್ಕೋಸ್ಕರ ಮಹಾದೇವಿಯಕ್ಕ ಮೊದಲ್ಗೊಂಡು ಬಹುಜನ ಶಿವ 
೭ರಣ ಶಿವಶರಣಿಯರು ಈ ಭಾಗದಲ್ಲಿ ಉಂಟಾಗಿದ್ದಾರೆ. 


ಈ ಪ್ರಕಾರ ಮಹಾದೇವಿಯಕ್ಕನು ತನ್ನ ಶಾಯಿತಂದೆಗಳ ಮತ್ತು 
ಕುಲಗುರುವಿನ ನಿದರ್ಶನದಲ್ಲಿ ಹೆಚ್ಚಿನ ತರಗತಿಯ ಶಿನಜ್ಞಾನವನ್ನು ಹೊಂದುತ್ತ 
ಬ€ಂದಳು. ಆಕೆಗೆ ಒಬ್ಬ ಗುರುವು ಇದ್ದ ನೆಂಬುದು ತಿಳಿದುಬರುತ್ತಿದ್ದರೂ 
ಅತನ ವಿಷಯವಾಗಿ ನಮಗೆ ವಿವರಣೆಗಳು ಗೊತ್ತಾಗಿರುವದಿಲ್ಲ. ಅದರೆ 
ಅವನ ವಿಷಯವಾಗಿ ಆಕೆಯು ಅದರ ಭಾವವನ್ನು ಕೋರಿಸುತ್ತಿರುವದರಿಂದ 
ಆತನು ಹೆಚ್ಚಿನ ತರಗತಿಯವನಿರಬೇಕೆಂದು ಮಾತ್ರ ನಾವು ಊಹಿಸುತ್ತೇವೆ. 
ಅವಳ ಗ್ರಂಥದಲ್ಲಿಯ ೨೯ನೇ ವಚನದಲ್ಲಿ « ಸಂಸಾರ ಸಾಗರದೊಳಗೆ 
ಬಿಡ್ಡೆ ನೋಡಾ ನಾನು. ಸಂಸಾರ ನಿಸ್ಸಾರವೆಂದು ತೋರಿದನೆನ್ನ ಗುರು. 
ಆಂಗ ವಿಕಾರದ ಸಂಗವನಿರಿಸಿ, ಲಿಂಗವನಂಗದ ಮೇಲೆ ಸ್ಥಾನ್ಯವಮಾಡಿದ 
ನೆನ್ನ ಗುರು” ಎಂದು ಮುಂತಾಗಿ ಹೇಳುತ್ತಾಳೆ. ಆದರೆ ಆ ಗುರುವಿನ 
ಹೆಸರನ್ನು ಅವಳು ಇಲ್ಲಿ ಹೇಳಿಲ್ಲ. ಒಂದು ವೇಳೆ ಹೇಳಿದ್ದರೆ ಅದು ಅವ 
ನಿಗೋಸ್ಕರ ಅನಾದರ ಭಾವವನ್ನು ತೋರಿಸಿದಂತಾಗುತ್ತದೆಂದು ಅವಳು 
ತಿಳಿದಿರಬಹುದು. ಹೀಗೆ ಗುರುವಿನ ಹೆಸರನ್ನು ಹೇಳುವ ಸಂಪ್ರದಾಯವೂ 
ನಾಡಿನಲ್ಲಿ ಇರುವದಿಲ್ಲ. 


ಈ ಪ್ರಕಾರ ಮಹಾದೇವಿಯಕ್ಕನು ಉಡುತಡಿಯಲ್ಲಿ ಕಾಲಕಳೆಯುತ್ತಿ 
ರಲು ಅವಳ ಪ್ರಸಿದ್ಧಿಯು ಜನರಲ್ಲಿ ಸ್ವಾಭಾವಿಕವಾಗಿ ಸಸರಿಸಿರಬಹುದೆಂ 
ಬುದು ಸ್ಪಷ್ಟವಿದೆ. ಹೀಗಿರಲು ಕೆಲವೊಂದು ದಿವಸ ಕೌಶಿಕ ರಾಜನು 
ವೈಹಾಳಿಯಿದ ಬೀದಿಯಿಂದ ತಿರುಗಿ ಬರುತ್ತಿದ್ದನು. ಆಗ ಗಜ ಮಸ್ತಕದ 
ಮೇಲೆ ಅವನು ಪುಣ್ಯ ಪಾಠಕರ ಸಂದಣಿಯನ್ಲಿರುವಾಗ ಮಹಾದೇವಿಯ ಕೃನು 
ತನ್ನ ಮನೆಯ ಮುಂಡೆ ನಿಂತದ್ದ'ನ್ನು ಕಂಡನು. ಆಗ ಅವಳು ತನ್ನ ಎಳೆ 
ಯವ್ವನದಲ್ಲಿ ಸೌಂದರ್ಯವತಿಯಾಗಿ ಶೋಭಿಸುತ್ತಿದ್ದಳು. ಅರಸನು ಅವ 
ಳನ್ನು ನೋಡಿದ ಕೂಡಲೆ ಅವಳಲ್ಲಿ ಮೋಹ ಪರವಶನಾದನು. ಆಗ 


೧೦೬ 


ಅನನ ಮನಸ್ಸು ಚಂಚಲತೆಯನ್ನು ಹೊಂದಿತು. ಅನನು ತನ್ನ ಅರಮನೆಗೆ 
ಬಂದಬಳಿಕ ತನ್ನ ಮಂತ್ರಿಗಳನ್ನು ಕರೆಸಿ ತಾನು ಮಹಾದೇವಿಯ ಕೃನನ್ನು 
ಲಗ್ನನಾಗುವೆನೆಂದು ತಿಳಿಸಿ ಅವಳನ್ನು ತನಗೆ ಕೊಡಲು ಅನಳ ತಾಯಿ 
ತಂದೆಗಳ ಸಮ್ಮತಿಯನ್ನು ತೆಗೆದುಕೊಂಡು ಬನ್ನ್ನಿಕೆಂದು ಹೇಳಿ ಕಳುಹಿದನು: 
ಆ ಪ್ರಕಾರ ಅವರು ಮಹಾದೇವಿಯಕ್ಕನ ಮನೆಗೆ ಹೋಗಿ ಅವಳ ತಂದೆ 
ತಾಯಿಗಳಿಗೆ ಈ ವಿಷಯವನ್ನು ಕುರಿತು ಕೆಳಲಾಗಿ ಅವರು ಅತಿ ಸಂಕೋಚ 
ಭಾವದಿಂದ ಇದನ್ನು ಮಹಾದೇವಿಯಕ್ಕ ನಿಗೆ ತಿಳಿಸಿದರು. ಅದಕ್ಕೆ ಅವಳು 
ಕೋಪಿ ಕೌಶಿಕನು ಜೈನ ಧರ್ಮದವನಾಗಿದ್ದಾ ನೆ. ಅನನಲ್ಲಿ ಶಿವಭಕ್ತಿ 
ಎಂಬುದೇನೂ ಇಲ್ಲ, ಇಂಥವನ ನನ್ನು ನಾನು ಹೇಗೆ ಲಗ್ನವಾಗಬಹು ದೆಂದು 
ನುಡಿದು ಇದು ಭಕ್ತರ ಶೀಲವಲ್ಲೆಂದು ನುಡಿದಳು. ಆಗ ತಾಯಿತಂದೆ 
ಗಳ ಈ ಮಾತನ್ನು ಅರಸನಿಗೆ ತಿಳಿಸಿರೆಂದು ಮಂತ್ರಿಗಳ ಕೂಡ ಹೇಳಿ 
ಕಳಿಸಿದರು. ಮಂತ್ರಿಗಳು ಅರಸನಿಗೆ ಆಸ್ರೆಕಾರೆ ತಿಳಿಸಲಾಗಿ ಮಂತ್ರಿಗಳು 


ಅರಸನ ಅಭಿಪ್ರಾಯವನ್ನು ತಿಳಿದುಕೊಂಡು ಮಹಾದೇವಿಯಕ್ಕನ ಮನೆಗೆ 
ಕಿರುಗಿಬಂದು ತಾಯಿತಂದಿಗಳಿಗೆ ಹೇಳಿದ್ದೇನಂದರೆ ಅರಸನು ಕುಪಿತನಾಗಿ 


ದ್ದಾನೆ. ನಿಮಗೆ ದುರ್ಮರಣವಾಗುವದು ನಿಶ್ಚಯವು. ನೀವು ಮಹಾದೇವಿ 
ಯಕೃನನ್ನು ಕೊಡದೆ ಹೋದರೆ ನಿಮಗೆ ಮರಣವು ನಿಶ್ಚಯವು. ಆದರೆ 
ಒಂದುವೇಳೆ ಕೊಟ್ಟರೆ ನೀವು ಸುಖಿಯಾಗಿ ಬಾಳುವಿರಿ, ಎಂದು ಹೇಳಿ 
ದರು. ಆಗ ತಾಯಿತಂದೆಗಳು ಮಹಾದೇವಿ ಸುಕೃನನ್ನು ಕಂಡು ಅರಸನ 
ಈ ಅಭಿಪ್ರಾಯವನ್ನು ಅವಳಿಗೆ ತಿಳಿಸಿ ಹೇಗೆ ಮೊದಲಿನ ಕಾಲದಲ್ಲಿ ಕಾಂ 
ಕಾಲಮ್ಮೆ , ವೈಜಕ್ಸೃವ್ವೆ, ಮಾಂಗಾಯಕ್ಕರಸಿ ಇನರು ಭವಿಗಳ ಕೂಡ 
ಇನ್ದರೂ ಅವರು ತಮ್ಮ ಶಿನಭಕ್ತಿಯನ್ನು ಬಿಡಲಿಲ್ಲವೋ ಹುಗೆಯೇ ನೀನು 
ಆಚರಿಸಬೇಕೆಂದು ಅನರು ಅನಳಿಗೆ ಬೋಧಿಸಿದರು. ಮಹಾದೇವಿಯ ಕೃನು 
ನಿಶ್ಚಲ ಹೈದಯಳು ಮತ್ತು ಸಂಸೂರ್ಣ ಶಿವಾನುಭನಿಯು. ಅವಳು 
ರಸನ ಅಸ್ಪಣೆಯನ್ನು ಕೇಳಿ ಜಾಣತನದಿಂದ ತನ್ನ ತಾಯಿತಂಡೆಗಳನ್ನು 
ಸಂತೈಸುತ್ತ ತನ್ನ ಮುಂದೆ ಇದ್ದೆ ಮಂತ್ರಿಗಳಿಗೆ ಹೇಳಿದ್ದೇನಂದರೆ. ಅರಸನ 
ಅಭಿಪ್ರಾಯದಂತೆ ನಾನು ನಡೆಯುವೆನು. ಆದರೆ ಆತನು ನನ್ನ ಶಿನಭಕ್ತಿಗೆ 
ಹಾನಿಬಾರದಂತೆ ವರ್ತಿಸಬೇಕು. ಇದಕ್ಕೆ ಅವನ ಒಪ್ಪಿಗೆಯನ್ನು ಪಡೆಯ 
ಬೇಕು. ಅರಸನನ್ನು ಲಗ್ನವಾಗಲು ಇದೊಂದೇ ನನ್ನ ಶರ್ತು ಇಡೆ, ಎಂದು 
ಹೇಳಿಕಳಿಸಿದಳು. ಮಂತ್ರಿಗಳು ಹಾಗೆಯೇ ಅಗಲೆಂದು ಅರಸನೆಡಿಗೆ ಹೋಗಿ 


೧೦೭ 


ಮಹಾದೇವಿ ಯಕ್ಕನ ಅಭಿಪ್ರಾಯವನ್ನು ಅನನಿಗೆ- ತಿಳಿಸಿ ಅವನ ಉತ್ತರ 
ವನ್ನು. ಕೇಳಿಕೊಂಡು ತಿರುಗಿಬಂದು ಮಹಾದೇನಿಯಕ್ಕ ನಿಗೆ `ನಿನ್ನ ಶಿವ 


ಭಕ್ತಿಗೆ ಹಾನಿಬಾರದಂತೆ ಅರಸನು ವರ್ತಿಸುವನು. ಅದಕ್ಕೆ ಅವನು ಒಪ್ಪಿಗೆ 
ಇದೆ ಎಂದು ಹೇಳಿದರು. ಮಹಾದೇನಿಯ ಕೃನು ಇದನ್ನು ಕೇಳಿ ಅರಸನ 


ಮಂದಿರಕ್ಕೆ ಹೋಗಲು ಸಿ ದೃಳಾದ ರಿ. 


ಮೇಲಿನ ಸಂಗತಿಗಳನ್ನು ನಾವು ನಿರೀಕ್ಷಿಸಿದಲ್ಲಿ ಮಹಾದೇವಿಯಕೃನ 


ಸ್ವ ಭಾವದ ಪರಿಚಯವು ನಮಗೆ ಚನ್ನುಗಿ ಆಗುವಂತೆ ಇದೆ. ಅವಳಲ್ಲಿ 
ವೀರಶೈವ ಮತದ ಬಗ್ಗೆ ಉತ್ಕಟ ಅಭಿಮಾನವು ಉಂಬಾಗಿದ್ದಿತೆಂಬುದರಲ್ಲಿ 
ಏನೂ ಸಂದೇಹವಿಲ್ಲ. ಆದರೆ ಅವಳು ಅರಸನಲ್ಲಿದ್ದು ಕೊಂಡು ವಿಷಯ 
ಲೋಲುಸಳಾಗಿ ವರ್ತಿಸಲಿಕ್ಕೆ ಅವಳು ಇಚ್ಛೆ ಸಲಿಲ್ಲ. ಅವಳು ವೀರಶೈನ 
ಮತ ತತ್ವಗಳ ವಿಷಯವಾಗಿ ಅಭಿಮಾನವುಳ್ಳ ನಳಾಗಿ ಅವುಗಳಂತೆ ತಾನು 
ನಡೆಯಲಿಕ್ಕೆ ಅರಸನು ಎಷ್ಟು ಮಾತ್ರವು ಆತಂಕ ತರಕೂಡಡೆಂಬ ಕರು 
ರನ್ನು ಮಾತ್ರ ಅವನಿಗೆ ಹಾಕಿದಳು. ಈ ಕಾಲದಲ್ಲಿ ಕರ್ನಾಟಕದ ಮುಖ್ಯ 
ಸಮಾಜಗಳಾದ ಜೈನ, ಬ್ರಾ ಹ್ಮೆಣ, ವೀರಶೈವ ಪಾಶುಸತ ಈ ಧರ್ಮಗಳ 
ಅನುಯಾಯಿಗಳು ಕರ್ನಾಟಕದಲ್ಲಿ ಬಹು ಜನರು ವಾಸಿಸುತ್ತಿದ್ದರು. 
ಅವರಲ್ಲಿ ಪರಸರ ಧರ್ಮಾಂಶರಗಳು ಸುಲಭವಾಗಿ ಈ ಕಾಲದಲ್ಲಿ ಆಗುತ್ತಿ 
ದ್ವವೆಂದು ಇತಿಹಾಸದಿಂದ ತಿಳಿದು ಬರುತ್ತದೆ. ಅವರಲ್ಲಿ ಪರಸ್ಪರ ಅನ್ನೋ 
ದಕ ವ್ಯವಹಾರಗಳೂ ಕೂಡ ಸರಳವಾಗಿ ನಡೆಯುತ್ತಿದ್ದ ವು. ಆದ್ದರಿಂದ 
ಮಹಾದೇವಿಯಕ್ಕನು ಅರಸನಿಂದ ಯಾವ ಶರ್ತನ್ನು ತೆಗೆದು ಕೊಳ್ಳದೆ 
ಅವನ ಕಡೆಗೆ ಇರಲಿಕ್ಕೆ ಅವಳು ಹೋಗಬಹುದಾಗಿತ್ತು ಆಗ ಅನಳು ವೀರ 
ಶೈವ ಧರ್ಮಾಭಿಮಾಧಿಯಾಗಿದ್ದರಿಂದ ಅವಳು ಹಾಗೆ ವಾಡಲಿಲ್ಲ. ಅವಳು 
ಇಷ್ಟರಲ್ಲಿ ವಿದ್ವಾಂಸಳಾಗಿ ಬಹು ಶ್ರುತಳೂ ಆಗಿದ್ಧರಿಂದೆ ಅವಳಲ್ಲಿ ವಿಚಾರ 
ಸ್ವಾತಂತ್ರ್ಯವು ಉಂಟಾಗಿದ್ದಿತು. ಹಾಗೆಯೇ ಅವಳು ತನ್ನ ಶಿಕ್ಷಣಕ್ಕೆ 
ಅನುಕೂಲ ಮಾಡಿ ಕೊಟ್ಟಂಥ ತಂಡೆ ತಾಯಿಗಳ ಹಿತ ಮತ್ತು ಕ್ಷೇಮವನ್ನು 
ಲಕ್ಷಕ್ಕೆ ತಾರುವದು ಅವಶ್ಯವಾಗಿತ್ತು. ಅವರು ಅರಸನ ಕೋಪಕ್ಕೆ ಗುರಿ 
ಯಾಗ ಬಾರದೆಂಬುದಕ್ಕೆ ಅವಳು ಬಹಳ ಲಕ್ಷವನ್ನು ಪೂಕೈಸಿದ್ಧಾಳೆ. 
ಈ ಸಂಗತಿಗಳು ಈ ವರೆಗೆ ನಡೆದ ಘಟಿನೆಗಳೆಂದ ನಿಪ್ಪನ್ನವಾಗುತ್ತವೆ. 


ಗಿಂಲಿ 


ಲಗ್ಗೆ ಮಾಡಿಕೊಳ್ಳದಿರಲು ಮಹಾದೇನಿಯಕ್ಕನ ನಿರ್ಧಾರ: 
ಮಹಾಸೇವಿಯಕ್ಕನು ಅರಸನ ಗೃಹಕ್ಕೆ ಹೋದ ಬಳಿಕ ಅವಳಿಗೂ 
ಕೌಶಿಕರಾಜನಿಗೂ ಯಧಾನಿಧಿ ಲಸ್ಸವಾಖಯಿತೆಂದು ಕೆಲವು ಗ್ರಂಥಗಳಲ್ಲಿ 
ಹೇಳಿದೆ. ಬೇಕೆ ಕೆಲವು ಗ್ರಂಥಗಳಲ್ಲಿ ಹಾಗೆ ಉಸ್ಲೇಖ 1ಳಿಲ್ಲ. ಹಂಹರ 
ಕನಿಯು ಅಕೆಗೆ ಸರಿಯಾಗಿ ಲಗ್ನವಾಯಿತೆತಲೂ ಉಭಯತರು ಸೆತಿ 
ಪತಿಗಳಂತೆ ಇದ್ದರೆಂತಲೂ ಸಹ ಹೇಳುತ್ತಾನೆ. ಅದಕೆ ಈ ಕನಿಯು 
ಬರೆದ ಮಹಾದೇವಿಯಕ್ಕನ ಚಂತ್ರೆಯನ್ನು ನೋಡಿನಲ್ಲಿ ಅನನಿಗೆ ಆಕೆಯ 
ಬಗ್ಗೆ ನಿಜನಾದ ಸಂಗತಿಗಳು ಗೊತ್ತಾಗಿದ್ದಿಲ್ಲೆಂದು ತೋರುತ್ತದೆ. ಅನನು 
ತನ್ನ ರಗಳೆಯಲ್ಲಿ ಮಹಾದೇನಿಯಕ್ಕನು ಕಲ್ಯಾಣಕ್ಕೆ ಹೋದದ್ದನ್ನೂ 
ಅವಳು ಅಲ್ಲಿ ಶಿವಾನುಭವ ಮಂಟಿಪವಲ್ಲಿ ಇನ್ನು ಬಸನಣ್ಣನ ಪರಿಚಯ 
ಮಾಡಿಕೊಂಡದ್ದನ್ನೂ ಅವನು ಎಸ ಖಉಸ್ಸೇಖಿಸಿರು ನದಿಲ್ಲ, ಅಂಸನ 
ಗೃಹದಲ್ಲಿ ಅವಳು ವಿಷಯ ತೋಲುನಳಾಗಿ ಮಸೆ ಮಾಡಿದ್ದನ್ನು ಮಾತ್ರ 
ಸವಿಸ್ತಾರವಾಗಿ ಹೇಳುತ್ತಾನೆ. ಆದ್ದರಿಂದ ಮಹಾದೇವಿಯಕ್ಕನ ಬಗ್ಗೆ 
ಅವನು ಮಾದ ವಿನರಣೆಗಳು ನಂಬಲರ್ಹವಲ್ಲವೆಂದು ನಮಗೆ ತೋರುತ್ತದೆ. 


ಮಹಾದೇವಿಯಕ್ಕನು ಕೌಶಿಕ ರಾಜನ ಅರಮಕೆಗೆ ಹೋಗುವ ಪೂಸ್ತಿ 
ದಲ್ಲಿ ಅವಳ ಮನದಲ್ಲಿ ಅನೇಕ ವಿಚಾರಗಳೂ ಯೋಚನೆಗಳೂ ಬಂದಿರ 
ಬಹುದು. ಅವಳು ಆಗ ಚನ್ನಾಗಿ ಶಿಕ್ಷಣ ಹೊಂದಿ ಅನುಭಾವಿಯಾಗಿದ್ದ. 
ಕೆಂಬುದು ಅವಳ ವಚನಗಳಿಂದ ನಾವು ಅನುಮಾನ ಮಾಡಬಹುದಾಗಿಸೆ. 
ಹಾಗೆಯೇ ಅವಳು ಶಿವಶರಣ ಶರಣಿಯರ ಚರಿತ್ರೆಗಳನ್ನೂ ಚನ್ನಾಗಿ ಓದಿ 
ದನಳಾಗಿದ್ದಳು. ಮಹಾದೇವಿಸುಕ್ಕನು ತನ್ನ ಶಿವಾನುಭವ ವರ್ಕನೆಸುಲ್ಲಿ 
ಅರ ನನು ಅಡ್ಡ ಬರಬಾರಡೆಂದು ಅವನಿಂದ ವಚನ ತೆಗೆದುಕೊಂಡಿದ್ದಳು. 
ಆದರೆ ಮುಂದಿ ತಾನು ಭಕ್ತೆ ಅನನು ಭನಿ ಹೀಗೆ ಉಭಯತರು ಕೂಡಿ 
ಕೊಂಡು ಸಂಸಾರ ನಡಿಸುವದು ಕರಿಣನೆಂಬ ವಿಚಾರಗಳು ಅವಳ ಮನ 
ದಲ್ಲಿ ಬಂದಿರಬಹುದು. ವೈಜವ್ರೆಯು ಶಿನಭಕ್ತಿಯುಳ್ಳವಳಾಗಿ ಜೈನನಾದ 
ಗಂಡನ ಕೂಡ ಆಚರಿಸುತ್ತಿರುನಾಗ ಜೈನ ಮುನಿಗಳಿಗೋಸ್ಕರ ತಾನು ಸಿದ 
ಪಡಿಸಿದ ಆಹಾರ ಸಾಮಗ್ರಿಗಳನ್ನು ಅವಳು ಅಕಸ್ಮಾತ್ತಾಗಿ ಮನೆಗೆ ಜಂಗಮ 
ಅತಿಥಿಗಳು ಬರಲು ಅವರಗೆ ಅವುಗಳನ್ನು ಕೊಟ್ಟು ಬಟ್ಟಳು. ಅದನ್ನು 
ಜೈನನಾದ ಆಕೆಯ ಪತಿಯು ಕಂಡು ಅತ್ಯಂತ ರೋಷತಾಳಿ ಅವಳನ್ನು 


೧೦೯ 


ಹೊಡೆದು ಬಡಿದು ಬಹಳ ಗಾಸಿ ಮಾಡಿದನು. ಆ ಸೆಟ್ಟುಗಳು ಗ್ರಾಮದ 

ಸ ಸ ಹ ಣೆ 

ಕದ್ದ ಜೈನರಿಗೆ ತಾಕಿದವು. ಮರುದಿನ ಬಸದಿಯ ಬಾಗಿಲವು ನಿನು 

ಮಾಡಿದರೂ ತೆಕೆಯಲಿಲ್ಲ. ಇದು ವೈ ಜನ್ವೈಯನ್ನು ಬಡಿದದ ರೆ ಸರಿಣಾಮ 
ಇ 

ವೆಂದು ಜೈನರು ತಿಳಿದು ವೈಜನ್ವೈಯ ಕೈಯ್ಯಿಂದ ಬಾಗಿಲವನ್ನು ತೆರಿಸಲು 


ಒಳಗಿದ್ದ ಜೈನ ಮೂರ್ತಿಗಳು ಒಡೆಡು ಸೋಗಿ ಅವು ಶಿವಲಿಂಗಗಳಾಗಿದ್ದವು. 


ಮುಖ್ಯ ಪೀಠದಲ್ಲಿ ಲಿಂಗವು ಉದ್ಭವಿಸಿತ್ತು. ಅದರಲ್ಲಿಯೇ ಅವಳು ಲಯ 
ವಾಗಿ ಹೋದಳು. ಆ ದೇವಾಲಯವು ಪರಳೀ ವೈ ಜನಾಥನೆಂದು ಈಗಲೂ 
ಪ್ರಸಿದ್ಧವಾಗಿದೆ. ಇದೇ ಪ್ರಕಾರ ಸೋಹೆಳಿಯ ಸೋಮವ್ವೆ, ಹೇರೂರ 
ಹೆಣ್ಣು ಇವರು ಭನಿಗಳನ್ನು ಲಗ್ನವಾಗಲಾಗಿ ಅವರಿಗೆ ತಮ್ಮ ಶಿವಾಚಾರ 
ದಂತೆ ನಡೆಯಲು ಸಾಧ್ಯವಾಗಲಿಲ್ಲ. ಆಗ ಅತರು ಹಾನಿಗೆ ಒಳಗಾಗಬೇ 
ಕಾಯಿತು. ಬಸವೇಶ್ವರನ ಕಾಲದಲ್ಲಿ ಬಹುಜನರು ವೀರಶೈವ ಧರ್ಮವನ್ನು 
ಸ್ಟೀಕರಿಸಿದರು. ಆಗ ಶಿವಶರಣರು ವೀಂಕೈವ ದಿೀಕ್ಷೆಯನ್ನು ಅವರಿಗೆ 
ಕೊಡುವಲ್ಲಿ ಅವರ ಹೆಂಡಂದಿರನ್ನು ಮೊದಲು ಬರಮಾಡಿಕೊಂಡು ಅನರ 
ನ್ನೊಡಗೊಂಡು ಅವರಿಗೆ ಲಿಂಗದೀಕ್ಷೆಯನ್ನು ಕೊಡುವ ಉಸಕ್ರನಮುವನ್ನು 
ಕೈಕೊಂಡರು. ಇದು ನನ್ನಯ್ಯನ ಚರಿತ್ರೆಯಿಂದ ತಿಳಿದುಬರುತ್ತದೆ. ಮಹಾ 
ದೇವಿಯಕ್ಕ ನಿಗೆ ಈ ಸಂಗತಿಗಳು ಲಕ್ಷಕ್ಕೆ ಬಂದು ಅವಳು ಆಗ ಕೆಲವೊಂದು 
ಅತ್ಯಂತ ಕಠಿಣವಾದ ಮತ್ತು ಕ್ರಾಂತಿಕಾರಕವಾದ ನಿರ್ಧಾರವನ್ನು ದೃಢ 
ಪಡಿಸಿಕೊಂಡು ರಾಜನ ಮನೆಗೆ ಹೊರಟಳು. 


ನಿಗಂ ಬರತ್ವನನ್ನು ನಿಶ್ಚೆಯಿಸಿದ್ದು$-- ಅನಳು ರಾಜನ ಅಂಶಃಸುರ 
ವನ್ನು ಪ್ರವೇಶ ಮಾಡಿದ ಕೂಡಲೇ ಕೌಶಿಕರಾಜನು ಮಹಾದೇವಿಯಕ್ಕನ 
ಕೂಡ ಲಗ್ನಸಮಾರಂಭವನ್ನು ಜರುಗಿಸುವ ಪ್ರಸ್ತಾಸನನ್ನು ಪ್ರಾರಂಭಿಸಿದನು. 
ಆಗ ಮಹಾದೇವಿಯ ಕೃನು ಕೌಶಿಕರಾಜನು ತನ್ನ ಜೈನಧರ್ಮವನ್ನು ಬಿಟ್ಟು 
ಕೊಟು ವೀರಶೈವ ಧರ್ಮವನ್ನು ಸ್ವೀಕರಿಸಿದರೆ ಮಾತ್ರ ಶಾನು ಅವನನ್ನು 
ವರಿಸುವೆನು, ಇಲ್ಲದಿದ್ದರೆ ಇಲ್ಲ. ಇದಕ್ಕೆ ಅವನ ಅಭಿಖ್ರಾಯವೇನೆಂಬು 
ದನ್ನು ತಿಳಿದುಕೊಂಡು ಬರಲು ಮಂತ್ರಿಗಳಿಗೆ ತಿಳಿಸಿದಳು. ಅದಕ್ಕೆ ಕೌಶಿಕ 
"ರಾಜನು ತಾನು ಜೈನ ಧರ್ಮವನ್ನು ಬಿಡುವದಿಲ್ಲೆಂದು ಮಾಕುತ್ತರ ಕಳಿಸಲು 
ಮಹಾದೇವಿಯಕ್ಕ ನು ಇನ್ನು ಮೇಲೆ ನಾನು ಯಾರನ್ನೂ ಲಗ್ನವಾಗುವದಿಲ್ಲ 
ಹರನೇ ನನಗೆ ಗಂಡನು, ಉಳಿದ ಗಂಡರು ನನಗೆ ಬೇಡ, ಎಂದು ನುಡಿ 


೧೧೦ 


ಯುತ್ತ, ಇನ್ನು ಮೇಲೆ ನನಗೆ ಮಂಗಳವೇ ಮಜ್ಜನನು, ವಿಭೂತಿಯೇ 
ಒಳುಗುಂದದ ಅರಿಸಿನವು, ರುದ್ರಾಕ್ಷಿಯೇ ಮೈದೊಡಿಗೆ, ದಿಗಂಬರವೇ 
ದಿವ್ಯಾಂಬಂವು ಎಂದು ಮಂತ್ರಿಗಳಿಗೆ ಹೇಳಿ ತಾನು ಧಾರಣಮಾಡಿದ್ದ 
ವಸ್ತ್ರಾ ಭರಣಗಳನ್ನೂ ಅಲಂಕಾರಗಳನ್ನೂ ತೆಗೆದಿಟ್ಟು, ತಾನುಟ್ಟು ದನ್ನು ಕಳೆದು 
ಚೆಲ್ಲಿ, ಸಂಪೂರ್ಣ ದಿಗಂಬರಿಯಾದಳು. ಆಗ ಅವಳು ಇನ್ನು ಮೇಲೆ 
ನಾನು ಯಾರನ್ನೂ ಲಗ್ರವಾಗುವದಿಲ್ಲ, ಅಜನ್ಮ ವಿರಕ್ತೆಯಾಗಿ ಕನ್ನಿಕೆಯಾಗಿ 
ಉಳಿಯುವೆನು ಎಂದು ಪ್ರತಿಜ್ಞೆಯ ನ್ನು ಮಾಡಿ ರಾಜವೈಭವವನ್ನು ಬಿಟ್ಟು 
ಪಟ್ಟಣದ ಹೊರಕ್ಕೆ ಹೊರೆಟಳು. 

ವೀರಶೈವರಲ್ಲಿ ವಿಗಂಬರತ್ವವು. 8--. ಈ ಕಾಲದಲ್ಲಿ ನಾಡಿನಲ್ಲಿ ಜೈನ 
ಸಂಸ್ಕೃತಿಯ ಪ್ರಬಲವಾಗಿತ್ತು. ಜೈನರಲ್ಲಿ ದಿಗಂಬರಿಗಳನೇಕರು ನಾಡಿನಲ್ಲಿ 
ಸಂಚರಿಸುತ್ತಿದ್ದರು. ಜನರಾದರೂ ಅವಳ ತ್ಯಾಗವೃತ್ತಿಯನ್ನು ನೋಡಿ 
ಅವರನ್ನು ಸನ್ಮಾನಿಸುಪರು. ಆದರೆ ಶಿನಶರಣರಲ್ಲಿ ದಿಗಂಬರತ್ವವಿಲ್ಲ. ಆ 
ದರೂ ಮಹಾದೇವಿ, ಗೊಗ್ಗವ್ವೆ ಬೊಂಶಾದೇವಿ, ಇನರು ಕೆಲಕಾಲ ದಿಗಂ 
ಬರ ವೃತ್ತಿಯನ್ನು ತಾಳಿದರು. ಆದರೆ ಶಿನಶರಣರು ದೇಹವನ್ನು ಕ್ಲೇಶಿ 
ಸುವದು ಅನಾವಶ್ಯಕವೆಂಬ ತತ್ವವನ್ನು ಅನುಸರಿಸಿದವರಾದ್ಧ ರಿಂದ ಈ 
ತರದ ಪದ್ದತಿಯು ಕರ್ನಾಟಕದಲ್ಲಿ ಹೋಗಿ ಬಿಟ್ಟಿತು. ಆದರೆ ಇದಕ್ಕೆ 
ಅಪವಾದವಾಗಿ ಮಹಾದೇನಿಯಕ್ಕನಂಥ ಕೆಲವು ಉದಾಹರಣೆಗಳು ಮಾತ್ರ 
ಇರುವದು ಕಂಡು ಬರುತ್ತದೆ. 

ಹರಿಹೆರ ಕವಿಯು ಮಹಾದೇವಿಸುಕೃನು ದಿಗಂಬರಿಯಾಗಿ ಇಳಿಯದೆ 
ಕೌಶಿಕನೊಡನೆ ಲಗ್ನವಾದಳೆಂದು ತನ್ನ ರಗಳೆಯಲ್ಲಿ ಹೇಳಿರುತ್ತಾನೆ. ಆದರೆ 
ಮಹಾದೇವಿಯಕ್ಕನು ತಾನು ರಚಿಸಿದ ವಚನದಲ್ಲಿ  ದಿಗಂಬರವೇ ತನಗೆ 
ಡಿವ್ಯಾ ಬರ ' ವೆಂದು ಸ್ಪಷ್ಟವಾಗಿ ಹೇಳಿರುವದರಿಂದ ಅವಳು ದಿಗಂಬರಿಯಾಗಿ 
ಉಳಿದು ಲಗ್ನವನ್ನು ನಿರಾಕರಿಸಿ ಆಚರಿಸಿದಳೆಂದು ತೋರುತ್ತದೆ. 


ಗೃಹತ್ಯಾಗಃ ಮಹಾದೇವಿಯಕ್ಕನ ಅರಸನೊಡಸನೆ ಲಗ್ನವನ್ನು 
ನಿರಾಕರಿಸಿ ದಿಗಂಬರಿಯಾಗಿ ಉಡುತಡಿಯಲ್ಲಿರುವದು ಅವಳಿಗೆ ಉಚಿತವೆಂದು 
ತೋರಲಿಲ್ಲ. ಇಂಥ ಸ್ಥಿತಿಯಲ್ಲಿ ಕೌಶಿಕರಾಜನಿದ್ದ ಊರಲ್ಲಿ ಅವಳು ಇರು 
ವದು ಹೆಗೆ? ಮದಾಂಧನಾದ ಕೌಶಿಕನು ತನಗೆ ಹಾನಿ ತರಬಹುದೆಂಬ 
ಭೀತಿಯು ಅವಳಿಗಿತ್ತು. ಅವಳಿಗೆ ಪ್ರೀತ್ಯಾಸ್ಪದರಾದ ತಾಯಿ ತಂದೆಗಳ 


ಗಿಗಿಗಿ 


ಸಮೀಪದಲ್ಲಿ ಇರುವದೂ ಕ್ಲೇಮಕ್ಸರವಲ್ಲೆಂದು ಅವಳಿಗೆ ತೋರಿತು. ಆದ್ದ 
ರಿಂದ ಅವಳು ಬಸವೇಶ್ವರನಿದ್ದಲ್ಲಿಗೆ ಹೊರಟಳು. 


ಈ ಕಾಲದಲ್ಲಿ ' ಬಸವೇಶ್ವರನ ಪ್ರಭಾನವು ನಾಡಿನಲ್ಲಿ ಹೆಚ್ಚುತ್ತಲೇ 
ಇದ್ದಿತು. ಅವನು ವೀನರಿಗೆ ಸಹಾಯಕನಾಗಿ ವರ್ತಿಸುತ್ತಿದ್ದನು. ವರ 
ದಾನಿ ಗುಡ್ಡಮ್ಮೆಯು ಅವನ ಆಶ್ರಯದಲ್ಲಿದ್ದು ವಿಸನ್ನರಿಗೆ ಸಹಾಯಮಾ 
ಡುತ್ತ ಬಂದಳು. ಆನೇಕ ನಿರಾಶ್ರಿತ ಸ್ತ್ರೀಯರು ಬಸವೇಶ್ವರನ ಸಾನ್ನಿಧ್ಯ 
ದಲ್ಲಿ ಕಾಯಕಗಳನ್ನು ಮಾಡುತ್ತ ಉಪಜೀವಿಸುತ್ತಿದ್ದರು. ವೀರದೇವನ್ಮು 
ನೆಂಬ ಶಿನಶರಣಿಯು ವಚನಶಾಸ್ರದಲ್ಲಿ ಪಾರಂಗತಳಾಗಿ ವಚನಗಳನ್ನು 
ಡಿನಾಲು ಮೂರು ಸಾರೆ ಕೂಡಿದ ಜನರಲ್ಲಿ ಉಫ್ಭೃಡಿಸುವಳು. ವಿಮಳಾ 
ದೇವಿಯು ಶಿವಾನುಭನದಲ್ಲಿ ಚೆನ್ನಾಗಿ ಜ್ಞಾ ನಸಂಪಾದನೆ ಮಾಡಿಕೊಂಡು 
ಸ್ತ್ರೀಯರಿಗೆ ಬೋಧೆ ಮಾಡುವ ಕಾಯಕವನ್ನು ಕೈ ಕೊಂಡಿದ್ದ ಳು. ಹೀಗೆಯೇ 
ಅನೇಕ ಸ್ರ್ತೀ ಪುರುಷರು ಬಸವೇಶ್ವರನ ಸನ್ನಿಧಿಯಲ್ಲಿ ಲಿಂಗಾನುಭವವನ್ನು 
ಹೊಂದಿ ಶಿವಜ್ಞಾನವನ್ನು ಬೋಧಿನುವವರಾಗಿದ್ದರು. ಆದ್ದರಿಂದ ಮಹಾ 
ದೇವಿಯಕ್ಕನು ಸ್ವಾಭಾವಿಕವಾಗಿ ಅನನಿದ್ದೆಡೆಗೆ ಹೊರಡಲು ಉದ್ಯುಕ್ತ 
ಳಾದಳು. 

ಕಲ್ಯಾಣಕ್ಕೆ ಪ್ರಯಾಣ 8-- ಆದರೆ ಉಡುತಡಿಯಿಂಡ ಕಲ್ಯಾಣವು 
ಬಹು ದೂರದ ಹಾದಿಯು. ಅವಳು ಸೌಂದೆರ್ಯವತಿಯು ಮತ್ತು ಚಿಕ್ಕ 
ವಳು. ದಿಗಂಬರಿಯಾಗಿ ಕಲ್ಯಾಣದ ವರೆಗೆ ಅವಳು ನಿಕಾಕಿಯಾಗಿ 
ಪ್ರವಾಸ ಮಾಡುವದು ಕಠೀಣವೇ ಸರಿ, ಆಗ ಪಟ್ಟಣದ ಜನರು ಹೀಗೆ 
ಪ್ರವಾಸ ಮಾಡದಿರಲು ಬೋಧಿಸಿದರು. ಇಷ್ಟೇ ಅಲ್ಲ, ಅವರು ಅವಳನ್ನು 
ಪ್ರ ತಿಬಂಧಿಸಿದ ಹಾಗೆಯೂ ತೋರುತ್ತದೆ. ಯಾಕಂದಕಿ ಒಂದು ವಚನ 
ದಲ್ಲಿ ಅವಳು ಹೇಳುವದೇನಂದರೆ: 


“ಮುಡಿಬಿಟ್ಟು ನೊಗಬಾಡಿ ತನುಕರಗಿದವಳ ಎನ್ನ ನೇಕೆ ನುಡಿಸುವಿರಿ, 
ಎಲೆ ಅಣ್ಣ ಗಳಿರಾ? ಎನ್ನನೇಕೆ ಕಾಡುವಿರಿ ಎಲೆ ತಂಡಿಗಳಿರಾ? ಬಲಂ 
ಹೆಳಿಡುಭವಗೆಟ್ಟು ಛಲವಳಿದು ಭಕ್ತೆ ಯಾಗಿ ಚನ್ನ ಮಲ್ಲಿಕಾರ್ಜುನನ ಕೂಡಿ 
ಕುಲವಳಿದವಳ? “ಈ ವಚನದಲ್ಲಿ ಮುಡಿಬಟ್ಟು “ತೊಗಬಾಡಿ ತನುಕರಗಿದ 
'ಳೆಂದು ಅವಳು ತನ್ನ ಸ್ವರೂಪವನ್ನು ತಾ ವರ್ಣನೆ ಮಾಡಿಕೊಂಡು 
ತನ್ನನ್ನು ಕಾಡಬೇಡಿರೆಂದು ಜನರಿಗೆ ಹೇಳಿದ್ದಾಳೆ. (ನಚನ ೬೩) 


೧೧೨ 


ಯೋಗೆಸಾಧನೆಯ ಪ್ರಯತ್ನ 1. ಅವಳು ತನ್ನ ಪ್ರವಾಸದಲ್ಲಿ ಆತ್ಮ 
ಶುದ್ಧಿ ಯನ್ನ ಮಾಡಿಕೊಳ್ಳ ಬೇಕೆಂಬ ವಿಚಾರವು ಬರಲು ಅವಳು ಕೆಲಕಾಲ 
ಯೋಗಸಾಧನೆಗೆ ಸಹ ಲಕ್ಷ ಕೊಟ್ಟಂತೆ ಕೆಳಗಿನ ವಚನದಿಂದ ತೋರು 
ತ್ತಿದೆ. ಆವಳು ಷಟ್‌ಚಕ್ರಗಳನ್ನು ಸಾಧಿಸಲು ಯತ್ನಿಸಿದ್ದಾಳೆ. ಈ ವಚ 
ನದಲ್ಲಿ ಅವಳು ಹೇಳುವದೇನೆಂದರೆ:— 


“ಮೂಲಾಧಾರದ ಬೇರ ಮೆಟ್ಟಿ ಭೂಮಂಡಲನನೇರಿದೆ, ಆಧಾರದ 
ಬೇರ ಹಿಡಿದು ಐಕ್ಯದ ತುದಿಸುನೇರಿಡಿ. ಕೈನಿಡಿದು ತೆಗೆದು ಕೊಳ್ಳಾ 
ಚನ್ನ ಮಲ್ಲಿಕಾರ್ಜುನಾ” (ವಚನ ೧೩೧,೧೩೨.) ಈ ಕಾಲಕ್ಕೆ ಕರ್ನಾಟಕ 
ದಲ್ಲಿ ಯೋಗಾಭ್ಯಾಸದಲ್ಲಿ ನಿಷ್ಲಾ ತರಾದವರು ಅನೇಕರಿದ್ದರು. ಮಹಾದೇವಿ 
ಯಕ್ಕ್ಸನು ಕ್ರೀ ಸರ್ವತ ಆಂದರೆ ಯೋಗಸಾಧನೆಯ ಕಡೆಯ ಮೆಟ್ಟಿಲನ್ನು 
ಸಾಧಿಸಿರಬೇಕೆಂದು ಈ ವಚನದಿಂದ ತೋರುತ್ತದೆ. ಆದರೆ ಈ ಸಾಧನೆಯು 
ಶಿವಶರಣರ ಮಾರ್ಗವಲ್ಲ. ಇದನ್ನು ಮಹಾದೇವಿಯಕ್ಕನು ತಿಳಿದುಕೊಂಡು 
ಹೇಳುವದೇನಂದರೆ ತನ್ನನ್ನು ತಾನು ಅರಿಯುವದರಿಂದಲೇ ನಿಜವು ಸಾಧ್ಯ 
ವಾಗುವದೇ ಹೊರ್ತು ಯೋಗ ಸಾಧನೆಯಿಂದ ಸಾಧ್ಯವಾಗದು ಎಂದು 
ನುಡಿದಿದ್ದಾಳೆ. ಈ ವಚನದಲ್ಲಿ ಮಹಾದೇವಿಯಕ್ಕನು ಅನ್ನುವಡೇನಂದರೆ॥. 
“ಆ ಭಾರ, ಸ್ವಾಧಿಷ್ಠಾನ ಮಣಿಸೂರಕ, ಅನಾಹುತ, ವಿಶುದ್ಧಿ, ಆಜ್ಞೇಯ 
ಮಾತು ಹೇಳಿದೊಡೇನ.? ಕೇಳಿದೊಡೇನು? ತನ್ನಲ್ಲಿದ್ದುದ ತಾನರಿಯದನ್ನ್ನ ಕ್ಯ 
ಹೇಳಿದೊಡೇನು? ಉನ್ಮನಿಯ ರಭಸದ ಪನನದನ್ನಿದ್ದು ಚನ್ನ ಮಲ್ಲಿಕಾರ್ಜು 
ನಯ್ಯನ ಜೇದಿಸದನ್ನಕ್ಕರ? 

ಮಹಾದೇನಿಯಕ್ಕನು ಈ ಪ್ರಕಾರ ತನ್ನ ಪ್ರವಾಸದಲ್ಲಿ ಯೋಗಾ 
ಭ್ಯಾಸದ ಕಠೀಣ ಮಾಗಃ ವನ್ನು ಕೆಲವು ಕಾಲ ಅನುಸರಿಸಿದರೂ ಅವಳು 
ಈ ಮಾರ್ಗವನ್ನು ಬಿಟ್ಟು ಕೊಟ್ಟಿ ಕಲ್ಯೂಣ ಪಟ್ಟಿ ಣದತ್ತ ಮಾರ್ಗಕ್ರಮಣ 
ಮಾಡುತ್ತ ಹೊರಡುವವಳಾದಳು. 

ಪ್ರನಾಕವಲ್ಲಾದ ಕಷ್ಟಗಳು: ಮಹಾದೇವಿ ಸುಕ್ಕನು ಮಾರ್ಗಕ್ರ 
ಮಣ ಮಾಡುವ ಕಾಲದಲ್ಲಿ ಸ್ವಾಭಾವಿಕವಾಗಿ ಅನಳಿಗೆ ಅನೇಕ ತರದ 
ಜನರು ಭೆಟ್ಟಿಯಾಗುತ್ತಿದ್ದರು. ಅವರಲ್ಲಿ ಕೆಲನರು ಅವಳ ನಗ್ನ ಸ್ಥಿತಿ 
ಯನ್ನು ನೋಡಿ ಓಂದಿಸುವರು. ಬೇಕೆ ಕೆಲನರು ಅವಳನ್ನು ಸ್ತುತಿಸು 
ವರು. ಮತ್ತೊಮ್ಮೆ ದುಷ್ಟ ಜನರು ಅಕೆಯು ದಿಕ್ಕಿಲ್ಲದನಳೆ೨ದು ತಿಳಿದು 





From 
Sfivanuhhama 
Office 
BIJADUD 





ಸಂಚಿಕೆ ೧೨ ಸಂಪುಟ ೩೨ 


ಶಿವಾನುಭವ 


ಸಂಪಾದಕರು 
ಡಾ. ರಾ. ಬ. ಫ. ಗು. ಹಳಕಟ್ಟ, 


ಬಿ. ಏ. ಎಲ್‌; ಎಲ್‌. ಬಿ, 


KN ವಿಜಾಪುರ. 


ವಾರ್ಷಿಕ ಚಂದಾ ೫ರೂ. ೭೫ ನ.ಪೈ. 


ಡಿಶಂಬರೆ ೧೯೫೮, 


ನಿಷಯಾನುಕ್ರಮಣಿಕೆ 


> EI 
ದಾನಶೂರ ರಾಮವ್ವ ಗೌಡತಿ ಕಾಖಂಡಕಿ ೩೪೧ 
ಇ ಸಂಪಾದಕರು. 
ಶಿವಶರಣೆಹುರ ಚಂತ್ರೆಗಳು ೧೧೩-೧೬೮ 


ಾಾ ಸಂಪಾದಕರು. 


ES ERT ೪] 11ಗ ೪೨8) 





ಶೀಮತಿ, ರಾಮವ್ವಗೌಡತಿ ನಿಂಗನಗೌಡ ಪಾಟೀಲ, 
ಸಾಕೀನ ಕಾಖಂಡಕಿ, ತಾಃ- ವಿಜಾಪುರ. 





ದಾನಶೂರ ರಾಮವ್ವ ಗೌಡತಿ ಕಾಖಂಡಕಿ, 





ವಿಜಾಪೂರ ಜಿಲ್ಲೆಯಲ್ಲಿ ಕಾಖೆಂಡಕಿಯ ಹತ್ತರ "ಶೇಗುಣಶಿ' ಎಂಬ 
ಚಿಕ್ಕ ಗ್ರಾಮವಿದೆ. ಆ ಗ್ರಾಮಹ 1 !ಗೌಡರಾದ ಕೈ. ವಾ. ಶ್ರೀ ಭೀಮನ 
ಗೌಡರು ಸಾಮಾಜಿಕ, ಧಾರ್ಮಿಕ ಹಾಗೂ ಶೈಕ್ಷಣಿಕ ಕ್ಷೇತ್ರಗಳಲ್ಲಿ ಆದರ್ಶ 
ಕಾರ್ಯಕರ್ರಕಿಂದು ಒಳ್ಳೇ ಪ್ರಖ್ಯಾತರಾಗಿದ್ದರು. ಅವರು ಈ ಪತ್ರಿಕಾಕರ್ತರ 
ಪರಮ ಮಿತ್ರರ್ಕೂ ಸಹಕಾರಿಗಳೂ ಆಗಿದ್ದರು. ಅವರ ಪ್ರೋತ್ಸಾ ಹನ 
ದಿಂದಲೇ ನಾವು ವಿಜಾಸೂರದಲ್ಲಿ ವಿದ್ಯಾವರ್ಧಕ ಸಂಸ್ಥೆ ಯನ್ನು ಸ್ಥಾಪಿಸಿ 
ದೆವು. ಆದಕ್ಕೆ ಅವರು ಒಂದು ಸಾವಿರ ರೂಪಾಯಿಗಳ ಪ್ರಥಮ ದೇಣಿಗೆ 
ಯನ್ನು ಸಲ್ಲಿಸಿದರು. ನಂತರ ಅವರೆ ಸಹಾಯದಿಂದಲೇ ನಿಜಾಪೂರದಲ್ಲಿ 
ವಿದ್ಯಾರ್ಥಿ ನಿಲಯವನ್ನು ಪ್ರಾರಂಭಿಸಿದೇವು. ವಿದ್ಯಾರ್ಥಿವೇತನಗಳನ್ನು 
ನಿಯೋಜಿಸಿದೆವು. ಅಲ್ಲದೆ ಅವರಿಂದ ಅನೇಕ ಲೋಕೋಪಯೋಗಿ ಕಾರ್ಯ 
ಗಳಾಗಿರುತ್ತವೆ. ಆದರೆ ನಮ್ಮ ದುರ್ಡೈವದಿಂದ ಅನರು ೧೯೨೮ರಲ್ಲಿ ಶಿವಾ 
ಧೀನರಾಡರು. ಅನರು ಆಂಗ್ಲವನಿದ್ಯಾಸನನ್ನರಾಗಿದ್ದರು. ನೀಕಿ ಕ್ರಿಯಾ 
ಚಾರ ಬಂಧುರರೂ ಧರ್ಮನಿಷ್ಠರೂ ಆಗಿದ್ದರು. ಅವರ ಪತ್ನಿಯವರಾದ 
ಶ್ರೀಮತಿ ಸುಂದ್ರವ್ವ ಗೌಡತಿಯವರು ಈಗಲೂ ಮನೆಯಲ್ಲಿ ದಾಸೋಹ 
ವನ್ನು ಸದಾ ನಡಿಸುತ್ತಿದ್ದಾರೆ. 


೩೪೨ ಶಿವಾನುಭವ 


ಈ ಸುಶೀಲ ದಂಪತಿಗಳಿಗೆ ಶ್ರೀರಾಮನ'ಗೌಡಾ ಶೀ ಬಾಪುಗೌಡಾ 
ಎಂಬ ಇಬ್ಬರು ಗಂಡುಮಕ್ಕಳೂ, ಶ್ರೀಮತಿ ಜಿವುಬಾಯಿ ಗೌಡತಿ, ಶ್ರೀಮತಿ 
ಉಮ್ಮ ವ್ವ ಗೌಡತಿ, ಶ್ರೀಮತಿ ರಾಮವ್ವ ಗೌಡತಿ, ಶ್ರೀಮತಿ ಭಾಗವ್ವೈಗೌಡತಿ 
ಹಾಗೊ ಶ್ರೀಮತಿ ಲಕ್ಷ್ಮವ್ವ ಗೌಡತಿಯೆಂಬ ಐನರು ಹೆಣ್ಣು ಮಕ್ಕಳೂ 
ಇದ್ದಾರೆ. ಇವರಲ್ಲಿ ಕೈ. ವಾ. ಬಾಸುಗೌಡರು ತಂದೆಯ ಗೌರವವನ್ನು 
ವಿಶೇಷವಾಗಿ ಬೆಳೆಯಿಸಿದರು. ಅವರು ಅಂಗ್ಲ ನಿದ್ಯಾವಂತರಾಗಿ ಸಾನಕಾ 
ಜಿಕ್ಕ ಧಾರ್ಮಿಕ, ಶೈಕ್ಷಣಿಕ ಹಾಗೂ ರಾಜಕೀಯ ರಂಗಗಳಲ್ಲಿ ತನುಮನ 
ಧನಗಳಿಂದ ಒಳ್ಳೇ ಕಾರ್ಯಗಳನ್ನು ಮಾಡಿ ಎಲ್ಲರಿಗೂ ಚಿರಪರಿಚಿತರಾಗಿ 
ದ್ದರು. ತಂದೆಯೆ ತರುವಾಯ ಇನರೂ ಶಿರಸಂಗಿಯ ಫಂಡಿಗೆ 
ಟ್ರಸ್ಟಿಗಳಾಗಿದ್ದರು. ಹೀಗೆ ಇವರು ಮನೆತನದ ಕೀರ್ತಿಯನ್ನು ಎಲ್ಲ 
ರೀತಿಯಿಂದ ಹೆಚ್ಚಿಸಿದರು. ಅನಕು ಜನಪ್ರಿಯರಾಗಿದ್ದರು. ಹಾಗೂ ನೀತಿ 
ಕ್ರಿಯಾಚಾರ ಸಂನನ್ನರೂ, ಥರ್ಮನಿಷ್ಠರೂ ಆಗಿದ್ದರು. ಅದರೆ ನಮ್ಮೆಲ್ಲರ 
ದುರ್ಡೈ ವದಿಂದ ಚಿಕ್ಕ ವಯಸ್ಸಿನಲ್ಲಿಯೇ ಅಂದರೆ ೧೯೪೨ ರಲ್ಲಿ ಅವರು ಶಿವಾ 
ಧೀನರಾದರು. ಈಗ ಶ್ರೀ ರಾಮನಗೌಡರೇ ಮನೆತನದ ಕೀರ್ತಿಯನ್ನು 
ಕಾಯು ಕೊಂಡಿದ್ದಾರೆ. ಹಾಗೂ ಇವರೂ ಈಗ ಸಿರಸಂಗಿ ಫಂಡಿಗೆ ಟಿಸಿ 
ಗಳಾಗಿದ್ದಾರೆ. 4 ಚ 

ಐವರು ಹೆಣ್ಣು ಮಕ್ಕಳಲ್ಲಿ ಶ್ರೀಮತಿ ರಾಮವ್ವಗೌಡತಿಯನರು ತಮ್ಮ 
ತಂದೆ ಹಾಗೂ ಅಣ್ಣಂದಿರ ಯೋಗ್ಯ ಮಾರ್ಗದರ್ಶನದಿಂದ ಒಳ್ಳೇ ಸಂಸ್ಕಾರ 
ಸಂಪನ್ನರಣ ವಿದ್ಯಾವಂತರೂ ಆಗಿದ್ದಾರೆ. ತಂದೆ ಹಾಗೂ ಅಣ್ಣಂದಿರಂತೆ 
ಇವರೂ ಸಾಮಾಜಿಕ, ಧಾರ್ಮಿಕ, ಹಾಗೂ ಶ್ರೆಕ್ಷಣಿಕ ಕಾರೈಗಳನ್ನಿ ತನು 
ಮನ ಧನಗಳಿಂದ ಯೋಗ್ಯ ಸಹಾಯ ಸೇವೆಗಳನ್ನು ಸಲ್ಲಿಸುತ್ತಿದ್ದಾರೆ. 
ಹೊನ್ನುಟಗಿ ಶ್ರೀ ಬಸವಣ್ಣನ ಮಂದಿರಕ್ಕೆ ೨॥ ಸಾನಿರ ರೂ, ವಿಜಾಪೂರ 
ನಿಜಯಾಕಾಲೇಜಕ್ಕೆ ೨॥ ಸಾವಿರ ರೂ. ಉದಾರ ದೇಣಿಗೆಯನ್ನು ದಯಪಾ 
ಲಿಸಿದ್ದಾಕೆ. ಮತ್ತು ಬಾಗೇವಾಡಿ ಬಸವಣ್ಣ ದೇವರ ಗುಡಿಗೂ ಧನಸಹಾಯ 
ಮಾಡಿದ್ದಾರೆ. ತ್ರೀ ವೇ॥ ಮಲ್ಲಿ ಕಾರ್ಜುನ ಸ್ವಾಮಿಗಳು ಗದಗ ಇವರು ವಿಜಾ 
ಪೂರದಲ್ಲಿ ಸಿದ್ಧಾಂತ ಶಿಖಾಮಣಿಯ ಪ್ರವಚನನನ್ನು ನಡೆಯಿಸಿ 
ದಾಗ ಅದನ್ನು ಚನ್ನಾಗಿ ಬರೆದು ಕೊಂಡವರಿಗೆ ನೂರು ಹನ್ಮೊಂಡು ರೂಪಾಯಿ 
ಪ್ರಥಮ ಬಹುಮಾನವನ್ನು ಕೊಟ್ಟ ರಲ್ಲಡೆ ಅಲ್ಲಿಯ ಅನುಭನ ಮಂಟಪವನ್ನು 
ಕಟ್ಟಿಸಲು ಮೊಟ್ಟಿ ಮೊದಲು ೩೦೧ ರೂ. ದೇಣಿಗೆ ಕೊಟ್ಟು ಅಡನ್ನು 


ದಾನಶೂರ ರಾಮವ್ವ ಗೌಡತಿ ಕಾಖಂಡಕಿ ೩೪೩ 


ಪ್ರಾರಂಭಿಸಿದರು. ವಿಜಾಪೂರದಲ್ಲಿ ೭೭೦ ಲಿಂಗ ಸ್ಥಾಪನೆಗಾಗಿ ೧೦೧ ರೊ. 
ಕೊಟ್ಟಿದ್ದಾರೆ. ಅದರಂತೆ ಈ ಶಿವಶರಣಿಯರ ಚಿತ್ರಗಳ ಪ್ರಕಟನೆಗೂ 
೩೦೧ ರೂ. ಸಲ್ಲಿಸಿದ್ದಾರೆ. ಹೀಗೆ ಅನೇಕ ಸಂಘ ಸಂಸ್ಥೆಗಳಿಗೆ ಪುರಾಣ 
ಪ್ರವಚನಗಳಿಗೆ ಚಿಕ್ಕ ದೇಣಿಗೆಗಳನ್ನು ಅವ್ಯಾಹತವಾಗಿ ಕೊಡುತ್ತ ಬಂದಿ 
ದ್ಹಾರೆ. ಅದರಿಂದಲೇ ಇನರಿಗೆ ದಾನಶೂರ ರಾಮನ್ವ ಗೌಡತಿಯೆಂಬ ಹೆಸರು 
ಸಾರ್ಥಕವಾಗಿದೆ. 

ಇವರ ಪತಿಗಳಾದ ಕಾಖಂಡಕಿಯ ಥಿಂಗನಗೌಡರು ಚಿಕ್ಕ ವಯಸ್ಸಿನ 
ಲ್ಲಿಯೇ ಅಂದರೆ ೨೫ ವರ್ಷಗಳ ಹಿಂದೆಯೇ ಶಿವಾಧೀನರಾದರು. ಆಗ ಮನೆತೆ 
ನದ ಭಾರನೆಲ್ಲ ಇವರ ಮೇಲೆಯೇ ಬಿತ್ತು. ಇವರಿಗೆ ತ್ರೀ ಕಟ್ಟಿಪ್ಪಗೌಡಾ, 
ಶ್ರೀ ಗದಿಗೆಪ್ಟಗೌಡಾ, ಶ್ರೀ. ಭೀಮನಗೌಡಾ ಎಂಬ ಮೂವರು ಗಂಡು 
ಮಕ್ಕಳೂ ಶ್ರೀ ಕು. ಸೌ. ಕುಸುಮವ್ವ ಗೌಡತಿಯೆಂಬ ಒಬ್ಬ ಹೆಣ್ಣು ಮಗಳೂ 
ಇದ್ದಾರೆ ಇವಕಿಲ್ಲರ ಪಾಲನ ಪೋಷಣೆಯನ್ನೂ ಹಾಗು ಉಚ್ಚ ಶಿಕ್ಷಣ 
ಕಾರ್ಯಗಳನ್ನು ಯೋಗ್ಯ ರೀತಿಯಿಂದ ಸಾಗಿಸುತ್ತ ಬಂದಿದ್ದಾರೆ. ಇವ 
ರಿದ್ದ ಮನೆ ದಾಸೋಗ ಇದ್ದಂತೆ. ಯಾವಾಗಲೂ ಬರಹೋಗುವವಂಗೆ 
ಅನ್ನಸಂಶರ್ನಣಿ ನಡೆದೇ ಇರುತ್ತದೆ. ಇವರು ಒಳ್ಳೇ ನೀತಿ ಕ್ರಿಯಾಚಾರ 
ಸಂಪನ್ನರೂ `ಧರ್ಮನಿಷ್ಠರೂ ಆಗಿದ್ದಾರೆ. ಅಧ್ಯಾತ್ಮಿಕ ವಿಷಯದಲ್ಲಿ ವಿಶೇಷ 
ಆಸ್ಫೆಯುಳ್ಳವರಾಗಿ ನಿತ್ಯ ಅದರ ಶ್ರವಣ ಮನನಾದಿಗಳನ್ನು ಮಾಡುತ್ತಿ 
ದ್ದಾರೆ, ಧಾರ್ಮಿಕ ಕಾರ್ಯ ಕಲಾಪಗಳಿಗೂ ಲಕ್ಷಗೊಡುತಿದ್ದಾ ಕೆ. ಹೀಗೆ ಮನೆ 
ತನದ ಗೌರವವನ್ನು ಚನ್ನಾಗಿ ಕಾಯ್ದು ಕೊಂಡು ಬಂದಿದ್ದಾರೆ. 
ಈ ಕಾಲದಲ್ಲಿ ಇಂಥ ಆದರ್ಶ ಸ್ತ್ರೀಯರನ್ನು ಕಾಣುವದು ಅಪರೂಪ, ಇವ 
ರಿಗೆ ದೇವರ ಕ್ರನೆಯಿಂದ ಈ ವರೆಗೂ ಮನೆತನದ ಭಾರವನ್ನು ವಹಿಸಿ 
ಕೊಂಡು ಸಾಗಿಸುತ್ತಿರುವ ಶ್ರೀಮತಿ ಭಾಗವ್ವ ಗೌಡತಿಯೆಂಬ ಅತ್ತೆಯ 
ವರೂ ಇದ್ದಾರೆ. ಇನರೆಲ್ಲರಿಗೆ ಸರಮಾತ್ಮನು ಆಯುರಾರೋಗ್ಯನನ್ನು ದಯ 
ಪಾಲಿಸಿ ಇವರ ಕಾರ್ಯಗಳಿಗೆ ಪ್ರೋತ್ಸಾಹನನನ್ನೀಯಲೆಂದು ನಾವು ದೇವ 
ರನ್ನು ಕುರಿತು ಬೇಡಿಕೊಳ್ಳುತ್ತೇನೆ. 

ಈ ಪ್ರಕಾರ ಶೇಗುಣಸಿ ಗೌಡರ ಮನೆತನದಲ್ಲಿಯ ಹೆಣ್ಣು ಮಕ್ಕಳೂ 
ಗಂಡು ಮಕ್ಕಳೂ, ವಿಜಾಪುರ ಜಿಲ್ಲೆ ಯಲ್ಲಿಯ ಮನೆತನಗಳಲ್ಲಿ ಆದರ್ಶರಾಗಿ 
ಹೆಸರು ವಾಸಿಗಳಾಗಿದ್ದಾರೆ. ಅನರು ಒಕ್ಕಲುತನ ಮತ್ತು ವ್ಯವಹಾರ 
ಇವುಗಳಲ್ಲಿ ಮೇಲಿನ ತರಗತಿಯನ್ನು ಹೊಂದಿದನರಾಗಿದ್ದೂರೆ. ಅವರು 


೩೪೪ ಶಿನಾನುಭನ 


ಕೇವಲ ಒಂದು ಹಳ್ಳಿಯಲ್ಲಿ ಸಾಮಾನ್ಯರಂತೆ ವೇಳಿಗಳೆದಿಲ್ಲ. ಔದ್ಯೋ 
ಗಿಕ ಕಾರ್ಯಗಳಲ್ಲಿಯೂ ಕೂಡ ಲಕ್ಷಹಾಕಿದ್ದಾರೆ. ವೀರಶೈವ ಸಮಾಜದಲ್ಲಿ 
ಅಗ್ರಸ್ಥಾನವನ್ನು ವಹಿಸಿದನರು, ಕೈ. ವಾ. ಲಿಂಗರಾಜ ದೇಸಾಯರು, ಶಿರ 
ಸಂಗಿ ಇವರು ಇದ್ದು ಇವರು ವೀರಶೈವ ಸಮಾಜವು ಕೇವಲ ಒಕ್ಕಲು 
ತನ ಮಾತ್ರವಲ್ಲ ಅದಕೊಡನೆ ರಾಜಕೀಯ ಮತ್ತು ಧಾರ್ಮಿಕ ರಂಗಗ 
ಳಲ್ಲಿಯೂ, ಮುಂದುವರಿಯ ಬೇಕೆಂದು ಯಾನಾಗೂಲ ಇಚ್ಛಿಸುತ್ತಿದ್ದರು: 
ಆದ್ದರಿಂದ ಅವರು ತಮ್ಮ ಮನೆತನದನರೆಲ್ಲ ಶಹೆರವಾಸಿಗಳಾಗಿ ವಿದ್ಯಾ, 
ಬುದ್ಧಿ ಗಳಲ್ಲಿ ಮುಂದುವರಿಯ ಬೇಕೆಂದು ಅವರು ಇಚ್ಛೆಸುತ್ತಿದ್ದರು. ಇದನ್ನು 
ಲಕ್ಷಿಸಿದಲ್ಲಿ ಶೇಗುಣಸಿ ಮನೆತನದನರೆಲ್ಲ ಈ ಮಾದರಿಯಂತೆ ನಡೆದದ್ದು 
ಕಂಡು ಬರುತ್ತದೆ. ಇದಕ್ಕೋಸ್ಕರ ಅನರು ಸ್ತೋತ್ರಾರ್ಸರಾಗಿರುನರು. 


(ಠೀಯುತೈ ರಾ!! ರಾ! ಜಿ. ಕೆ. ದಂಧರಗಿಯನರು. 


ತ್ರೀಯುತ್ತ ದಂಧರಗಿಯನರು ಯಾವಾಗಲೂ ಯೋಗ್ಯ ಸಲಹೆಗಾ 
ರರೂ, ಮಾಜ್ಮಯ ಕಾರ್ಯ ನಿಪುಣರೂ ಆಗಿರುವರು. ಅವರು ತನ್ಮು ವರ್ತನೆ 
ಯಲ್ಲಿ ಸ್ಪಷ್ಕವಾದಿಗಳಾಗಿ ಯಾವಾಗಲೂ ಹಿತವಾದುದನ್ನೇ ಹೇಳುವರು. 
ಮತ್ತು ಅದರಂತೆ ತ:ವೂ ಆಚರಿಸುವರು. ಅವರು ಕೆಲವು ಕಾಲ ಸರಕಾರಿ 
ಉದ್ಯೋಗದಲ್ಲಿ ಸೇರಿಕೊಂಡು ಕಾರ್ಯ ಮಾಡುತ್ತ ಬಂದಿದ್ದಾರೆ. ಇದರಿಂದ 
ಅವರು ಸಮಾಜದ ನಿಜ ಸ್ಥಿತಿಯನ್ನು ಚೆನ್ನಾಗಿ ಅರಿತವರಾಗಿರುತ್ತಾರೆ, 
ಅವರು ವೀರಶೈವ ಸಮಾಜದ ನಿಜಸ್ಥಿತಿಯನ್ನು ತಿಳಿದು ಕೊಂಡು ಕಾರ್ಯ 
ತಕ್ರರರಾಗಿ ದುಡಿಯುತ್ತಾರೆ. ಇದು ಅವರ ಸ್ವಭಾವವಾಗಿರುವದು. ಇದ 
ರಿಂದ ಅವರು ಸಾರ್ರಜನಿಕ ಕಾರ್ಯಗಳಲ್ಲಿ ಮುಂದಾಗಿ ಯಾನಾಗಲೂ 
ಪ್ರಯತ್ನಿಸುತ್ತಾ ಏರುತ್ತಾರೆ. ಅವರು ಶೇಗುಣಸಿ ಗೌಡರ ಮನೆತನದ 
ಜಕೈಸಿಗಳಿದ್ದದರಿಂದ ಶರಣಿಯರ ಚರಿತ್ರೆ ಗ್ರಂಥ ಪ್ರ ಸಾರೆ ಮಾಡುವಲ್ಲಿ 
ಅವರು ಬಹಳ ಉಪಯುಕ್ತ ಕಾರ್ಯವನ್ನು ಮಾಡಲು ಶಕ್ತರಾದರು. 
ಅವರು ಮಾಡಿದ ಸಹಾಯಕ್ಕೋಸ್ಫರ ನಾವು ಅವರಿಗೆ ಬಹಳ ಅಭಾರಿ 
ಯಾಗಿಡ್ವೀವೆ. 


ಫ.ಗು. ಹಳಕಟ್ಟ. 
ಗ್ರಂಥಕರ್ತ, ವಿಜಾಪೂರ. 


೧೧೩ 


ಆವಳಿಗೆ ಅನೇಕ ರೀತಿಯೀದ ತೊಂದರೆಪಡಿಸ:ವರು. ಆದರೆ ಯಾರ 
ಕನ್ಟವು ಉಂಟಾದರೂ ಸಮಾಧಾನಿಯಾಗಿರಬೇಕೆಂದು ಅವಳು ತನ್ನ 
ಒಂದು ವಚನದಲ್ಲಿ ಹೇಳಿರುತ್ತಾಳೆ. “ ಸಂತೆಯೊಳಗೆ ಮನೆ ಮಾಡಿ ಶಬ್ದಕ್ಕೆ 
ನಾಚಿದಡೆಂತಯ್ಯ ? ಲೋಕದೊಳಗೆ ಹುಟ್ಟಿರ್ದ ಬಳಿಕ ಮನದಲ್ಲಿ ಕೋಪವ 
ತಾಳೆದೆ ಸಮಾಧಾನಿಯಾಗಿರಬೇಕೆಂದು ಹೇಳುತ್ತಾಳೆ. ( ವಚನ ೪೯) 
ಕೆಲವು ಜನರ: ಅವಳು ಪ್ರವಾಸ ಮಾಡುವ ಕಾದಲ್ಲಿ ಅವಳಿಗೆ ತೊಂದರೆ 
ಕೊಡಲು ಅದಕ್ಕೆ ಅವಳು “ ಏನು ನರಾಡಿದಡೆಯೂ ನಾನಂಜುವಳಲ್ಲ. ” 
ಎಂದು ಇಂಥವರನ್ನು ಉದ್ದೇಶಿಸಿ ಹೇಳಿದ್ದಾಳೆ. ಈ ಜನರು ನನಗೆ ಕೇಡು 
ವಾಡಿದಕೆ ನಾನು ನನ್ನ ಪ್ರಾಣವನ್ನು ಏರಮಾತ್ಮನಿಗೊಪ್ಪಿಸಿ ಶುದ್ಧಳಾಗು 
ತ್ರೇನೇದು ಅಂದಿದ್ದಾಳೆ. ( ಪಚನ ೧೦೭ ) ಇದರ ಮೇಲೀೀದ ಮಹಾದೇವಿ 
ಯಕ್ಕನು ಎನ್ಟು ಗಟ್ಟಿ ಮನಸ್ಸಿನವಳಾಗಿದ್ದಳೆಂಬುದನ್ನು ನಾವು ಊಹಿಸ 
ಬಹುದು. 

ಮಾರ್ಗದಲ್ಲಿ ಆಯಾಸಗಳು:-- ಮಹಾಡೇನಿಯಕ್ಕನು ಪ್ರವಾಸ 
ಮಾಡುವ ಕಾಲದಲ್ಲಿ ಅವಳಿಗೆ ಕೇವು ಪ್ರಸಂಗಗಳಲ್ಲಿ ವಾಸಿಸಲಿಕ್ಕೆ ಸಹ 
ಯಾರೂ ಆಶ್ರಯ ಕೆೊಡುತ್ತಿದ್ದಿಲ್ಲೆಂದು ತೋರುತ್ತದೆ. ಅವಳಿಗೆ ಹೊಟ್ಟಿಗೆ 
ಹಾಕುವದೊತ್ತಟ್ಟಿಗಿರಲಿ ಕುಡಿಯಲಿಕ್ಕೆ ನೀರು ಸಹ ಕೊಡುತ್ತಿದ್ದಿಲ್ಲೆಂದು 
ತಿಳಿಯುತ್ತದೆ. ಈ ಬಗ್ಗೆ ಅನಳು ಅನ್ನುವದೇನೇದಕಿಃ ಕುಡಿಯಲಿಕ್ಕೆ 
ನನಗೆ ನೀರು ಕೊಡದಿದ್ದರೆ ನನಗೆ ಹಳ್ಳ ಬಾವಿಗಳಿವೆ, ಮಲಗಲಿಕ್ಕೆ ಸ್ಥಳ 
ಕೆೊಡದಿದ್ದರೆ ನೀನು ಹಾಳು ದೇಗುಲದಲ್ಲಿ ಮಲಗುನೆನು. ಹೆಸಿವಾದರೆ 
ಪುಣ್ಯಾತ್ಮಂದ ಯಾರಾದರೊಬ್ಬರು ನನಗೆ ಭಿಕ್ಷೆ ಕೊಡುವರು, ಎಂದು 
ಧೈರ್ಯ ತಂದುಕೊಳ್ಳುತ್ತಿದ್ದಳು. ಒಮ್ಮೊಮ್ಮೆ ಅವಳು ಹೊಟ್ಟಿಗಿಲ್ಲದೆ 
ಉಪವಾಸ ಬೀಳುವ ಪ್ರಸಂಗಗಳೂ ಬರುತ್ತಿದ್ದವು. ಆಗ ಧೃಢ ಮನಸ್ಸಿ 
ನವಳಾಗಿ ಮಹಾದೇವಿಯಕ್ಕನು ಅನ್ನುವದೇನಂದರೆ;__ ನನಗೆ ಹಸಿವೆಯಾ 
ಗಿಲ್ಲ, ಹಸಿವೆಯು ದೂರಾಯಿತು ಎಂದು ಅನ್ನುವಳು. ಹೀಗೆ ಅಂದ 
ಕೂಡಲೆ ಅವಳಿಗೆ ಹಾಗೆಯೇ ಅಥಿಸಹತ್ತು ವದು, ಇಷ್ಟು ಮನಸ್ಸಿನ ದೃಢ ತೆ 
ಯನ್ನು ಮಹಾದೇವಿಯಕ್ಕನು ತಂದುಕೊಂಡನಳಾಗಿದ್ದಳು. ಈ ವಿಷಯ 
ವಾಗಿ ಅವಳು ಹೇಳಿದ ವಚನಗಳು ಬಹು ಅಲೌಕಿಕವೂ ಗಂಭೀಂವೂ 
ಆಗಿವೆ. ಅವುಗಳಿಂದ ಮಹಾದೇವಿಯಕೃನು ಎಷ್ಟು ಗಟ್ಟಿ ಮನಸ್ಸಿನವಳಾಗಿ 


೧೧೪ 


ದ್ವಳೆಂಬುದು ತಿಳಿದು ಬರುತ್ತದೆ. ಈ ಕಾಲದಲ್ಲಿ ಅವಳು ಇನ್ನೂ ಬಹು 
ಚಿಕ್ಕವಳು. ಅದರೂ ಅವಳು ಆರಂಭದಿ:ದಲೂ ಮಾಜ್ಮಯದ ಅಭ್ಯಾಸ, 
ಶಿನಾನುಭವದ ನಡೆ, ಯೌಗಿಕ ಸಾಮರ್ಥ್ಯ ಇವುಗಳ ಮೂಲಕ ಒಂದು 
ಮಹತ್ತರವಾದ ಮಾನಸ ಶಕ್ತಿಯನ್ನು ತಂದುಕೊಂಡು ಆಚರಿಸುವವಳಾಗಿ 
ದ್ವಳು, ಆ ವಚನಗಳು ಯಾವನೆಂದಕೆ; - 


(೧) ಬೆಟ್ಟದ ಮೇಲೊಂದು ಮನೆಯ ಮಾಡಿ ಮೃಗಂಗಳಿಗಂಜಿ 
ದೊಡೆಂತಯ್ಯ? ಸಮುದ್ರದ ತಿಡೆಯಲ್ಲಿ ಮನೆಯ ಮಾಡಿ ನೊರೆ ತೆಕೆಗಳಿ 
ಗಂಜಿದೊಡೆಂತಯ್ಯ? ಸಂತೆಯೊಳಗೊಂದು ಮನೆಯು ಮಾಡಿ ಶಬ್ದಕ್ಕೆ ನಾಚಿ 
ಜೊಡೆಂತಯರ್ಯ? ಮಲ್ಲಿಕಾರ್ಜುನದೇವ ಕೇಳಯ್ಯ, ಲೋಕದೊಳಗೆ ಹುಟ್ಟಿದ 
ಬಳಿಕ ಸ್ತುತಿ ನಿಂಡೆಗಳು ಬಂದರೆ ಮನದಲ್ಲಿ ಕೋನವ ತಾಳದೆ ಸಮಾ 
ಧಾನಿಯಾಗಿರಬೇಕು. 


(೨) ಆರೂ ಇಲ್ಲದವಳೆಂದು ಅಳಿಗೊಳಲು ಬೇಡ ಕಂಡ ಖ್ಯು, 
ಏನು ಮಾಡಿದಡೆಯೂ ನಾನಂಚುವಳಲ್ಲ. ತರಗಲೆಯ ಮೆದ್ದು ನಾನಿ 
ಹೆನು. ಸುರಗಿಯ ಮೇಲೆಣರಗಿ ನಾನಿಹೆನು. ಚನ್ನ ಮಲ್ಲಿಕಾರ್ಜುನಯ್ಯ 
ಕರಕೆಡೆ ನೋಡಿದೊಡೆ ಒಡಲನು ಪ್ರೂಣನನು ನಿನಗೊನ್ಬಸಿ ಶುದ್ಧಳಹೆನು. 


(೩) ಹೆಸಿವಾದೊಡೆ ಭಿಕ್ಷಾನ್ನಗಳುಂಟು. ಶೃಸೆಯಾಡೊಡೆ ಕೆಕಿ 
ಹಳ್ಳ ಭಾವಿಗಣಂಟು, ಶಯನಕ್ಕೆ ಹಾಳು ದೇಗುಲಗಳುಂಟು, ಚನ್ನ 


ಮಲಿಕಾರ್ಜುನಯ್ಯ ಆತ್ಮ ಸಂಗಾತಕ್ಕೆ ನೀನೆನಗುಂಟು. 


(೪) ಕಡಿ ಕಿಡಿ ಕೆದರಿದಡೆ ಎನಗೆ ಹಸಿವು ತೃಷೆ ಅಡಗಿತೆ ಜಿನು. 
ಮುಗಿಲು ಹರಿದು ಬಿದ್ದಡೆ ಎನಗೆ ಮಜ್ಜನಕ್ಕೆರೆದರೆಂಬೆನು. ಗಿರಿಯು 
ಮೇಲೆ ಬಿದ್ದಡೆ ಪ್ರಾಣ ನಿಮಗರ್ನಿತವೆಂಬೆನು. 


ಮಹಾದೇನಿಯಕ್ಕನ ದೃಢ ಸಂಕಲ್ಪ.8-.. ಮುಹಾದೀನಿಯಕ್ಕನು 
ಕೆಲವೊಂದು ತತ್ವವನ್ನು ಪರಿಪಾಲಿಸ ಬೇಕೆಂದು ಸುಖ ಸೌಕರ್ಯಗಳನ್ನು 
ಬಿಟ್ಟು ಕೊಟ್ಟು ಕಷ್ಟದ ಮಾರ್ಗವನ್ನು ಕೈಕೊಂಡವಳಾಗಿದ್ದಳು. ಹೀಗೆ 
ಕೈಕೊಂಡ ಬಳಿಕ ಅದನ್ನು ಎಂದೂ ಬಿಡೆಕೂಡಸೆಂಬ ದೃಢ ಸಂಕಬ್ಬ 
ವುಳ್ಳವಳಾಗಿದ್ದಳು. ಅವಳು ಒಂದು ನಚನದಲ್ಲಿ ಹೇಳುನದೇನೆಂದಕಿ ಃ-- 
ಚಂದನವನ ಕಡಿದು ಕೊರೆದು ಶೇದೊಡೆ ನೊಂದೆನೆಂದು ಕಂಸ ಬಿಟ್ಟಿತ್ತ? 


೧೧೫ 


'ಸಂದು ಸುದು ಕಡಿದು ಕಬ್ಬುನವ ಗಾಣದಲಿಸ್ಟಿ ಬೆಂಡು ಪಾಕಾಗುಳ್ಳೆ 
ಸಕ್ಕಕಿಯಾಗಿ ನೊಂದೆನೆಂದು ಸವಿಯ ಬಿಟ್ಟಿತ್ತೆ? ಅಂದರೆ ಎಂಥ ಕಷ್ಟಗಳು 
ಬಂದರೂ ತಾನು ಕೈಕೊಂಡ ಧ್ಯೇಯಗಳನ್ನು ಬಿಡಕೂಡದೆಂದು ಅವಳ 
ಅಭಿಪ್ರಾಯವಾಗಿತ್ತು. ( ವಚನ ೧೦೯) 

ುಹಾದೇವಿಯಕೃನು ಸ್ವಗ್ರಾಮನನ್ನು ಬಿಟ್ಟಿ ಬಳಿಕ ಅವಳು ಹರಾವ 
ಲಂಬಿಯಾಾಗಿರುವ ಪ್ರಸಂಗವು ಬಂದಿತು. ಅವಳು ಆಶನಕ್ಕುಗಿ ಎರಡನೆ 
ಯವರಿಂದ ಯಾಚನೆ ಮಾಡಿರಬಹುದು. ಒಂದು ವಚನದನ್ಲಿ ಅವಳು 
ಅನ್ನುವದೇನೆಂದರೆಃ ಆ 

“ಮನೆ ಮನೆ ತಪ್ಪದೆ ಕೈಯ್ಯೊಡ್ಡಿ ಬೇಡುವಂತೆ ಮಾಡಯ್ಯ. ಬೇಡಿ 
ದೊಡೆ ಇಕ್ಕದಂತೆ ಮಾಡಯ್ಯ ” ಎಂದು ಅನ್ನುತ್ತಾಳೆ. (ವಚನ. ೧೧೦.) 


ಭಿಕ್ಷೆ ಜೀಡುವದು ಸರಿಯಲ್ಲವೆಂದು ಅವಳಿಗೆ ಎನಿಸಿ ಅವಳು ಕೂಡಲೆ 
ಬೇಡಿದೊಡೆ ಇಕ್ಸ ದಂತೆ ಮಾಡಯ್ಯ ಎಂದು ತತ್‌ಕ್ಷಣ ನುಡಿಯುತ್ತಾಳೆ. 
ಎಂದರಿ ಅವಳಿಗೆ ಈ ಕಾಲದಲ್ಲಿ ಸರಿಯಾದ ಮಾರ್ಗವು ಯಾವುದು ಮತ್ತು 
ಯನವುದು ಯೋಗ್ಯವಲ್ಲ ಎಂಬ ವಿಚಾರಗಳು ಮನಸ್ಸಿನಲ್ಲಿ ಬಂದು ತಳಮಳಿ 
ಸುತ್ತಿ ರಬಹುದು, ಅಷ್ಟರಲ್ಲಿ ತನ್ನ ಕಾಯಕಕ್ಕೋಸ್ಯರ ಇಷ್ಟೇಕೆ ಚೆಂತೆ 
ಎಂಬ ವಿಚಾರವು ಬಂದು ತನ್ನ ತನಗೆಯೇ ಸಮಾಧಾನ ಹೇಳಿಕೊಳ್ಳುವ 
ಡೇನಂದರೆ;- “ಕಾಯ ಕರ್ರನೆ ಕಂದಿದರೇನು? ಕಾಯ ಮಿರ್ರನೆ ಮಿಂಚಿ 
ದತೀನು ? ಅಂತರಂಗ ಶುದ್ಧ ವಾದ ಬಳಿಕ ಕಾಯನೇನಾದಡೇನಯ್ಯ.? ಷ್ಟ 
(ವಚನ ೧೧೧) ಎಂಬ ವಿಚಾರವು ಅನಳ ಮನಸ್ಸಿನಲ್ಲಿ ಬರುತ್ತಜೆ. ಆಗ 
ಅವಳು ಎಂಥ ತೊಂದರೆಗಳು ಬಂದರೂ ಅಂತರಂಗ ಶುದ್ಧವಾಗಿದ್ದರೆ ಸಾಕ್ಕು 
ಎಂಬ ವಿಚಾರವು ಬರುತ್ತದೆ. ಈ ಕಾಲದಲ್ಲಿ ಅನಳಿಗೆ ಅನೇಕ ಕಷ್ಟಗಳು 
ಸಂಭನಿಸಿರಬೇಕೆಂದು ತೋರುತ್ತದೆ. ಅದಕೆ ಅವಳು ಅವುಗಳಿಗಾಗಿ ಧೈರ್ಯ 
ಗೆಡಡೆ ಅನ್ನುವದೇನೆಂದಕಿ1-- ""ಒಡಲ ಕಳವಳಕ್ಕಾಗಿ ಅಡವಿಯ ಹೊಕ್ಕೆ. 
ಗಿಡುಗಿಡುದಸ್ಪದೆ ಜೀಡಿಜಿನೆನ್ನಂಗಕ್ಕೆಂದು. ಅವು ನೀಡಿದವು ತಮ್ಮ ಲಿಂಗ 
ಕ್ರೈಂದು, ಆನುಬೇಡಿ ಭನಿಯಾಜೆನು. ಅನು ನೀಡಿ ಭಕ್ತರಾದವು. ಇನ್ನು 
ಬೇಡಿದೆನಾದರೆ ಚನ್ನಮಲ್ಲಿಕಾರ್ಜುನಯ್ಯ ನಿಮ್ಮಾಣೆ” ಹೀಗೆ ಅವಳು ಧೈರ್ಯ 
ವನ್ನು ಶಂದುಕೊಂಡು ಮಾರ್ಗಕ್ರನುಣ ಮಾಡುತ್ತ ಕಲ್ಯಾಣ ನಗರವನ್ನು 
ಪ್ರವೇಶಿ ಉನವಳಾದಳು; 


೧೧೬ 


ಕಲ್ಯಾಣಕ್ಕೆ ಆಗಮನ -. ಅವಳು ಕಲ್ಯಾಣ ಸಟ್ಟಿಣವನ್ನು ಸಮೀ 
ಪಿಸಿದ ಹಾಗೆ ಅವಳ ಆನಂದಕ್ಕೆ ಪಾರಾವಾರವೇ ಇರಲಿಲ್ಲ. ಅವಳು ಈ 
ಕಾಲದಲ್ಲಿ ಅನ್ನುವದೆ(ನಂದರೆಃ-- 46 ಅಯ್ಯಾ ನಿನ್ಮು ಕರಣ ೫ ಮೆಟ್ಟಿದ 
ಧರೆ ಪಾವನನ ಯ್ಯಾ, ಅಯ್ಯಾ ನಿಮ್ಮ ಶರಣರು ಇದ್ದ ಪುಕನೇ ಕೈ ಲಾಸ 
ಪುರವಯ್ಯ. ಅಯ್ಯಾ ನಿಮ್ಮ ಶರಣರು ನಿಂದುದೇ ನಿಜ ನಿವಾಸವಯ್ಯ 
( ವಚನ ೯೧) ಎಂದು ನುಡಿಯುತ್ತಾಳೆ. ಈ ಕಾಲದಲ್ಲಿ ಅವಳಿಗೆ ಹರವು 
ಉಕ್ಕೇರಿ ಬಂದು ಅವಳು ನುಡಿದ ಮಾತುಗಳು ಇವಾಗಿವೆ. ಅಲ್ಯಾಣ 
ಪಟ್ಟಣವು ಕೈಲಾಸ ಪುರವೆಂದು ಅವಳಿಗೆ ಭಾಸವಾಗುತ್ತದೆ. 


ಬಸವೇಶ್ವರನ ಅಂತಃಪುರದಲ್ಲಿ ವಾಸ, 8 ಮಹಾದೇವಿಯಕ್ಕನು 
ಕಲ್ಯಾಣ ಪಟ್ಟಣಕ್ಕೆ ಬಂದ ಬಳಿಕ ಅನಳ ಶ್ರೇಷ್ಠ ವೃತ್ತಿಯನ್ನು ನೋಡಿ 
ಬಸವೇಶ್ವರೆನೂ ಅನನ ಹೆಂತತಿ ನೀಲಾಂಬಿಕೆಯೂ ಅನಳನ್ನು ತನ್ಮು 
ಅರಮನೆಯಲ್ಲಿಯೇ ಇಟ್ಟು ಕೊಂಡಿರ ಬೇಕೆಂದು ತೋರುತ್ತದೆ. ಮಹಾ 
ದೇವಿಯಕೃನು ಉಚ್ಚ ಪಾರಮಾರ್ಥಿಕ ವಿಚಾರವುಳ್ಳವಳು. ಬಸವೇಶ್ವ 
ರನೂ ನೀಲಾಂಬಿಕೆಯೂ ಅದೇ ಬಗೆಯ ಮನೋವೃತ್ತಿಯುಳ್ಳವರು. 
ಆದ್ದರಿಂದ ಅವರೆಲ್ಲರೂ ಒಂನೇ ಕಡೆಯಲ್ಲಿಯೇ ಇದ್ದಿರಬೇಕೆಂದು ತೋರು 
ತ್ತದೆ. ಯಾಕಂದರೆ ಮಹಾಡೇನಿಯಕ್ಕನು ತನ್ನ ಒಂದು ವಚನದಲ್ಲಿ 
"ಅವ್ವ ನೀಲಮ್ಮನ ಮೋಹೆದ ಮಗಳೇ, ಅಸ್ಸ ಒಸನಣ್ಣನ ಸುಚಿತ್ತದ 
ಪುತ್ಕಳಿಯೇ, ಎಂದು ತನ್ನನ್ನು ತಾನೇ ನಿರ್ದೇಶಿಸಿ ಕೊಂಡಿದ್ದಾಳೆ. ಇದು 
ಕೇವಲ ಕಾಲ್ಪನಿಕವಾಗಿಂದೆ ನಿಜ ಸ್ಥಿತಿಯನ್ನೇ ತೋರಿಸುತ್ತಿ ಬಹುದು. 
ಇಲ್ಲಿ ಅವರ ಶಾನು ಬಸವೇಶ್ವರ ಮತ್ತು ನೀಲಾಂಬಿಕೆಯರ ಮಗಳಿೆಂದಕಿ 
ಹೇಳಿ ಕೊಳ್ಳುತ್ತಾಳೆ. ಇದು ಕೇನಲ ಔಸಚಾರಿಕವಾಗಿರಲಾರಡೆಂದು 
ತೋರುತ್ತದೆ. ( ವಚನ ೯೨,೧೦೦) 


ಬಸವೇಶ್ವರನು ಜ್ಞಾನ ದೀಕ್ಷೆ ಕೊಟ್ಟಿದ್ದು. ೩ ಅವಳು ಬಸವೇ 
ಶ್ವರನಸ್ಲಿದ್ದಾಗ್ಗೆ ಬಸವೆ!ಶ್ಚರನು ಅವಳಿಗೆ ಲಂಗ ಜ್ಞಾನದ ಗೂಢ ತತ್ವಗ 
ಳನ್ನು ಅರುಹಿದ್ದಾನೆ. ( ವಚನ ೩೦) ಅನಳು ತನ್ನ ತಾಯಿ ತಂದೆಗಳ 
ಮನೆಯಲ್ಲಿ ಇದ್ದಾಗ್ಗೆ ತನ್ನೆ ಮನೆ ಗುರುವಿನಿಂದ ದೀಕ್ಷೆಯನ್ನು ಹೊಂದಿ 
ಲಿಂಗಾಜಾರವನ್ನನುಸರಿಸಿ ಅವಳು ಆಚರಿಸುತ್ತ ಬಂದಿರ ಬಹುದು. ಆ 
ದಕಿ ಕಲ್ಯಾಣದಲ್ಲಿ ಶಿವಶರಣರು ಈ ಜ್ಞಾನ ನನ್ನು ಮ:ಖ್ಯವಾಗಿ ಶ್ರಿಲಿಂಗ 


೧೧೭ 


ಗಳ ರೀತಿ ನಡೆಗಳನ್ನು ವಿಸ್ತರಿಸುತ್ತ ಬಂದದ್ದು ತಿಳಿಯುತ್ತದೆ. ಈ ನಡೆ 
ಗಳು ಈ ಆರಂಭ ಕಾಲದಲ್ಲಿ ಜನರಿಗೆ ಅಪರಿಚಿತವಾದವುಗಳಾಗಿದ್ದ ವು. 
ಇವುಗಳು ಕಲ್ಯಾಣದ ಶಿವಾನುಭವ ಮಂಟಿಸದಲ್ಲಿ ವಿಸ್ತೃತವಾಗಿ ಚರ್ಚಿ 
ಸಲ್ಪಟ್ಟಿವು. ಅವುಗಳನ್ನು ಬಸವೇಶ್ವರರು. ಮಹಾಡೇವಿಯಕ್ಕನಿಗೆ ತಿಳಿಸಿ 
ಹೇಳಿದನೆಂಬುದು ಕೆಳಗಿನ ವಚನದಿಂದ ವ್ಯಕ್ತವಾಗುತ್ತದೆ. ಅವಳು ಈ 
ವಚನದಲ್ಲಿ ಹೇಳಿರುವದೇನಂದಕಿಃ- - 


“ಎನ್ನ ಂಗೆದಲ್ಲಿ ಆಚಾರವ ತೋರಿದನಖ್ಯಾ ಬಸವಣ್ಣನ, ಆಚಾರವೇ 
ಲಿಂಗವೆಂದರುಹಿದನಯ್ಯ ಬಸವಣ್ಣನು, ಎನ್ನ ಪ್ರಾಣದಲ್ಲಿ ಅರಿವ ತೋರಿ 
ದನಯ್ಯ ಬಸನಣ್ಣನು, ಅರಿಸೇ ಜಂಗಮವೆಂದು ಅರುಹಿದನಯ್ಯ ಬಸವಣ್ಣ ನು, 
ಅರಿವೇ ಜಂಗಮವೆಂದು ಅರುಹಿದನಯ್ಯ ಬಸನಣ್ಣನು, ಚನ್ನಮಲ್ಲಿಕಾರ್ಜು 
ನಯ್ಯ ಎನ್ನ ಹೆತ್ತತಂದೆ ಸಂಗನಬಸವಣ್ಣ ಎನಗೀ ಕ್ರಮವನರುಹಿದನಯ್ಯ.' 
(ವಚನ ೯೨) 


ಕ್ರಿಲಿಂಗಸಾಧನೆ; - ಇಲ್ಲಿ ಮಹಾದೇವಿಯಕ್ಕನ ತ್ರಿಲಿಂಗಗಳಿನು 
ಗುರುಲಿಂಗಜಂಗಮಗಳಿಂದ ಹೇಗೆ ಸಾಧಿಸಬೇಕೆಂಬುದನ್ನು ತಿಳಿಸಿದ್ದಾಳೆ. 
ಈ ತಿಳವಳಿಕೆಯು ತನಗೆ ಗುರುವಾದ ಬಸವಣ್ಣನಿಂದಬಂದಿತೆಂದು ಇಲ್ಲಿ ಹೇಳಿ 
ದ್ದಾಳೆ. ಇದೇ ಭಾವವನ್ನು ಅವಳು ಕೆಳಗಿನ ವಚನದಲ್ಲಿಯೂ ವ್ಯಕ್ತ ನಡಿ 
ಸಿದ್ಧಾಳೆ. ಅದು ಯಾನದೆಂದರೆಃ-- 


“ಬಸವಣ್ಣ ಫಿಮ್ಮಂಗದಾಚಾರವ ಕಂಡು ಎನಗೆ ಲಿಂಗ ಸಂಗವಾ 
ಯಿತ್ತು. ಅಯ್ಯ ಬಸವಣ್ಣ ನಿಮ್ಮ ಮನದ ಸುಜ್ಞಾನವ ಕಂಡು ಎನಗೆ 
ಜಂಗಮ ಸಂಬಂಧವಾಯಿತ್ತಯ್ಯ ಬಸವಣ್ಣ. ನಿಮ್ಮ ಸದ್ಭಕ್ತಿಯ ತಿಳಿದು 
ಎನಗೆ ನಿಜವು ಸಾಧ್ಯವಾಯಿತ್ತು. ಚನ್ನೆಮಲ್ಲಿಕಾರ್ಜುನಯ್ಯನ ಪೆಸಂಟ್ಟ 
ಗುರು ನೀವಾದ ಕಾರಣ ನಿಮ್ಮ ಶ್ರೀಪಾದಕ್ಕೆ ನಮೋ ನನೋ ಎನು 
ತಿರ್ದೆನು” (ವಚನ ೯೩) 


ಸವ್ಧ ಪತಿಯಿಂದ ನಡೆಯುವದು8-- ಮಹಾಡೇವಿಯಕ್ಕನು ತಾನು 
ಭಕ್ತ್ಯಾಚಾರವನ್ನು ಹೊಂದಿದ ಬಳಿಕ ತಾನು ಹೇಗೆ ವರ್ತಿಸುವೆನೆಂಬುದನ್ನು 
ಕುರಿತು ಒಂದು ವಚನದಲ್ಲಿ ಸುಂದರವಾಗಿ ಹೇಳಿದ್ದಾಳೆ. ಅದು ಯಾವ 
ದೆಂದರೆಃ - 


ಗಿಗಿಲೆ 


ಹುಟ್ಟಿದೆ ಶ್ರೀಗುರುವಿನ ಹಸ್ತದಲ್ಲಿ, ಜೆಳೆಪಿನು ಅಸಂಖ್ಯಾತರ ಕರುಣ 
ದೊಳಗೆ, ಭಾವವೆಂಬ ಹಾಲು ಸುಜ್ಞಾನನೆಂಬ ತುಪ್ಪ ಸರಮಾರ್ಥವೆಂಬ 
ಸಕ್ಕರೆಯ ನಿಕ್ಕಿರರು. ನೋಡಾ. ಇಂತಿಪ್ಪ ಕ್ರಿನಿಧಾನ್ಬುತವ ದಣಿಯಲೆಕೆದು 
ಸಲಹಿದರೆನ್ನ. ನಿವಾಹವ ಮಾಡಿದಿರಿ. ಸಯವಪ್ಪ ಗಂಡಗೆ ಕೊಟ್ಟಿರಿ. 
ಕೊಟ್ಟಿ ಮನಗೆ ಕಳ.ಹೆಲೆಂದು ಅಸಂಖ್ಯಾ ತಕೆಲ್ಲರು ತೆಕೆಡುಬಂಡಿರಿ, ಬಸವಣ್ಣ 
ವೆ: ಚ್ಚು ಒಗತನನ ಮಾಡ:ವೆ. ಚನ. ನಿಲ್ಲಿ ಕಾರ್ಜುನನ ಕೈವಿಡಿದು ನಿಮ್ಮ 
ಮಂಡೆಗೆ ಹುವ್ಯ ತಾಹೆನಲ್ಲದೆ ಹುಲ್ಲು ತಾರೆನು. ಅವಧರಿಸಿ ನಿಮ್ಮಡಿಗಳೆಲ್ಲರು. 
ವರಳಿ ಬಿಜಯಂಗೈವುದು. ಶರಣಾರ್ಥಿ. (ವಚನ ೪೬) 


ವಾನುಭವ ಮಂಟಿಸೆದಲ್ಲಿ ಪ್ರವೇಶ.8.. ಶಿವದೀಕ್ಷೆಯಾದಬಳಿಕ 
ಭಕ್ತನು ಸದ್ಭೃತ್ತಿಯಿಂದ ನಡೆಯ ಬೇಕೆಂದು ಮಹಾದೇನಿಯಕ್ಕನು 
ಇದರಲ್ಲಿ ಹೇಳಿದ್ದು ತಾನಾದರೂ ಹಾಗೆಯೇ ನಡೆಯುವೆನೆಂದು ಈ ವಚ 
ನದಲ್ಲಿ ಅವಳು ಹೇಳಿದ್ದಾಳೆ. 
ಮಹಾದೇನಿಯಕ್ಕೃನು ಕಲ್ಯಾಣಕ್ಕೆ ಬರುವ ಪೂರ್ನದನ್ಲಿಯೇ ಬಹು 
ಜನ ಶಿವಶರಣರು ಒಬಸವೆಶ್ವರನಲ್ಲಿ ಆಗಮಿಸಿದ್ದ ರು... ಅವರು ಅನನ 
ಸನ್ನಿಧಿಯಲ್ಲಿ ಶಿವಾನುಭನದ ದರ್ಜೆಗಳಲ್ಲಿ ಆ೦ಗೆ ವಹಿಸ ಸುತ್ತಿದ್ದರು. ಮಹಾ 
ಡೀವಿಯಕ್ಕನು ಆ ಚರ್ಚೆಗಳನ್ನು ಕೇಳಿ ಆನಂದಿಸುವೆನೆಂದು ಹನು ನಚನ 
ದಲ್ಲಿ ಹೇಳಿದ್ದಾಳೆ. ಆ ಚರ್ಚಿಗೆಳು ಇಷ್ಟು ಅವಳಿಗೆ ಆಕರ್ಷಕವಾಗಿದ್ದವು. 
ಆಸ್ತಿ ನೆರೆದ ಶಿವಶರಣರು ತನ್ಮು ತಮ್ಮ ನಿಷ್ಟ ಜ್ಞಾನನನ್ನು ಈ ಶಿವನು 
ಭವನದ ಕೂಟದಲ್ಲಿ ಪ್ರಕಟಿ ಮಾಡುತ್ತಿದ್ದರು. ನು ಅವರಲ್ಲಿದ್ದ ಶಿನ 
ಶರಣಗ ಅನುಭವಗಳು ಮತ್ತು ವಿಚಾರಗಳು ಪ ಪ್ರಫುಲ್ಲಿತನಾಗುತ್ತ ಲೇ ಇದ ವು. 
ಅವಳು ಒಂದು ವಚನದಲ್ಲಿ ಅಂದಿರುವದೇನಂದರೆ?; -.. 


4 ಬಸವಣ್ಣನ ಭಕ್ತಿ, ಚನ್ನ ಬಸವಣ್ಣನ ಜ್ಞಾನ, ಮಡಿವಾಳಯ್ಯ ನ 
ನಿಸ್ಮೆ, ಪ್ರಭುದೇವರ ಜಂಗಮ ಸ್ಸ ಲ. ಅಜಗಣ್ಣ py ಐಕ್ಯಸ್ಥಲ, ನಿಜಗು 
ಣನ ಅಂೂಢಕ್ಕಲ್ಕ ಸಿದ್ಧ ರಾಮ ಯು. ನ ಸಮಾಢಿಸ್ಥ ಲ, ಇಂತಿನರ ಕರುಣ 
ಪ್ರ ಸಾದನೆನಗಾಯಿತ್ತು ಚೆನ್ನ ನಂಕ್ಲಿಕಾರ್ಜುನಯ್ಯಾ' 5, ಇವರೆಲ್ಲರೂ ವಚನ 
ಕಇರರಿದ್ದಾರೆ. ಅವರ ವಚನಗಳಲ್ಲಿ ಮಹಾದೇವಿ ಮಕ್ಕೆ ಈ ವಚನಗಳಲ್ಲಿ 
ಹೇಳಿದ ಸ ಏಿಶಿನ್ಟೆ ೨ದ ವಿಚಾರಗಳಿದ್ದುದು ಕಂಡು ಬರುತ್ತದೆ, ಅನೆಲ್ಲದ್ರ 


2 ೮ನೆ o> 
ಚ 
ಗಿ*ನಮ್ನು ಮಹಾದೆವಿ ೨ ಕನು ಆಳದುಕೊಂಟು ಅವುಗಳಂತೆ ಅವಳು ಆಚರಿಸು 


೧೧೯ 


ವವಳಾಗಿದ್ದಳೆಂದು ಈ ವಚನದಿಂದ ತಿಳಿದು ಬರುತ್ತದೆ. ಇವೇ ವಿಚಾರ 
ಗಳನ್ನು ಅವಳು ಮುಂಡುವರಿಸುತ್ತ. ನುಡಿದ ನುಡಿಗಳನ್ನು ನಾವು ಕೆಳಗೆ 
ಕೊಟ್ಟಿ ಡ್ಲೀನೆ. ಅವು ಯಾನವೆಂದರೆ? :- 

(೧) ಬಸವಣ್ಣ, ಎನ್ನ ಭಕ್ತಿಯೇ ನಿಮ್ಮ ಧರ್ಮೆ, ಎನ್ನ ಜ್ಞಾನವೇ 
ಪ್ರಭುದೇವರ ಧರ್ಮ, ಇಂತೀ ಮೂನರು ಒಂದೊಂದು ಕೊಟ್ಟಿ ಕಾರಣ 
ಎನಗೆ ಮೂರು ಭಾನವವಾಗಿತ್ತು. ಆ ಮೂರು ಭಾವರ ನಮ್ಮಲ್ಲಿ ಸಮರ್ಪಿ 
ಸಿದ ಕಾರಣ ಚನ್ನಮಲ್ಲಿಕಾರ್ಜುನನ ನೆನಹು ಹೋದನ್ನಿಯೇ ನಿನ್ಮು 
ಕರುಣದ ಕಂದನು ಕಾಣಾ ಸಂಗನಬಸವಣ್ಣ. (ವಚನ ೯೮) 

(೨) ಬಸವಣ್ಣನ ಮನೆಯ ಮಗಳಾದ ಕಾರಣ ಭಕ್ತಿ ಪ್ರಸಾದ 
ಕೊಟ್ಟನು. ಪ್ರಭುದೇವರ ತೊತ್ತಿನ ತೊತ್ತಿನ ಮರಿದೊತ್ತಿನ ಮಗಳಾದ 
ಕಾಕನ ಜ್ಞಾ ನಪ್ರಸ:ದವ ಕೊಟ್ಟನು. ಸಿದ್ಧ ರಾ ಮುಯ್ಯನ ಶಿಶು ಮಗಳಾದ 
ಇಂಣ ಪ್ರಾಣಸ್ರಸಾದವ ಕರುಣಿಸಿ ಕೊಟ್ಟನು. ಮಡಿವಾಳಯ್ಯನ ಮಗ 
ಳಾದ ಕಾರಣ ನಿಮಲ ಪ್ರಸಃದವೆ ನಿಶ್ಚಯಿಸಿ ಕೊಟ್ಟಿ ನು. ಇಂತೀ 
ಅಸಂಖ್ಯಾತ ಗಣಂಗಳೆಲ್ಲರೂ ತಮ್ಮ ಕರುಣದ ಕಂದನೆಂದು ತಲೆದಡಹಿದೆ 
ಕಾರಣ ಚನ್ನಮಲ್ಲಿಕಾರ್ಜುನ ಸೃನ ಶ್ರೀಪಾದಕ್ಕೆ ಯೋಗ್ಯಳಾದೆನು. 

(ವಚನ ೯೯) 

(೩) ಸಂಗನಬಸವಣ್ಣನ ಖಾದವ ಕಂಡೆನಾಗಿ ಎನ್ನ ಪ್ರಾಣ ನಾಸ್ತಿ 
ಯಾಯಿತ್ತು. ಪ್ರಭುನೇ ನಿಮ್ಮ ಶ್ರೀಚರಣಕ್ಕೆ ಶಂಣೆಂದೆನಾಗಿ ಎನಗೆ 
ಅರುಹು ಸ್ವಾಯತವಾಯಿತ್ತು. ಚನ್ನಮನ್ಗಿಕುಜೂನಖ್ಯ ನಿಮ್ಮ ಶರಣನ 
ಕರುಣವ ಪಡೆಜಿನಾಗಿ ಎನಗಾನ ಜಂಜಡವಿಲ್ಲವಯ್ಯ ಪ್ರಭ.ವೇ. 

(ವಚನ ೧೨೦) 

(೪) ಮಾಟ ಕೂಟ ಬಸನಣ್ಣಂಗಾಯಿತ್ತು. ನೋಟ ಕೂಟ ಪ್ರಭು 
ದೇವರಿಗಾಯಿತ್ತು. ಭಾವಕೂಟ ಅಜಗಣ್ಣಗಾಯಿತ್ತು. ಸ್ನೇಹ ಕೂಟ ಬಾಚಿ 
ರಾಮಯ್ಯಂಗೂಯಿಕ್ತು. ಇನರೆಲ್ಲರ ಕೂಟ ಚನ್ನಬಸವಣ್ಣಂಗಾಯಿತ್ತು. 
ಎನೆಗಿನ್ನಾವ ಕೂಟಿನಿಲ್ಲನಯ್ಯಾ ಚನ್ನಮಸ್ಲಿಕಾರ್ಜುನಯ್ಯೆ. (ವಚನ ೧೦೧) 


ಮೇಲಿನ ವಚನಗಳ ಮೇಲಿಂದ ವಚನಕಾರರ ರೀತಿ ನಡೆಗೆಳೆಂಕಹೆವು. 
ಎಂಬುದನ್ನು ತಿಳಿದುಕೊಂಡು ಮಹಾದೇನಿಯಕ್ಕನು ಆಚರಿಸುತ್ತಿದ್ದ ಳೆಂಬುದು 
ವ್ಯಕ್ತವಾಗುತ್ತದೆ. ಶಿವಾನುಭವ ಮಟಿಸದಲ್ಲಿ ಭಿನ್ನ ಭಿನ್ನ ಆಚಾರಗಳುಳ್ಳ 


೧೨೦ 


ಶಿನಶರಣರಿದ್ದರೂ ಅವರು -ಪರಸ್ಪರ ವಿಚಾರ ವಿನಿಮಯ ಮಾಡುತ್ತಿದ್ದುದ 
ರಿಂದ ಅವರು. ತಮ್ಮ ವಿಚಾರಗಳನ್ನು ಸರಿಪಡಿಸಿಕೊಂಡು ಆಚರಿಸುತವ 
ರಾಗಿದ್ದಕೆಂದು ಕಂಡುಬರುತ್ತದೆ. ಇದು ಅವರ ಪ್ರಗತಿ ಮಾರ್ಗದ ಕುರು 
ಹಾಗಿದೆ. 


ಅನುಭಾವಿಯಾಗಿರುವಮಃ-. ಶಿವಶರಣರು ಅನುಭಾವಕ್ಕೆ ಬಹೆಳ 
ಮಹತ್ವ ಕೊಡುತ್ತಾರೆ. ಹೇಗೆ ಕ್ರೈಸ್ತರು ಪ್ರಾರ್ಥನೆಗೆ, ಇಸ್ಲುಂ 
ಧನಿೀಯ:ರು ನಮಾಜಕ್ಕೆ ಮಹತ್ವ ಕೊಡುತ್ತಾರೋ ಹಾಗೆಯೇ ಶಿನಶರ 
ಣರು ಅನುಭಾವಕ್ಕೆ ಮಹೆತ್ವ ಕೊಡುತ್ತಾರೆ. ವಿಡಾರವಂತರು ಒಂದೆಡೆಗೆ 
ಸೇರಿ ವಿಚಾರ ವಿನಿಮಯ ಮಾಡುವದೇ ಅನುಭಾವವಾಗಿದೆ. ಇದನ್ನು ಶಿವ 
ಶರಣರು ನಿತ್ಯ ಪರಿಪಾಲಿಸೆತಕ್ಕದ್ದು. ಗುರುವು ಹೇಗೆ ನಿತ್ಯ ಉಸಡೀಶ 
ಮಾಡುತ್ತಾನೋ ಹಾಗೆಯೇ ಅನುಭಾನವು ಕಾರ್ಯ ಮಾಡುತ್ತದೆ. ವೀರ 
ಶೈನರು ಗುರುವಿನ ವಿಷಯವಾಗಿ ಅಂಧ ಭಕ್ತಿಯನ್ನು ವಹಿಸುಪದಕ್ಕಿಂತ 
ಅನುಭಾವವನ್ನು ಹೊಂದಿ ಆಚರಿಸುವದು ಪರಿಣಾಮಕಾರಿ ಎಂದು ಶಿನಕರೆ 
ಣರ ಮತವದೆ. ಈ ವಿಷಯವನ್ನು ಕೆಳಗಿನ ವಚನಗಳು ಬಹು ಚನ್ನಾಗಿ 
ವಿವರಿಸುತ್ತವೆ. 


(೧) ಮರ ಮರ ಮಥಸಿಸಿ, ಕಿಚ್ಚ ಹುಟ್ಟಿ ಸುತ್ತಣ ತರು ಮರಾದಿ 
ಗಳ ಸುಡಲಾಯಿತ್ತು. ಆತ್ಮಬಾತ್ಮ ಮಥನಿಸಿ ಅನುಭಾವ ಹುಟ್ಟಿ ತನು 
ಗುಣಾದಿಗಳ ಸ:ಡಲಾಯಿತ್ತು. ಇದು ಕಾರಣ ನಿಮ್ಮ ಮಹಾನುಭಾವಿ 
ಗಳ ಅನುಭಾವ ತೋರಿ ಎನ್ನೊಡಲನುಳುಹಿ ಕೊಳ್ಳಾ ಚನ್ನ ಮಲ್ಲಿಕಾ 
ರ್ಜುನಾ. ( ವಚನ ೭೭) 


(೨) ಅಯ್ಯಾ ನಿವ್ಮನುಭಾನಿಗಳ ಸಂಗದಿಂದ ಎನ್ನ ತನು ಶುದ್ಧ 
ವಾಯಿತ್ತು. ನಿಮ್ಮನು ಭಾವಿಗಳ ಸಂಗದಿಂದ ಎನ್ನ ಮನಶುದ್ಧವಾಯಿತ್ತು 
ಅಯ್ಯ ನಿಮ್ಮುನುಭಾನಿಗಳನೆಣರಿ ದೊರೆದು ಮಾಡಿದ ಕಾರಣ ಚನ್ನಮಲ್ಲಿ 
ಕ.ಜ೯ನ ರಿನ ಗಾನು ಕೊಡುಗೆಯಾದಿನು. ( ವಚನ ೭೬) 


(೩) ಸಂಗದಿಂದಲ್ಲದೆ ಅಗ್ನಿ ಹುಟ್ಟಿದು. ಸಂಗದಿಂದಲ್ಲಡಿ ಡೀಹೆ 
ವೂಗದ.. ಸಂಗದಿಂದಲ್ಲದೆ ಸರ್ವ ಸುಖ ದೋರದು ಚನ್ನಮಲ್ಲಿಕಾರ್ಜುನ 
ದೇವಯ್ಯ ನಿಮ್ಮ ಶರಣರ ಅನುಭಾವ ಸಂಗದಿಂದಾನು ಸರನು ಸುಖ 
ಯಾದಿನು. ( ವಚನ ೭೫ ) 


೧೨೧ 


ಜೈನ ಧರ್ಮೀಯರೂ ಹಾಗೆಯೇ ಸನಾತನಿಗಳೂ ಕಾಯವು ಮನು 
ಹ್ಯನನ್ನು ಪಾಪಕ್ಕೆ ಎಳಿಸುವದೆಂದು ಭಾವಿಸಿ ಅದನ್ನು ಅವರು ಅನೇಕ 
ವಿಧವಾಗಿ ಕ್ಲೇಶಪಡಿಸಲು ವನಿಂದಾಗುತ್ತಾರೆ. ಜೈನರು ದಿಗಂಬರತ್ವವನ್ನು 
ಸ್ವೀಕರಿಸುವ ಉದ್ದೇಶವಾದರೂ ಇದೇ ಇರುತ್ತದೆ. ಮಹಾದೇನಿಯಕ್ಕನು 
ದಿಗಂಬರಿಯಾಗಿ ಆಚರಿಸುತ್ತಿದ್ದರಣ ಅನಳು ಕಾಯವನ್ನು ಕಷ್ಟಪಡಿಸಬಾ 
ರದೆಂಬ ಅಭಿ ಪ್ರಾಯವುಳ್ಳವಳಾಗಿದ್ದುದು ಅವಳ ಕೆಳಗಿನ ವಚನದಿಂದ ಕಂಡು 
ಬರುತ್ತದೆ. ಅವಳು ಇದರಲ್ಲಿ ಅನ್ನುವಡೀನಂದರೆ; 

“ಹಾವಿನ ಹಲ್ಲ ಕಳೆದು ಹಾವನಾಡಿಸಬಲ್ಲಕೆ ಹಾವಿನ ಸಂಗವೇ ಲೇಸು 
ಕಂಡಯ್ಯ. ಕಾಯದ ಸಂಗವೇ ಲೇಸು ಕಂಡಯ್ಯ. ತಾಯಿ ರಳ್ಳಸಿಯಾ 
ದಂತೆ ಕಾಯವಿಕಾರವು ಚನ್ನ ಮಲ್ಲಿಕಾರ್ಜುನಯ್ಯ ನೀನೊಲಿದವರು ಕಾಯ 
ಗೊಂಡಿದ್ದರೆನಬೇಡ” 

ಕಾಯವು ವಿಷಯ ಲೋಲುಪಕೆಯಿಂದ ದೂರಾಗಿದ್ದಲ್ಲಿ ಕಾಯದೊ 
ಡಥಿರುವದು ಹಾನಿಕರವಲ್ಲ ಇಷ್ಟೆ (ಅಲ್ಲ, ಅದರ ಸಂಗವು ಇಷ್ಟವಾದದ್ದೆಂದು 
ಮಹಾದೇವಿಯಕ್ಕನು ಈ ವಚನದಲ್ಲಿ ಅಭಿಪ್ರಾಯಸಟ್ಟಿದ್ದಾಳೆ. ಅಂದರೆ 
ಕಾಯದೊಡನಿದ್ದು ಅದರ ಮೂಲಕ ಮನುಷ್ಯನು ಅನುಭಾವದ ಶ್ರೇಷ್ಠ 
ಸ್ಥಿತಿಯನ್ನು ಹೊಂದಲು ಯಾವಾಗಲೂ ಪ್ರಯತ್ನಿಸುವದು ಮನುಷ್ಯನ ಕರ್ತ 
ವ್ಯವೆಂಬ ಭಾನವನ್ನು ಮಹಾದೇನಿಯಕ್ಕನು ಈ ವಚನದಲ್ಲಿ ಸೂಚಿಸಿದ್ದಾಳೆ. 
ಹಿಂದೂ ಧರ್ಮದಲ್ಲಿ ಶರೀರನ್ರ ತ್ಯಾ ಜ್ಯವಾದದ್ದು, ಸಂಸಾರವು ನಿಃಸ್ಸಾರವು 
ಎಂಬ ಅಭಿಪ್ರಾಯವುಳ್ಳ ನುಡಿಗಳು ಅಸಂಖ್ಯಾತವಾಗಿರುತ್ತವೆ. ಮನುಷ್ಯನು 
ಇವುಗಳಿಂದ ಪ್ರೆರಿತನಾಗಿ ಪ್ರಪಂಚವನ್ನು ಬಿಟ್ಟುಹೋದದ್ದರ ಉದಾಹರ 
ಣೆಗಳು ಅನೇಕವಾಗಿರುತ್ತವೆ. ಆದರೆ ಮಹಾದೇವಿಯಕ್ಕನು ಈ ವಿಚಾರ 
ಗಳನ್ನು ಪುರಸ್ಕರಿಸಿಲ್ಲವೆಂಬುದು ಮೇಲ್ಕಂಡ ವಚನದಿಂದ ಕಂಡುಬರುತ್ತದೆ. 

ಮಹಾದೇವಿಯಕ್ಕನು ಪ್ರಮಥರ ಆಚರಣೆಯಂತೆ ಆಚರಿಸುತ್ತ ಷಟ್‌ 
ಸ್ಮಲಗಳನ್ನು ತನ್ನಲ್ಲಿ ಅಳವಡಿಸಿಕೊಂಡು ಕಡೆಗೆ ಬಯಲು ಅಥವಾ ಶೂನ್ಯ 
ಸ್ಥಿತಿಯನ್ನು ಹೊಂದಿದ್ದು ಅವಳ ವಚನಗಳಿಂದ ಗೊತ್ತಾಗುತ್ತಣಿ: 

ಮಹಾದೇವಿಯಕೃನು ಬಸವೇಶ್ವರನ ಸಾನ್ಲಿಧ್ಯಹಲ್ಲಿ ಷಟ್‌ಸ್ಸಲಾಚರ 
ಣೆಯನ್ನು ಚನ್ನಾಗಿ ತಿಳಿದುಕೊಂಡು ಅದನ್ನು ತನ್ನಲ್ಲಿ ಅಳವಡಿಸಿಕೊಂಡ 
ಎಳಾಗಿದ್ದಳು- ಬಸವೇಶ್ವರನ ಆಚರಣೆಗಳನ್ನು ಅವಳು ಸೂಕ್ಷ್ಮಪಾಗಿ ನಿರೀ 


೧೨೨ 


ಕಿಸಿ ಅವುಗಳಲ್ಲಿ ಅವಳು ೫೨ ವಿಧಗಳನ್ನು ಕಲ್ಪಿಸಿದ್ದಾಳೆ. ಇವುಗಳೆನು 
ಅವಳು ತನ್ನ ೯೫ ನೇ ವಚನದಲ್ಲಿ ನಿರೂಪಿಸಿದ್ದಾ ಳೆ, ಈ ವಚನವು ಷಟ್‌ 
ಸೃಲಸಿದ್ಧಾಂತದ ಸಂಕ್ಷಿಪ್ತ ವಿವರಣೆಯೇ ಆಗಿದೆ. ಆದರೂ ಕೂಡ ವಚನ 
ಶಾಸ್ತ್ರದಲ್ಲಿರುವ ತತ್ವಗಳ ವಿಸ್ತೃತ ಸಿರೂಪಣೆಯಾಗಿದೆ. ಈ ವಚನವನ್ನು 
ವಾಚಕರು ಗ್ರಂಥದಲ್ಲಿಯೇ ಅನಲೋಕಿಸಬೇಕು. ವಿಸ್ತಾರ ಭಯಕ್ಕುಗಿ 
ನಾವು ಅದನ್ನು ಇಲ್ಲಿ ಉದಹೆರಸಿಲ್ಲ. ವಚನಶಾಸ್ತ್ರನ್ರ ಕ್ಲಿಷ್ಟವಾದ ತತ್ವ 
ಗಳಿಂದ ಕೂಡಿಕೊಂಡಿರುತ್ತದೆ. ಆದರೂ ಕೂಡ ವ:ಹಾದೇನಿಯಕ್ಕನು 
ಅವುಗಳನ್ನೆಲ್ಲ ತಿಳಿಗನ್ನಡದಲ್ಲಿ ಭಾವಗರ್ಭಿತವಾಗಿ ನಿರೂಸಿಸಿದ್ದಾಳೆ. ಅನೇಕ 
ವಚನಕಾರರು ಮಹಾದೇವಿಯಕ್ಕನ ಈ ವಚನವನ್ನು ಆಯ್ತು ತಮ್ಮ ಉಕ್ತಿ 
ಗಳಲ್ಲಿ ಅದನ್ನು ಉದಹೆರಿಸಿದ್ದುದು ಕಂಡುಬರುತ್ತದೆ. 


ಮಹಾದೇವಿಯಕ್ಕನು ತನ್ನ ೧೧೯ನೇ ವಚನದಲ್ಲಿ ಸಟಸೃಲ ಪ್ರೇವಿು 
ಗಳು ಬರೀ ಆರು ಸ್ಥಲಗಳನ್ನು ಬಾಹೈದನ್ಗಿ ಹೆಳುವದರನ್ಲಿ ಸಮಾಧಾನ 
ಹೊಂದದೆ ಅವುಗಳ ಸಕೀಲಸಂಬಂಧಗಳನ್ನು ಅರಿಯುವದು ಬಹು ಅವ 
ಶ್ಯವೆಂದು ಹೇಳಿದ್ದಾಳೆ. ಇಲ್ಲದಿದ್ದರೆ ಅನರು ಇಂದ್ರಿಯಗಳ ಲಂಪಟಿಗಳನ್ನಿ 
ಬೀಳದೆ ಇರಲಾರರೆಂದು ಎಚ್ಚ ರು ಕೊಟ್ಟ ದ್ಭಾಳೆ. ಷಟ್‌ಸ್ಥ ಲಗಳಲ್ಲಿ ಸಕೀಲ 
ಸಂಬಂಧಗಳನ್ನು ಅರಿಯುವರು ಬಹು" ಅನ್ತ ವೆಂದು ಥೇಳದ್ದಾಳೆ. ಇಲ್ಲ 
ದಿದ್ದರೆ ಅವರು ಇಂದ್ರಿಯಗಳ ಲಂಸಟಗಳಲ್ಲಿ ಬೀಳದೆ ಇರಲಿರರೆಂದು 
ಎಚ್ಚು ಕೊಟ್ಟಿದ್ದಾಳೆ. ಷಟ್‌ಸ್ಪಲ ಗಳಲ್ಲಿ ಸಕೀಲಗಳ ನರಸ್ಪರ ಸಂಬಂಧ 
ವನ್ನು ಆರಿಯುವದು ಬಹು ಅನಕ್ಯ ವು. ಇವುಗಳ ಜ್ಞುನವಿರದಿದ್ದರ 
ಮನುಷ್ಯನು ಆವುಗಳನ್ನು ಬರೀ ಯಾಂತ್ರಿಕ ರೀತಿಯಿಂದ ಮಾಡುತ್ತ 
ಹೋಗುತ್ತಾನೆ. ಹೀಗೆ ಆಚರಿಸುವದು ನಿಸ್ಪಯೋಜಕನೆಂದು ಮಹಾದೇವಿ 
ಯಕೃನ ಅಭಿಪ್ರಾಯವಿದೆ. 

ಮಹಾಡೇನಿಯಕ್ಕನು ವಚನಶಾಸ್ತ್ರದನ್ಲಿ ಚನ್ನಾಗಿ ಬಲ್ಲಿದಳಾಗಿ ಅವಳು 
ಪಾದೋದಕ ಪ್ರಸಾದಗಳಿಗೆ ಉಚ್ಚ ಸ್ಥಾನವನ್ನು ಕೊಟ್ಟಿದ್ದಾಳೆ. ಅವಳು 
ಈ ವಿಷಯಗಳನ್ನು ಕುರಿತು ತನ್ನ ವಚನಗಳಲ್ಲಿ ವಿಸ್ತಾರವಾಗಿ ಬೋಧಿಸಿ 
ದ್ದಾಳೆ. ಈ ಬಗ್ಗೆ ಅವಳ ವಚನಗಳು ೧೧೫, ೧೧೬ ಮತ್ತು ೧೨೦ ಇವುಗ 
ಳನ್ನು ನೋಡಿರಿ. ಗುರು ಲಿಂಗ ಜಂಗಮಗಳ ಬಗೆಯನ್ನು ಅವಳು ಅರಿತವ 
ಳಾಗಿ ಇವುಗಳ ಆಚರಣೆಯನ್ನು ಕುರಿತು ಈ ವಚನಗಳಲ್ಲಿ ಅವಳು ಹೇಳಿ 


೧೨೩ 


ರುವಳು, ಇವುಗಳ ರೀತಿಯನ್ನು ತಿಳಿಯಬೇಕಾದರೆ ಬಾಹ್ಯದ ಇಂದ್ರಿಯ 
ಗಳನ್ನು ಅಂತರಿಂದ್ರಿಯಗಳಿಗೆ ಸಂಬಂಧಿಸಿ ಆಚರಿಸಬೇಕಾಗುತ್ತದೆ. ಇದು 
ಎಲ್ಲ ಶಿವಶರಣರ ವೈಶಿಷ್ಟ್ರ್ಯವಾಗಿರುತ್ತದೆ. ಈ ಪ್ರಕಾರದ ಆಚರಣೆಯಿಂದ 
ಬಾಕ್ಕ ಇಂದ್ರಿಯಗಳ ಕಡೆಗೆ ಮನುಷ್ಯನಲ್ಲಿರುವ ಲೋಲು ಸತೆಯು ಹೊರಟು 
ಹೋಗಿ ಕ್ರಮೇಣ ಅಂತರಿಂದ್ರಿಯಗಳು ಬಲಪಡುವವು. ಮತ್ತು ಅವುಗಳ 
ಸಹಾಯದಿಂದಲೇ ಮನುಷ್ಯನು ಲಿಂಗಾಂಗ ಸಾಮರಸ್ಯವನ್ನು ಹೊಂದಲು 
ಶಕ್ಕನಾಗುತ್ತಾನೆ. ಶಿವಶರಣರು ಈ ತೆರದ ಆಚರಣೆಗೆ ತಮ್ಮ ಶಿವಾನುಭ 
ವದ ನಡೆಯಲ್ಲಿ ಮಹತ್ವವನ್ನು ಕೊಟ್ಟಿ ದ್ವಾರಕೆ. ಈ ಸಂಗತಿಯನ್ನು ನಾವು 
ಮಹಾಡೇನಿಯಕ್ಕನ ವಚನಗಳು ಮಾತ್ರವಲ್ಲದೆ ಎಲ್ಲ ಶಿವಶರಣರ ಉಕ್ತಿ 
ಗಳಲ್ಲಿಯೂ ಕಾಣಬಹುದು. ಇದರಿಂದ ಮನುಷ್ಯನ ಮೇಲೆ ಕ್ರಿಯೆಗಳು 
ಪರಿಣಾಮ ಮಾಡಲಾರವು. ಈ ಸ್ಥಿತಿಯು ಒದಗಿದ ಕೂಡಲೆ ಜನನ 
ಮರಣಗಳು ಲಯವಾಗುತ್ತವೆ ಮತ್ತು ಬಯಲು ಸ್ಲಿಕಿಯು ಪ್ರಾಪ್ತವಾ 
ಗುತ್ತದೆ. ಸಾಮರಸ್ಯ ಸ್ಥಿತಿಯನ್ನು ಕುರಿತು ಅವಳು ಒಂದು ವಚನದಲ್ಲಿ 
ಹೇಳಿರುವದೇನೆಂದರೆ;_- 


“ಕ್ರಿಯೆಗಳು ಮುಟ್ಟಲರಿಯವು. ನಿಮ್ಮನೆಂತು ಸೂಜಿಸುವೆ? ನಾದ 
ಬಿಂದುಗಳು ಮುಟ್ಟಿ ಲರಿಯವು. ನಿಮ್ಮನೆಂತು ಹಾಡುವೆ? ಕಾಯಮುಟ್ಟು 
ನಡೆ ಕಾಣಬಾರದ ಘನವು. ನಿಮ್ಮನೆಂತು ಕರಸ್ಫಲದಲ್ಲಿ ಧಂಸುವೆ? ಚನ್ನ 
ಮಕ್ಲಿಕಾರ್ಜುನಯ್ಯ ನಿಮ್ಮ ನೋಡಿ ನೋಡಿ ಸೈವೆರಗಾಗುತಿರ್ದೆನು ” 


ಈ ಸ್ಥಿತಿಯು ಪ್ರಾಸ್ತವಾಗಲು ಮನುಷ್ಯನು ಈ ಜಗತ್ತಿನಲ್ಲಿ ಇದ್ದರೂ 
ಅನನು ಅದರಲ್ಲಿ ಇಲ್ಲದಂತೆ ಇರುತ್ತಾನೆ. ಈತನು ನಿರ್ಮುಕ್ಷನು ಶರ 
ಣನು ಎಂದು ವಚನಕಾರರು ಹೇಳುತ್ತಾರೆ. 


ಮಹಾದೇವಿಯಕೃನು ಬಸವೇಶ್ವರನ ಮಂದಿರದಲ್ಲಿ ಇದ್ದಾಗ್ಗೆ ತಾನು 
ಹೇಗೆ ವೇಳೆಗಳೆಯುತ್ತಿದ್ದೆ ನೆಂಬುದನ್ನು ಕುರಿತು ಅವಳು ಕೆಲವು ಸುಂದರ 
ವಾದ ವಚನಗಳನ್ನು ರಚಿಸಿದ್ದಾಳೆ. ಅವುಗಳಲ್ಲಿ ಅವಳು ಹೇಳುನದೇನೆಂದರೆ: 


ಹ 
(೧)  ಉಡಯೆದಲೆದ್ದು ನಿಮ್ಮ ನೆನೆನೆನಯ್ಯ. ನಿಮ್ಮ ಬರನೆ ಹಾರು 
ತಿಪ್ಪೇ ನಯ್ಯ. ಹಸೆ ಹಂದರವನಿಕ್ಕಿ ನಿಮ್ಮಡಿಗಳಿಗೆಡೆಮಾಡಿ ಕೊಂಡಿಪ್ಸೆನಯ್ಯಾ, 
ಚನ್ನಮಲ್ಲಿಕಾರ್ಜುನಾ ನೀನಾವಾಗ ಬಂದಿಹೆ ಎಂದು. 


೧೨೪ 


(೨) ಹೆಗಲು ನಾಲ್ಕು ಜಾನ ನಿಮ್ಮ ಕಳವಳದಲನ್ಲಿಸ್ಸೆ ನೋಡಯ್ಯ; 
ಇರುಳು ನಾಲ್ಕು ಜಾನೆ ನಿಮ್ಮ ವಿಕಳಾವಸ್ಥೆ ಯುಲ್ಲಿರ್ನೆ ನೋಡಯ್ಯ. ಇರುಳು 
ಹೆಗಲು ನಿನ್ಮು ಕಳನಳೆವಲ್ಲಿ ಮಕೆಸೊರೆಗಿದೆನಯ್ಯ ಚನ್ನಮಲ್ಲಿಕಾರ್ಜುನ 
ನಿಮ್ಮೊಲುಮೆ ನಟ್ಟು ಹೆಸಿವು ತೃಷೆ ನಿದ್ರೆಯ ಮರೆತೆನು. 


ಈ ಪ್ರಕಾರ ಅವಳು ಲಿಂಗಸಂಧೂನದಲ್ಲಿರುತ್ತೇನೆಂದು ತನ್ನ ಈ ವಚ 
ನಗಳಲ್ಲಿ ಹೇಳಿದ್ದಾಳೆ. ಇದರಿಂದ ಅವಳು ಮಾನಸಿಕ ಉಚ್ಚೆ ಸ್ಥಿತಿಯ 
ಮೇಲ್ಮಟ್ಟಿನ್ನು ಹೊಂದಿದ್ದಳೆಂದು ತೋರಿಬರುತ್ತದೆ. 


ಈ ಭಾನನೆಯನ್ನಿಟ್ಟು ಕೊಂಡು ಅವಳು ತನ್ನ ಇಷ್ಟ ಲಿಂಗದಲ್ಲಿ ಲೋಲು 
ಸಳಾಗುತ್ತಾಳೆ. ಇಷ್ಟಲಿಂಗದ ಧ್ಯಾನವಿಲ್ಲದೆ ಪ್ರಾಣಲಿಂಗ, ಭಾನಲಿಂಗ 
ಗಳು ಸಾಧಿಸಲಾರವೆಂದು ಶಿವಶರಣರ ವಿಚಾರಗಳಿರುತ್ತವೆ. ಮಖಸಾಡೇನಿ 
ಯಕೃನು ಈ ತತ್ವದಂತೆಯೇ ವರ್ಕಿಸುತ್ತಾಳೆ. ಅವಳು ತನ್ನ ೧೫೩ನೇ 
ವಚನದಲ್ಲಿ ಹೇಳುವದೇ ನೆಂದರೆ: ., 

“ಅಯ್ಯಾ, ದೂರದಲಿರ್ದಿಹೆ ಎಂದು ಬಾಯಾರಿ ಬಳಲುತ್ತಿರ್ದೆನಯ್ಯ 
ನಾನು. ಅಯ್ಯಾ ಸಾರಿ ಬೂದು ನೀನೆನ್ನ ಕಂಸ್ಕಲದನ್ಲಿ ಮೂರ್ತಿಗೊಂಡರೆ 
ಇನ್ನಾರತಿ ಎಲ್ಲವೂ ಲಿಂಗ. ಆಲಿ ಧಿಮ್ಮಲ್ಲಿ ನಟ್ಟಿವು ನೋಡಯ್ಯ. ಚನ್ನ 
ಮಲ್ಲಿಕಾರ್ಜುನಯ್ಯ. ನಿಮ್ಮನೆನ್ನ ಕರಕ್ಕಲದಲ್ಲಿ ನೋಡಿ ನೋಡಿ ಕಂಗಳೇ 
ಪ್ರಾಣವಾಗಿರ್ದೆನಯ್ಯ. 

ಇಷ್ಟಲಿಂಗದಲ್ಲಿ ಧ್ಯಾನಾಸಕ್ತನಾದಲ್ಲಿ ಪ್ರಾಣಲಿಂಗದಲ್ಲಿ ಹೇಗೆ ಅದು 
ರೂಪುಗೊಳ್ಳು ತ್ರದೆಂಬುದನ್ನು ಮಹಾಡೇವಿಯಕ್ಕನು ಇಲ್ಲಿ ಹೇಳಿದ್ದಾಳೆ. 
ಮುಂದೆ ಅವಳು ಪುನಃ ಹೇಳುವದೇನೆಂದಕೆ8 

ಸೆಜ್ಜೆ ಯುನ್ಸ ರಿಸಿ ಶಿವಲಿಂಗ ನೀನೆನ್ನ ಕರಸ್ಥಲಕ್ಕೆ ಬರೆ ಪ್ರಜ್ವಲಿಸಿ 
ತೊಳ ತೊಳಗಿದೆ. ಬೆಳಗುತ್ತಿಹ ಕಾಂತಿಯಲ್ಲಿ ಜಜ್ಚರಿಸಿ, ತನುಮನ ದೃಷಿ 
ನಟ್ಟು ಲೀಗದಲ್ಲಿ ಜಜ್ಜರಿಸಿ ಸುರಿನ ಶಿನಸುಖ ರಕಿಯೊಳೋಲಾಡುತ್ತ 
ಸಜ್ಜನ ಸದ್ಭಕ್ತಿ ರತಿಯೊಡನೆ ಕೂಡಿಯಾಡಿ ಲಜ್ಜೆಗೆಟ್ಟು ನಿಮ್ಮ ನೆರಿನೆ 
ಚನ್ನಮಲ್ಲಿಕಾರ್ಜುನ, 


ಇಷ್ಟಲಿಂಗದಲ್ಲಿ ಧ್ಯಾನನನ್ನಿಟ್ಟಿಲ್ಲಿ ಮನಸ್ಸಿನಲ್ಲಿ ಯಾವ ಹೊಳಹು 
ಉಂಟಾಗುತ್ತ ದೆಂಬುದನ್ನು ಮಹಾದೇವಿಯಕ್ಕನು ತನ್ನ ಅನುಭವದಿಂದ ಇನ 


೧೨೫ 


ಹೇಳಿದ್ದಾಳೆ. ಭಕ್ತರು ಇದರ ರೀತಿಯನ್ನು ಸ್ವತಃ ಪ್ರಯೋಗದಲ್ಲಿ ಕಂದು 
ಕಾಣಬೇಕು ಎಂದು ನಾವು ಹೇಳದಿರಲಾಕೆವು. ಇದಂಂದ ಯಾವ ಹೆರಿ 
ಣಾಮವಾಗುವದೆಂಬುದನ್ನು ಮಹಾದೇವಿಯಕ್ಕನು ಕೆಳಗಿನ ವಚನಗಳಲ್ಲಿ 


ಹೇಳಿದ್ದಾಳೆ. ಅವಳು. ಒಂದು ವಚನದಲ್ಲಿ ಹೇಳುವದೇನೆಂದರೆೇ 


ಗಿರಿಯೊಳು ವನಹೊಳು ಗಿಡಗಿಡದತ್ತದೇವ, ಎನ್ನ ದೇವ ಬಾರಯ್ಯ. 
ತೋರಯ್ಯ ನಿಮ್ಮ ಕರುಣನನೆಂದು ನಾನು ಅರಸುತ್ತ ಅಳಲುತ್ತ ಕಾಣದೆ 
ಸುಳಿದುಬಂದು ಕಂಡೆ ಶರಣರ ಸಂಗದಿಂದ. ಅರಸಿ ಓಿಡಿದಿಹೆಕೆಂದು ನೀನಡ 
ಗುವ ಠಾವ ಹೇಳಾ ಚನ್ನಮಲ್ಲಿ ಕಾರ್ಜುನ. (ನಚನ ೧೪೯.) 


ಮಹಾದೇವಿಯಕ್ಕನು ತನ್ನ ಪ್ರಾಣಲಿಂಗಾನು ಸಂಧಾನದಿಂದ ಜಗೆ 
ಕ್ರಿನಲಿ ಪರಮಾತ್ಮನು ತುಂಬಿಕೊಂಡಿರುವನೆಂದು ಭಾವವುಳ್ಳ ವಳಾಗಿ ತಾನು 
ನೋಡಿದ ವೃಕ್ಷ, ಪಶು, ಸಕ್ಸ್ಟ್ಯಾದಿಗಳನ್ನು ದೇವರು ಎಕ್ಲದ್ದು ನೆಂಬು 
ದನ್ನು ಅವಳು ಅವುಗಳಿಗೆ ಕೇಳುತ್ತಾಳೆ. ಇದು ಕೇವಲ ಕಾಲ್ಸನಿಕವಾದ 
ಸಂಗತಿಯಲ್ಲ, ಇದು ಅನಳಿಗೆ ಹಾಗೆ ನಿಜವಾಗಿ ತೋರುತ್ತಿದ್ದುದರಿಂದ 
ಅವಳು ಈ ರೀತಿ ಅವುಗಳಿಗೆ ಪ್ರಶ್ನೆಯನ್ನು ಮಾಡುತ್ತ ಸಂಚರಿಸುತ್ತಾಳೆ. 


ಅವಳು ಒಂದು ಕಡೆಗೆ ಗಿಳಿಗಳ ಹಿಂಡನ್ನು ನೋಡುತ್ತಾಳೆ. ಮಾನಿನ 
ಮರ, ಕೋಗಿಲೆಗಳನ್ನು ನೋಡುತ್ತಾಳೆ. ಚೆಲುವಾದ ಬೆಳದಿಂಗಳನ; 
ನೋಡುತ್ತಾಳೆ. ಅವುಗಳಲ್ಲಿರುವ ಸೌಂದರ್ಯವು ಪರಮಾತ್ಮನೆಂದು ಅವ 
ಳಿಗೆ ಭಾಸವಾಗಿ ಚನ್ನಮಲ್ಲಿಕಾರ್ಜುನನು ಎಲ್ಲಿದ್ದಾನೆಂದು ಅವುಗಳಿಗೆ ಅವಳು 
ಪ್ರಶ್ನೆ ಮಾಡುತ್ತಾಳೆ. ಅದು ಹೇಗೆಂದರೆ; 

ಅಳಿ ಸಂಕುಲವೇ, ಮಾಮಕವೇ, ಬೆಳದಿಂಗಳೇ, ಕೋಗಿಲೆಯೇ ನಿಮ್ಮ 
ನಮ್ಮನೆಲ್ಲರನು ಒಂದ ಬೇಡುವೆನು, ಎನ್ನೊಡೆಯ ಚನ್ನಮಲ್ಲಿಕಾರ್ಜುನ 
ದೇವರ ಕಂಡರೆ ಕರೆದು ತೋರಿರೇ. (ವಚನ ೧೪೨). 

ಚಿಲಿಮಿಲಿ ಎಂದೋದುವ ಗಿಳಿಗಳಿರಾ. ನೀವು ಕಾಣಿಕೆ. ಸರವೆತ್ತಿ 
ಪಾಡುವ ಕೋಗಿಲೆಗಳಿರಾ ನೀವು ಕಾಣಿರೆ ನೀವು ಕಾಣಿರೆ. ಎರಗಿ ಬಂದಾ 
ಡುವ ತುಂಬಿಗಳಿರಾ ನೀವು ಕಾಣಿರಿ, ನೀವು ಕಾಣಿರಿ ಕೊಳನ ತಡೆಯೊ 
ಳಾಡುವ ಹಂಸೆಗಳಿರಾ ನೀವು ಕಾಣಿರಿ ನೀವು ಕಾಣಿರಿ, ಗಿಂಗಂಹರದೊ 
ಳಗಾಡುವ ನವಿಲುಗಳಿರಾ ನೀವು ಕಾಣಿಕೆ, ಫೀವು ಕಾಣಿಕಿ, ಚನ್ನಮಲ್ಲಿ 
ಕಾರ್ಜುನಕೆಲ್ಲಿಹನೆಂದು ನೀವು ಹೇಳಿರೆ. 


೧೨೬. 


ಈ ಪ್ರಕಾರ ಮಹಾಡೇನಿಯಕ್ಕನು ಸರಮಾತ್ಮನನ್ನು ಕುರಿತು ಪ್ರಾರ್ಥಿ 
ಸುತ್ತ ಅವಳು ಒಂದು ವಚನದಲ್ಲಿ ನುಡಿದುದು ಏನೆಂದರೆ: ಪರಮಾತ್ಮ 
ನಿಗೆ ಪ್ರಿಯಕರವಾದದ್ದೇ ಸುಖವು. ಅವನಿಗೆ ಬೇಡಾದದ್ದೇ ದುಃಖವು 
ಎಂದು ಹೇಳುತ್ತಾಳೆ. ಪರಮಾತ್ಮನಿಗೆ ಒಂದು ನೇಳೆ ನರಕವನ್ನು ಕಾಂಕ್ಷಿ 
ಸಿದಕ್ಕೆ ಅದು ನರಕವಲ್ಲ ಅದು ಮೋಕ್ಷವೆಂದು ಹೇಳುತ್ತಾಳೆ. ಒಂದು 
ವೇಳೆ ಮುಕ್ತಿ ಯೆ:0 ಬಲ್ಲಿ ವರನತಾತ್ಮನ ಜ್ಞಾ ನವಿಂದಿದ್ದರೆ ಆದು ನರಕನೆಂದು 
ಹೇಳುತ್ತಾಳೆ. ಅವಳು ಸುಖ, ದುಃಖ್ಯ ನರಕ್ಕ ಮೋಕ್ಷ ಇವುಗಳ ವ್ಯಾಖ್ಯೆ 
ಯನ್ನು ಮಾಡಲಿಕ್ಕೆ ಹೋಗುವದಿಲ್ಲ. ಸದ್ಗುಣಿಯಾದ ಮತ್ತು ಶೀಲವಂತ 
ನಾದ ಮನುಷ್ಯನಿಗೆ ಸುಖದುಃಖಾದಿಗಳ ಸ್ಥಿತಿಯು ಸಹಜವಾಗಿ ಸ್ವಾಭಾವಿಕ 
ವಾಗಿ ತೋರಹತ್ತುತ್ತಡೆ. ಯಾವುದು ಯೋಗ್ಯ, ಯಾವುಡು ಅಯೋಗ್ಯ, 
ಎಂಬುದರ ತಿಳಿವಳಿಕೆಯು ಅವನಿಗೆ ಸ್ವಯಂ ಸ್ಫೂರ್ತಿಯಾಗಿ ಆಗಹ 
ತ್ತ್ವ ಕೃದೆ, ಅದಕ್ಕನುಗುಣವಾಗಿ ಅವನು ಆಚರಿಸುತ್ತಾನೆ. ಈ ಬಗ್ಗೆ ಇರುವ 
ಒಂದು ವಚನವು ಆನುದೆಂದಕಿೀ 


ನಿನ್ನರಿಕೆಯ ನರಕವೇ ಮೋಕ್ಷ ನೋಡಯ್ಯ. ನಿನ್ನನರಿಯದ ಮುಕ್ತಿಯೇ 
ನರಕ ಕಂಡಯ್ಯ. ನೀನೊಲ್ಲದ ದುಃಖವೇ ದುಃಖ ಕಂದಯ್ಯ. ನೀನೊಲಿದ 
ದುಃಖವೇ ಸರಮ ಸುಖವು ಕಂಡಯ್ಯ. ಚನ್ನಮನ್ಲಿಕಾರ್ಜುನಯ್ಯ ಫೀ ಕಟ್ಟಿ 
ಕೆಡಹಿದ ಬಂಧನವೇ ನಿರ್ಬಂಧನನೆಂದಿಪ್ಟನು, (ವಚನ ೧೫೬) 


ಈ ವರೆಗೆ ನಾವು ಮಹಾದೇವಿಹುಕ್ಕನು ಚಿಕ್ಕಂದಿನಿಂದ ಹಿಡಿದು ಮಧ್ಯ 
ವೆಯಸ್ಕ್‌ಳಾಗುವ ವರಿಗೆ ನಡೆದ ಸಂಗತಿಗಳನ್ನು ವಿವರಿಸಿದೆವು. ಇದರ ಮೇಲಿಂದ 
ಮಹಾದೇವಿಯಕೃನು ಒಬ್ಬ ಉಚ್ಚ ತರಗತಿಯ ಶಿವಶರಣಿಯಾಗಿ ಸರಮಾ 
ತ್ಮನನ್ನು ಪ್ರಸನ್ನ ಮಾಡಿಕೂಂಡು ಅವನ ಪ್ರಕಾಶದಲ್ಲಿ ವರ್ತಿಸುವವಳಿದ್ದಾ 
ಳೆ೨ಬುದು ವಾಚಕರಿದೆ ಗೋಚರವಾಗದೆ ಇರದು. ಆದರೆ ಅವಳು ತನಗೆ 
ಉಂಟಾದ ಜ್ಞಾನನನ್ನು ಅರಿಯದವರು ಸಹ ಅರಿಯಬೇಕೆಂದು ಇಚ್ಛೆ ಸಿ, 
ಸುಂದರವಾದ ನುಡಿಗಳಲ್ಲಿ ತನ್ನ ಅನುಭವವನ್ನು ಯಾವಾಗಲೂ ಹೇಳು 
ಶ್ರಾಳೆ. ಈ ಪ್ರಕಾರ ಕಾಯಾ ಮಾಡಿದ ಹೆಂಗಳೆಯರ ಸಂಖ್ಯೆಯು ನಾಡಿ 
ನಲ್ಬ ಅತ್ಯಳ್ಬವಾಡುದೆಂದು ಹೇಳಬಹುದು. ಇದರಿಂದ ಮಹಾದೇನಿಯಕ್ಕನು 
ಶರಣ ಶರಣಿಯರೆಂಬ ನಭೋಮಂಡಳದಲ್ಲಿ ಪ್ರಕಾಶಿಸುತ್ತ ತನ್ನ ಪ್ರಕಾಶ 
ವನ್ನು ಸೃಥ್ವಿಯಲ್ಲೆಲ್ಲ ಹೆರಹುತ್ತ ತನ್ನೆ ಕಾಲಕ್ಕೆ ಮಾತ್ರವಲ್ಲ, ಶಾಶ್ವತ 


೧೨೭ 


ವಾಗಿ ನಾಡಿನಲ್ಲಿ ಬೆಳಗುತ್ತಿದ್ದಾ ಳೆ. ಆಕೆಯ ನುಡಿಗಳನ್ನು ಆಸ್ವ್ರಾದಿಸು 
ವವರು ಧನ್ಯರೆಂದು ತೆಳಿಯಲು ಯಾನ ಸಂದೇಹೆವೂ ಇರಲಾರದು. 


ಈ ಪ್ರಕಾರ ಮಹಾದೇವನಿಯಕ್ಕನು ವಚನಗಳನ್ನು ಮಾತ್ರವಲ್ಲ 
ಸ್ವತಂತ್ರ ವಿಷಯಗಳ ಬಗ್ಗೆಯೂ ಕೂಡ ತನ್ನ ವಿಚಾರಗಳನ್ನು ಪ್ರಕಟಿ 
ಮಾಡಿದ್ದಾಳೆ. ಅವಳು ಸೃಷ್ಟಿಯ ನಿರ್ಮಾಣ ಮತ್ತು ಅದರೆ ಸ್ವರೂಪದ 
ಬಗ್ಗೆ ಒಂದು ದೀರ್ಫ್ಥ ವಚನವನ್ನು ಹೇಳಿದ್ದಾಳೆ. ಮಹಾದೇವಿಯಕ್ಕನ 
“ ಸೃಷ್ಟಿಯ ವಚನ? ವೆಂದು ಅದು ನಾಡಿನಲ್ಲಿ ಪ್ರಸಿದ್ಧವಾಗಿದೆ. ಈ ವಚ 
ನವನ್ನು ನಾಸ ವಚನಶಾಸ್ತ್ರಸಾರ ಭಾಗ ೨. ಈ ಗ್ರಂಥದಲ್ಲಿ ಪ್ರಕಟ 
ಮಾಡಿದ್ದೇವೆ. 

ಮಹಾದೇವಿಯಕ್ಕನು ಶಿವಶರಣಿ ಯರಲ್ಲಿ ಉಚ್ಚ ಸ್ಥಾನವನ್ನು ಹೊಂದಿ 
ಅವಳನ್ನು ಕುರಿತು ಮಾಡಿದ ಸ್ತೋತ್ರಗಳನ್ನು ವೀರಶೈವ ವಾಜ್ಮಸುದಲ್ಲಿ 
ಅನೇಕವುಗಳನ್ನು ಕಾಣಬಹುದು, ಅಕೆಯ ವಿಷಯವಾಗಿ ಒಂದು ಸಾಂಗ 
ತ್ಯವೂ ಇದೆ. ಅದು ಲಲಿತವೂ ಸುಲಭವೂ ಇದ್ದು, ಅತ್ಯಂತ ಆದರ 
ಣಿ(ಯವಾಗಿರುತ್ತದೆ. 


ಈ ಪ್ರಕಾರ ಮಹಾದೇವಿಯಕ್ಕನು ಬಸವೇಶ್ವರನ ಗೃಹದಲ್ಲಿ ಕಾಲ 
ಕಳೆಯುತ್ತಿರಲು ಹರಳಯ್ಯ ಮಧುವಯ್ಯಗಳ ಪ್ರಸಂಗವು ಕಲ್ಯಾಣದಲ್ಲಿ 
ಒದಗಿ ಬಂದಿತು. ಅವರು ಅಂತರ್ಜಾತೀಯ ವಿವಾಹ ಜರುಗಿಸಿದ್ದರಿಂದ 
ಅವರು ಎಳಿಹೂಟಿ ಶಿಕ್ಷೆಯಿಂದ ಕ್ರೂರತನದಿಂದ ಕೊಲ್ಲಿಸಲ್ಪಟ್ಟಿ ರು. ಹೀಗೆ 
ಇಬ್ಬರು ಶಿವಶರಣರು ಬಿಜ್ಜಳನಿಂದ ಘಾತಿಸಲ್ಪಡಲಾಗಿ ಪುರಾಣ ಮತ 
ವಾದಿಗಳು ಸಂತೋಷಬಟ್ಟ ರು. ಶಿವಾನು ಭವವನ್ನು ಹೀಯಾಳಿಸುತ್ತಿದ್ದ 
ಅನೇಕ ಧರ್ಮೀಯಕು ಒಮ್ಮುಖವಾಗಿ ಶಿವಶರಣ ಶರಣಿಯರನ್ನು ಹಿಂಸಿ 
ಸುವ ಕಾರ್ಯಗಳನ್ನು ಪ್ರಾರಂಭಿಸಿದರು. ಇದರಿಂದ ಕಲ್ಯಾಣ ಪಟ್ಟಣದಲ್ಲಿ 
ಶಾಂತ ವಾತಾವರಣವು ಉಳಿಯದಂತೆ ಅಯಿತು. ಈ ಸ್ಲಿತಿಯುಂಬಾಗಲು 
ಶಿವಶರಣರು ತಮ್ಮ ಶಿವಾನುಭನದ ನಜಿಯಂತೆ ನಡೆಯುವದು. ಮತ್ತು 
ಬಿಜ್ಜಳನ ರಾಜ್ಯದಲ್ಲಿ ತಾವು ಸುರಕ್ಷಿತವಾಗಿ ಇರುವದು ಅಶಕೃವೆಂದು 
ಅವರಗೆ ತೋರಿತು. ಅದ್ದರಿಂದ ಬಸವೇಶ್ವರನು ಶಿವಶರಣರು ಕಲ್ಯಾಣ 
ದಲ್ಲಿ ಇಂದೆ ತಮಗೆ ಯೋಗ್ಯ ಕಂಡ ಸುರಕ್ಷಿತ ಸ್ಥಳಗಳಿಗೆ ಹೊಗಿ 
ಗುಕ್ತವಾಗಿ ಅಥವಾ ಪ್ರಕಟನಾಗಿ ತನ್ಮು ತಮ್ಮ ಆಚರಣೆಗಳನ್ನು ಆನು 


೧೨೮ 


ಸರಿಸಬೇಕೆಂದು ಸಾರಿದನು. ಹೀಗೆ ಸಾರಿ ತಾನು ಕಲ್ಯಾಣ ಪಟ್ಟಣವನ್ನು 
ಬಿಟ್ಟ ಕೃಷ್ಣಾ ಮತ್ತು ಮಲಾನಹಾರೀ ನದಿಗಳು ಕೂಡಿದ ಕೂಡಲ 
ಸಂಗಮ ಕ್ಷೇತ್ರಕ್ಕೆ ತೆರಳಿ ಅಲ್ಲಿಯೇ ಇರಹೆತ್ತಿದನು. 


ಹೀಗಾಗಲು ಕಲ್ಯಾಣದ ರಾಜ್ಯದಲ್ಲಿ ಭೀಕರ ಕದನಗಳು ನಡೆಯಹತ್ತಿ 
ದವು. ಕಲ್ಯಾಣದಲ್ಲಿದ್ದ ಶಿವಶರಣರು ತಮಗೆ ತಿಳಿದತ್ತ ಹೊರಟುಹೋಗ 
ಹೆತ್ತಿದರು. ಅಲ್ಲಿ ಉಳಿದ ಕೆಲವು ಶಿನಶರಣರು ಭದ್ರವಾದ ಸ್ಥಳದಲ್ಲಿದ್ದು 
ಕೊಂಡು ಆತ್ಮಸಂರಕ್ಷಣೆಯಲ್ಲಿ ತೊಣಗಿದರು. ಈ ಕಾಲಕ್ಕೆ ಶಿವಶರಣರ 
ವಿರೋಧಿಗಳು ಬಹುಸಂಖ್ಯಾಕರಾಗಿದ್ದರು. ಅನರಿಗೆ ರಾಜನ ಬೆಂಬಲವಿ 
ದ್ವದರಿಂದ ಶಿವಶರಣರನ್ನು ಹಿಂಸಿಸುತ್ತ ಅವರು ನಾಡಿನಲ್ಲಿ ಸಂಚಂಸಹ 
ತ್ರಿದರು. 


ಈ ಸ್ಥಿತಿಯಲ್ಲಿ ಅಬಲೆಯಾದ ಮಹಾದೇವಿಯಕ್ಕನ ಯಾನ ಮಾರ್ಗ 
ವನ್ನು ಸ್ವೀಕರಿಸಬೇಕೆಂಬುದು ಅವಳಿಗೆ ತಿಳಿಯದಾಯಿತು. ಅವಳು ತನ್ನ 
ತಃಯಿ ತಂದೆಗಳ ಗ್ರಾಮವಾದ ಬನವಾಸಿಗೆ ತಿರುಗಿ ಹೋಗುನದು ಶಕ್ಯವಿರ 
ಲಿಲ್ಲ. ಅವಳಂಥ ಪ್ರಸಿದ್ಧಿಗೆ ಬಂದ ಶರಣಿಯು ಕಲ್ಯಾಣದಲ್ಲಿ ಸುಂಕ್ಷಿತ 
ವಾಗಿ ಇರುವ ಸಂಭನವೂ ಇದ್ದಿದ್ದಿಲ್ಲ. ಆದ್ದರಿಂದ ಅನಳು ಬಸನೇ 
ಶ್ವರನಂತೆ ಡೇಕ ತ್ಯಾಗಮಾಡಬೀಕೆಂದು ನಿಶ್ಚಯಿಸಿದಳು. 


ಈ ಕಾಲದಲ್ಲಿ ಕಲ್ಯಾಣ ಪಟ್ಟಿಣದ ಸುತ್ತಲೂ ಅರಣ್ಯಗಳೂ, ಗುಹೆ 
ಗಳೂ ಹೇರಳವಾಗಿ ಪಸರಿಸಿದ್ದ ವು. ಅಲ್ಲಿಗೆ ಬಹುಜನರು ಹೋಗಿ ಅವಿತು 
ಕೊಂಡು ಕಾಲಕಳೆಯಹತ್ತಿದರು. ಅವುಗಿ ದೇವಯ್ಯನು ಭೀಮಾತೀರ 
ದಲ್ಲಿ ಇರುವ ಈಗಿನ ಪ.ಳುಜ ಗ್ರಾಮಕ್ಕೆ ತೆರಳಿದನು. ಹೀಗೆ ಬಹು 
ಜನರು ತಮ್ಮ ತನ್ಮು ಪರಿಚಿತ ಸ್ಥಳಗಳಿಗೆ ಹೋಗಿ ಗುಪ್ತವಾಗಿ ವಾಸ 
ಮಾಡಹತ್ತಿದಯಿ. ಕೂಡಲ ಸಂಗಮ ಕ್ಷೇತ್ರವು ಒಂದು ಪುಣ್ಯ ಸ್ಥಳವು. 
ಇಂಥ ಸ್ಥಳದಲ್ಲಿ ಹೋದರೆ ತಮಗೆ ಹಿಂಸೆಯಾಗಲಾರದೆಂದು ಬಹುಜನರು 
ತಿಳಿದು ದೇವಾಲಯಗಳಿದ್ದ ಸ್ಥಳಗಳಿಗೆ ತೆರಳಿದರು... ಚನ್ನ ಬಸವೇಶ್ವರ, 
ನೀಲಾಂಬಿಕೆ, ನಾಗಲಾಂಬಿಕ್ಕೆ ಮಹಾದೇವಿಯಕ್ಕಗಳು ಬಸವೇಶ್ವರನು ಇರು 
ತ್ತಿದ್ದ ಮಂದಿರವು ಭದ್ರ ವಾದದ್ದೆ ದು ತಿಳಿದು ಅಲ್ಲಿಯೇ ಇರಹೆತ್ತಿದರು. 
ಆದರೆ ಇದು ಬಹೆಳ ದಿನಸ ನಡೆಯಲಿಲ್ಲ. ಬೇರೆ ಕೆಲವರು ಬಹುದೂರ 
ವಿನ ಅರಣ್ಯ ಪ್ರದೇಶಗಳಿಗೆ ಹೊರಟು ಹೋಗಹತ್ತಿದರು. ಶ್ರೀಶೈಲ 


೧೨೯ 


ಪ್ರಾಂತವು ಕಲ್ಯಾಣದಿಂದ ಬಹುದೂರದಲ್ಲಿದ್ದು ಆದು ಪರರಾಜರ ಅಧೀನ 
ದಲ್ಲಿತ್ತು. ಆದ್ದರಿಂದ ಸಾವಿರಾರು ಜನ ಶಿವಶರಣರು ತಮ್ಮ ಸುರಕ್ಷಿತೆ 
ಗೋಸ್ಕರ ಈ ಪ್ರಾಂತದ ಕಡೆಗೆ ಹೋಗಿ ವಾಸಮಾಡಹೆತ್ತಿದರು. ಇಲ್ಲಿ 
ಒಂದು ಪುರಾತನ ಸಿಂಹಾಸನ ಮಠವು ಇದ್ದು, ಇದರ ಆಶ್ರಯದಲ್ಲ 
ಇರತೊಡಗಿದರು. ಅಲ್ಲಿ ಇದ್ದವರು ಶಸ್ತ್ರಾಸ್ತ್ರಗಳಿಂದ ಸುಸಜ್ಜಿತರಾಗಿ 
ಸುಸಂಘಟಿತರಾಗಿ ಆತ್ಮಸಂರಕ್ಷಣೆಯಲ್ಲಿ ತೊಡಗಿದವರಾಗಿದ್ದರು. ಆದ್ದರಿಂದ 
ಬಹುಜನೆ ಶಿವಶರಣರು ಈ ಸ್ಥಾನಕ್ಕೆಯೇ ಬರುವವರಾದರು. 


ಅಲ್ಲಮಸ್ರಭುವು ಒಬ್ಬ ಪ್ರಸಿದ್ಧ ವ್ಯಕ್ತಿಯು. ಅವನೂ ಮಹಾದೇನಿ 
ಯಕ್ಕನೂ ಇಲ್ಲಿಗೆ ಬಂದು ದೇವಸ್ಥಾನಕ್ಕೆ ಸಮೀಪವಾಗಿ ಕೆಳಗಡೆ ಕೃಷ್ಣಾ 
ನದಿಯು ಹೆರಿಯುತ್ತಿದ್ದು ಅಲ್ಲಿ ಆದು ಬಹಳ ಆಳವಾಗಿದೆ. ಅದರ ಆಚಿಯ 
ದಂಡೆಯಲ್ಲಿ ಕದಳೀ ಬನನೇದು ಒಂದು ನಿಬಿಡವಾದ ಅರಣ್ಯ ಪ್ರದೇಶವಿದೆ. 
ಈ ಸ್ಥಾನವು ಸುರಕ್ಷಿತಕ್ಕೋಸ್ಕರ ಮಾತ್ರವಲ್ಲ, ತಮ್ಮ ಶಿವಾನುಭವ ಆಚರ 
ಣೆಗೋಸ್ಕರ ಬಹಳ ಅನುಕೂಲನೆಂದು ಅಲ್ಲಮಪ್ರಭು ಮಹಾದೇವಿಯಕ್ಕಗ 
ಳಿಗೆ ತೋರಿತು. ಆದ್ದರಿಂದ ಅವರಿಬ್ಬರು ಈ ವನವನ್ನು ಪ್ರವೇಶ ಮಾಡಿ 
ಅಲ್ಲಿ ಇರತೊಡಗಿದರು. ಅವರು ಅಲ್ಲಿ ಎಷ್ಟು ದಿನ ಕಾಲಕಳೆದರೆಂಬುದು 
ಗೊತ್ತಾಗಿರುವದಿಲ್ಲ. ಆದಕಿ ಅಲ್ಲಿಗೆ ಹೋದಬಳಿಕ ಅವರು ಎಂದೂ 
ಹಿಂದಿರುಗಿ ಬಂಲಿಲ್ಲೆ ಂಬುದು ಫಿಶ್ಚಯವು. ಅವರು ಅಲ್ಲಿಯೇ ಸಮಾಧಿಸ್ಥ 
ರಾದಕೆಂದು ನಮಗೆ ತೋರುತ್ತದೆ. 


ಈ ಪ್ರಕಾರ ಮಹಾದೇವಿಯಕ್ಕನ ಚರಿತ್ರೆ ಇರುತ್ತದೆ. ಅವಳು 
ಅತ್ಯಂತ ಪವಿತ್ರ ಜೀವಿಯಾಗಿದ್ದಾಳೆ. ಅವಳು ತನ್ನ ಜೀವಿತಾವಧಿಯಲ್ಲಿ 
ಉಚ್ಚೆ ಶಿವಾನುಭವಿ ಎಂದೆನಿಸಿಕೊಂಡು ಕಾಲಕಳೆದಳು. ಆಕೆಯ ಚರಿತ್ರೆಯು 
ಬಹುಜನರ ಲಕ್ಷ್ಯವನ್ನು ಸ್ವಾಭಾನಿಕವಾಗಿ ಎಳೆದಿರುತ್ತದೆ. ಅವಳ ವಚನ 
ಗಳು ಆಕೆಯ ಹೆಸರನ್ನು ನಿರಂತರವಾಗಿ ಉಳಿಸಿರುತ್ತವೆ. ಆಕೆಯು ಒಬ್ಬ 
ಮಾದರಿ ಸ್ತ್ರೀಯಳೆಂದೆಫಿಸಿಕೊಂಡು ವೈರಾಗ್ಯಮೂರ್ತಿಯಾಗಿ ಶಿನಶರಣರಲ್ಲ 
ಹೆಸರುವಾಸಿಯಾಗಿದ್ದಾ ಳೆ, 


೧೩೦ 


ನಿ. ಶಂಕಿತೊಂಡಿ 


ಶಂಕಿತೊಂಡಿಯು ದನಗಳನ್ನು ಕಾಯುನ ಕಾಯಕವನ್ನು ಮಾಡು 
ಕ್ರಿದ್ದನು. ಅವನು ಪಟ್ಟ ಣದಲ್ಲಿಯ ದನಗಳನ್ನು ಕೂಲಿಗೆ ತೆಗೆದ: ಕೊ-ಡು 
ಅಡನಿಗೆ ಹೋಗುವನು. ಇದರಿಂದ ಬಂದ ಕೂಲಿಯ ಮೇಲೆ ಅವನು 
ತನ್ನ ಉಸಜೀವನವನ್ನು ಸಾಗಿಸುತ್ತಿದ್ದನು. ಅವನು ಇನ್ನೂ ಬಾಲಕನು. 
ಅವನು ಅಡವಿಯಲ್ಲಿದ್ದಾಗ್ಗೆ ಅವನೂ ದನ ಕಾಯುವ ಬೇರೆ ಬಾಲಕರೂ 
ಗುಂಪಾಗಿ ಕೂಡಿಕೊಂಡು ಚುಡು ಫಣಿ ಮೊದಲಾದ ಆಟಗಳನ್ನು ಆಡುತ್ತ 
ವೇಳಿಗಳೆಯುವರು- ಹೀಗಿರಲು ಒಂದು ದಿನ ಅನರೆಲ್ಲರು "ಶಂಕರಲಿಂಗ 
ಆಟಿ ' ವನ್ನಾಡಬೇಕೆಂದು ಗೊತ್ತುಸಡಿಸಿಕೊಂಡು ಒಂದು ಗುಡಿಯನ್ನು 
ಕಟ್ಟಲ:ದ್ಯೋಗಿಸಿದರು. ಅನರು ಅಲ್ಲಲ್ಲಿ ಬಿದ್ದಿದ್ದ ಕಾಡುಗಲ್ಲುಗಳನ್ನು 
ಕೂಡಿಸಿ ಅವುಗಳಿಂದ ಒಂದು ಚಿಕ್ಕ ಗುಡಿಯನ್ನು ಕಟ್ಟಿನರು. ಒಂದು 
ಮಾಟಾದ ಕಲ್ಲನ್ನು ತಂದು ಅದು "ಶಂಕರಲಿಂಗ? ಗುಡಿಯಲ್ಲಿ ಸಪ್ರತಿಷ್ಸು 
ಪಿಸಿದರು. ಆ ಮೇಲೆ ಅವರು ಅದಕ್ಕೆ ಮಜ್ಜನಕ್ಕೆ ಕೆದರು. ಸೇಡಿಗಲ್ಲನ್ನು 
ತಂದು ಅದನ್ನು ಪುಡಿಮಾಡಿ. ಸೋಸಿ ಅದು ಭಸಿತನೆಂಡು ದೇವರಿಗೆ 
ಹೊಸಿದರು. ತಾವೂ ಹೂಸಿಕೊಂಡರು. ಕಾಡ ಸತ್ರೆಗಳನ್ನೂ ಹೂವುಗ 
ಳನ್ನೂ ತಂದು ದೇವರಿಗೆ ಏರಿಸಿದರು. ತಾವು ಮನೆಯಿಂದ ತಂದಿದ್ದ 
ಕಜ್ಜಾಯಗಳನ್ನು ಲಿಂಗಕ್ಕೆ ಅರ್ಪಿಸಿ ಅವುಗಳನ್ನು ಪ್ರಸಾದವೆಂದು ಭುಂಜಿ 
ಸಿದರು. ಹೀಗೆ ಅವರು ಅತ್ಯಂತ ಭಕ್ತಿ ಭಾನವುಳ್ಳನರಾಗಿ ತಮ್ಮ ಪೂಜೆ 
ಯನ್ನು ಮುಗಿ ಕುವಷ್ಟರಲ್ಲಿ ಅವರು ಕಾಯುತ್ತಿದ್ದ ದನಗಳಾನವೂ ಅಡನಿ 
ಯಲ್ಲಿ ಕಾಣದಾದವು. ಅವು ಎಲ್ಲಿಯೋ ಹೋಗಿಬಿಟ್ಟಿದ್ದವು. ಆಗ ಅವರು 
ಬಹಳ ಗಾಬರಿಯಾದರು. ನಾಲ್ಕೂ ದಿಕ್ಕಿಗೆ ಹೋಗಿ ಅವುಗಳನ್ನು ಹುಡು 
ಕ:ಡಹೆತ್ತಿದರು. ಆದಕಿ ಅವು ಎಲ್ಲಿಯೂ ಸಿಕ್ಕಲಿಲ್ಲ. ಹೀಗೆ ಬಾಲಕ 
ರೆಲ್ಲ ಹತ್ತು ತಾಸುಗಳ ವರಿಗೆ ಅಡನಿಯಲ್ಲಿಲ್ಲ ಅನುಗಳನ್ನು ಹುಡಿಕಿ 
ದಣಿದರು. ಆಗ ಅವರು ದನಗಳನ್ನು ಯಾರೋ ಚೋರರು ಒಸ್ಸುರೆಂದು 
ತಿಂದು ಅತ್ಯಂತ ದು:ಖದಲ್ಲಿ ಮುಳುಗಿ ರೋದನ ಮಾಸಹೆತ್ತಿನರು. ತನ್ಮು 
ಶಾಯಿಕ೦ದೆಗಳೂ ದೆನಗಳ ಒಡೆಸುರೂ ಬಹಳ ರೋಷನುಳ್ಳ ವರಾಗುವ 
ಕೆಂದು ಭಯಭೀತರಾದರು. ಆಗ ಅವರೆಲ್ಲರೂ ಆಲೋಚಿಸಿ ತಮ್ಮನ್ನು 
ಕಾಯಬೇಕೆಂದು ದೇನರಿಗೆ ಮೊರೆಹೋಗಬೇಕೆಂಡು ಗೊತ್ತುಪಡಿಸಿಕೊಂಡರು. 


೧೩೧ 


ಆಗ ಅವರು ತಾವು ಪ್ರತಿಷ್ಠಿಸಿದ ಶಂಕರಲಿಂಗನ ಮುಂಡೆ ಬಂದು ನಿಂತು 
ದೇನರಿಗೆ ಅಡ್ಡ ಬಿದ್ದು ದೇವರೆ ಪಶುಗಳು ನಮಗೆ ದೊರೆತರೆ ನಾವು 
ನಿನಗೆ ಹಾಲು, ಮೊಸರು, ಬೆಣ್ಣೆ ಗಳನ್ನು ಅರ್ಪಿಸುವೆಪುು ಎಂದು ಬೇಡಿ 
ಕೊಂಡರು. ಆದರೆ ತೊಂಡಿಯು ದೇವರಿಗೆ ನಾನು ಬಡವನು. ನಾನೇನು 
ನಿನಗೆ ಕೊಡಲಿ? ನನಗೆ ಗೋವುಗಳಿಲ್ಲ. ಗೋವುಗಳಿದ್ದ ವರು ಬೆಣ್ಣೆ ಯನ್ನು 
ಅರ್ಪಿಸುವೆವೆಂದು ಹೇಳಿದರು. ಹೀಗೆ ಅನ್ನುವಷ್ಟರಲ್ಲಿ ಅವನಿಗೆ ಒಂದು 
ಯೋಚನೆಯು ಬಂದು- ದೇವರೇ, ನಾನು ನಿನ್ನಗುಡಿಯ ಸಲುವಾಗಿ ದಿನಾಲು 
ಮೂರು ಕಲ್ಲುಗಳನ್ನು ತಂದು ಫಿನಗರ್ನಿಸುನೆನು. ಇದೇ ನನ್ನ ವ್ರತವು 
ಎಂದು ಹೇಳ ಕೊಂಡನು. ಆಮೇಲೆ ಬಾಲಕರೆಲ್ಲರೂ ತಮ್ಮ ತಮ್ಮ ಮನೆಗಳಗೆ 
ಹೋಡಬ. ಬಾಲಕರ ಈ ಮೊರೆಯ ಪರಮಾತ್ಮನಿಗೆ ಕೇಳಿಸಿತು. 
ಯಾಕಂದರೆ ಅವರು ಮನೆ ಮುಟ್ಟ ದಷ್ಟರಕ್ಲಿಯೇ ಕಳೆದು ಹೋಗಿದ್ದ ದನ 
ಕರುಗಳಿಲ್ಲವು ತಮ್ಮ ತಮ್ಮ ಮನೆಗಳಿಗೆ ಬಂದು ಮುಟ್ಟಿ ದ್ದವು. ಆಗ ಅವರು 
ಹರುಷ ನಟ್ಟಿದ್ದಕ್ಸೆ ಎಣೆ ಇಲ್ಲ. ಅವರು ಮರುದಿನ ತಾವು ದೇವರಿಗೆ ಬೇಡಿ 
ಕೊಂಡಂತೆ ಶಂಕರಲಿಂಗನ ಗುಡಿಗೆ ಬಂದು ಶುನ್ರ, ಬೆಣ್ಣೆ, ಹಾಲನ್ನು 
ಅಪಿ ಸಿ ನೈವೇದ್ಯವನ್ನು ಮಾಡಿದರು. 

ಆದರೆ ಆ ದಿನ ಕಂಕಿ ತೊಂಡಿಗೆ ಅವರೊಂದಿಗೆ ಗುಡಿಗೆ ಹೋಗು 
ವದು ಆಗಲಿಲ್ಲ. ಅವನಿಗೆ ಜ್ವರಗಳು ಬಂದಿದ್ದರಿಂದ ಅವನು ಹೋಗ 
ಲಿಲ್ಲ. ಅವು ಚಳಿ ಜ್ವರಗಳಿದ್ದದರಿಂದ ಎಂಡು ತಿಂಗಳವರಿಗೆ ಹಾಗೆಯೇ 
ತನ್ನ ಮನೆಯಲ್ಲಿ ಮಲಗಿ ಬಿಟ್ಟಿ ನು, ಮುಂದೆ ಜ್ವರಗಳು ನಿಂತ ಬಳಿಕ 
ಅನನು ತನ್ನ ದನ ಕರುಗಳನ್ನು ಹೊಡೆದುಕೊಂಡು ಅಡವಿಯಲ್ಲಿ ಬರುವಾಗ- 
ನಾನು ಎಂಥ ಪಾಹಿಷ್ಠನು! ನಾನು ಬೇಡಿ ಕೊಂಡಂತಿ ದೇವರಿಗೆ ಕಲ್ಲುಗ 
ಳನ್ನು ಅರ್ಥಿಸುವದು ನನ್ನಿಂದ ಆಗಲಿಲ್ಲ. ನನ್ನ ವ್ರತವು ತಪ್ಪಿತು, ಎಂದು 
ದುಃಖಿಸಹೆತ್ತಿದನು. ಆಗ ಅವನಲ್ಲಿ ಒಂದು ಯೋಚನೆಯು ಬಂದು... 
ನಾನು ದಿನಾಲು ಮೂರು ಕಲ್ಲುಗಳನ್ನು ಆಯಬೇಕಾಗಿದ್ದ ದರಿಂದ ಎರಡು 
ಶಿಂಗ ಳವರೆಗೆ ಕೂಡಿಸಬೇಕಾದವುಗಳನ್ನೆಲ್ಲ ಈ ದಿನನೇ ನಾನು ಒಟ್ಟಾಗಿ 
ಸೇರಿಸಿ ಅನುಗಳನ್ನು ದೇವರಿಗೆ ಅರ್ಥಿಸುವೆನು ಎಂದು ನಿಶ್ಚಯಿಸಿ ಸರಮಾ 
ತ್ಮನಿಗೆ ಅರ್ಸಣನೆಂಬ ಭಾವವು ತನ್ನಲ್ಲಿ ಬಲಿದಿರಲಾಗಿ ಒಂದೊಂದು 
ಕಲ್ಲನ್ನು ಅವನು ಆಯುತ್ತ್ವ ಮೂರು - ಅರವತ್ತು ಅಂದರೆ ೧೮೦ ಕಲ್ಲುಗ 
ಳನ್ನು ಕೂಡಿಸಿದನು. ಆ ಮೇಲೆ ಅನನು ಅವುಗಳನ್ನು ಒಂದು ಬಂಡಿ 


೧೩೨ 


ಯಲ್ಲಿ ಹೇರಿಕೊಂಡು ಆ ಬಂಡಿಯನ್ನು ಶಂಕರಲಿಂಗನ ಗುಡಿಯ ಮುಂದೆ 
ತಂದು ನಿಲ್ಲಿಸಿದನು. ಆ ಮೇಲೆ ಅವನು ಒಂದೊಂದು ಕಬ್ಬನ್ನು ಎಣಿಸುತ್ತ 


ಅವುಗಳನ್ನು ಗುಡಿಯ ಬದಿಯಲ್ಲಿ ಒಟ್ಟಿ ಹತ್ತಿ ದನು. ಆದರೆ ಅವುಗಳನ್ನು 
ಎಣಿಸುವಲ್ಲಿ ಒಂದು ಕಲ್ಲು ಕಡಿನೆಯಾಗಿದ್ದು ತೋರಿ ಬಂದಿತು. ಆಗ 
ಶಂಕ ತೊಂಡಿಯಃ ಮನದಲ್ಲಿ ನಾನು ಏನು ಇಡಲಿ! ಪರಮೂತ್ಮನಿಗೋ 
ಸ್ಫರ ಕಾಯ್ದೆ ಟ್ಟ ಒಂದು ಕಲ್ಲು ಕಳೆದು ಹೋಯಿತು. ನಾನು ವತಾಡ 
ಬೇಕಾಗಿದ್ದ ಇವರ ವ್ರತವು ತಪ್ಪಿತ್ತು ನಿನು ಮಾಡಲಿ ಎಂದು ಅನ್ನುತ್ತಿ 

ರಲು ಕಡಿಮೆ ಬಿದ್ದ ಈ ಕಲ್ಲಿನ BR ನನ್ನ ಶಿರಸ್ಪ ನ್ನೇ ಕತ್ತರಿಸಿ ಇ 
ಮಾತ ನಿಗೆ ಪಸ ಮಾಡ ಬೇಕೆಂಬ ಯೋಚನೆಯು ಅನನಲ್ಲಿ ಬಂದು 
ತನ್ನ ಕತ್ತ ನ್ನು ಕತ್ತರಿಸಲು ಸಿದ್ಧ ನಾಡನು! ತ ಣ್ಣ ಪರ 
ಮಾತ್ಮನು ಅವನ ನಿಚ್ಛಟಿವಾದ ಭಕ್ತಿಭಾವಕ್ಕೆ ಮೆಚ್ಚಿ ಅವನಿಗೆ ಪ್ರತ್ಯಕ್ಷ 
ನಾದನು. ಮತ್ತು ಶಂಕಿ ಕೊಂಡಿಗೆ. "ಎಲೋ ನಿಲ್ಲು, Ad ನಿನ್ನ ಕತ್ತನ್ನು 
ಕತ್ತರಿಸಬೇಡ. ನಿನ್ನ ಕಲ್ಲು ದಾರಿಯಲ್ಲಿಯೇ ಮಲೆಖೊಳಗೆ ಬಿದ್ದಿದೆ. ಅದು 
ಕಳೆದಿಲ್ಲ. ನಿನ್ನ ಭಕ್ತಿಗೆ ಮೆಚ್ಚಿದೆನು.' ಎಂದು ಹೇಳಿದನು. ಹೀಗೆ ಹೇಳೆ 
ಹೇಳುತ್ತಿರುವಷ್ಟರಲ್ಲಿ ಶಂಕ ತೊಂಡಿಯು ತನ್ನೆದುರಿಗೆ ನಿಂಶ ಪರಮಾತ್ಮನ 
ಲ್ಲಿಯೇ ಲಯವಾಗಿ ಹೋದನು. ಪರಮಾತ್ಮ ನು ಜಗತ್ತಿನಲ್ಲೆಲ್ಲ ವ್ಯಾ ನಿಸಿಕು 
ತ್ರಾನೆಂದು ಶಿವಾನುಭವವು ಹೇಳುತ್ತದೆ. ಅದ್ದೆ ಸಂಸ ಅವನನ್ನು ನಂಬಿ 
ಜನರು ಎಲ್ಲಿ ಪೂಜಿಸುತ್ತಾರೋ ಅಲ್ಲಿಯೇ ಅವನು ತರೆಜೋರುತ್ತಾ ನೆ. 
ಚಿಕ್ಕ ಮಕ್ಕಳಲ್ಲಿ ನಿಶ್ವಾಸವಿರುತ್ತದೆ. ಅವು ತನ್ಮು ಆಟಕೆಯು ಬೊಂಬೆ 


ಗಳು ನಿಜವಾದವುಗಳೆಂತಲೇ ಭಾವಿಸಿ ಅವುಗಳೊಡನೆ ವರ್ತಿಸುತ್ತವೆ. 
ಆದ್ದರಿಂದ ಕೋಲಂಬೆಯ ಹುಲ್ಲು ಗುಡಿಸಲು ಅವಳಿಗೆ ನಿಜವಾದ ದೇವಾ 
ಲಯವಾಯಿತು. ದನ ಕಾಯುವ ಹುಡುಗರು ಸ್ಥೂಪಿಸಿದ ಲಿಂಗವ್ರು ಅವ 
ರಿಗೆ ಅದೇ ನಿಜವಾದ ಲಿಂಗವಾಯಿತು. ಇಂಥ ದೇವಸಲಖ'ಕ್ಕೊ ಸ್ಕರ 
ಕೂಡಿಸಿದ ಕಲ್ಲುಗಳು ಶಂಕಿ ತೊಂಡಿಗೆ ಪವಿತ್ರವೆನಿಸಿದವು. ಅದರಲ್ಲೊಂದು 
ಕಳೆದು ಹೋಗಲು ಅದರ ಸ್ಥಳದಲ್ಲಿ ಅಲ್ಲಿಯೇ ಬಿದ್ದ ಇನ್ನೊಂದು 
ಕಲ್ಲನ್ನು ಆರಿಸಿ ಅವನು ತೆಗೆದು ಕೊಳ್ಳಲಿಲ್ಲ. ಅನನು ತನ್ನ ಕತ್ತನ್ನು 
ಕೊಡಲು ಸಿದ್ಧನಾದನು. ಈ ಚಿಕ್ಕ ಮಕ್ಕಳು ಹೀಗೆ ವಿಶ್ವಾಸ ಬಲಿದವ 
ರಾಗಿ ವರ್ಶಿಸಿದ್ದರಿಂದ ಪರಮಾತ್ಮನು ಅವರ ಮನದಂತೆ ಅವರಿಗೆ ತಲೆಡೋ 


೧೩೩ 


ರನು. ಮಕ್ಕಳಲ್ಲಿರುವ ಇಂಥ ವಿಶ್ವಿಸವು ಬಹು ಅಗಾಧವಾದದ್ದು. 
ದೊಡ್ಡ ವರಾದರೂ ಕೂಡ ಮಕ್ಕಳಂತೆಯೇ ನರಮಾತ್ಮನಿಗೋಸ್ಕರ ಪೂರ್ಣ 
ವಿಶ್ವಾಸವನ್ನು ತಾಳಿದಲ್ಲಿ ಅದು ಉಚ್ಚ ತರದ ಭಕ್ತಿ ಎನಿಸುತ್ತದೆ. ಇದು 
ಕೋಲಂಬೆಯ ಮತ್ತು ಕೆಂಕಿ ತೊಂಡಿಯ ಕಥೆಗಳಿಂದ ಚನ್ನಾಗಿ ವ್ಯಕ್ತವಾ 
ಗುತ್ತದೆ. 


೩೨ಎ. ಕಲಾವತಿ, 


ಕಾಶೀಕ್ಷೇತ್ರವು ನಿಶ್ವೇಶ್ವರನ ಸ್ಥಾನವಾಗಿದ್ದು ಅಲ್ಲಿ ಶಿವಭಕ್ತಿಯುತ 
ರಾದ ಅನೇಕ ಶಿವಶರಣರು ಯಾವಾಗಲೂ ವಾಸಮಾಡುತ್ತಿದ್ದರು. ಕಾಶೀ 
ರಾಜನಾದರೂ ಶಿವಭಕ್ತಿಯುಳ್ಳ ವನಾಗಿ ಧರ್ಮದಿಂದ ಉಜ್ಯಪರಿಪಾಲನೆ 
ಮಾಡುನವನಾಗಿದ್ದನು. ಶಿವಶರಣರಲ್ಲಿ ಅನೇಕರು ಕಾಶೀಸಟ್ಟ ಣದಲ್ಲಿ ಅಭ್ಯಾಸ 
ವರಾಡಿ ಶಿವಾನುಭವ ಜ್ಞಾನವನ್ನು ಚನ್ನಾಗಿ ಹೋದಿದ್ದು ತಿಳಿದುಬರುತ್ತದೆ. 
ಅವರಲ್ಲಿ ಹಲವರು ದಕ್ಷಿಣ ದೇಶಕ್ಕೆ ಬಂದು ಹೆಸರುವಾಸಿಗಳಾದದ್ದು ಕಂಡು 
ಬರುತ್ತದೆ. 

ಈ ಕಾಲದಲ್ಲಿ ಕಾಶೀರಾಜನ ಮಗಳು ಕಲಾವತಿ ಎಂಬ ಹೆಸರಿನ 
ವಳಿದ್ದು ಅವಳಾದರೂ ತಂದೆಯಂತೆ ಶಿವಭಕ್ತಿ ಯುಳ್ಳವಳಾಗಿದ್ದ ಳು. ಅವಳು 
ಒಬ್ಬ ಶಿವಾನುಭವಿಯಿಂದ ಸಂಚಾಕ್ಷರೀ ಮಂತ್ರದ ಉಸದೇಶವನ್ನು ಹೊಂದಿ 


ಬಿ 
ಅದರ ಪ್ರ ಭಾವದಿಂದ ಆಚರಿಸುವವಳಾಗಿದ್ದಳು. 


ಹೀಗಿರುವಲ್ಲಿ ವಕ್ಷಣದೇಶದಲ್ಲಿ ಶಿವಭಕ್ತರಾದ ಪಾಂಡ್ಯ ವಂಶದ ರಾಜರು 
ರಾಜ್ಯನಾಳುತ್ತಿದ್ದರು. ಅವರಲ್ಲಿ ವಾಸೋಹರಾಯನು ಈ ಕಾಲದಲ್ಲಿ ಆಳು 
ಕ್ರಿದ್ದು ಅವನಿಗೆ ಕಾಶೀರಾಜನು ತನ್ನ ಮಗಳಾದ ಕಲಾವತಿಯನ್ನು ಕೊಟ್ಟು 
ಲಗ್ನ ಮಾಡಿದನು. 

ಲಗ್ನವಾದ. ಬಳಿಕ ಉಭಯ ಸಕಿಸತಿಗಳು ಏಕಾಂತದಲ್ಲಿರುವಾಗ 
ಕಲಾವತಿಯು ಗಂಡನನ್ನು ಬಿಟ್ಟು ಬೇಕೆ ಕಡೆಗೆ ಮಲಗಲಾಗಿ ಹೀಗೇ ಕೆಂದು 
ಅನನು ಅನಳಿಗೆ ಕೇಳಲು ಕಲಾವತಿಯು ನಿನಗೆ ಪಂಚಾಕ್ಷರೀ ಮಂತ್ರೋಸ 


೧೩೪ 


ದೇಶವಿಲ್ಲ. ನಾನು ಈ ಮಹಾಮಂತ್ರದ ಉಪದೇಶವನ್ನು ಹೊಂದಿದ್ದೇನೆ. 
ಆದ್ಧರಿಂದ ನಾನು ಇತರರನ್ನು ಸ್ಪರ್ಶಿಸ ಕೂಡಡೆಂಬ ನಿಯಮವಿದೆ ಎಂದೆ 
ನಲು, ರಾಜನು ಬಲಾತ್ಕಾರದಿಂದ ಅವಳನ್ನು ಸ್ಪರ್ಶಿಸಿದನು. ಆಗ ಅವಳ 
ದೇಹವು ಅವನಿಗೆ ಕಾದ ಕಬ್ಬಿಣದಂತೆ ಭಾಸವಾಯಿತು. ಹೀಗಾಗಲು 
ಅರಸನು ಅಂಜಿ ಅವಳಿಗೆ ನಿನ್ನ ಶರೀರವು ಬಹು ಮೃದುವಾದು ದು, ಅದರೆ 
ನಿನ್ನ ದೇಹದಲ್ಲಿ ಹೀಗೆ ಜ್ವಾಲೆಯಂತೇ ಕ:ಯಿತೆನಲು ಅವಳು ರೋಗಿಯು, 
ಸೂತಕಿಯ;, ಗರ್ಭಿಣಿಯು ವ್ರತಸ್ತೆಯು ಇವರನ್ನು ಮುಟ್ಟಿಬಾರಡೆಂಬ 
ಶಾಸ್ರ್ರವಿಜೆ- ನಾನು ಪಂಚಾಕ್ಷರೀ ಮಂತ್ರದಿಂದ ಸುನೀತಳಾಗಿದ್ದೇನೆ. ಆದ್ಧ 
ರಿಂದ ಆಮಂತ್ರವು ನಿನ್ನನ್ನು ಸುಟ್ಟಿತು, ಎಂದು ಹೇಳಿದಳು. ಆಗ 
ದಾಸೋಹೆರಾಯನು ಆಶ ರ್ಯಬಟ್ಟು ಮಂತ್ರದ ಮಹಿಮೆಯು ಇಷ್ಟು 
ಅಗಾಧವಾದುದೇ ಎಂದು ನುಡಿದು ಇನ್ನುಮೇಲೆ ನಾನೂ ನಿನ್ನಂತೆ ಉನ 
ದೇಶವನ್ನು ಹೊಂದುನೆನೆಂದು ಹೇಳಿ ಅಲ್ಲಂದ ಅನೈಶಿನಾನುಭೆನಿಯ ಕಡೆಗೆ 
ಹೋಗಿ ಅವನಿಂದ ಮಂತ್ರೋಪದೇಶವನ್ನು ಹೊಂದಿದನು. ಹೀಗೆ ಉಪ 
ದೇಶಹೊಂಡಲಾಗಿ ಅವನಲ್ಲಿದ್ದ ಪಾಪಗಳು ಸುಟ್ಟುಹೋದವು. ಅಂದಿನಿಂದ 
ಅವನ ದೇಹವು ಅರಿಶುದ್ಧವೂ ಸನಿತ್ರವೂ ಆಯಿತು. ಹೀಗಾಗಲು ಅವನು 
ತನ್ನ ಹೆಂಡಕಿಗೆ-- ನೀನು ನನಗೆ ಧರ್ಮಾಚರಣೆಯನ್ನು ಹೇಳಿ ಕೊಟ್ಟು 
ಪುನೀತನನ್ನಾಗಿ ಮಾಡಿದೆ ಎಂದು ಅವಳನ್ನು ಸ್ತುತಿಸುವವನಾದನು. ಮುಂದೆ 
ಉಭೆಯತರು ಪಂಚಕ್ಷರೀ ಮಂತ್ರ ಸ್ಮರಣೆಯಿಂದ ಸಂಶುದ್ಧರಾಗಿ ಅದಕ್ಕನು 
ಸರಿಸಿ ಅಚರಿಸುತ್ತ ಕೈಲಾಸಕ್ಕೆ ಹೋದರ. ಇದರಿಂದ ಕಲಾವತಿಯು 
ಮದುರಾ ಸಟ್ಟಿಣ ಮತ್ತು ಕಾಶೀಕ್ಷೇತ್ರಗಳಲ್ಲಿ ಬಹು ಶ್ರೀಷ್ಠ ಶಿವಶಂಣಿ 
ಎಂದು ಪ್ರಸಿದ್ಧಳಾಗಿದ್ದಾಳೆ. 


೧೩೫ 


೩4, ಸೋಮನ್ವೆ 


ಜಗದೇವ ಮಲ್ಲಿ ಬೊನ್ಮುಣ್ಣಗಳು 


ಹೆರಳೆಯ್ಯ ಮಧುವಯ್ಯಗಳನ್ನು ಎಳೆ ಹೂಟಿಯಿಂದ ಬಿಜ್ಜಳನು ಎಳಿ 
ಸುತ್ತಿರುವಾಗ ಆಸಂಖ್ಯ ಜನರು ಅಲ್ಲಿ ನಿಂತು ನೋಡುತ್ತಾ ಇದ್ದರು. ಅವರಲ್ಲಿ 
ಜಗದೇನ ಮತ್ತು ಮಲ್ಲಿ ಬೊಮ್ಮಣ್ಣ ಗಳೆಂಬ ಇಬ್ಬರು ಸಹೋದರರು ಇದ್ದರು. 
ಎಳಹೂಟಯಃ ಮುಗಿದು ಈ ಇಬ್ಬರೂ ಮರಣ ಹೊಂದಿದ ಬಳಿಕ ಈ 
ಅಣ್ಣ ತಮ್ಮಂದಿರು ಮನೆಗೆ ಬರಲ್ಕು ಇಷ್ಟು ತಡವೇಕೆಂದು ಅವರಿಗೆ ತಾಯಿ 
ಯಾದ ಸೋಮವ್ವೆಯು ಕೇಳಲು ಅವರು ಬಿಜ್ಜಳನು ಕದು ಖಾತಕನು, 
ಅನನು ಇಬ್ಬರನ್ನು ಎಳೆ ಹೂಟೆಯಲ್ಲಿ ಎಳಸಿಕೊ ೨ಡದ್ದನ್ನು ನಾವು ನೋಡಿ 
ಡೆವು ಎಂದು ಅಂದರು. ಆಗ ಸೋಮನ್ಸೆಯು ಅವರು ಭಕ್ತರೋ ಭನಿ 
ಗಳೋ ಎಂದು ಕೇಳಲಾಗಿ ಅನ» ಆ ಉಭಯಕರು, ಬಸವೇಶ್ವರನ 
ಮೋಹದ ಸತ್ಯ ಶರಣರು, ಎಂದು ನುಡಿದು ಆದ ಸಂಗತಿಗಳನ್ನೆಲ್ಲ ಸನಿ 
ಸ್ತಾರವಾಗಿ ಹೇಳಿರರು. ಆಗ ಸೋಮವ್ವೆಯು ಸಿಟ್ಟಿನಿಂದ ಅಬ್ಬರಿ ಕುತ್ತ 
ಹರ ಹರಾ, ಇಂದು ನಾನು ಭಕ್ತ ದ್ರೋಹವನ್ನು ಕೇಳಿದೆನು. ನೀವು ಉಭಯ 
ತರು ಸಮರ್ಥರು ಬಲಾಢ್ಯರು. ನೀವು ಹೀಗೆ ಇದ್ದರೂ ಅವರಿಗೆ ಹೀಗೆ 
ಘೋರ ಹಿಂಸೆಯಾದದ್ದನ್ನು ಸುಮ್ಮನೆ ನೀವು ನೋಡುತ್ತಾ ನಿಂತಿರಾ? 
ಭಕ್ತರನ್ನು ನೋಯಿಸಿದ ಬಿಜ್ಜಳನನ್ನು ನೀನು ಕೊಲ್ಲುವ ವರೆಗೆ ನಾನು 
ನಿಮ್ಮ ಅನ್ನವನ್ನು ನೆಲದ ಮೇಲೆ ಚೆಲ್ಲುವೆನು. ಅಲ್ಲಿಂದಲೇ ನೀವು ಅದನ್ನು 
ನಾಯಿಗಳೆಂತೆ ನೆಲಕ್ಕೆ ಮುಖಹೆಚ್ಚಿ ತಿನ್ನಿರಿ ಎಂದು ಮಡಿದಳು. ಆಗ 
ಅವರೀರ್ವರು ನಮ್ಮ ತಾಯಿಯು ನನುಗೆ ಲೇಸಾದ ವ್ರತವನ್ನು ಹಾಕಿ 
ಕೊಟ್ಟಳು. ಬಿಜ್ಚಳನನ್ನು ಕೊಂಡದುಹಾಕುವವಕಿಗೆ ನಾವು ಹೀಗೆಯೆ ಉಣ್ಣು 
ನೆವು ಎಂದು ಪ್ರತಿಜ್ಞೆ ಮಾಡಿದರು. ಮುಂದೆ ಅವರು ಕಡೆಯವರೆಗೂ 
ಹಾಗೆಯೇ ನಡೆದರು. 


೧೩೬ 


೩೪, ನೀಲಾಂಬಿಕೆ. 


ನೀಲಾಂಬಿಕೆಯು ಬಸವೇಶ್ವರನ ಹೆಂಡತಿಯಾಗಿದ್ದಾಳೆ. ಬಸವೇಶ್ವರ 
ನಿಗೆ ಗಂಗಾಂಬಿಕೆ ಎಂಬ ಇನ್ನೊ 3 ಹೆಂಡತಿಯು ಇದ್ದಳು. ಬಸವೇಶ್ವರನ 
ಶಾಯಿಯ ಹೆಸರು ಮಾದಲಾಂಬಿಕೆಯು. ಇವಳಿಗೆ ಬಲದೇವ ಮತ್ತು 
ಸಿದ್ದಣ್ಣ ಎಂಬ ಇಬ್ಬರು ಸಹೋದರರಿದ್ದರುಂ ಇನರು ಚಾಲುಕ್ಕರಾಜ್ಯ 


ದಲ್ಲಿ ಮಂತ್ರಿಗಳಾಗಿ ಇಲ್ಲವೆ ಸೇನಾಪತಿಗಳಾಗಿ ಉಚ್ಛ ನದವಿಯನ್ಲಿದ್ದರು. 


ಕಲಚೂರ್ಯ ವಂಶದ ರಾಜರು ಚಾಲುಕ್ಯರಿಗೆ ಮಾಂಡಲಿಕರಾಗಿ 
ಮಂಗಳವಾಡದಲ್ಲಿ ಅನೇಕ ವರ್ಷ ರಾಜ್ಯವಾಳಿದರು. ಇವರು ತರ್ದೆವಾಡಿ 
ನಾಡು ಎಂದರೆ ಈಗಿನ ವಿಜಾಪುರ ಜಲ್ಲೆಯ ಉತ್ತರ ಭಾಗವಾದ ಕೃಷ್ಣಾ 
ಮತ್ತು ಭೀಮಾ ನದಿಗಳ ವಧ್ಯಪ್ರದೇಶ ಮತ್ತು ಇದರ ಸುತ್ತಮುತ್ತಲಿನ 
ಭೂಪ್ರದೇಶಗಳಲ್ಲಿ ಬಿಜ್ಮಳರಾಜನ ಸೂರ್ವದಲ್ಲಿಯೇ ರಾಜ್ಯಸ್ಥಾಪನೆ ಮಾಡಿ 
ಕೊಂಡಿದ್ದರು. ಆದರೆ ಇವರು ಚಾಲುಕ್ಯರೊಡನೆ ಶರೀರ ಸಂಬಂಧನನ್ನು 
ಮಾಡಿಕೋಡು ಅವರೊಡನೆ ಹಿತವಾಗಿದ್ದರು. 

ಈ ಕಲಚೂರ್ಯ ವಂಶದ ರಾಜರಲ್ಲಿ ಬಹು ವಿಖ್ಯಾತಿಯನ್ನು ಹೊಂದಿ 
ದನನು ಜೋಗಮನು. ಅವನು ಸುಮಾರು ಕ್ರಿ. ಶ. ೧೦೮೦ ರಲ್ಲಿ ಈ ಭಾಗ 
ದಲ್ಲಿ ರಾಜ್ಯವಾಳುತ್ತಿದ್ದನು. ಅನನ ತರುವಾಯ ಪೆರ್ಮಾಡಿಯು ರಾಜ್ಯ 
ವಾಳಿದದು ಅವನು ೧೧೧೪ ರಿಂದೆ ೧೧೪೦ ರವರೆಗೆ ಡಾಲುಕ್ಯರಿಗೆ ಅಂಕಿತ 
ನಾಗಿ ರಾಜ್ಯವಾಳಿದನು ಈತನ ಸಹೋದರಿಯಾದ ಸಾವಳಡೇನಿಸು 
ಚಾಲುಕ್ಯರ ಪ್ರಸಿದ್ಧ ಚಕ್ರವರ್ತಿಯಾದ ೬ನೇ ವಿಕ್ರಮಾದಿತ್ಯನ ಹೆಂಡ 
ಕಿಯು. ಪೆರ್ಮಾಡಿಯ ಮಗನೇ ಬಿಜ್ಜಳನು. ಇವನು ಮೊಡಲು ಅನೇಕ 
ವರ್ಷ ಬನವಾಸಿ ನಾಡನ್ನು ಚಾಲುಕ್ಯರಿಗೆ ಮಾಂಡಲಿಕನಾಗಿ ಆಳುತ್ತ ಕಡೆಗೆ 
೧೧೫೫ ೦ ಚಾಲುಕ್ಯ ರಾಜ್ಯವನ್ನು ಆಕ್ರಮಿಸಿ ಅದರ ಸರ್ವಾಧಿನತಿಯಾ 
ಗಿಯೂ ೧೧೬೨ ರಲ್ಲಿ ಅದರ ಚಕ್ರವರ್ತಿಯಾಗಿಯೂ ಕಲ್ಯಾಣದಲ್ಲಿ ರಾಜ್ಯ 
ವಾಳಿದನು. ಬಸವೆ[ಶ್ವರನೇ ಈತನಿಗೆ ಮುಖ್ಯ ಮಂತ್ರಿ ಯಾಗಿದ್ದನು. 

ಬಿಜ್ಜಳನು ಚಕ್ರಾಧಿಪತ್ಯವನ್ನು ವಹಿಸುವ ಪೂರ್ವದಲ್ಲಿ ಅವನ ತಂಜಿ 
ಯಾದ EN ಮಂಗಳವಾಡದಲ್ಲಿ ರಾಜ್ಯ ವಾಳುತ್ತಿದ್ದಾ ಗ್ಗೆ ಸಿದ್ದಣ್ಣ 
ಮಂತ್ರಿಯು ಅಂದರೆ ಬಸವೇಶ್ವರನ ಸೋಡರೆಮಾವನು ಅವನಲ್ಲಿ. 'ದಂಡಾಧಿನ 
ನೂಗಿ ಕೆಲಸಮಾಡುತಿ ತಿದ್ಧನೆಂದು ವೀರಶೈವ ಗ್ರಂಥಗಳಲ್ಲಿ ಉಲ್ಲೇಖಗಳಿವೆ. 


೧೩೭ 


ಪೆರರಾಡಿ ರಾಜನು ಮೃಕಿಯನ್ನು ಹೊಂದುವ ಕಾಲದಲ್ಲಿ ಅವನು 
ಸಿದ್ಧಣ್ಣ ಮಂತ್ರಿಯನ್ನು ತನ್ನಲ್ಲಿ ಬರಮಾಡಿಕೋಡು ತನ್ನ ಮಗ ಬಿಜ 
ಳನು ಇನ್ನೂ ಸಣ್ಣವನಿದ್ದದರಿಂದ ಅವನಿಗೆ ಸಲಹೆಗಾರನಾಗಿ ನೀನಿರಬೇ 
ಕೆಂದು ಹೇಳಿ ಬಿಜ್ಜಳನನ್ನು ಅವನ ಕೈಯ್ಯಲ್ಲಿ ಕೊಟ್ಟು ಮೈತಿಯನ್ನು 
ಹೊಂದಿದನು. 


ಸಿದ್ದಣ್ಣ ಮಂತ್ರಿಯಾದರಣ ಬಿಜ್ಜಳನನ್ನು ಸಿಂಹಾಸನದ ಮೇಲೆ 
ಕುಳ್ಳಿರಿಸಿ ಇನು ಅನನಿಗೋಸ್ಫರ ರಾಜ್ಯ ಪರಿಪಾಲನೆ ಮಾಡುತ್ತ ಬಂದನು. 
ಈತನ. ಹೆಂಡತಿಯ ಹೆಸರು ಪದ್ಮಗಂದಧಿಯು. ಇವರ ಮಗಳೇ ನೀಲಾಂಬಿ 
ಕೆಯು. ಇವಳು ಚಿಕ್ಕಂದಿನಿಂದಲೂ ಬಿಜ್ಜಳನ ಬದಿಯಲ್ಲಿದ್ದ ಅನಕೊಡನೆ 
ಬೆಳೆದು ಬಂದಳು. 


ಹೀಗಿರುವಲ್ಲಿ ಬಸ ಸವೇಶ್ವ ರನು ಬಾಗೇವಾಡಿಯಲ್ಲಿ ಜನಿಸಿ ಮುಂದೆ 
ಎರೌಂಜೀ ಬಂಧನ ಕಾಲದಲ್ಲಿ ತನ್ನ ಜಾತಿ ಬಾಂಧವರಿಂದ ಭಿನ ಸ್ಲಮತವುಳ್ಳವ 
ನಾಗಲು 'ಕೂಡಲ ಸಂಗಮೇಶ್ವರ ದೇವಸ್ಥಾನಕ್ಕೆ ಬಂದು ಅಲ್ಲಿಯೇ Nei 
ಈ: ದೇವಸ್ಥಾನನಿದ್ದ ಸಂಗಮ 'ಗ್ರಾಮವು ಅವನ ತಾಯಿ ಮಾದಲಾಂಬಿಕೆಯ 
ತವರೂರಾಗಿದುತ್ತದೆ. ಬಸವೇಶ್ವ ರನು ಅನೇಕ ವರ್ಷ ಇಲ್ಲಿ ದೇವರ ಸನ್ನಿಧಿ 
ಯಲ್ಲಿ ಕಾಲ ಕಳೆದನು. ಮೂಡ ಅವನು ಪರಮಾತ್ಮನ ಅಪ್ಪಣೆಯನ್ನು ಹೊಂದಿ 
ತನ್ನ ಸೋದರ ಮಾವನಾದ ಸಿದ್ದಣ್ಣ ಮಂತ್ರಿಯು ತ್ತಿದ್ದ ಮಂಗಳವಾಡ 
ಗ್ರಾಮಕ್ಕೆ ಬಂದನು. 


ಬಸವೇಶ್ವರನು ಅತ್ಯಂತ ಕುಶಾಗ್ರಮತಿಯುಳ್ಳೆ ವನು. ಮಹಾಕವಿ 
ಯಾದ ಹರಿಹರನು ಹೇಳುವದೇ ಕಕೆಂದರೆ, ಬಿಜ್ಜಳನ ಆಸ್ಥಾನದಲ್ಲಿದ್ದ ಗಣಕ 
ರಾದ ಲೇಖಕರು ಸಮೀಪದಲ್ಲಿ ಬಸವೇಶ್ವರನು ಬಂದಿರಲು ಅವನು ಗಣಕರು 
ತಸ್ಪು "ಲೆಕ್ಕ ಮಾಡಿದ್ದನ್ನು ಗುರುತಿಸಿ ಅದನ್ನು ಸರಿಸಡಿ ಸ ಕೊಟ್ಟ ನು. ಇದು 
ಸಿದ್ದಣ್ಣ ಮಂತ್ರಿಗೆ ತಿಳಿಯಲು ಅವನೆ ಕುಶಾಸ್ರಬುದ್ಧಿಗೆ ಅನನು "ಮಟ್ಟಿ ಅವ 
ನನ್ನು ಆಸ್ಚ್ಯಾ ನದಲ್ಲಿ ಭಂಡಾರದ ಮೇಲೆ ಅಧಿಕಾರಿಯನ್ನಾಗಿ ಮುಸಿ 
ಕೊಂಡನು. 

ಮುಂದೆ ಸಿದ್ದಣ್ಣ ಮಂತ್ರಿಗೆ ಮರಣ ಸಮಯವು ಪ್ರಾಪ್ತವಾಯಿತು. 
ಆಗ ಅವನು ಬಿಜ್ಜಳನನ್ನು ಕರಿಸಿ ಅವನ ಕೈ ಯಲ್ಲಿ ತನ್ನ ಮಗಳು ನೀಲ 
ಲೋಚನೆಯನ್ನು ಕೊಟ್ಟು ಅವಳನ್ನು ಪಾಲನೆ ಮಾಡಲು ಅನನಿಗೆ ವಿಜ್ಞಾ 


೧೩೮ 


ಪಿಸಿಕೊಂಡನು. ಸಿದ್ದಣ್ಣ ವ:ಂತ್ರಿಯು ತೀರಿದ ಬಳಿಕ ಬಿಜ್ಜಳನು ತನ್ನಲ್ಲಿ 
ಕೆಲನ ಮಾಡುತ್ತಿದ್ದ ಬಸವನನ್ನೇ ರಾಜ್ಯದಲ್ಲಿ ಮುಖ್ಯಾಧಿಕಾರಿಯೆನ್ನಾಗಿ 
ಮಾಡಿ ಅವನಿಗೆ ಎಲ್ಲ ಅಧಿಕಾರವನ್ನು ಒಪ್ಪಿಸಿದನು. ಮತ್ತು ನೀಲಾಂಬಿಕೆ 
ಯನ್ನು ಬಸವನಿಗೆ ಕೊಟ್ಟು ಲಗ್ನಮಾಡಿದನು. ಸಿಂಗಿ ರಾಜ ವುರಾಣ 
ತು ಸಿದ್ಧರಾಮೇಶ್ವ ರನ ಮುಂತ್ರಗೋನ್ಯ ಇನುಗಳಲ್ಲಿ ಈ ಬಗ್ಗೆ ಬಂದ 
ವೃತ್ತಾಂತಗಳನ್ನು ಸ ಕೆಳಗೆ ಕೊಬ್ಬದ್ದೇವೆ. ಅವು ಯಾವವೆಂದರೆ- 


ಸಿಂಗಿರಾಜ ಪುರಾಣದಲ್ಲಿ 


“ ಬಸವೇಶ್ವರನು ಆಕಾಶದಿಂದ ಬಿದ್ದ ಲಿಪಿಯನ್ನು ಓದಿದ ಬಳಿಕ 
ಅದರಂತೆಯೇ ಬಿಜ್ಜಳನಿಗೆ ಬಹಳ ದ್ರವ್ಯವು ದೊರಕಿತು. ಆಗ ಬಿಜ್ಜಳನು 
ಬಸನೇಶ್ವರನಿಗೆ ಬಹಳ ಮನ್ನಣೆಯನ್ನಿತ್ತು ಬಸವೇಶ್ವರನಿಗೆ ಒಂದು ಅರಮಕೆ 
ಯನ್ನು ಕಟ್ಟಿ ಸಿಕೊಟ್ಟಿನು. ಅಲ್ಲಿ ನಾಗಲಾಂಬಿಕೆ ಮತ್ತು ಗಂಗಾಂಬಿಕೆ 
ಯರು ವಾಸಮಾಡಹೆತ್ತಿ ದರು. ಬಸವೇಶ್ವರನ ಶರಣಗಣವನ್ನು ಪೂಜಿ 
ಸುತ್ತ ರಾಜ್ಯಕ್ರಮಗಳನ್ನು ಸರಿಯಾಗಿ ಮಾಡುತ್ತ ರಾಜನ ವಿಶ್ವಾಸಕ್ಕೆ 
ಪಾತ್ರನಾದನು. ರಾಜನು ಒಂದಾನೊಂದು ದಿನ ತನ್ನಲ್ಲೀ ಶಾನು- 
“ಆಹಾ ನನ್ನ ರಾಜ್ಯಾಧಿಸತ್ಯವನ್ನು ಈತನಿಗೆ (ಬಸವನಿಗೆ) ವಹಿಸಿರುವೆನು. 
ಆದ ಕಾರಣ ನಮ್ಮ ತಾಯಿಯು ನಮ್ಮ ತಂದೆಯೊಡನೆ ಸಹಗಮನದ ಕಾಲ 
ದಲ್ಲಿ ನಮ್ಮ ತಮ್ಮ ಕರ್ಣದೇವನು ಶಿಶುವಾಗಿದ್ದನು. ಆಗ ಅವನಿಗೆ ಲೀಲೆ 
ಯಿಂದ ಮಂತ್ರಿ ಕುಲಪಾಲ ಸಿದ್ದರದಣ್ಣಾ ಯಕನ ಅರಸಿಯಾದ ಪದ್ಮ 
ಗಂಧಿಯು ಹಾಲನ್ನು ಕೊಟ್ಟು ಸಲಹಿದಳು. ಆ ಪುಣ್ಯಶಾಲಿಯಾದ ಆಕೆಯ 
ಉದರದಲ್ಲಿ ನೀಲಲೋಚನೆ ಎಂಬುದಾಗಿ ಒಬ್ಬ ಮಗಳು ಜನಿಸಿರುವಳು. 
ಆ ನೀಲಲೋಚನೆಯನ್ನು ಈ ನೀಲ ಲೋಚನನಾದ ಬಸವನಿಗೆ ಕೊಟ್ಟು 
ವಿವಾಹೆನನ್ನು ಮಾಡಿ ಬಿಟ್ಟರೆ ನನಗೆ ತುಂಬಾ ಅನುಕೂಲನಾಗುನದು, 
ಎಂದು ಒಂದು ಅನುಬಂಧವನ್ನು ನೆನಸಿ ಬಸವೇಶನಿಗೆ ಈ ವಿಷಯವನ್ನೆಲ್ಲ 
ತಿಳಿಸಿ ಬಸವೇಶನ ಅಭಿಪ್ರಾಯಾನುಸಾರವಾಗಿ ಪಂಚಗಣಾಧೀಶ್ವರರಿಂದ 
ನೀಲಲೋಚನೆಗೆ ಶಿನದೀಕ್ಷಾ ಸಂಸ್ಕಾರವನ್ನು ಮಾಡಿಸಿ ಅನಂತರ ಶುಭ 


ದಿವಸದಲ್ಲಿ ಕ್ರಮವಾಗಿ ಬಸನೇಕಿಗೆ ನೀಲರೋಚನೆಯನ್ನು ಕೊಟ್ಟು ವಿವಾಹ 
ಮಹೋತ್ಸ ನವನ್ನು ಮಾಡಿದನು, ” 


೧೩೯ 


ಸಿದ್ಧರಾಮೇಶ್ವರನ ಮಂತ್ರ ಗೋಪ್ಯ. 

“ಬಸವರಾಜೇಂದ್ರನು ಬಿಜ್ಜಳನ ಗದ್ದಿಗೆಯ ಕಳಗೆ ೬೬ ಕೋಟಿ 
ದ್ರವ್ಯವನು ಮೆಟ್ಟಿ ನೋಡಿ ತೆಗಿಸಿದನು. ತೆಗಿಸಿದಲ್ಲಿ ಬಿಜ್ಜಳನ ಮುಂತಾದ 
ರಾಯರಾವುತ ಪಟುಭಟಮನ್ನೆಯರು ಪುರಜನ ಹರಿಜನ ಸಭಾಸ್ಥಾನನೆಲ್ಲವು 
ಈತನೆಂದಡೆ ಸೋಜಿಗದ ಪುರುಷನು, ಎಂದು ಆಶ್ಚರ್ಯ ಬಟ್ಟು ಆ ಬಸವ 
ರಾಜೇಂದ್ರನಿಗೆ ನಂದನಂಗೈದು, ಚಾಳುಕ್ಯನಾಳಿಕೆಯ ಸಿದ್ದಣ್ಣ ಮಂತ್ರಿಯ 
ಪುತ್ರಿಯಾದ ನೀಲಲೋಚನೆಯಮ್ಮನೇ ಬಿಜ್ಜಳನಿಗೆ ಆಗ್ರಜೆಯಾಗಬೇಕು. 
ಅದೆಂತೆನೆಂಬಲ್ಲಿ ಚಾಳುಕ್ಯನು ಮೃತಿಯನೆಯ್ದುವಲ್ಲಿ ತನ್ನ ಪುತ್ರನಾದ ಬಿಜ್ಜಳ 
ನನ್ನು ಆ ಸಿದ್ದಣ್ಣ ಮಂತ್ರಿಯ ಕೈಯ್ಯಲ್ಲಿ ಕೊಟ್ಟು ಮೃತನಾಗಿ ಹೋದಲ್ಲಿ 
ಆ ಸಿದ್ಧಣ್ಣ ಮಂತ್ರಿಯು ಬಿಜ್ಜಳನಿಗೆ ಪಟ್ಟಿ ವನಾಳುತ್ತಿರ್ದನು. ಆತನಿಗೆ 
ಅಂತ್ಯಕಾಲ ಒದಗಿತ್ತು. ಒದಗಿರುವಲ್ಲಿ ಆ ಬಿಜ್ಜಳನ ಕರೆದವನ ಕೈಯ್ಯಲ್ಲಿ 
ನೀಲಲೋಚನೆಯಮ್ಮನ ಕೊಟ್ಟು ನೀನು ನಿಮ್ಮು ಈ ಯನ್ಮುನು ಒಂದೇ 
ತಾಯ್ಕ್ಮೊಲೆಯುಂಡು ಬೆಳೆದನರು. ಅದುಕಾರಣ ನಿನಗೆ ಕೆ ಅಗ್ರಜೆಯಾಗ 
ಬೇಕೆಂದು ಬಿಜ್ಜಳನಿಗೆ ಹೇಳಿ ಮೃತಿಯನೆಯ್ಯು ವಾಗಲಿತ್ತ ಬಿಜ್ಜಳನು ಆ ನೀಲ 
ಲೋಚನೆಯಮ್ಮನ ತಮ್ಮಕ್ಕ ನೆಂದು ಕಂಡು ಪಾಲಿಸುತ್ತಿರಲು ನೀಲಲೋಚ 
ನೆಯ ಬಸವರಾಜೇಂದ್ರನಿಗೆ ಧಾಕಿ ಎರೆದು ಕೊಟ್ಟು ತನ್ನರಮನೆ ಆಸ್ಥಾನ 
ರಾಜ ಶೇಜ ದೇಶಕೋಶ ಬೊಕ್ಕಸ ಭಾಂಡಾರೆ ಆನೆ ರಥ ಪಂವಾರವೆಲ್ಲಕ್ಕು 
ನೀನೇ ಅಧಿಕಾರಿಗಳು “ನೀವು ಕೊಟ್ಟು ಪಡಿಯಕ್ಕಿಯನೂಟವ ಮಾಡಿ 
ಕೊಂಡು ನಾನು ನೀವೆಂತಿರಿಸಿದಂತಿಹೆನು. ಈ ಮಣಿಹನ ನೀನೇ ನಡಿ 
ಸುವುದೆಂದು. ಕಂಕುರ್ವಾಣದಿಂ ಬಿನ್ನೈಸಲು ”-- 

ಮೇಲಿನ ವಿವರಣೆಗಳಿಂದ ನೀಲಾಂಬಿಕೆಯು ಒಂದು ಉಚ್ಚ ಮನೆ 
ತನಕ್ಕೆ ಸೇರಿದವಳಾಗಿ ಬಿಜ್ಜಳನೊಡನೆ ಬೆಳೆದು ಅನನ ಮಂತ್ರಿಯಾದ 
ಬಸವೇಶ್ವರನ ಸತ್ಲಿಯಾಗಿದ್ದಳೆಂದು ತಿಳಿದುಬರುತ್ತದೆ. 

ಬಸವೇಶ್ವರನ ಕಾಲದಲ್ಲಿ ಅನೇಕರು ಸ್ತ್ರೀ ವಚನಕಾರರಾಗಿದ್ದಾರೆ. 
ಅವನ ಇಬ್ಬರೂ ಪತ್ನಿಯರು, ನೀಲಾಂಬಿಕೆ ಮಕ್ತು ಗಂಗಾಂಬಿಕೆಯರು 
ವಚನಕಾರರಿದ್ದಾರೆ. ನೀಲಾಂಬಿಕೆಯು “ಬಸವಪ್ರಿಯ ಕೂಡಲಸಂಗಮದೇವಾ” 
ಎಂಬ ಮುದ್ರಿಕೆಯನ್ನ್ನಿಟ್ಟುಕೊಂಡು ವಚನಗಳನ್ನು ರಚಿಸಿದ್ದಾಳೆ. ಗಂಗಾಂಬಿಕೆ 


ಯು “ಗಂಗಾಪ್ರಿಯ ಕೂಡಲಸಂಗಮದೇವಾ” ಎಂಬ ಮುದ್ರಿಕೆಯಿಂದ ವಚನ 
ಗಳನ್ನು ರಚಿಸಿದ್ದಾಳೆ. 


೧೪೦ 


ನೀಲಾಂಬಿಕೆಯು ಬಸವೇಶ್ವರನನ್ನು ಲಗ್ನವಾದ ಬಳಿಕ ಅವಳು 
ಬಸವೇಶ್ವರನ ಕಾರ್ಯಗಳಲ್ಲಿ ಅವನಿಗೆ ಅನುಕೂಲಳಾಗಿ ವತೀ ಸುತ್ತ ಬಂದಿ 
ದ್ಹಾಳೆ. ಆದ್ದರಿಂದ ಬಸನೇಶ್ವರನು ಅವಳ ವಿಷಯದಲ್ಲಿ ಅತ್ಯಂತ ಅನು 
ರಾಗವುಳ್ಳವನಾಗಿದ್ದನು. ಕಡೆಯ ವರೆಗೂ ಅವನು ಆಕೆಯು ತನ್ನ ಸಮೀಪ 
ವರ್ತಿಯಾಗಿರಬೇಕೆಂದು ಬಯಸಿದ್ದು ಕಂಡುಬರುತ್ತದೆ. 


ನೀಲಾಂಬಿಕೆಯುು ಬಸವೇಶ್ವರನ ಕೂಡ ಲಗ್ನವಾಗುವ ಪೂರ್ವದಲ್ಲಿ 
ಸಂಗಮೇಶ್ವ ರನೆಂಬ ಗುರುವಿನ ಕೆ ಯಲ ದೀಕ್ಷೆ ಫಿರಿ ಗ್ರೈಂಥಗಳೆಲ್ಲಿ 
ಉಲ್ಲೇಖಗಳನೆ. (ಬಸವೇಶ್ವರನ ಷರ್ಲಸ್ಥ ಲ ವಚನ ಕಥಾಸಾರ) 


ನೀಲಾಂಬಿಕೆಯನ್ನು ವೀರಶೈನ ಗ್ರಂಥಕಾರರು ಹೊಗಳಿದಷ್ಟು ಬೇಕಿ 
ಯಾವ ಶರಣಿಯರನ್ನು ಹೊಗಳಿದ್ದು ಕಂಡು ಬರುವದಿಲ್ಲ. ಆಕೆಯ ಲಿಂಗ 
ಭಕ್ತಿ, ಬಸವೇಶ್ವರನ ವಿಷಯವಾಗಿ ಅವಳಲ್ಲಿದ್ದ ಪ್ರೀತಿ ಇವುಗಳನ್ನು 
ಆವರು ಬಹೆಳೆ ಹೊಗಳುತ ರೆ. ವೀರಶೈವ ಕವಿಗಳು ಜನ್‌ ಬಗ್ಗೆ ಸಣ್ಣ 
ಡೊಡ್ಡ ನಾನಾತರದ ಕವನಗಳನ್ನು ರಚಿಸಿರುತ್ತಾರೆ. ನೀಲಾಂಬಿಕೆಯ ಬನೆಗೆ 
ನಾಂದ್ಯಗಳು, ಅಷ್ಟಕಗಳು, ಸಾಂಗತ್ಯ ಗಳು, ಪದ್ಯಗಳು, ಮತ್ತು ಒಂದು 
ಕಾಲಜ್ಞಾನ ಹೀಗೆ ಒಂದು ವಾಜ್ಮಯವೇ ಉಂಟಾಗಿರುತ್ತದೆ. ಅನೇಕ 
ವಚನಕಾರರು ಬಸವೇಶ್ವರನನ್ನು ಸ್ತುತಿಸಿದಂತೆ ನೀಲಾಂಬಿಕೆಯನ್ನು ತಮ್ಮ 
ವಚನಗಳಲ್ಲಿ ಸ್ತುತಿಶಿರುತ್ತಾರೆ. ಇವುಗಳನ್ನೆಲ್ಲ ನಾವು ಸಂಗ್ರಹಿಸಿ ಅಚ್ಚು 
ಹಾಕಿಸಿದಲ್ಲಿ ಅವುಗಳದೊಂದು ದೊಡ್ಡ ಗ್ರಂಥವೇ ಆಗುವದು. ನೀಲಾಂಬಿಕೆಯು 
ವೀರಶೈವ ಶರಣಶರಣಿಯರಲ್ಲಿ ಇನ್ಬು ಉಚ್ಛ ವ್ಸಾ ನನನ್ನು ಹೊಂದಿರುತ್ತಾಳೆ. 


ನಾನು ಹಿಂಬೆಹೇಳಿದಂತೆ ಅವಳು ನ ಚನಗಳನ್ನು ರಚಿಸಿದ್ದಾಳೆ. ಅವಳ 
ನಾಲ್ಕು ವಚನಗಳು ಮಾತ್ರ ನಮಗೆ ದೊರೆತಿವೆ, ಹೆಚ್ಚಿಗೆ “ಂತೋಷನೆ 
ಮಾಡಿದಲ್ಲಿ ಆಕೆಯ Rs ವಚನಗಳು ದೊರೆಯಬಹುದು. ಈ ವಚನ 
ಗಳ ಮೇಲಿಂದ ಅವಳು ಸಂಸ್ಕೃತ ಭಾಷೆಸುನ್ನು ಚನ್ನಾಗಿ ಬಲ್ಲವಳಾಗಿ 
ದ್ವಳೆಂದು ಅನುಮಾನ ಮಾಡಬಹುದಾಗಿದೆ. ಅನಳು ಬಿಜ್ಜ ಳನ ಮತ್ತು 
ಬಸನೇಶ್ವರನ ಆಸ್ಥಾನಗಳಲ್ಲಿ ಇದ್ದಾಗ ಇಂಥ ಧರ್ಮಗ್ರಂಥ ಗಳ ಪರಿ 
ಶೀಲನೆ ನ ಕುಜ, 


೧೪೧ 


ನಚನಗಳು 


(೧) ಲಿಂಗ ಮುಂತಾದ ಭಕ್ತನು ಆಂಗದ ಮೇಲೆ ಲೀಗ ಹೋಯಿ 
ತ್ತೆಂದು ಸಂದೇಹೆಮಾಡಿ ಶಸ್ತ್ರ ಶೈಲ ಸಮಾಧಿ, ಪಾಶ, ಕೊಳಲಾಗದು. 
ಆಡೆಂತೆಂಡೊಡೆ “ಭಕ್ತಸ್ಯ ಲಿಂಗ ದೇಹೆಸ್ಯ 1 ತದ್ಯೊಹೆಂ ಲಿಂಗ ವರ್ಜ 
ಯೇತ್‌ | ಶಸ್ತ್ರ ಶೈಲ ಜಲಂದೃಷ್ಟ । ಸಮಾಧಿ ಪಾಶವರ್ಜಯೇತ್‌ । ಇದಕ್ಕೆ 
ಮುಂದೆ ಧ್ಯಾನ ಧಾರಣ ಸಮಾಧಿಯಲ್ಲಿಕಬೇಕು. ಸಾಕ್ಷಿ ತಪೋ ಧ್ಯಾನ ಭಸ್ಮ 
ಸವ । ನಿಸ್ತಿಂತಂ ನಿರುಪಾಧಿಕಂ । ಭುಕ್ತಿ ಮುಕ್ತಿ ಪ್ರಸಾದಂಚ | ಶಿವ 
ರೋಕೇ | ಮಹೀಯತೆ | ಇಂತೆಂಬ ಶ್ರುತಿಯ ಮೀರಿ ಲಿಂಗಕ್ಕಾ ಸೆಯ ಮಾಡಿ 
ಲಿಂಗವ ಧರಿಸುವ ಶಿಷ್ಯ ಗುರುಡ್ರೋಹಿ. ಹಣದಾಸೆಯ ಮಾಡಿ ಲಿಂಗವ 
ರಿಸುವ ಗುರುಶಿವದ್ರೋಹಿ, ಅದೆಂತೆಂದೊಡೆ “ಲಿಂಗ ಬಾಹ್ಯವೃತ ವೃಷ್ಟ | 
ಪುನರ್ಲಿಂಗಂತು ವರ್ಜಿಯೆೇತ್‌ | ಜಾಯ ನಿಪ್ಪಲಂ ಜೈನ। ರೌರವಂ ನರಕಂ 
ವ್ರಜೇತ್‌ ಇಂತೆಂದುದಾಗಿ ಇವರಿಗೆ ಗುರುವಿಲ್ಲ ಲಿಂಗವಿಲ್ಲ, ಜಂಗಮನಿಲ್ಲ 
ಪಾದೋದಕ ಪ್ರಸಾದವಿಲ್ಲ, ಮುಕ್ತಿ ಇಲ್ಲ ಬಸವಪ್ರಿಯ ಕೂಡಲ ಸಂಗಮ 
ದೇವಾ. 


(5) ಇಷ್ಟ ಲಿಂಗನೇ ಬಸವಣ್ಣನೆಂದರಿದು ತಮ್ಮ ಇಷ್ಟಲಿಂಗದಲ್ಲಿ 
ನಿರನಯಲ ನೆಯ್ದಿ ದರು ಆಕೃನಾಗಲಾಂಬಿಕೆಯರು, ಜಂಗಮ ಪ್ರಸಾದವ 
ಬಸವಣ್ಣ ನೆಂದಂದು ತಮ್ಮ: ಜಂಗಮ ಪ್ರಸಾದದಲ್ಲಿ ನಿರವಯಲನೆಯ್ದಿ ದ್ದರು 
ಅಕ್ಕ ಮಹಾದೇವಿಯಮ್ಮನಿವರು. ಪ್ರಸಾದ ಲಿಂಗವೇ ಬಸವಣ್ಣ ನೆಂದರಿದು 
ತಮ್ಮ ಪ್ರಸಾದ ಲಿಂಗದಲ್ಲಿ ನಿರವಯಲನೆಯ್ದಿ ದರು ಮುಕ್ತಾಯಕ್ಕಗಳು. 
ಆಚಾರ ಲಿಂಗವೇ ಬಸವಣ್ಣದೆಂದರಿದು ತಮ್ಮ ಆಚಾರ ಲಿಂಗದಲ್ಲಿ ನಿರವಯವ 
ನೆಯ್ದಿ ದರು ಅಸಂಖ್ಯಾತ ಮಹಾಗಣಂಗಳೆಲ್ಲರು. ಗುಹೇಶ್ವರ ಲಿಂಗದಲ್ಲಿ 
ಪ್ರಭುವೇ ಸಾಕ್ಷಿಯಾಗಿ ಬಸವ ಪ್ರಿಯ ಕೂಡಲ ಸಂಗಮದೇವಾ ಬಸವಣ್ಣ 
ನಿಂದ ರಿರವಯಲ ಲಿಂಗವ ಕಂಡೆನು. 

(೩) ಬಸವಣ್ಣ ನೆಂಬ ಆಚಾರಲಿಂಗವ ಪಿಡಿದು ಅನುಮಿಷ ಬಸ 
ವಣ್ಣನಂತಾದ. ಮಡಿವಾಳಯ್ಯ ಬಸವಣ್ಣ ನೆಂಬ ಗುರುವ ಪಿಡಿದು ಬಸವಣ್ಣ 
ನಂತಾದ. ಚನ್ನಬಸವಯ್ಯ ಬಸವಣ್ಣನೆಂಬ ಲಿಂಗವ ಪಿಡಿದು ಬಸವಣ್ಣ 
ನಂತಾದ. ಸಿದ್ಧರಾಮಯ್ಯ ಬಸವಣ್ಣ ನೆಂಬ ಜಂಗಮವ ಪಿಡಿದು ಬಸವಣ್ಣ 
ನಂತಾದ. ಪ್ರಭುಡೀವರು ಬಸವಣ್ಣನೆಂಬ ಗುಹೇಶ್ವರ ಲಿಂಗವ ಪಿಡಿದು 


೧೪೨ 


ಜ್ಯೋತಿರ್ಮಯನಾದ. ಅಬಂಖ್ಯಾತ ಮಹಾಗಣಂಗಳೆಲ್ಲರು ಬಸವಣ್ಣ ನೆಂಬ 
ನಿರವಯಲಿಂಗವ ಪಿಡಿದು ಶರಣಪಕಿ ಲಿಂಗ ಪತಿಯಾದರು. ಗುಹೇಶ್ವರ 
ಲಿಂಗದಲ್ಲಿ ಪ್ರಭುದೇವರ ಸಾಕ್ಷಿಯಾಗಿ, ಬಸವ ಪ್ರಿಯ ಕೂಡಲ ಸಂಗಮ 
ದೇವಾ ಬಸವಣ್ಣನ ಶ್ರೀ ಪಾದಕ್ಕೆ ನಮೋ ನಮೋ ಎನುತಿರ್ದೆನು. 


(೪) ಬಸವಣ್ಣನೇ ಗುರುವೆಂದರಿಯರಲ್ಲಾ. ಬಸವಣ್ಣ ನೇ ಲಿಂಗೆ 
ವೆಂದರಿಯರಲ್ಲಾ. ಬಸವಣ್ಣನೇ ಪ್ರಸಾದವೆಂದಂಯರಲ್ಲಾ. ಬಸನಣ್ಣನೇ 
ಲಿಂಗವೆಂದು ಚನ್ನ ಬಸನಣ್ಣನೇ ಜಂಗಮವೆಂದು ಪ್ರಭುದೇವರರಿದು, ಬಸ 
ವಣ್ಣ ನೇ ಪ್ರಸಾದವೆಂದು ಮರುಳ ಶಂಕರ ಡೇನರರಿದು ಆಚರಿಸಿದರು. 
ಇದು ಕಾರಣ ಬಸವಣ್ಣನೇ ಗುರು, ಬಸವಣ್ಣನೇ ಲಿಂಗ ಬಸನಣ್ಣನೇ 
ಜಂಗಮ ಬಸವಣ್ಣನೇ ಪ್ರಸಾದನೆಂದರಿಯದ ಅನಾಚಾರಿಗಳನೆನಗೆ ತೋರಿ 
ಸದಿರಯ್ಯ ಗುಹೇಶ್ವರ ಲಿಂಗದಲ್ಲಿ ಪ್ರಭುವೇ ಸಾಕ್ಷಿಯಾಗಿ ಬಸವ ಪ್ರಿಯ 
ಕೂಡಲ ಸಂಗಮದೇವಾ. 


ನೀಲಾಂಬಿಕೆಯು ಉಚ್ಚ ಸ್ಥಾನದ್ಧದ್ದು ಬೆಳೆದವಳು. ಆದಕಿ ಅವಳು 
ಬಸವೇಶ್ವರನ ಗೃಹಿಣಿಯಾದ ಬಳಿಕ ಅವಳು ಅರಮನೆಯನ್ಲಿಯ ಕೆಲಸ 
ಗಳನ್ನು ದಕ್ಷತೆಯ €ದ ಮಾಡುತ್ತಿದ್ದಳು ಆ ಸ್ಥಾನದಲ್ಲಿ ಏನಾದರೂ 
ಕೊಂದರೆಗಳಿದ್ದರೆ ಬಸವೇಶ್ವರನು ನೀಲಾಂಬಿಕೆಯನ್ನೆ! ಮೊದಲು ಕರೆದು 
ಅರಳಿಗೆ ಒಪ್ಪಿಸಿ ಬಿಡುವನು. ಹೀಗ ಬಸವೇಶ್ವರನಿಗೆ ಸಹಾಯಕಳಾಗಿ 
ಅವಳು ಅವನ ಅರಮನೆಯಿರುತ್ತಿದ್ದ ಳು. 


ಹೀಗಿರಲು ಹರಳಯ್ಯ ವ:ಧುನರಸರನ್ನು ಎಳೆಹೂಟಿಯಿಂದ ಕೊಂದು 
ಹಾಕಬೇಕೆಂಬ ಘೋರವಾದ ಶಿಕ್ಷೆಯನ್ನು ಬಿಜ್ಜಳನು ವಿಧಿಸಿದನು. ಈ 
ಉಭಯತರು ಶಿವಶರಣರಲ್ಲಿ ಅತ್ಯಂತ ಮನ್ನಣೆಯನ್ನು ಹೊಂದಿದವರು. 
ಮತ್ತು ಶಿವಶರಣರ ತತ್ವಗಳ ಪ್ರಕಾರ ನಿರಪರಾಧಿಗಳು. ಬಿಜ್ಜಳನು ಇವ 

ಜ 

ರನ್ನು ಹೀಗೆ ಕೊಲ್ಲಿಸಿದ್ದ ರಂದ ಕಲ್ಯಾಣ ಪಟ್ಟಣದಲ್ಲಿ ಅತ್ಯುಗ್ರ ಕ್ಷೋಭೆ 
ಯನಂಟಾಯಿ ತಕ. ಬಸವೇಶ್ವಂನು ಅತ್ಯಂತ ಕೋನ:ಲ ಹೃದಯನು. ಅನನು 
ತಳಯ ಮಧುವಯ್ಯಗಳು ಎಳೆಹೂಟಓಯಿಂದ ಎಳಿಸಲ್ಪಟ್ಟು ಕೊಲ್ಲಲ್ಪಟ್ಟ 
ದ್ರನ್ನು ಪ್ರತ್ಯಕ್ಷ ಕಂಡಿದ್ದನು. ಆಗ ಅವನ ಮನಸ್ಸು ತಲ್ಲಣಗೊಂಡಿತು. 
ಕಲ್ಮೂಣವು *ಪಾಪಿಷ್ಠರ ಪಟ್ಟಿಣನೆಂದು ಅನಸಿಗೆ ತೋರಿತು. ಇಲ್ಲಿ ಇನ್ನು 


೧೪೩ 


ಇರಬಾರದೆಂದು ಅವನಿಗೆ ಎನಿಸಿತು. ಆ ಕ್ಷಣನೇ ಅವನು ಕಲ್ಯಾಣವನ್ನು 
ಬಿಟ್ಟು ತಾನು ಚಿಕ್ಕಂದಿನಲ್ಲಿ ಕಾಲಕಳೆದಿದ್ದ ಕಪ್ಪಡಿ ಸಂಗಮನಾಥನ ನೆರೆ 
ುಲ್ಲಿರಬೇಕೆಂದು ಬಯಸಿ ಅತ್ತ ಪ್ರಯಾಣವನ್ನು ಕೈಕೊಂಡನು. 


ಕಲ್ಯಾಣನನ್ನು ಬಿಡುವದನ್ನು ನಿಶ್ಚಯಿಸಿದ ಕೂಡಲೆ ಬಸವೇಶ್ವರನು 
ಶೀಘ್ರಗತಿಯಿಂದ ಸಂಗಮಕ್ಕೆ ತೆರಳಿದನು. ಆಗ ಅನನೊಡನೆ ಹಡಸದಪ್ಪಣ್ಣನು 
ಮಾತ್ರ ಯಾವಾಗಲೂ ಇರುನವನಾಗಿದ್ದನು. ಮುಂದೆ ಅವನು ತನ್ನ ಹೆ:ಡಂದಿ 
ರಾದ ನೀಲಾಂಬಿಕೆ ಗಂಗಾಂಬಿಕೆ ಇವರನ್ನು ಬರಮಾಡಿ ಕೊಳ್ಳ ಬೇಕೆಂದು 
ಬಯಸಿ ಉಭಯತರು ಕಪ್ಪಡಿ ಸಂಗಮನಾಥನಲ್ಲಿಗೆ ಬರ ಬೇಕೆಂದು ಅಸ್ಪ 
ಣ್ಣ ಕೂಡ ಹೇಳಿ ಕಳುಹಿದನು. ಆಗ ತಕ್ಷಣವೇ ನೀಲಾಂಬಿನಿಯು ಬಸ 
ವೇಶ್ವರನು ಹೇಳಿದ ಮೇರೆಗೆ ಕಲ್ಯಾಣವನ್ನು ಬಿಟ್ಟು ಕನ್ಪಡಿಗೆ ಹೊರಟಳು. 
ಅವಳು ಮಾರ್ಗದಿಂದ ಹೋಗುತ್ತ ಈಗ ತಂಗಡಿಗೆ ಇರುವ ಗ್ರುಮದ 
ವರೆಗೆ ಬಂದಳು. ಈ ಗ್ರಾಮವು ಸಂಗಮ ಗ್ರಾಮದಿಂದ ಎರಡು ಮೈಲುಗಳ 
ಮೇಲೆ ಇದೆ. ಇಲ್ಲಿಗೆ ಬರುವಷ್ಟರಲ್ಲಿ ಬಸವೇಕ್ವರನು ಕಪ್ಪಡಿ ಸಂಗನು 
ನಾಥನಲ್ಲಿ ಅಡಗಿದನೆಂಬ ಸುದ್ದಿಯು ಬಂದಿತು. ಈ ಸುದ್ದಿಯನ್ನು ನೀಲಾಂಬಿ 
ಕೆಯು ಕೇಳಿದ ಕೂಡಲೆ ಲಿಂಗ ಪ್ರಾಣಿಯಾದ ಅವಳು ತನ್ನ ಲಿಂಗ 
ದಲ್ಲಿಯೇ ಬಯಲಾದಳು- 


ಬಹು ಜನರು ಅನಳು ಕಲ್ಯಾಣದಲ್ಲಿಯೇ ಬಯಲಾದಳೆಂದು ತಿಳಿ 
ದಿದ್ದಾರೆ. ಆದರೆ ತಂಗಡಿಗೆಯಲ್ಲಿ ಅವಳ ಸಮಾಧಿಯು ಈಗಲೂ ಇದೆ. 
ಸಾಮಾನ್ಯವಾಗಿ ಜನರು ಪೂಜ್ಯರಾದವರ ಹೆಸರಿನಿಂದ ಸುಳ್ಳು ಸಮಾಧಿ 
ಗಳನ್ನು ರಚಿಸುವ ಸಂಭವವಿಲ್ಲ. ಬಹು ಕಾಲದಿಂದಲೂ ತಂಗಡೆಗೆಯಲ್ಲಿಯೇ 
ಈ ಸಾಧಿಯು ನಿಲಾಂಬಿಕೆಯದೆಂದು ಭಾವಿಸಿ ಅದು ಸುಣ್ಯ ಕ್ಷೇತ್ರವೆಂದು 
ಜನರು ತಿಳಿದಿದ್ದಾರೆ. ಆದ್ದರಿಂದ ಬಸವೇಶ್ವರನ ಅಸ್ಪಣೆಯ ಮೇರೆಗೆ ನೀ 
ಲಾಂಬಿಕೆಯು ಕಲ್ಯಾಣದಿಂದ ಹೊರಟು ಕಪ್ಪಡಿ ಸಂಗಮನಾಥನಲ್ಲಿಗೆ ಬರು 
ವಷ್ಟರಲ್ಲಿ ಅವಳು ತಂಗಡಿಗೆ ಗ್ರಾಮದಲ್ಲಿ ತನ್ನ ಲಿಂಗದಲ್ಲಿ ಬಯಲ.ದ 
ಳೆಂದು ಇದರಲ್ಲಿ ಹೇಳಿದೆ. 


ಬಸವೇಶ್ವರನು ಕಪ್ಪಡಿಗೆ ಬರಲು ತಿಳಿಸಲು ನೀಲಾಂಬಿಕೆಯು ತನ್ನ 
ಪತಿಯ, ಆಜ್ಞೆಯನ್ನು ಮೀರಲಾರಡಿ ಅಲ್ಲಿಗೆ ಬಂದಳು. ಈ ಆಸ್ಚೈೆಯು 


೧೪೪ 


ಬಂದಕೂಡಲೆ ಅವಳು ಒಂದು ಪದವನ್ನು ತನ್ನ ಲಿಂಗವನ್ನು ಉದ್ಧೇಶಿಸಿ 


ಹಾಡಿದ್ದಾಳೆ. 
ಕೊಟಿದೇ ನೆ. 
ಜಂ 


ಅದು ಭಾವ ಪೂರ್ಣವಾಗಿದೆ. ಅದನ್ನು ನಾವು ಕೆಳಗೆ 


ನೀಲಾಂಬಿಕೆಯು ಲಿಂಗದಲ್ಲಿ ಅಡಗಿದಾಗ್ಗೆ ಹಾಡಿದ ಸದ. 


(೧) 


(೨) 


| ಮಂಗಳ ಗೀತೆ ॥ 


ನೋಡು ನೋಡು, ನೋಡು ನೋಡು ಲಿಂಗವೇ । 
ನೋಡು ಬಸವಯ್ಯನವರು ಮಾಡಿದಾಟಿನ ನೋಡು ॥ನಲ್ಲಗ 


ಹರಳಯ್ಯ ಮಧುವಯ್ಯನವರಿಗೆ ಎಳೆಹೂಟ | 
ದುರುಳ ಬಿಜ್ಜಳನು ಕಬ್ಟಿದನೆ:ದರೆ Il 
ಇರಬಾರದಿಲ್ಲೀಗ ಶರಣರಿಗರುಹಿಕೆಂ | 

ದರಸು ಬಸವರಾಜ ನೇಳ್ಳ ನಂತೆ | 


ನುಡಿಯ ಲಾಲಿಸು ಬೇಗ ಕೆಡೆವುದೀ ಕಲ್ಯಾಣ! 
ಒಡೆಯ ಸಂಗಮನೊಳು ಬೆರೆದನಂಕಿ | 
ತಡಮಾಡಬೇಡಿರಿ, ಮಡದಿಯರಿಗರುಹಿಕೆಂದು । 
ಒಡೆಯ ಬಸವರಾಜ ನುಡಿದನಂತೆ | 


(೩) ಅನ್ಲಿಗೆಯೆಮ್ಮನ್ನು ಬರಹೇಳಿದನಂತೆ | 


(4) 


ಅಲ್ಲಿರ್ಪ ಸಂಗಮಸನಿಲ್ಲಿಲ್ಲವೆ? ॥ 
ಅಲ್ಲೆ ಇಲ್ಲಿ ಎಂತೆಂಬೊ ಉಭಯ ಸಂದೇಸನೇಕೆ? | 
ಬಲ್ಲ ಮಹಾತ್ಮಂಗಿದು ಗುಣವೇ ನೀನು | 


ಆಗ್‌ ಅಣ್ಣ ಯ್ಯಗಳೆನ್ನ ಕರೆಯ ಬಂದಿಹರು | 
ಕಪ್ಪಡಿ ಸಂಗಮನಾಥ ಕೇಳೋ | 
ಪುಷ್ಪಕ್ಕೆ ಪರಿಮಳ ಬೆರೆದಂತೆ ಎ | 

ನ್ಹಪ್ಪಿದ ಲಿಂಗವೆ ಮಾತನಾಡೋ ॥ 


೧೪೫ 


(೫) ಸಂಗನ ಬಸವನೆ ನಿರೂಪವ ತಾಳುತೆ | 
ಹಿಂಗದೆ ಕರವೆಕ್ಕಿ ನಮಿಸುತಳಿ 8 
ಸಂಗನ ಬಸವಯ್ಯನಾತನೆ ಈತಕೆ | 
ನ್ನಂಗಯ್ಯದ ಲಿಂಗವೆ ಮಾತನಾಡೋ ॥ 


ಹೀಗೆ ಹಾಡುತ್ತ ಹಾಡುತ್ತ ನೀಲಾಂಬಿಕೆಯು ತನ್ನ ಲಿಂಗದಲ್ಲಿ 
ಅಡಗಿದಳು. ಈ ನುಡಿಯನ್ನು ತೆಂಗಡಿಗೆಯ ಜನರು ಈಗಲೂ ಹಾಡು 
ತ್ತಾರೆ. ಅವರು ಈ ಹಾಡನ್ನು ನಮಗೆ ಕಳಿಸಿ ಕೊಟ್ಟಿದ್ದಕ್ಕೆ ನಾವು ಅವರಿಗೆ 
ಕೃತಜ್ಞರಾಗಿದ್ದೇವೆ. ಅದನ್ನು ನಾವು ಇದ್ದಕಿದ್ದ ಹಾಗೆ ಇಲ್ಲಿ ಪ್ರಕಟ 
ಸಿದ್ದೇವೆ. 

ನೀಲಾಂಬಿಕೆಯ ಐಹಿಕ ಕಳೇಬರವನ್ನು ಜನರು ಇಲ್ಲಿಯೇ 
ಭೂಮಿಗತಮಾಡಿ ಆಕೆಯ ಸಮಾಧಿಯ ಪೂರ್ವಕ್ಕೆ ನೀಲಾಂಬಿಕೆಯ 
ದೇವಾಲಯವನ್ನೂ ಅದರ ಪಶ್ಚಿಮಕೈ ಹೆಡಸದಪ್ಪಣ್ಣಯ್ಯನ ಜೀವಾಲಯ 
ವನ್ನೂ ಕಟ್ಟಿಸಿದ್ದಾರೆ. ಈ ಸ್ಥಾನವು ಪವಿಶ್ರವಾದುದೆಂದು ಭಾವಿಸಿ ಜನರು 
ಅದನ್ನು ಯಾವಾಗಲೂ ಮನ್ಸಿಸುತ್ತ ಬಂದಿದ್ದಾರೆ. ದೇವಾಲಯದ ಶಿಖ 
ರವು ಕೃಷ್ಣೆಯ ವಿಶಾಲವಾದ ಪಾತ್ರದ ಮಗ್ಗಲು ಬಹುದೂರದಲ್ಲಿ ಕಾಣಿ 
ಸುತ್ತನೆ. ಯಾತ್ರಿಕರು ಆದನ್ನು ನೋಡಿ ನೀಲಾಂಬಿಕೆಯನ್ನು ಮೊದಲು 
ನೆನೆದು ಆ ಮೇಲೆ ಕೂಡಲ ಸಂಗಮನಾಥನ ದೇವಾಲಯಕ್ಕೆ ನನುಸ್ಕರಿ 
ಸಲು ತೆರಳುತ್ತಾರೆ. 


ತಂಗಿ ಅಡಗಿದ್ದರಿಂದ ಈ ಗ್ರಾಮಕ್ಕೆ ತಂಗಡಿಗಿ ಎಂಬ ಹೆಸರನ್ನು 
ಜನರು ಇಟ್ಟು ಅದನ್ನು ಈ ವರೆಗೂ ಹಾಗೆಯೇ ಕರೆಯುತ್ತ ಬಂಡಿದ್ದಾರೆ. 


೧೪೬ 


೩೫, ಗಂಗಾಂಬಿಕೆ 


ಗಂಗಾಂಬಿಕೆಯು ಬಸವೇಶ್ವರನ ಎರಡನೆಯ ಹೆಂಡತಿಯು. ಮೊದ 
ಲಿನ ಹೆಂಡತಿಯಾದ ನೀಲಾಂಬಿಕೆಯ ಲಗ್ನವು ಮಂಗಳವಾಡದಲ್ಲಾಗಿತ್ತು. 
ಆಗ ಬಿಜ್ಜಳನು ತರ್ದೆವಾಡಿ ನಾಡಿನಲ್ಲಿ ಚಾಲುಕ್ಯರ ಮಾಂಡಲಿಕನಾಗಿ 
ರಾಜ್ಯವಾಳುತ್ತಿದ್ದ ನು. ಮುಂದೆ ಅವನು ಬನವಾಸಿ ನಾಡಿಗೆ ಮಾಂಡಲಿಕ 
ನಾಗಿ ನೇಮಿಸಲ್ಪಟ್ಟಿದ್ದರಿಂದ ಅವನು ಬನವಾಸಿಯಲ್ಲಿ ಆಳಹತ್ರಿದನು- 
ಆ ಮೇಲೆ ಅವನು ಚಾಲುಕ್ಯ ರಾಜ್ಯವನ್ನು ಆಕ್ರಮಿಸಿ ಕಲ್ಯಾಣದಲ್ಲಿ 
ನಿರಂಕುಶ ಪ್ರಭುತ್ವವನ್ನು ನಡಿಸಹತ್ತಿದನು. 'ಆಗ ಅವನಿಗೆ ಬಲದೇವನು 
ಮಂತ್ರಿಯಾಗಿದ್ದ ನು. 

ಈ ಕಾಲದಲ್ಲಿ ಬಸವೇಶ್ವರನು ಕೂಡಲಸಂಗಮನ ಸ್ಥಾನದಲ್ಲಿ ವಾಸಿ 
ಸುತ್ತಿದ್ದನು. ಬಿಜ್ಜಳನು ಬನವಾಸಿ ನಾಡಿಗೆ ಹೋದ ಬಳಿಕ ಬಸವನು 
ಬಹುಶ; ಅನನಲ್ಲಿ ಕೆಲದಿನಸ ನೌಕರಿ ಮಾಡಿ ಮುಂದೆ ಅದನ್ನು ಬಿಟ್ಟರ 
ಬಹುದು. ಅಥವಾ ಅಲ್ಲಿಗೆ ಹೋಗಿರಲಿಕ್ಕಿಲ್ಲ. ಆದರೆ ಅಷ್ಟರಲ್ಲಿ ಅವನು 
ಪ್ರಸಿದ್ಧನಾಗಿದ್ದನು. ಬಿಜ್ಜಳನು ಕಲ್ಯಾಣದಲ್ಲಿ ಚಕ್ರಾಧಿಸತಿಯಾಗಿ ಆಳ 
ಹತ್ತಿದಾಗ್ಗೆ ಅವನ ಮಂತ್ರಿಯಾದ ಬಲದೇವನು ಬಸವೇಶ್ವರನ ಮಹಿಮೆ. 
ಅವನ ಜಾಣತನ, ಅವನ ಯೋಗ್ಯತೆ ಇವುಗಳನ್ನು ತಿಳಿದುಕೊಂಡು ಅವನಿಗೆ 
ತನ್ನ ಮಗಳನ್ನು ಕೊಡಬೇಕೆಂದು ನಿಶ್ಚಯಿಸಿದನು. ಬಸವೇಶ್ವರನ ಮೊದ 
ಲಿನ ಹೆಂಡತಿಯಾದ ನೀಲಾಂಬಿಕೆಯು ಬಲಡೀನನ ಸಹೋದರನಾದ ಸಿದ್ದಣ್ಣ 
ಮಂತ್ರಿಯ ಮಗಳು. ಈ ಸಿದ್ದಣ್ಣನು ಮತ್ತು ಬಲದೇನನು ಸಹೋದರ 
ರಾಗಿದ್ದಲ್ಲದೆ, ಬಸವೇಶ್ವರನ ತಾಯಿಯಾದ ವಾಾದಲಾಂಬಿಕೆಯೂ ಕೂಡ 
ಅವರಿಗೆ ಒಡಹುಟ್ಟಿದವಳಾಗಿದ್ದ ಳು. ಹೀಗೆ ಇವರೆಲ್ಲರೂ ಸಮೀಪದ ಅಸ್ತ್ರ 
ರಾಗಿ ಬಸವೇಶ್ವರನಲ್ಲಿ ಅನುರಾಗವುಳ್ಳವರಾಗಿದ್ದರು. 

ಹೀಗಿರಲು ಬಲದೇವನು ಬಸವೇಶ್ವರನಿಗೆ ತನ್ನ ಮಗಳನ್ನು ಕೊಡಲು 
ನಿಶ್ಚಯಿಸಿ ಚಾರರನ್ನು ಕೂಡಲ ಸಂಗಮಕ್ಕೆ ಕಳುಹಿಸಿ ಅವನನ್ನು ಕಲ್ಯಾ 
ಣಕ್ಕೆ ಬರಮಾಡಿಕೊಂಡನು. ಬಸನೇಶ್ವರನು ಕಲ್ಯಾಣಕ್ಕೆ ಬಂದು ಸೊಡ್ಡಳ 
ಬಾಚರಸನ ಮನೆಯಲ್ಲಿ ಮೊದಲು ಇಳಿದನು. ಅಲ್ಲಿ ಸಂಚಗಣಾಧೀಶ್ವ 
ರರು ಗಂಗಾಂಬಿಕೆಗೆ ಶಿವದೀಕ್ಷೆಯನ್ನೂ ಮಾಡಿದರು. ಮುಂದೆ ಲಗ್ನ ಸಮಾ 
ರಂಭವೂ ಬಹಳ ವಿಜೃಂಭಣೆಯಿಂದ ನಡೆಯಿತು. 


೧೪೭ 


ಬಸವೇಶ್ವರನು ಕಲ್ಯಾಣಕ್ಕೆ ಬರುವಷ್ಟರಲ್ಲಿ ಅವನ ಮಹಿಮೆ ಮತ್ತು 
ಅವನ ಶಿವಯೋಗದ ಬಲ ಇವುಗಳ ವಾರ್ತೆಯು ಎಲ್ಲ ಕಡೆಗೂ ಪಸರಿ 
ಸಿತ್ತು. ಅವನು ಕಲ್ಯಾಣದಲ್ಲಿ ಇರೆಹೆತ್ತಿದ ಬಳಿಕ ಬಹು ಜನ ಶಿವಾನು 
ಭವಿಗಳು ಅವನಲ್ಲಿಗೆ ಆಗಿಂದಾಗ್ಗೆ ಬರಹೆಕ್ತಿದರು. 


ಬಸವನು ಒಂದು ದಿನಸ ಓಲಗದಲ್ಲಿ ರಾಜನ ಸಮ್ಮುಖದಲ್ಲಿದ್ದಾಗ್ಗೆ 
ಆಕಾಶದಿಂದ ಒಂದು ಲಿಪಿಯು ಅರಸನ ಇದಿರಿಗೆ ಬಂದು ಬಿದ್ದಿ ತು. ಆದರೆ 
ಅದನ್ನು ಓದಿ ಅರ್ಥ ಮಾಡಲು ಓಲಗದಲ್ಲಿ ಯಾರಿಗೂ ಸಾಧ್ಯವಾಗಲಿಲ್ಲ. 
ಆದಕೆ ಅಲ್ಲಿದ್ದ ಬಸವೇಶ್ವರನು ಅದನ್ನು ಸುಲಭವಾಗಿ ಓದಿ ಚಾಲುಕ್ಯರ 
ಗದ್ದುಗೆಯ ಕೆಳಗೆ ಅಪಾರ ದ್ರವ್ಯವಿಜಿಂಬ ಭಾವವು ಲಿನಿಯಲ್ಲಿದೆಂದು 
ಹೇಳಿದನು. ಆ ಮೇರೆಗೆ ಬಿಜ್ಜಳನು ಸಿಂಹಾಸನದ ಕೆಳಗಿನ ಭೂಮಿಯನ್ನು 
ಅಗಿಸಲಾಗಿ ಅಲ್ಲಿ ಅವನಿಗೆ ಅಪಾರವಾಗಿ ಧನ ಕನಕ ನಜ್ರ ವೈಢೂರ್ಯ 
ಗಳು ದೊರೆದವು. ಇದರಿಂದ ಬಿಜ್ಜಳನು ಬಸವೇಶ್ವರನಿಗೆ ಅತ್ಯಂತ ಪ್ರಿಯ 
ನಾಗಿ ಬಳನನು ಬಹಳ ಜಾಣನು, ಅನನು ಮಹಿಮನು ಎಂದು ಭಾವಿಸಿ 
ಅವನಿಗೆ ಪ್ರಧಾನಿ ಪಟ್ಟಿವನ್ನು ಕೊಟ್ಟನು. 


ಮುಂದೆ ಬಿಜ್ಜಳೆನು ಬಸವೇಶ್ವರನಿಗೆ ಒಂದು ಸುಂದರವಾದ ಅರಮನೆ 
ಯನ್ನು ಇಟ್ಟಿಸಿಕೊಟ್ಟನು. ಅಲ್ಲಿ ಅನನಕೂಡ ನಾಗಲಾಂಬಿಕೆ, ಗಂಗಾಂಬಿಕೆ, 
ನೀಲಾಂಬಿಕೆ ಇವರೆಲ್ಲರೂ ವಾಸಮಾಡ ಹತ್ತಿದರು. ಬಸವೇಶ್ವರನು 
ಹೀಗೆ ಉಚ್ಚ ಸ್ಥಾನವನ್ನು ಹೊಂದಿದ್ದರಿಂದ ಕಲ್ಯಾಣಕ್ಕೆ ನಾನಾದೇಶಗಳಿಂದ 
ನಿದ್ವಜ್ಜನರೂ, ರಸಿಕರೂ, ಶಿವಾನುಭವಿಗಳೂ ಬಹು `ಸಂಖ್ಯೆಯಿಂದ 
ಬಂಹಕ್ತಿದರು. ಆಗ ಅವನೆದುರಿನ್ಲಿ ವಾನುಭವದ ಬಗ್ಗೆ ವಾದ ವಿವಾದ 
ಗಳು ಯಾವಾಗಲೂ ಜರಗುತ್ತಿದ್ದವು. ಇವುಗಳೇ ಶಿನಾನುಭನ ಮಂಟಪ 
ವನ್ನು ಬಸವೇಶ್ವರನು ಸ್ಥಾಪಿಸಲು ಕಾರಣವಾದವು. ಅದರ ಮೂಲಕ 
ಷಟ್‌ಸ್ಮಲ ಶಾಸ್ತ್ರವು ಪ್ರಚುರ ಹೊಂದಿತು. ತ್ರಿಲಿಂಗ್ಯ ಸಕೀಲಗಳು, ಅಷ್ಟ 
ವರಣಗಳು ಏಕೋಕ್ತರಗಳು ಇನ್ರಗಳ ವಿಚಾರಗಳು ಬಹು ದೀರ್ಥವಾಗಿ 
ಚರ್ಚಿಸಲ್ಪಡುತ್ತಿದ್ದವು. ವಚನಗಳನ್ನು ಅಲ್ಲಿ ನೆರೆದ ಶಿವಶರಣರು ರಚಿಸುವರು. 
ಮತ್ತು ಎಲ್ಲ ಕಡೆಗೆ ಅವುಗಳನ್ನು ಅವರು ಪ್ರಸಾರ ಮಾಡುವರು. 
ಈ ಕಾರ್ಯವು ಬಹು ಬಲವಾಗಿ ಸಾಗಹಕ್ತಿತು. 


೧೪೮ 


ಗಂಗಾಂಬಿಕೆ ಫೀಲಾಂಬಿಕೆಯರು ತನ್ಮು ಅರಮನೆಗೆ ಬಂದೆ ಅತಿಥಿ 
ಗಳನ್ನು ಉಪಚರಿಸುವ ಕಾರ್ಯವನ್ನು ಮನ ಮುಟ್ಟಿ ಮಾಡುವರು. ಇಷ್ಟೇ 
ಅಲ್ಲ, ಅವರು ಸಹ ತಾವು ಉಚ್ಚ ತರದ ಶಿವಾನುಭನಿಗೆಳಾದ್ದರಿಂದ ವಚ 
ನಗಳನ್ನು ರಚಿಸುವನರಾದರು. ಗಂಗಾಂಬಿಕೆಯ ಮುನ್ರಿಕೆಯು “ ಗಂಗಾ 
ಪ್ರಿಯ ಕೂಡಲಸಂಗನುಸೇವಾ” ಎಂದಿದೆ. ಆದಕೆ ಅವಳ ಯಾವ ವಚ 
ನವೂ ನಮಗೆ ದೊರೆತಿರುವದಿಲ್ಲ. ಹೆಚ್ಚಿಗೆ ಶೋಧಿಸಿದಲ್ಲಿ ಇವು ದೊರೆಯ 
ಬಹುದೆಂದು ನಮಗೆ ತೋರುತ್ತದೆ. 

ಮುಂದೆ ಹರಳಯ್ಯ ಮಧುನವಯ್ಯೆಗಳನ್ನು ಬಿಜ್ಜಳನೃ ಸತಿಯು ಅತ್ಯಂತ 
ಕ್ರೂರತನದಿಂದ ಕೊಲ್ಲಿ ಸಿದನು. ಅಗ ಸಟ್ಟಿ ಣದಲ್ಲಿ ಒಂದು ಮಹತ್ತರವಾದ 
ಕ್ಲೋಭೆಯುಂಟಾಯಿತು. ಬಸನೇಶ್ವರನು ಕಲ್ಯಾಣ ಪೂಸಸೂಗಿತೆನಾಸ 
ಪಟ್ಟ ಣವಿದೆ, ನಾನು ಇಲ್ಲಿ ಇರಬಾರದು, ಅನು ನಾಶವಾಗಲೆಂದು ಶನಿಸಿ 
ಕೂಡಲ ಸಂಗಮೇಶ್ವರನನ್ಲಿಗೆ ಬಂದ ಬಳಿಕ ತನ್ನ ಸತಿಯಂಾದ ನೀಲಾಂ 
ಬಿಕೆ ಗಂಗಾಂಬಿಕೆಯರಿಗೆ ತಾನಿದ್ದ ಸ್ಥಳಕ್ಕೆ ಬರಬೇಕೆಂದು ಹೆಡನದಪ್ಪಣ್ಣನ 
ಕೂಡ ಹೇಳಿ ಕಳುಹಿದನು. ಹೆಡಸದಸ್ಪಣ್ಣನು ಕಲ್ಯಾಣಕ್ಕೆ ಬಂದು 
ಬಸವೇಶ್ವರನ ಅಭಿಪ್ರಾಯವನ್ನು ಅವರಿಗೆ ತಿಳಿಸಲಾಗಿ ಅವರು ಹೇಗೆ ವರ್ತಿ 
ಸಿದರೆಂಬುದು ನಿಚಾರಾರ್ಹೆವಾಗಿದೆ. 

ನೀಲಾಂಬಿಕೆಯು ಬಸವೇಶ್ವರನಂತೆ ಕೋನುಲ ಹೈದಯಳ್ಕು ಮತ್ತು 
ಲಿಂಗನಿಷ್ಕಳು. ಅವಳು ಬಸವೇಶ್ವರನ ಅಭಿಪ್ರಾಯವನ್ನು ತಿಳಿದ ಕೂಡಲೆ 
ಕೂಡಲಸಂಗಮನಾಥನು ಕಪ್ಪಡಿಯಲ್ಲಿದ್ದಾನೆಯೇ, ಅನನು ಇಲ್ಲಿ ಇಲ್ಲವೇ? 
ಎಂಬ ನಿಚಾರಗಳು ಬಂದಂತೆ ತೋರುತ್ತದೆ. ಆದೂ ಅರಳು ತನ್ನನ್ನು 
ಕಾಣಬೇಕೆಂಬ ಬಸವೇಶ್ವರನ ಆಜ್ಞೆಯನ್ನು ಶಿರಸಾ ವಸಿ ಕಸ್ಪಡಿಗೆ ಹೊರ 
ಡುವವಳಾದಳು. ಮಧ್ಯದಾರಿಯಲ್ಲಿ ಬರುತ್ತಿರುವಾಗ ಬಸನೇಶ್ವರನು ಲಿಂಗ 
ದೊಳಗಾಗಿದ್ದನು. ಇದು ನೀಲಾಂಬಿಕೆಗೆ ತಿಳಿದ ಕೂಸಲೆ ಅನಕು ತಂಗಡಿಗೆ 
ಯಲ್ಲಿದ್ದಾಗ್ಗೆ ತತ್‌ ಕ್ಷಣ ತನ್ನ ಲಿಂಗದಲ್ಲಿಯೇ ಬಯಲಾಗಿ ಹೋದಳು. 
ಆದರೆ ಇತ್ತ ಗಂಗಾಂಬಿಕೆಯು ಬೇಕೆ ವಿಧವಾಗಿ ಆಚರಿಸಿದಳು. ಅದು 
ಹೇಗೆಂದರೆ; 

“ ಗುರುಪ್ರಾಣಿಯು ಗಂಗಾಂಬಿಕೆಯು. ಲಿಂಗ ಪ್ರಾಣಿಯು ನೀಲ 
ಲೋಚನೆಯು. ಜಂಗಮ ಪ್ರಾಣಿಯು ಬಸವಣ್ಣನು ೫ ಎಂದು ಈ ಮೂನರು 
ಶಿವಶರಣರಲ್ಲಿ ಪ್ರಸಿದ್ಧರಾಗಿದ್ದಾರೆ. ಬಸವೇಶ್ವರನು ಗಂಗಾಬಿಕೆಗೆ ತನ್ನ 


೧೪೯ 


ಕಡೆಗೆ ಬರಬೇಕೆಂದು ಹೇಳಿ ಕಳುಹಲು ಗುರು ಪ್ರಾಣಿಯಾದ ಅವಳು 
ತನ್ನ ಗುರುವಾದ ರುದ್ರಮುನಿ ದೇಖನ ಸಲಹೆಯನ್ನು ಪಡೆಯುವವಳಾ 
ದಳು. ಈ ಕಾಲದಲ್ಲಿ ಶಿವಶರಣರ ಮೇಲೆ ಭಯಂಕರ ವಿಪತ್ಯಾಲವು 
ಬಂದೊದಗಿತ್ತು. ವೀರಶೈವ ಧರ್ಮವು ನಾಡಿನಲ್ಲಿ ಉಳಿಯಬೇಕೋ ಅಥವಾ 
ಅಳಿಯ ಬೇಕೋ, ಶಿವಶರಣರು ಜೀವಿಸಬೇಕೋ ಅಥವಾ ಮೃತರಾಗಿ 
ಹೋಗಬೇಕೋ, ಎಂಬ ಪ್ರಶ್ನೆಯು ಉಳ್ಳವಿಸಿತ್ತು. ಇಂಥ ಗಂಡಾಂತರ 
ಸ್ಥಿತಿಯಲ್ಲಿ ಕೀವಣ ಸಿದ್ಧೇಶ್ವರನ ಪುತ್ರನಾದ ರುದ್ರಮುನಿದೇವನು ಶಿವಶರಣ 
ರಿಗೆ ಮುಂದಾಳುವಾಗಿ ನಿಂತು ಅವರನ್ನು ಯುದ್ಧ ಕೈ ಅಣಿ ಮಾಡಿದ್ದ ನು. 
ಅವನು ಶಿವ ಶರಣರ ಸೈನ್ಯವನ್ನು ಜೊತೆಗೊೊಳಿಸಿದ್ದನು. ಅದ್ದರಿಂದ ಗಂಗಾಂಬಿ 
ಕೆಯು ಕಪ್ಪಡಿಗೆ ಹೋಗದೆ ಗುರುವಾದ ರುದ್ರಮುನಿಯ ಸಹಾಯಕಳಾಗಿ 
ಕಲ್ಯಾಣದಲ್ಲಿಯೇ ನಿಂತಳು ಮತ್ತು ಶಿವಶರಣರ ಸೈನ್ಯಕ್ಕೆ ಸರ್ವಸನ್ನಾಹೆ 
ಗಳನ್ನು ಜೊತೆಗೊಳಿ ಸಹತ್ತಿದಳು. (ಕಾಲಜ್ಞಾನದ ವಚನಗಳು) ಈ ಸೈನ್ಯಕ್ಕೆ 
ಚನ್ನಬಸವ, ಮಡಿವಾಳ ಮಾಚಿದೇವ ಇವರು ಮುಖ್ಯಸ್ಥರಾಗಿದ್ದು ಗಂಗಾಂಬಿ 
ಕೆಯು ಅವಕೊಡನೆ ಯುದ್ಧರಂಗಕ್ಕೆ ಹೋಗಲು ಸಿದ್ಧೆ ಳಾದಳು. ಅವಳು 
ಈ ಕಾಲದಲ್ಲಿ ಒಬ್ಬ ಶೂರ ಶ್ತ್ರೀಯಳಿಗೆ ಅನುರೂಪವಾಗಿ ವತಿ:ಸಿದಳು. 
ಆನಳ ಕೂಡ ಬಸವೇಶ್ವರನ ಅಕ್ಕನಾದ ಅಕ್ಕ ನಾಗಲಾಂಬಿಕೆಯೂ ಇದ್ದಳು. 
ಅವಳು ಸಹೆ ಬಸವೇಶ್ವರನ ಕೂಡ ಕೂಡಲ ಸಂಗಮಕ್ಕೆ ಹೋಗಲಿಲ್ಲ. ಈ 
ಉಭಯತರು ಕಡೆಯ ವರೆಗೂ. ಶಿವ ಶರಣರ ಸೈನ್ಯದಲ್ಲಿ ಯುದ್ಧ ಮುಖದಲ್ಲಿ 
ಹೋರಾಡುತ್ತ ಇದ್ದರು. ಈ ಕಾಲದಲ್ಲಿ ಗಂಗಾಂಬಿಕೆಯೂ ನಾಗಲಾಂಬಿ 
ಕೆಯೂ ವೀರವನಿತೆಯರಿಗೆ ಶೋಭಿಸುವಂತೆ ವರ್ತಿಸಿದರು. 

ಶಿವಶರಣರು ಶಸ್ತ್ರವನ್ನು ಹಿಡಿದು ಚನ್ನಬಸವ, ಮಡಿನಾಳ ಮಾಚಿ 
ದೇವ ಇವರ ನೇತೃತ್ವದಲ್ಲಿ ಅಳಿಯ ಬಿಜ್ಜಳನ ದಂಡಾಳುಗಳೊಡನೆ ಕಾದಾ 
ಡುತ್ತ ತೊರಗಲ್ಲು ನಾಡನ್ನು ಪ್ರವೇಶಿಸಿದರು. ಈ ಸ್ಥಳದಲ್ಲಿ ಅನೇಕ ಕಡೆಗೆ 
ಯುದ್ಧ ಗಳಾದವು. ಅವು ಯಾವ ಯಾವ ಗ್ರಾಮಗಳಲ್ಲಾ ದವೆಂಬುದನ್ನು 
ನಾವು ಹಿಂದೆ ಮಡಿವಾಳ ಮಾಚಿದೇವ ಮತ್ತು ಕಿನ್ನರೀ ಬ್ರಹ್ಮಯ್ಯ ಇವರ 
ಚರಿತ್ರೆಗಳಲ್ಲಿ ಹೇಳಿದ್ದೇವೆ. ಈ ಯುಿದ್ಧಗಳಾದಲ್ಲೆಲ್ಲ ಗಂಗಾಂಬಿಕೆಯೂ, 
ನಾಗಲಾಂಬಿಕೆಯೂ ರಣರಂಗದಲ್ಲಿ ಇರುತ್ತಿದ್ದರು. ಕಡೆಗೆ ಕಾಶರವಳ್ಳಿ 
ಯಲ್ಲಿ ಘನ ಘೋರ ಯುದ್ದ ನು ಸಂಭವಿಸಿತು. ಅದರಲ್ಲಿ ಅಳಿಯ ಬಿಜ್ಜಳನಿಗೆ 
ಶಿವಕರಣರನ್ನು ಮುರಿದಿಕ್ಕುವದು ಆಗಲಿಲ್ಲ- ಅವನೇ ಸೋತು ರಣರಂಗದಲ್ಲಿ 


೧೫೦ 


ಮೂರ್ಛಿತನಾಗಿ ಬಿದ್ದನು. ಅವನನ್ನು ಕೊಂದುಹಾಕಬೇಕೆಂದು ಶಿವಶರಣರ 
ದಂಡಾಳುಗಳು ಸಿದ್ದವಾಗಿದ್ದು. ಆದರೆ ನಾಗಲಾಂಬಿಕೆಯ ಮಧ್ಯಸ್ತಿಕೆ 
ಯಿಂದ ಇದು ತಡೆಯಲ್ಪಟ್ಟ ತು. ಕಾತರವಳ್ಳಿಯ ಯುದ್ಧವಾದ ಬಳಿಕ 
ಶಿವ ಶರಣರು ಉಳಿವಿಯ ಮಹತ್ತರವಾದ ಅರಣ್ಯ ಪ್ರದೇಶವನ್ನು ಪ್ರವೇಶ 
ಮಾಡಿದರು. ಈ ಪ್ರದೇಶದಲ್ಲಿ ಅವರು ಚೆರಕಾಲ ನಸಾಹತ್ತು ಮಾಡ 
ಬೇಕೆಂದು ಬಯಿಸಿದ್ದರು. 


ಗಂಗಾಂಬಿಕೆಯು ಕಾತರವಳ್ಳಿ ಯಿಂದ ಉತ್ತರಕ್ಕೆ ೩-೪ ಮೈಲುಗಳ 
ಮೇಲಿರುವ ಮುಗುಟಿಖಾನ ಹುಬ್ಬಳ್ಳಿ ಎಂದು ಈಗ ಕರೆಯಲ್ಪಡುವ ಗ್ರಾಮ 
ದಲ್ಲಿ ಇದ್ದಾಗ್ಗೆ ಅವಳು ಅಕ್ಲೆಯೇ ಲಿಂಗೈ ಕೃಳಾದಳು. ಅಲ್ಲಿಯೇ ಆಕೆಯ 
ಸಮಾಧಿಯು ಇದೆ. ಅದು ಈಗಲೂ ಗಂಗಾಂಬಿಕೆಯ ದೇವಾಲಯ ಅಥವಾ 
ಗಂಗಮ್ಮನ ಗುಡಿ ಎಂದು ಜನರು ಕರೆಯುತ್ತಾರೆ. ಹೀಗೆ ಬಸವೇಶ್ವರನ 
ಹೆಂಡತಿಯಾದ ಗಂಗಾಂಬಿಕೆಯ ಅಂತ್ಯವು ರಣರಂಗದೆಲ್ಲಿ ಆದದ್ದು ಒಬ್ಬ 
ವೀರ ವನಿತೆಗೆ ಶೋಭಿಸುವಂಥದೇ ಇರುತ್ತದೆ. ಅವಳು ಕಡೆಯ ವರಿಗೆ 
ಶತ್ರುಗಳ ಕೂಡ ಹೋರಾಡುತ್ತ ಮಡಿದಿದ್ದಾ ಕೆ. ಇದು ಅವಳ ಶೌರ್ಯ 
ಧೈರ್ಯಗಳನ್ನು ತೋರಿಸುತ್ತದೆ. ಹೀಗೆ ನೀಲಾಂಬಿಕೆಯ ಸಮಾಧಿಯು 
ಕೃಷ್ಣೆಯ ತಟಾಕದಲ್ಲಿ ಒಂದು ಕಡೆಗೆ ಆಗಿದ್ದರೆ, ಗಂಗಾಂಬಿಕೆಯ ಸಮಾಧಿಯು 
ಕಾತಂವಳ್ಳಿಯ ರಣರಂಗೆಕ್ಕೆ ಸಮೀಪವಾಗಿ ಮಲಪ್ರಭಾ ನದಿಯಲ್ಲಿ ಆಗಿರು 
ತ್ತದೆ. ವೀರಶೈವ ಇತಿಹಾಸದಲ್ಲಿ ಈ ಉಭಯತರ ಹೆಸರುಗಳು ಚಿರಸ್ಥಾಯಿ 
ಯಾಗಿ ಉಳಿದಿವೆ. 


೧೫೧ 


4೬. ಅಜಗಣ್ಣ--ಮುಕ್ತಾಯಕ್ಕಗಳು. 


ಅಜಗಣ್ಣ ನೆಂಬ ಶಿವಶರಣನು ಗೆದಗಿನಿಂದ ಆಗ್ನೇಯ ದಿಕ್ಕಿನಲ್ಲಿ 
ಎಂಟು ಮೈಲುಗಳ ಮೇಲಿರುವ ಲಕ್ಕುಂಡಿ ಎಂಬ ಗ್ರಾಮದನನು. ಈ 
ಗ್ರಾಮವು ಪುರಾತನ ಕಾಲದಲ್ಲಿ ಬಹು ಪ್ರಸಿದ್ಧವಾದದ್ದು. ಅಜಗಣ್ಣ 
ನಿಗೆ 4 ಮುಕ್ತಾಯಕ್ಕ ' ಎಂಬ ಹೆಸರಿನ ತೆಂಗಿಯೆ ಇದ್ದು, ಅನಳ ಗಂಡನ 
ಊರು «ಮಸಳೀ ಕಲ್ಲು' ಎಂಬುದಾಗಿತ್ತು. ಇದರಂದ ಈ ಗ್ರಾಮ 
ದಲ್ಲಿ ಆಕೆಯ ಲಗ್ನವು ಆಗಿತ್ತೆಂದು ತೋರುತ್ತದೆ. ಅವಳು ಅಲ್ಲಿ ಒಕ್ಕಲು 
ತನ ಕೆಲಸ ಮಾಡುತ್ತ ಅವನು ತನ್ನ ತಂಗಿ ಮುಕ್ತಾಯಕೃನ ಹೊಲವನ್ನು 
ಸಾಗಿಸುತ್ತ ಬರುತ್ತಿದ್ದನು. ಅವನಃ ಒಬ್ಬ ಶ್ರೇಷ್ಠ ಶಿವಾನುಭನಿಯು. 
ಲಿಂಗಾರ್ಚನೆಯಲ್ಲಿ ಮಗ್ನನಾಗಿ ಯಾವಾಗಲೂ ತಿನಯೋಗಾಚರಣೆಯಲ್ಲಿರು 
ತ್ತಿದ್ದನು. ಅವನು ಪಂಚಾಕ್ಷರೀ ಜನಗಳನ್ನು ಉಚ್ಚ ಸ್ವರದಿಂದ ಅನ್ನುತ್ತ 
ತನ್ನ ಪೂಜಾದಿ ಕಾರ್ಯಗಳನ್ನು ನೆರವೇರಿಸುವನು. 


ಅಜಗಣ್ಣನು ಮಾಡಿದ್ದ ಹೊಲದಲ್ಲಿ ತನ್ನ ತಂಗಿಯ ಸಲುವಾಗಿ 
ಕಡಲೆಯನ್ನು ಬಿತ್ತಿದ್ದನು. ಅವನು ಅದನ್ನು ನೋಡಲಿಕ್ಕೆ ರಾತ್ರೀ ಕಾಲ 
ದಲ್ಲಿ ಹೋದಾಗ್ಗೆ ಅವನಿಗೆ ಒಂದು ದೃಶ್ಯವು ಕಣ್ಣಿಗೆ ಬಿದ್ದಿತು. ಅವನಿಂದ 
ಸ್ವಲ್ಪ ದೂರದಲ್ಲಿ ಮೂರು ಮಾರು ಉದ್ದ ಮತ್ತು ಮೂರು ಮಾರು 
ಅಗಲ ಹೀಗೆ ಒಂದು ಪ್ರಕಾಶವು ಜಗ್ಗನೆ ಹೊಲದಲ್ಲಿ ಬಿದ್ದಿತು. ಅಜಗ 
ಣ್ಣನು ಅದನ್ನು ನೋಡಿ ಚಕಿತನಾಗಿ ದಿಟ್ಟಿಸಿ ನೋಡುತ್ತಿರಲು ಒಂದು 
ದುಹಾ ಫಟಿಸರ್ಷವು ತನ್ನಲ್ಲಿ ಹುದುಗಿದ್ದ ಜಿ(ವರತ್ನವನ್ನು ಹೊರಗೆ 
ಉಗುಳಿ, ಅದರ ಪ್ರಕಾಶದಲ್ಲಿ ತನ್ನ ಆಹಾರವನ್ನು ಹುಡುಕುತ್ತ ಸುತ್ತು 
ತ್ರಿದ್ದದ್ಧನ್ನು ನೋಡಿದನು. ಅಜಗಣ್ಣನು ನೋಡುತ್ತ ಅಲ್ಲಿ ಸ್ವಲ್ಪ ವೇಳೆ 
ನಿಲ್ಲಲು ಸರ್ಪನ ಸಮೀಪದಲ್ಲಿ ಏನೋ ಸ್ವಲ್ಪ ಸದ್ದಾಗಲು ಆ ಸರ್ಪಕ್ಕೆ 
ಸಂಶಯ ಬಂದು ಕೂಡಲೇ ಆ ರತ್ನದನ್ನು ಅದು ನುಂಗಿ ಕೊಂಡು ತನ್ನ 
ಹುತ್ತನ್ನು ಹೊಕ್ಕು ಬಿಟ್ಟ ತು. 

ಇ ಟೆ 


ಇದನ್ನು ಅಜಗಣ್ಣನು ನೋಡಿ ಅವನ ಮನಸ್ಸಿನಲ್ಲಿ ಅನೇಕ ವಿಚಾರ 
ತರಂಗಗಳು ಉದ್ಭವಿಸಿದವು. ಅಗ ಅನನು ಅಂದುದೇನೆಂದಕಿ_- ಶಿವಶಿವಾ! 


ಇಂಥ ಪ್ರಾಣಿಯು ಜೀವರತ್ನವನ್ನು ಎಷ್ಟು ಗೋಪ್ಯವಾಗಿ ಇಟ್ಟು 


೧೫೨ 


ಕೊಳ್ಳುತ್ತದೆ. ಹಾಗೆಯೇ ನಾನು ನನಗೆ ಸವಿತ್ರವಾದ ಮತ್ತು ನನ್ನ 
ಪ್ರಾಣದಂತಿರುವ ಇಸ್ಟಲಿಂಗವನ್ನು ಗೊ.ಪ್ಯವಾಗಿ ಇಟ್ಟುಕೊಳ್ಳ ಬೇಕಲ್ಲವೇ? 
ಆ ಸರ್ಪನು ಸ್ವಲ್ಪ ಸದ್ಧಾದಕೂಡಲೆ ಭೋರೆನ್ನದೆ ಸುಮ್ಮನೆ ಹೋಗಿಬಿಟ್ಟ ತು. 
ಅದರಂತೆಯೇ ನನ್ನ ಪಂಚಾಕ್ಷರೀ ಮಂತ್ರವನ್ನು ಗಟ್ಟಿ ಯಾಗಿ ಉಚ್ಚೆ ರಿಸಡೆ 
ಅದನ್ನು ನಾನು ಗೌಪ್ಯವಾಗಿ ಇಟ್ಟು ಕೊಳ್ಳ ತಕ್ಕದ್ದಲ್ಲವೇ? ಅಜಗಣ್ಣನು 
ಶಿವಾನುಭವ ಶಾಸ್ತ್ರವನ್ನು ಚನ್ನಾಗಿ ಬಲ್ಲವನು. ಅವನು ಹೀಗೆ ವಿಚಾರ 
ಮಾಡುತ್ತಿರೆಲು, ಅವನಿಗೆ ಲಿಂಗದ ಸ್ವರೂಪದ ವಿಷಯವಾಗಿ ಮಹನೀ 
ಯರು ಆಡಿದ ಉಕ್ತಿಯು ಸ್ಮರಣೆಗೆ ಬಂದಿತು. ಫರವಸ್ತುವು “ಗೂಢನು, 
ಆದರೂ ಅಂಗದಲ್ಲಿ ಇರುವವನು, ಲಿಂಗರೊಸನು, ಅನನು ಅನಾದಿಯ” 
ಹೀಗೆ ಇದ್ದಾನೆ, ಅಂಥ ಲಿಂಗವನ್ನು ಪೂಜಿಸುವಲ್ಲಿ, ಆ ಪೂಜೆಯನ್ನು 
ಪಾಸ್ಕಿ ಕೋಪಿ, ವ್ರತಭ್ರಷ್ಟ ಇಂಥವರು ನೋಡಬಾರದು; ಹಾಗೆಯೇ 
ಜಾರ, ಜೋರ, ಹುಸಿಕ ಶಿವರಿಂದಕಮ ನೋಡಲಾಗದು, ಎಂಬ ವಾಕ್ಯವು 
ಇದೆ. ಆದ್ದರಿಂದ ಗುರೂಪದೇಶ ಮಂತ್ರನನ್ನು ದುಷ್ಟರು ಕೇಳಬಾರದು. 
ಆದರೆ ನಾನು ಪ್ರಕಟಿತರವಾಗಿ ಅದನ್ನು ಅನ್ನುತ್ತೀನೆ. ಇದು ನನ್ನ ತಸ್ಪು. 
ಹೀಗೆ ನಿಶ್ಚಯ ಮಾಡಿಕೊಂಡು ರಾತ್ರಿಯಲ್ಲಿ ಹೊಲದಲ್ಲಿ ಮಲಗಿಕೊಂಡು 
ಮರುದಿನ ಬೆಳಿಗ್ಗೆ ಮನೆಗೆ ಹೊರಟುಬಂದನು. 


ಅವನು ಮನೆಗೆ ಬಂದಬಳಿಕ ಗುಪ್ತವಾಗಿ ಲಿಂಗನೂಜೆ ಮಾಡುತ್ತ ಮನ 
ದಳ್ಳಿಯೇ ಮಂತ್ರವನ್ನು ನೆನೆಯುತ್ತ ಲಿಂಗ ಧ್ಯಾನ ಮಾಡಹತ್ತಿದನು. 
ಇದರಿಂದ ಅವನ ಲಿಂಗವು ಸ್ವಲ್ಪ ದಿವಸದಲ್ಲಿ ಅಮಳೋಕ್ಯದಲ್ಲಿ ಅಂದರೆ 
ಬ್ರಹ್ಮರಂಧ್ರದಲ್ಲಿ ಅಡಗಿತು. ಅದು ಅವನಿಗೆ ಪ್ರಾಣಸ್ವರೂಸವಾಯಿತು. ಅನನು 
ಅದಕ್ಕೆ ಅಂತರಂಗದಲ್ಲಿ ನಿರ್ಗುಣ ಪೂಜೆಯನ್ನು ಮಾಡಹತ್ತಿ ದನು. ಆಗ ಅವನ 
ಅನಂದಜಲವೇ ಅದಕ್ಕೆ ಮಜ್ಜನೋದಕವ ಯಿತು. ಅವನ ಸುಬುದ್ಧಿ ಯೇ ಅದಕೆ 
ಗಂಧವಾಯಿತು. ನಿತೃತ್ವನೇ ಅಕ್ಷತೆಯಾಯಿತು. ಅವನ ಹೃದಯ ಕಮ 
ಲನೇ ಅದಕ್ಕೆ ಪುಷ್ಪುವಾಯಿತು. ಅನನ ಸ್ವಾ ನುಭಾವವೇ ಅದಕ್ಕೆ ಧೂನ 
ವಾಯಿತು. ಸಮ್ಯಜ್ಞಾನವೇ ಆರತಿಯಾಯಿತು. ಅನನ ಆತ್ಮನೇ ಅದಕ್ಕೆ 
ನೈವೇದ್ಯ ವಾಯಿತು. ನಿಜಭಕ್ತಿ ರಾಗರಸನೇ ತೂಂಬೂಲವನಾಯಿತು. ಹೀಗೆ 
ಅವನ ಇಷ್ಟಲಿಂಗವು ಅವನಿಗೆ ಪ್ರಾಣಲಿಂಗವಾಗಲು ಅಡನ್ನು ಅಂತರಂಗ 
ದಲ್ಲಿ ಅರ್ಚಿಸುತ್ತ ಮನದಲ್ಲಿ ಮಂತ್ರವನ್ನು ನೆನೆಯುತ್ತ ಅಂತರಂಗ ಪೂಜೆ 


೧೫೩ 


ಯೆಲ್ಲಿ ಮಗ್ಗನಾಗುವನು. ಅಜಗಣ್ಣನ ಈ ಹೆಣಸ ರೀತಿಯನ್ನು ನೋಡಿ 
ಜನರು ಅವನಿಗೆ ನಿನ್ನ ಅಂಗದಲ್ಲಿ ಲಿಂಗಸೂಜೆ, ಮಂಕ್ರೊಚ್ಚಾರ, ಇವೆಲ್ಲಿವೆ? 
ಇವು ಕಾಣುವದಿಲ್ಲ ವಲ್ಲಾ ಎಂದು ಕೇಳಲು, ಅನನು ಅವರಿಗೆ ಏನೂ 
ಉತ್ತರವನ್ನು ಕೊಡಡೆ ಸುಮ್ಮುನಾಗುವನು. ಅಜಗಣ್ಣನು ಲಿಂಗೈಕ್ಯವಾಗಿ 
ವ್ಯವಹರಿಸುತ್ತಿದ್ದ ಈ ರೀತಿಯನ್ನು ಅವರು ಅರಿಯದೆ ಅವನು ಹುಚ್ಚನಾ 
ದನೆಂದು ಭಾವಿಸ ಹೆತ್ತಿದರು- ಆದರೆ ಲಿಂಗದಲ್ಲಿಯ ಇಂಥ ಭಕ್ತನಿಗೆ 
ಸಡೂರ್ಮಿಗಳು ಅಂದರೆ ಹೆಸಿವ್ಕ ನೀರಡಿಕೆ ಶೋಕ, ಮೋಸ, ಜನನ, 
ಮರಣ ಇವುಗಳು ಹತ್ತುವದಿಲ್ಲ- ಹಾಗೆಯೇ ಅರಿಷಡ್ವರ್ಗಗಳು ಅಂದರೆ 
ಕಾಮ ಕ್ರೋಧ, ಲೋಭ, ಮೋಹೆ, ಮದಮತ್ಸರಾದಿಗಳು ಅವನಿಗೆ ಉಂಟಾ 
ಗಲಾರವು. ಇಂಥವರು ಹುಚ್ಚರ ಹಾಗೆ ತೋರುತ್ತಾರೆ. ಆದರೆ ಅಗ್ನಿಯಲ್ಲಿ 
ಹೇಗೆ ಕರ್ನುರವು ಉರಿಯುತ್ತದೋ ಹಾಗೆ ಅವರಲ್ಲಿಯೇ ಲಿಂಗವು ಬೆಳ 
ಗುತ್ತಿರುತ್ತದೆ. ಸ್ವಲ್ಪ ದಿವಸಗಳಲ್ಲಿ ಅಜಗಣ್ಣನ ಅವಸ್ಥೆಯು ಈ ತೆರನಾಯಿತು. 


ಅಜ ಗಣ್ಣನು ವಚನಕಾರನಿದ್ದಾನೆ. ಅನನು ಶಿವಾನುಭವದ ಉಚ್ಚ 
ತತ್ವಗಳನ್ನು ಸ್ವಲ್ಪ ಶಬ್ದಗಳಲ್ಲಿ ಹೇಳುವನು. ಚನ್ನಬಸವೇಶ್ವರನು ಒಂತೆ 
ಜಿ ಹೇಳಿರುವಣೇನೆಂದಕೆ- “ಅದ್ಯರ ಅರುವತ್ತು. ವಚನಕ್ಕೆ ದಣ್ಣಾಯ 
ಕರ ಇಪ್ಪತ್ತು ವಚನ. ದಣ್ಣಾಯಕರ ಇಕ್ರತ್ತು ವಚನಕ್ಕೆ ಪ್ರಭುದೇನರ 
ಹೆತ್ತು: ಸ ಪ್ರ ಭುಡೇವರ ಹತ್ತು ನಚನಕ್ಕೆ ಅಜಗಣ್ಣನ ಐನು ವಚನ. 
ಅಜಗಣ್ಣನ ಚಾ ನಚನಕ್ಕೆ ಕೂಡಲಚನ ೈಸಂಗಯ್ಯನ್ಲಿ ಮಹಾದೇವಿಯಕ್ಕ 
ಗಳ ಒಂದು ವಚನ ಎಂದು ಹೇಳಿದಾ ನೆ. ಇದರಿಂದ ಅಜಗಣ್ಣನು ಉಚ್ಚ 
ತರದ ಶಿವಜ್ಞಾ ನಿಯಾಗಿದ್ದನೆಂದು ತಿಳಿಯುತ್ತಡೆ ಆದರೆ ನಮಗೆ ಪ 
ಯಾವೆ ನಚನವೂ ಸ್ವತಂತ್ರ ವಾಗಿ ದೊರೆತಿಲ್ಲ. ಇದರಿಂದ ಅಜಗಣ್ಣ ಎಂಬು 
ದನ್ನೇ ತನ್ನ ಮುದ್ರಿಕೆ ಯಾಗಿ ಇಟ್ಟು ಕೋಡಿರಟೇಕೆಂದು ಕೋರುತ್ತದೆ. 


ಅಜಗಣ್ಣನು ಲಿಂಗ ಪೂಜೆಯಲ್ಲಿ ಮಗ್ನನಾಗಿ ಲಿಂಗವೇ ತಾನಾಗಿ ಆಚರಿ 
ಸುವವನಾಗಿದ್ದ ನು ಮುಕ್ತಾಯಕೃನು ಅಜಗಣ್ಣ ನೇ ತನ್ನ ಗುರುವೆಂದು ತಿಳದು 
ವತಿಕಸುತ್ತಿ ದೃಳು, ಅಜಗಣ್ಣನ ಕಥೆಯಲ್ಲಿ ಹೇಳಿದಂತೆ ಅಜಗಣ್ಣನು ಮರಣ 
ಹೋದಲು 'ಿವಳ; ಅತ್ಯ, ಂತ ದುಃಖವನ್ನು ತಾಳಿ ಶೋಕ ಮಾಡಹೆತ್ತಿ 
ದಳು. ಈ ಕಾಲದಲ್ಲಿ ಆನು ಪ್ರಭುವು ಬನವಾಸಿ ನಾಡಿನಿಂದ ಸಂಚರಿಸುತ್ತ 
ಮಸಳಿ ಗ್ರಾಮಕ್ಕೆ ಬಂದನು. ಅವನು ಅವಳನ್ನು ಕಂಡು ಅನಳಿಗೆ ಲೌಕಿಕ 


೧೫೪ 


ರಂತೆ ನೀನು ಶೊಕಿಸಬೇಡ್ರ, ಅಜಗಣ್ಣನು ಶರೀರ ಸಂಬಂಧಿಯಾಗಿ ಆಚರಿ 
ಸಿಲ್ಲ. ಇಂಥವರ ಸಲುವಾಗಿ ಭಕ್ತರು ದುಃಖ ಪಡಬಾರದು ಎಂದು ಸಂತ್ಸೆ 
ಸಿದನು. ಆ ಮೇಲೆ ಮುಕ್ತಾಯಕ್ಕನು ತನ್ನ ದು8ಖನನ್ನು ಮರೆತು ಅಜಗಣ್ಣ 
ನೆಂಬ ತನ್ನ ಪ್ರಾಣಲಿಂಗದಲ್ಲಿ ಐಕ್ಯವನ್ನು ಹೊಂದಿ ಲಿಂಗಾಂಗ ಸಾಮರಸ್ಯ 
ವನ್ನು ಹೊಂದಿದಳು. ಅನಳು ಅನ್ನುವಡೇನಂದರೆ; -- ಅಳಿಯೊಳಗಡಗಿದ 
ಸರಿಮಳದಂತೆ ಪತಂಗಜಬೊಳಡಗಿದ ಅನಲನಂತೆ, ಶಸಿಯೊಳಡಗಿದ ಷೋಡಶ 
ಕಳೆಯಂಕೆ, ಉಲುಹಡಗಿದ ವಾಯುವಿನ ಪರಿಯಂತೆ, ಸಿಡಿಬೆೊಳಡಗಿದ 
ಗಾತ್ರದ ಶೇಜದಂತೆ, ಇರಬೇಕಯ್ಯ ಯೋಗ ಎನ್ನ ಅಜಗಣ್ಣ ತಂದೆ ಎಂದು 
ಮುಕ್ತಾಯಕ್ಕನು ತನ್ನ ಅಣ್ಣ ನ 11 ಸಾಮರಸ್ಯ ವನ್ನು ವರ್ಣಿ ಸಿದ್ಧಾ ಳ್ಳ, 


ಅಜಗಣ್ಣ ಮುಕ್ತಾಯಕ್ಕ ಇವರು ಮಸಳೀ ಕಲ್ಲು ಎಂಬ ಗ್ರಾಮ 
ದಲ್ಲಿ ವಾಸಿಸುತ್ತಿದ್ದರು. ಈ ಹೆಸರಿನ ಗ್ರಾಮವು ಲಕ್ಕುಂಡಿಯ ಸಮೀಪದಲ್ಲಿ 
ಎಲ್ಲಿಯೂ ಇರುವದಿಲ್ಲ. ಅದರೆ ಮಸಳಿ ಎಂಬ ಗ್ರಾಮವು ವಿಜಾಪುರದಿಂದ ಈ 
ಶಾನ್ಯಕ್ಕೆ ೪೦ಮೈಲುಗಳ ಫೆ ಹೇಲೆ ಇಂಡಿ ತಾಲೂಕಿನಲ್ಲಿ ಇದೆ. ಅನ್ನಿ ನ 
ಪುರಾತನ ಅವಶೇಷಗಳೂಣಇವೆ. ಗದಿಗೆಗೆ ಸಮೀಸನಿರುವ ಲಕ್ಕಂಡಿಯು ಮಸ 
ಯಿಂದ ಬಹು ದೂರನಿಜಿ. ಅದು ೧೫೦ ಮೈಲುಗಳಾಗಬಹುದು. ತಾಳಿೀ 
ಕೋಟಿಯ ಸಮೀಪಕ್ಕೆ ಬೇಕೊಂದು ಲಕ್ಕುಂಡಿಯು ಇದ್ದು ಅದು ಮಸಳಿ 
ಯಿಂದ ೪೫ ಮೈಲು ಮಾತ್ರ ದೂರವಿದೆ. ಈ ಗ್ರಾಮವು ಅಜಗಣ್ಣನ ಮೂಲ 


ಗ್ರಾಮವೋ ಹೇಗೋ ಎಂಬುದು ವಿಚಾರ ಮಾಡತಕ್ಕ ನಿಸ ಸವು. 


ಈ ಮಸಳೀ ಗ್ರಾಮದನ್ಲಿಯ ರೆಬ್ಬವೈಯ ಅಥವಾ ಕಿಮ್ಮನ್ವೈಯ ಚರಿತ್ರೆ 
ಯನ್ನು ಹಿಂದಿ ಕೊಟ್ಟಿದ್ದೇವೆ. ಅವಳು ರಾಟಿಯಿಂದ ನೂಲು ತೆಗೆಯುವ 
ಕಾಯಕ ಮಾಡುಕ್ತಿದ್ದಳು. 


ಮುಕ್ತಾಯಿಯ ಹೆಸರು ಗಣ ಸಹೆಸ್ರದಲ್ಲಿ ಬಂದಿರುತ್ತದೆ. ಇವಳ 
ವಿಷಯವಾಗಿ ದೇವಿಯರ ಶ್ರಿವಿದಿಯಲ್ಲಿ ಹೇಳಿರುವದೇನಂದರೆ॥-- 


ಭಕ್ತಿ ಸಾಗರ ಮೇಲ್ವಿ । ಕಕ್ತಿಯಾ ನೆಲೆನನೆಯು ಮುಕ್ತಿಯಾ ಕೊಳ 
ಇವನಂದದೊಳು ತಾಳ್ವ ಮುಕ್ತಾಯಕೃನೆ ಶರಣಾಗು 


೧೫೫ 


೩4೭ ಹಡಪದ ಲಿಂಗಮ್ಮ 


ಹೆಡಸದಪ್ಪಣ್ಣನ ಹೆಂಡತಿಯು ಲಿಂಗಮ್ಮನು. ಆಕೆಯ ಗುರುವು ಚನ್ನ 
ಮಲ್ಲೇಶ್ವರನು. ಆದ್ದ ರಿಂದ ಸಕಿಸತಿಗಳ ಗುರುವು ಒಬ್ಬನೇ ಇದ್ದ ಂತಾಯಿತು. 
ಈತನನ್ನು ಕುರಿತು ಲಿಂಗಮ್ಮನು ಅನೇಕ ಸಲ ತನ್ನ ವಚನಗಳಲ್ಲಿ ಉಲ್ಲೇಖ 
ಸಿದ್ಧಾಳೆ. ಅವಳ ವಚನಗಳ ಮುದ್ರಿಕೆಯು "ಅಪ್ಪೆಣ್ಣಪ್ರಿಯ ಚನ್ನಬಸ 
ವೇಶ್ವರಾ' ಎಂದಿದೆ. ಅದಳು ತನ್ನೆ ಗಂಡನಾದ ಹಡಸದಪ್ಪಣ್ಣನು ತನಗೆ 


ಸಿಂಹಾಸನ ಅಂದರೆ ಅಧಾರನಾಗಿದ್ದಾನೆ. ಗುರುಪಾದ ಚನ್ನಮಲ್ಲೇಶನು 
ಮನಸ್ಸಲಕ್ಕೆ ಪ್ರಾಣವಾಗಿದ್ದಾನೆ. ಮತ್ತು ತಾನು ಚನ್ನಬಸವನ ಕರುಣದ 
ಶಿಶು ಎಂದು ಹೇಳಿ ಕೊಂಡಿದ್ದಾಳೆ. ಬಸವಾಡಿ ಪ್ರಮಥರ ಕಾಲದಲ್ಲಿ ಪುರು 
ಷನು ತಾನಷ್ಟೇ ಜ್ಞಾ ನಿಯಾಗಿಂದೆ ತನ್ನ ಸತಿಯರೂ ಕೂಡ ಜ್ಞಾ ಇಗಳಾಗಿ 
ರಲು ಅವರು ಉತ್ತೇಜನ ಕೊಡುತ್ತಿದ್ದುದು ಕಂಡು ಬರುತ್ತದೆ. ಆದ್ದರಿಂದ 
ಶಿವಶರಣರು ಹೇಗೆ ವಚನಕಾರರಾಗಿರುವರೋ ಹಾಗೆಯೇ ಅವರ ಪತ್ನಿಗಳೂ 
ವಚನಕಾರರಾಗಿರುವುದನ್ನು ನಾವು ನೋಡುತ್ತೇವೆ. ಆದಕೆ ಈ ವಚನಕಾರ್ತಿ 
ಯರಲ್ಲಿ ಹಡಸದ ಲಿಂಗಮ್ಮನು ಅತ್ಯುಚ್ಛ ಸ್ಥಾನವನ್ನು ಸಡೆದನಳಿದ್ದಾಳಿ. 
ಅವಳ ವಚನಗಳು ಬಹು ಮಿಗಿಲಾದವುಗಳು. ಅವು ಐಹಿಕವಾದುದರ ಅಜಿ 
ಗಿರುವ ಸ್ಥಿತಿಯನ್ನು ವಿನರಿಸುತ್ತವೆ. ಅವುಗಳಲ್ಲಿ ಭಾವಲಿಂಗ ಅಥವಾ ಫಿರ 
'ವಯ ಅಥವಾ ಬೆಳಗು ಇವುಗಳ ವಿವೇಚನೆ ಮತ್ತು ಆ ಸ್ಥಿಕಿ ಯುಂಟಾಗಲು 
ಮನುಷ್ಯನು ಹೇಗೆ ವರ್ತಿಸಬೇಕು ಎಂಬುದರ ವಿಚಾರಗಳನ್ನು ಆಕೆಯು 
ತನ್ನ ವಚನಗಳಲ್ಲಿ ಬಹು ಸ್ಫುಟವಾಗಿ ವಿವರಿಸುತ್ತಾಳೆ. ಲಿಂಗಮ್ಮನು ತನ್ನ 
ಜೀವಿತದ ಕಾಲವನ್ನು ಹೇಗೆ ಕಳೆದಳು ಮತ್ತು ಅವಳು ಯಾನ ಯಾವ 
ಕಾರ್ಯಗಳನ್ನು ಮಾಡಿದಳು. ಎಂಬುದು ನಮಗೆ ಗೊತ್ತಾಗಿರುವುದಿಲ್ಲ. 
ಆಕೆಯ ವಚನಗಳನ್ನು ನಾನು ಸ್ವತಂತ್ರ ಪುಕ್ತಕ ರೂಸವಾಗಿ ಶಿವಾನುಭವ 
ಗ್ರಂಥಮಾಲೆಯಲ್ಲಿ ಪ್ರಸಿದ್ಧಿಸಿದ್ದೇವೆ. 


೧೫೬ 


೩ರ. ಲಕ್ಷ್ಮಮ್ಮ 


ಲಕ್ಷ್ಮಮ್ಮನು ಕೊಂಡೇಮಂಚಣ್ಣನ ಪತ್ನಿಯು. ಆಕೆಯು ವಚನ 
ಕಾರಳೂ ಇದ್ದಾಳೆ. ವಚನಗಳನ್ನು ರಚಿಸುನವರು ಶಿವಶರಣರ ಸಲುವಾಗಿ 
ಭಕ್ತಿಯುಳ್ಳವರಿರುವರೆಂದು ತಿಳಿದಲ್ಲಿ ಯಾವ ತಪ್ಪು ಇರಲಾರದು. ಇವರು 
ಶರಣರ ಸಲುವಾಗಿ ಮತ್ತು ಅವರು ಪಾಲಿಸುತ್ತ ಬಂದ ತತ್ವಗಳೆ ಸಲು 
ವಾಗಿ ಭಕ್ತಿಯನ್ನು ತಾಳಿ ಅವುಗಳಂತೆ ವರ್ತಿಸುವವರು ಆಗಿರುತ್ತಾರೆ. 
ಲಕ್ಷ್ಮನ್ಮುನ ಒಂದೇ ಒಂದು ವಚನವು ನಮಗೆ ದೊರಿತಿರುತ್ತದೆ. ಅದು 
ಯಾವದೆಂದರೆ-. 


“ ಆಯಸ್ಯ ಕೀರಲು ಮರಣ. ವ್ರತ ತಪ್ಪಲು ಶರೀರ ಕಡೆ. ಮೇಲು 
ವ್ರತನೆಂಬ; ತೂತರ ಮೆಚ್ಚ ನಮ್ಮ ಅಗಜೇಶ್ವರ ಲಿಂಗವು. 


ತಪ್ಪು ಮಾಡಿದರೆ ಪ್ರಾಯಶ್ಚಿತ್ತವಿಲ್ಲನೆಂಬ ಭಾನವು ಇದರಲ್ಲಿದೆ. 


ಶಿವಶರಣರಲ್ಲಿ ಅನೇಕರು ಗುಪ್ತ ಭಕ್ತಿಯುಳ್ಳ ವರಾಗಿದ್ದರೆಂದು ಕಂಡು 
ಬರುತ್ತದೆ. ಇಂಥವರಲ್ಲಿ ಕೊಂಡೇ ಮಂಚಣ್ಣ ಮತ್ತು ಅವನ ಹೆಂಡತಿ 
ಲಕ್ಷ್ಮನ್ಮು ಇವರು ಬರುತ್ತಾರೆ. ಇವರು ಅನೇಕ ವಚನಗಳನ್ನು ರಚಿಸಿ 
ರಬಹುದು. ಅದಕೆ ಅವು ನನುಗೆ ಈಗ ಉಸಲಬ್ಧವಿಲ್ಲ. ಲಕ್ಷ್ಮಮ್ಮನೂ 
ಅವಳ ಗಂಡನಾದ ಕೊಂಡೇ ಮಂಚಣ್ಣನೂ ಬಸನ ಚನ್ನಬಸವನರಿಗೋಸ್ಕರ 
ವಿರೋಧಿಗಳೆಂದು ಶರಣರ ವಾಜ್ಮಸುದಲ್ಲಿ ಕುಡು ಬರುತ್ತದೆ. ಆದರೆ 
ನಿಜವಾಗಿ ಅವರು ಶರಣರಿಗೆ ನಿರೋಧಿಗಳಾಗಿರಡೆ ಅವರಿಗೆ ಗುಪ್ತವಾಗಿ 


ಸಹಾಯ ಮಾಡುತ್ತಿದ್ದರೆಂದು ಕಂಡು ಬರುತ್ತದೆ. 


೧೫೭ 


ರ್ಕಿ, ನಾಗಲಾಂಬಿಕೆ. 


ನಾಗಲಾಂಬಿಕೆಯು ಬಸವೇಶ್ವರನ ಅಕ್ಕನು ಮತ್ತು ಚನ್ನಬಸನೇಶ್ವರನ 
ತಾಯಿಯು. ಅವಳು ಯಾವಾಗಲೂ ಬಸವೇಶ್ವರನ ಸಂಗಡ ಇದ್ದು ಅನನ ಸುಖ 
ದುಃಖಗಳಲ್ಲಿ ಪಾಲುಗಾರಳಾಗಿದ್ದಾಳೆ. ಬಸವನಿಗೆ ಕಠಿಣ ಪ್ರಸಂಗವು ಬರಲು 
ನಾಗಲಾಂಬಿಕೆಯು ಅವನ ಕೂಡ ಕಷ್ಟ ಸಹಿಸಿದ್ದಾಳೆ. ಕಲ್ಯಾಣದಲ್ಲಿ ಕವಾನುಭ 
ವದ ಮಂಟಿಸದ ಕಾರ್ಯಗಳಲ್ಲಿ ಅಂಗವಹಿಸಿ ಕಾರ್ಯಮಾಡಿದ್ದಾಳೆ. ಅವಳು 
ಸಹ ವಚನಗಳನ್ನು ರೆಚಿಸಿದ್ದಾ ಳೆ. ಬಸನೇಶ್ವರನನ್ನು ಅವನ ಬಂಧುಗಳು ಬಾಗೆ 
ವಾಡಿಯಿಂದ ಹೊರಗೆಹಾಕಲು ಅವನ ಕೂಡ ನಾಗಲಾಂಬಿಕೆಯೂ, ಸ್ವಗ್ರಾಮ 
ದಿಂದ ಹೊರಬಿದ್ದ ಳು. ಮುಂದೆ ಅನನೊಡರೆ ಕೂಡಲಸಂಗಮ ಕ್ಞೇತ್ರಕ್ಸೈ 
ಹೋಗಿ ಅಲ್ಲಿ ವಾಸ ಮಾಡಿದಳು. ಅವಳು ಕಲ್ಯಾಣದಲ್ಲಿ ನಡೆದ ಎಲ್ಲ 
ಕಾರ್ಯಗಳಲ್ಲಿ ಬಸವೇಶ್ವರನೊಡನೆ ಸಹೆಕರಿಸಿ ಅವನಿಗೆ ಯಾವಾಗಲೂ 
ಸಹಾಯ ಮಾಡುತ್ತ ಬಂದಿದ್ದಾಳೆ. ಮುಜೆ ಶಿನಶರಣರಿಗೆ ಅರಣ್ಯಕ್ಕೆ 
ಹೋಗುವ ಪ್ರಸಂಗ ಬರಲು ಅವಳು ತನ್ನ ಮಗ ಚನ್ನಬಸನನೊಡನೆ ಅಲ್ಲಿಗೆ 
ಹೊರಟಳು. ಇಷ್ಟೆ (ಅಲ್ಲ, ಶಿವಶರಣರನ್ನು ಯುದ್ದ ಕಾರ್ಯಗಳಿಗೆ ಪ್ರೋತ್ಸಾ 
ಹಿಸಿದ್ದಾಳೆ. ಅನೇಕ ರಣರಂಗಗಳನ್ನು ಕಂಡಿದ್ದಾಳೆ. ಕಡೆಗೆ ಉಳಿವಿಗೆ 
ಹೋಗಿ ಮಹಾಮನೆಯ ಘೋರಕಾಳಗದಲ್ಲಿದ್ದು ಶಿವಶರಣರು ಉಯ್ಯಾಲೆ 
ಯಲ್ಲಿ ಕುಳಿತು ಶಿನಲೋಕಕ್ಕೆ ಹೋದದ್ದನ್ನು ನೋಡಿದ್ದಾಳೆ. ಮುಂದೆ 
ಅವಳು ಭದ್ರಾಕೀರ ಪ್ರದೇಶಕ್ಕೆ ಹೋಗಿ ಅಲ್ಲಿಯೇ ದೇಹನಿಟ್ಟಿದ್ದಾಳೆ. 
ಹೀಗೆ ನಾಗಲಾಂಬಿಕೆಯ ಚಂತ್ರೆಯು ಬಹೆ ಅದ್ಭುತವಾದದ್ದು. ಶಿವಶರ 
ಣರಲ್ಲಿ ಅವಳ ಸ್ಥಾನವು ಬಹಳ ಮಹತ್ವದ್ದಾಗಿರುತ್ತದೆ. 


ನಾಗಲಾಂಬಿಕೆಯ ಜನನ. 
ನಾಗಲಾಂಬಿಕೆಯು ಒಂದು ಸನಾತನ ಶೈವ ಬ್ರಾಹ್ಮಣ ಮನೆತನಕ್ಕೆ 
ಹೊಂದಿದನಳು ಇಬ್ಬಾಳೆ. ಬಸವೇಶ್ವರನ ಕಾಲದಲ್ಲಿ ಬಾಗೇವಾಡಿಯು 
ಬ್ರಾಹ್ಮಣರ ಒಂದು ಮಹತ್ವದ ಅಗ್ರಹಾರ ಸ್ಥಾನನೆನಿಸಿಕೊಂಡಿತ್ತು. 
ಬಸವೇಶ್ವರನ ಮನೆಕನದವರು ಈ ಅಗ್ರಹಾರಕ್ಕೆ ಮುಖ್ಯೂಧಿಸತಿಗಳು. 


೧೫೮ 


ನಾಗಲಾಂಬಿಕೆಯ ಲಗ್ನ. 


ನಾಗಲಾಂಬಿಕೆಯ ಮಗನಾದ ಚನ್ನಬಸವನು ೧೧೬೮ ರಲ್ಲಿ ಉಳಿನಿ 
ಗ್ರಾಮೆದಲ್ಲಿ ಸಮಾಧಿಸ್ಥದಾದನು. ಆಗ ಅನನ ವಯಸ್ಸು ಕೇವಲ ೨೪ ವರ್ಷ 
ವಿತ್ತೆಂದು ವೀರಶೈವ ಗ್ರಂಥಗಳೆಲ್ಲವೂ ಹೇಳುತ್ತವೆ. ಆದ್ದರಿಂದ ಅವನ್ನ 
೧೧೪೪ ರಲ್ಲಿ ಜನಿಸಿರಬೇಕು. ಬಸವೇಕ್ವರನು ಅವನಕಿಂತಲೂ ೧೨ ವರ್ಷ 
ಹಿರಿಯನು- ಆದ್ದ ರಿಂದ ಬಸವೇಶ್ವರನು ಜನ್ಮ ತಾಳಿದ ವರ್ಷ ೧೧೩೨ 
ಆಗುತ್ತದೆ. ಚನ್ನಬಸವನು ೧೧೪೪ ರಲ್ಲಿ ಜನಿಸಿದ್ದರಿಂದ ಆವನ ತಾಯಿ 
ಯಾಡ ನಾಗಲಾಂಬಿಕೆಯ ೧೧೪೨ ಅಥವಾ ೧೧೪೩ ರಲ್ಲಿ ಗರ್ಭಿಣಿಯಾಗಿ 
ರಬೇಕು. ಅಗ ಅನಳ ವಯಸ್ಸು ತೀರ ಕಡಿಮೆ ಎಂದರೆ ೧೩ ೧೪ ವರ್ಷ 
ವಾದರೂ ಆಗಿರಬಹುದು. ಆದ್ದರಿಂದ ೧೧೪೨ರ ಪೂರ್ವದಲ್ಲಿ ಅವಳ 
ಲಗ್ನವಾಗಿ, ಬ್ರಾಹ್ಮಣ ಪದ್ಧತಿಯ ಪ್ರಕಾರ ಅವಳು ತನ್ನ ಗಂಡನ ಮನೆಗೆ 
ಹೋಗಿರಬೇಕು ಮತ್ತು ಅಲ್ಲಿ ಚನ್ನಬಸವೇಶ್ವರನನ್ನು ಹೆಕ್ತಿರಬೇಕು. 

ಅನನು ಹ.ಟ್ಟಿದಾಗ ಅಂದರೆ ೧೧೪೨-೧೧೪೩ನೇ ಇಸ್ವಿಯಲ್ಲಿ ಬಸ 
ವೇಶ್ವರನು ಕಲ್ಯಾಣದ್ಲಿದ್ದಿಲ್ಲ. ಆಗ ಬಿಜ್ಜಳನು ಇನ್ನೂ ಚಕ್ರಾಧಿ ಸತ್ಯ 


ವಿ 
ವನ್ನು ಕೊಂದಿದ್ದಿಲ್ಲ. ಈ ಕಾಲಕ್ಕೆ ಅನನು ಮಂಗಳವಾಡದಲ್ಲಿ ಒಬ 


ಚಿಕ್ಕ ಮಾಂಡಲಿಕನಾಗಿದ್ದನು. ಮುಂದೆ. ಅವನು ಬನವಾಸಿ ನಾಡಿನಲ್ಲಿ 
ಮಾಂಡಲಿಕನಂತೆ ಚಾಲುಕ್ಯ ರಾಜನಿಂದ ನೇಮಿಸಲ್ಪಟ್ಟನು. ಈ ಕಾಲ 
ದಲ್ಲಿ ಬಸವೇಶ್ವರನು ಬಾಗೇವಾಡಿ ಯಲ್ಲಾ ಗಲಿ ಅಥವಾ ಆಗ ಮನೆಯಿಂದ 
ಹೊರಗೆ ಹಾಕಲ್ಪಟ್ಟಿದ್ದರೆ ಸಂಗಮ ಕ್ಲೇತ್ರದಲ್ಲಾ ಗಲಿ ವಾಸ ಮಾಡುತ್ತಿರ 
ಬೇಕು. ಇದೇ ಕಾಲದಲ್ಲಿ ನಾಗಲಾಂಬಿಕೆಗೆ ಚನ್ನ ಬಸವನು ಜನ್ಮ ತಾಳಿರ 
ಬೇಕು. ಆದ್ದರಿಂದ ನಾಗಲಾಂಬಿಕೆಯು ತನ್ನ ತಂದೆಯ ಮನೆಯ ]ದ್ಹಾಗಲೇ 
ಅವಳ ಲಗ್ನವಾಗಿ ಹೆಡೆನಿಂಲಿಕ್ಕೆ ಬೇಕು. ಒಂಡು ಸನಾತನ ಮತದ 
ಕರ್ಮಠ ಬ್ರಾಹ್ಮಣರ ಮನೆತನದಲ್ಲಿ ೧೨ ವರ್ಷದ ಒಳಗೆಯೇ ಕನ್ನಿಕೆಯ 
ಲಗ್ನ ಮಾಡುವ ಪರಿಪಾತವಿದೆ. ಆದ್ದರಿಂದ ಅಕೆಯ ತಂದೆ ತಾಯಿಗಳು 
೧೧೪೨ರ ಪೂರ್ನದಲ್ಲಿಯೇ ಒಬ್ಬ ಅನುರೂಸ ವರನನ್ನು ಹೆ:ಡಿಕಿ ಅವನಿಗೆ 
ಆವರು ಕೊಟ್ಟು ಲಗ್ನ ಮಾಡಿರಬೇಕು. ಈ ಸಂಗತಿಗಳು ಸಂಭವನೀಯವಿವೆ. 

ಸಿಂಗಿರಾಜ ಪುರಾಣ ಕರ್ತನು ನಾಗಲಾಂಬಿಕೆಯ ಗಂಡನ ಹೆಸರು 
ಶಿನಸ್ವಾಮಿ ಎಂದು ಹೇಳಿದ್ದಾನೆ. ಆದ್ದರಿಂದ ಈತನೇ ನಾಗಲಾಂಬಿಕೆಯ 
ಗಂಡನಾಗಿರಬೇಕೆಂನು ಸದ್ಯಕ್ಕೆ ನಾವು ಕಿಳಿಯಲು ಪ್ರತ್ಯವಾಯನಿರುವದಿಲ್ಲ. 


೧೫೯ 


ಚನ್ನಬಸನನ ಜನನ 


ಅದಕೆ ಈಗಿನ ನೀರಶ್ಛೈನ ಪುರಾಣಗಳು ನಾಗಲಾಂಬಿಕೆಯು ಯಾವಾ 
ಗಲೂ ಕನ್ನಿಕೆಯಾಗಿದ್ದ ಳೆಂತಲೂ ಅವಳು ಕಕ್ಕಯ್ಯನ ಪ್ರಸಾದದಿಂದ ಗರ್ಭಿಣಿ 
ಯಾದಳೆಂತಲೂ ಹೇಳುತ್ತಿವೆ. ಆದರೆ ಇದು ಸಂಭವನೀಯವಾಗಿ ತೋರುವ 
ದಲ್ಲ. ಮಹಾ ಪುರುಷರ ಜನ್ಮ ಕಾಲದಲ್ಲಿ ಅಲೌಕಿಕ ಫಟನೆಯುಂಬಾಗಿ 
ದೆಂದು ಹೇಳುವ ಸಾಂಪ್ರದಾಯನು ನಮ್ಮ ದೇಶದಲ್ಲುಂಟು. ಅದೀ ರೀತಿ 
ಚನ್ನ ಬಸವೇಶ್ವರನ ಬಗ್ಗೆಯೂ ಆಗಿದೆಂದು ನಮಗೆ ತೋರುತ್ತದೆ. 

ಚನ್ನ ಬಸವನು ಹುಟ್ಟಿದ ಕಾೋದಲ್ಲಿ ಅಂದರೆ ೧೧೪೪ರಲ್ಲಿ ಬಸವನು 
ಕಲ್ಯಾಣದಲ್ಲಿರಲಿಲ್ಲ. ಆಗ ಬಸವನು ೧೨ ವರ್ಷದ ಬಾಲಕನಾಗಿದ್ದನು. ಇಂಥ 
ಎಳೆ ವಯಸ್ಸಿನಲ್ಲಿ ಅನನು ಒಂದು ಮಹತ್ವದ ರಾಷ್ಟ್ರದ ಪ್ರಧಾನಿಯಾಗಿ 
ರುವದು ಸಂಭವನೀಯವಲ್ಲ. ಆಗ ಅನನು ಬಹುಶಃ ಬಾಗೇವಾಡಿ ಅಥವಾ 
ಸಂಗಮದಲ್ಲಿರಬೇಕು. ಅವನು ಕಲ್ಯಾಣದಲ್ಲಿ ಉಚ್ಚ ಸ್ಥಾನದಲ್ಲಿರುವ ಸಂಭ 
ವವು ಇರುವದಿಲ್ಲ. ಆದ್ದರಿಂದ ಪುರಾಣಗಳು ಹೇಳುವಂತೆ ಚನ್ನಬವನು 
ಕಲ್ಯಾಣದಲ್ಲಿ ಜನಿಸಿರುವದಿಲ್ಲೆಂದು ನಾವು ಊಹಿಸುಕ್ತೇವೆ. 

ಕಕ್ಕಯ್ಯನು ಮಾಳವಾ ದೇಶದವನಾಗಿದ್ದು ಅವನು ಬಸ ವೇಶ್ವರನ 
ಖ್ಯಾತಿಯನ್ನು ಕೇಳ ಕಲ್ಯಾಣಕ್ಕೆ ಬರುವವನಾದನು. ಚನ್ನ ಬಸವೇಶ್ವ 
ರನು ಹುಟ್ಟಿದ ಕಾಲದಲ್ಲಿ ಬಸವೇಶ್ವರನು ಕಲ್ಯಾಣದಲ್ಲಿ ಮಂತ್ರಿ ಯಾಗಿಯೇ 
ಇದ್ದಿಲ್ಲ. ಆದ್ದರಿಂದ ಕಕ್ಕಯ್ಯನು ಈ ಕಾಲಕ್ಕೆ ಕಲ್ಯಾಣಕ್ಕೆ ಬರುವ 
ಸಂಭವವೇ ಇಲ್ಲ. ಆದ್ದರಿಂದ ಅನನ ಪ್ರಸಾದದಿಂದ ನಾಗಲಾಂಬಿಕೆಯ 
ಗರ್ಭಿಣಿಯಾದಳೆಂಬುದು ಕೇವಲ ಕಾಲ್ಬನಿಕ ಕಥೆ ಎಂದು ನಮಗೆ ತೋರು 
ತ್ತದೆ, ಬಿಜ್ಜಳನು ಈ ಕಾಲದಲ್ಲಿ ಇದ್ದ ಸ್ಥಳ, ನಾಗಲಾಂಬಿಕೆಯ ವಯಸ್ಸು 
ಮುಂತಾದವುಗಳನ್ನು ನಾವು ಲಕ್ಷಿಸಿದಲ್ಲಿ ಚನ್ನ ಬಸವನು ಈ ಕಾಲದಲ್ಲಿ 
ಕಲ್ಯಾಣದಲ್ಲಿ ಜನಿಸಿದನೆಂದು ಹೇಳುವದು ನಿಜನೆಂದು ತೋರುವದಿಲ್ಲ. 


ಶಿನಸ್ವಾನಿಯೆ ಗ್ರಾಮ. 


ನಾಗಲಾಂಬಿಕೆಯ ಗಂಡನಾದ ಶಿವ ಸ್ವಾಮಿಯ ಗ್ರಾಮವು ಯಾವದು 
ಮತ್ತು ಅವನ ಪೂರ್ವ ಬೃತ್ತಾಂತಗಳಾವವು ಎಂಬುದು ನಮಗೆ ಗೊತ್ತಾ ಗು 
ವದಿಲ್ಲ. ಇವು ಯಾವ ನೀಂಪ್ಸಿವ ಗ್ರಂಥಗಳಲ್ಲಿಯೂ ಹೇಳಲ್ಪಟ್ಟಿಲ್ಲ. 


೧೬೦ 


ಹಾಗೆಯೇ ನಾಗಲಾಂಬಿಕೆಯು ತನ್ನ ಚಿಕ್ಕ ವಯಸ್ಸಿನಲ್ಲಿ ಹೇಗೆ ಕಾಲ ಕಳೆ 
ದಳೆಂಬುದೂ ನನುಗೆ ಗೊತ್ತಾಗುವದಿಲ್ಲ. ಆದರೂ ಅವಳ ವಿಷಯವಾಗಿ 
ಬಾಗೇವಾಡಿಯ ಸುತ್ತಲು ಕೆಲವು ಕುರುಹುಗಳು ಮತ್ತು ಸನ್ನಿವೇಶಗ 
ಳಿದ್ದು ಅವುಗಳ ಮೇಲಿಂದ ಈ ನಿಸಯವಾಗಿ ನಾವು ಕೆಲವು ಊಹೆಗ 
ಳನ್ನು ಮಾಡಲು ಆಕ್ಪದವಿರುತ್ತದೆ. 


ಬಾಗೇವಾಡಿಯಿಂದ ೪-೫ ಮೈಲುಗಳ ಮೇಲೆ ಇಂಗುಳೇಶ್ವರವೆಂಬ 
ಗ್ರಾಮವಿದೆ. ಅಲ್ಲಿ ನಾಗಲಾಂಬಿಕೆಯ ಗುಹೆ ಇದ್ದು, ಅದರಲ್ಲಿ ಒಂದು 
ಹೆಣ್ಣು ಮೂರ್ತಿಯು ಇದೆ. ಅದು ನಾಗಲಾಂಬಿಕೆಯ ವಿಗ್ರಹೆನೆಂದು 
ಆ ಗ್ರಾಮದಲ್ಲಿ ಮತ್ತು ಸುತ್ತಲಿನ ಸ್ಥಳಗಳಲ್ಲಿ ನಂಬುಗೆ ಇದೆ. ಈ ಗುಹೆಯ 
ಸಮೀಪದಲ್ಲಿ ರೇವಣಸಿದ್ದೆ (ಶ್ವರನ ಗುಹೆ ಎಂಬ ಹೆಸರಿನ ಗುಹೆಯೂ ಉಂಟು. 
ಅದರಲ್ಲಿ ಒಂದು ಲಿಂಗಧಾರಣನಿದ್ದ ವಿಗ್ರಹವಿದ್ದು ಇದು ರೇವಣಸಿದ್ದನ 
ದೆಂದು ಈ ಭಾಗದ ಜನರು ಹೇಳುತ್ತಾರೆ 


ಸಾಮಾನ್ಯವಾಗಿ ಬಹುಜನ ಸಮಾಜವು ಪುರಾತನ ಸ ಸ್ರಸಿದ್ಧ ಧಾರ್ಮೀಕ 
ವ್ಯಕ್ತಿಗಳಿದ್ದ ಸಾನಗಳನ್ನು ಮರೆಯುವದಿಲ್ಲ. ಈ ಸ್ಥಳಗಳು ಮರೆತು 
ಹೋಗಬಾರದೆಂದು ಜನರು ಅಲ್ಲಿ ದೇವಾಲಯ ಮೊದಲಾದ ಕಟ್ಟಿ ಡಗ 
ಳನ್ನು ಕಟ್ಟಿಸುವದುಂಟು. ಆದ್ದ ಕಂಡ ಮೇಲೆ ಹೇಳಿದ ಗುಹೆಗಳಲ್ಲಿ ಗ 
ಲಾಂಬಿಕೆಯ ಮತ್ತು ರೇವಣ ಇಸಿತ್ಲೇಕ್ವ ರನ ಮೂರ್ತಿಗಳಿರುವದರಿಂದ ಇವರು 
ಅಲ್ಲಿ ತನಸ್ಸನ್ನಾ ಚಂಸಿದರೆಂಬ ಅನುಮಾನವು ಉಂಟಾಗುತ್ತದೆ. ಇದು ಈ 
ಕಾಲದಲ್ಲಿ ಅಸಂಭಾವ್ಯ ವಲ್ಲ. 


ಮೇಲಿನ ಸಂಗತಿಗಳಿಂದ ಶಿವಸ್ವಾಮಿಯ ಗ್ರಾಮವು ಇಂಗುಳೇಶ್ವರವಿದ್ದು 
ನಾಗಲಾಂಬಿಕೆಯ ಲಗ್ನವು ಅವನೊಡನೆ ಆಗಿ ಅನಳು ಅಲ್ಲಿ ವಾಸ ಮಾಡು 
ತ್ರಿರಬಹುದು. ಅಲ್ಲಿಯೇ ಅವಳು ಗರ್ಭಿಣಿಯಾಗಿ ಚನ್ನ ಬಸವನನ್ನು 
ಹಡೆದಿರಬೇಕು. ಇಲ್ಲವೆ ಅವನನ್ನು ತನ್ನ ತವರೂರಾದ ಬಾಗೇವಾಡಿಯಲ್ಲಿ" 
ಹಡೆದಿರಬೇಕು. ಹೀಗೆ ಶಿವ ಸ ಸ್ವಾಮಿಯು ಇಂಗುಳೇಶ್ವ ರದನನೆಂದು ನಾವು 
ಹಿಸುತ್ತೀವೆ. ಈ ಗ್ರಾಮದಲ್ಲಿಯೇ SEN ರೀವಣಸಿದ್ದೇ 
ಶ್ವರನನ್ನು ಕಂಡಿರಬೇಕು. ಹಾಗೂ ಬಸವೇಶ್ವರನ ಕೂಡ ಅಲ್ಲಿಯೇ ತನ್ನ 
ಸಂಸರ್ಕ ಬೆಳಿಸಿಕೊಂಡಿರಬೇಕು. 


೧೬೧ 


ನಾಗೆಲಾಂಬಿಕೆಯು ಯೋಗಿಣಿಯು 


ನಾಗಲಾಂಬಿಕೆಯು ಚಿಕ್ಕಿ ಂಂದಿನಿಂದಲೂ ಧಾರ್ಮಿಕವೃತ್ತಿಯವಳಾಗಿ ಯೋಗ 
ಸಾಧನೆಯಲ್ಲಿ ಕಾಲ ಕಳೆಯುತ್ತಿದ್ದಳು. ಅವಳು ತನ್ನ ತಮ್ಮನಾದ ಬಸವೇ 
ಶ್ವರನನ್ನೂ ಇಂಥ ಧಾರ್ಮಿಕ ವೃತ್ತಿಗೆ ತೊಡಗಿಸುವ ಸಂಭವವೂ ಇಗೆ. 
ಈ ಕಾಲದಲ್ಲಿ ಕೀವಣಸಿದ್ದೇೇಶ್ಚರನು ತರ್ದೆವಾಡಿ ನಾಡಿನಲ್ಲಿ ಅಂದರೆ ಮಂಗಳ 
ವಾಡ ಪ್ರಾಂತದಲ್ಲಿ ವಾಸಮಾಡುತ್ತಿದ್ದೆ ನೆಂಬುದಕ್ಕೆ ಬಲವಾದ ಪ್ರಮಾಣಗಳಿನೆ. 
ಅದ್ದರಿಂದ ಅವನೂ ಕೂಡ ಇಂಗುಳೇಶ್ವರಕ್ಕೆ ಬಂದು ಇಲ್ಲಿಯ ಗುಹೆಯಲ್ಲಿ 
ತನಸ್ಸನ್ನಾಚರಿಸಿರಬಹುದು. ಅವನ ಗುಹೆಯು ನಾಗಲಾಂಬಿಕೆಯ ಗ.ಹೆಗೆ 
ಸಮೀಪವಾಗಿರುವದಂಂದ ಅವನ ಪ್ರಭಾವವು ಚಿಕ್ಕ ವಯಶ್ಸಿನನಳಾದ ನಾಗ 
ಲಾಂಬಿಕೆಯ ಮೇಲೂ ಬಸವೇಶ್ವರನ ಮೇಲೂ ಕೂಡ ಉಂಬಾಗಿರಬಹೆದು. 


ನಾಗಲಾಂಬಿಕೆಯ ಮೇಲೆ ನೀರಶೈನ ಧರ್ಮದ ಪ್ರಭಾವ 


ಕೇವಣ ಸಿದ್ಧೇಶ್ವರನಂತೆ ಈ ಕಾಲದಲ್ಲಿ ಜೀವರ ದಾಸಿಮಯ್ಯನಿದ್ದ ಮುದ 
ನೂರು, ಭೋಗಣ್ಣ ಿದ್ದ ಕೆಂಭಾವಿ, ಅಗ್ಭೃವಣಿಯ ಹೊನ್ನೆಯ್ಯನಿದ್ದ ಅಗ್ನಿ 
ಶಂಕರ ದಾಸಿಮಯ್ಯನಿದ್ದ ನವಿಲೆ, ಇವೆಲ್ಲ ಗ್ರಾಮಗಳಲ್ಲಿ ವೀರಶೈವ ಧರ್ಮವು 
ನೆಲೆಯೂರಿತ್ತು. ಈ ಗ್ರಾಮಗಳು ಇಂಗುಳೇಶ್ವರ ಬಾಗೇವಾಡಿಗೆಳಿಂದ ೪೦-೫೦ 
ಮೈಲುಗಳ ಮೇಲೆ ಇವೆ. ಕೂಡಲ ಸಂಗಮ ಸ್ಥಾನದಲ್ಲಿ ಜಾತವೇದ 
ಮುನಿಗಳು ವೀರಶೈವ ಧರ್ಮವನ್ನು ಪರಿಪಾಲನೆ ಮಾಡುವನರಾಗಿದ್ದರು. 
ಇವರೆಲ್ಲರೂ ವೀರಶೈವ ಧರ್ಮವನ್ನು ಪುರಸ್ಕರಿಸುವವರಾಗಿದ್ದರು. ಇನರ 
ಪ್ರಭಾವವು ಬ್ರಾಹ್ಮಣರಾದ ಬಸನೇಶ್ವರ ನಾಗಲಾಂಬಿಕೆಯರ ಮೇಲೂ 
ಉಂಟಾಗಿರಬಹುದು. ಆನ್ದರಿಂದ ಇವರು ತಮ್ಮ ಮೊದಲಿನ ಬ್ರಾಹ್ಮಣ 


ಧರ್ಮವನ್ನು ನಿರಾಕರಿಸಿ ವೀರಶೈವ ಮತವನ್ನು ಸ್ವೀಕರಿಸಿರ ಬಹುಡು. 


ಸಂಗಮದಲ್ಲಿ ವಾಸ. 


ಈ ಎಲ್ಲ ಕಾರಣಗಳ ಮೂಲಕ ಬಸವೇಶ್ವರನು ಯಜ್ಞೋಪವೀತವನ್ನು 
ಧರಿಸಲು ನರಾಕರಿಸಿರಬಹುದು. ಆದರೆ ಯಜ್ಞೋ ಸವೀತವಿಲ್ಲಡೆ ಬ್ರಾಹ್ಮಣ 
ನಾಗಿ ಉಳಿಯುವದು ಹೇಗೆ? ಆದ್ದರಿಂದ ಅವನು ತನ್ನ ನಿತೃಗೃಹೆನನ್ನು ತ್ಯಜಿಸಿ 
ಕೂಡಲ ಸಂಗನು ಫ್ಲೇತ್ರಕ್ಕೆ ತೆರಳಿರಬೇಕು. ಅನನ ಸಂಗಡ ಹೋದವರು 


೧೬೨ 


ಅವನೆ ಅಕ್ಕನಾದ ನಾಗಲಾಂಬಿಕೆಯು ಮಾತ್ರ. ಅನಳ ಕೂಡ ಅವಳ ಗಂಡ 
ನಾದ ಶಿವ ಸ್ವಾಮಿ ಮತ್ತು ಅವಳ ಚಿಕ್ಕ ಮಗು ಚನ್ನ ಬಸವ ಇವರೂ 
ಸಹೆ ಇದ್ದಿ ರಬೇಕು. ಯಾಕಂದರೆ ನಾಗಲಾಂಬಿಕೆಗೆ ಆಗ ನಾವು ಹಿಂದೆ 
ಹೇಳಿದಂತೆ ೧೨-೧೪ವರ್ಷ ವಯಸ್ಸಾಗಿದ್ದಿತು. ಈ ಕಾಲದಲ್ಲಿ ಅವಳಿಗೆ 
ಲಗ್ಗವಾಗಿದ್ದೆ ಅವಳ ಕೂಡ ಅವಳ ಗಂಡನಾದ ಶಿವಸ್ವಾಮಿ ಮತ್ತು 
ಅವಳ ಚಿಕ್ಕ ಮಗು ಚನ್ನಬಸವ ಇವರೂ ಸಹೆ ಇದ್ದಿರಬೇಕು. ಯಾಕಂದರ 
ನಾಗಲಾಂಬಿಕೆಗೆ ಆಗ ನಾನು ಹಿಂದೆ ಹೇಳಿದಂತೆ ೧೨-೧೪ ವರ್ಷ ವಯ 
ಸ್ಸಾಗಿದ್ದಿಕು. ಈ ಕಾಲದನ್ಲಿ ಅವಳಿಗೆ ಲಗ್ನವಾಗಿದ್ದು ಅವಳ ಕೂಡ ಅವಳ 
ಗಂಡನಾದ ಶಿವಸ್ವಾಮಿ ಮತ್ತು ಮಗುವಾದ ಚನ್ನಬಸವ ಈ ಉಭಯ 
ತರು ಕೂಡಲಸಂಗರುಕ್ಷೇತ್ರಕ್ಕೆ ಹೋಗಿರಬೇಕೆಂದು ನಾವು ಊಹಿಸುತ್ತೇವೆ. 
ಯಾಕಂದರೆ ಬಲದೇವಮಂತ್ರಿಯು ಕಲ್ಯಾಣಕ್ಕಿ ಬಸನೇಶ್ವರನನ್ನು ಲಗ್ನಕ್ಕೆ 
ಕರಿಸಿಕೊಂಡಾಗ್ಗೆ ಶಿವಸ್ವಾಮಿಯೂ ಕೂಡ ಅಲ್ಲಿಗೆ ಹೋಗಿದ್ದನೆಂದು ಸಿಂಗಿ 
ರಾಜಸುರಾಣದಲ್ಲಿ ಹೇಳಿದೆ. ಅದ್ದರಿಂದ ಬಸನೇಶ್ವರನು ತನ್ನ ಸಿತೃಗೃಹ 
ವನ್ನು ಬಿಟ್ಟಾಗ ಅವನ ಕೂಡ ಅವನ ಅಕ್ಕನಾದ ಅಕ್ಕ ನಾಗಲಾಂಬಿಕೆ, 
ಶಿವಸ್ವಾಮಿ ಮತ್ತು ಚಿಕ್ಕಮಗು ಚನ್ನ ಬಸವ ಇವರು ಸಹ ಇದ್ದರೆಂದು 
ನಾವು ಊಹಿಸಲು ಪ್ರತ್ಯವಾಯವಿಲ್ಲ. 


ನಾಗಲಾಂಬಕೆಯು ಸಂಗಮಕ್ಷೇತ್ರಕ್ಕೆ ಹೋದ ಬಳಿಕ ಅನಳು ಯಾವ 
ಕಾರ್ಯಗಳನ್ನು ಮಾಡುಕ್ತಲಿದ್ದಳೆಂಬುದನ್ನು ತಿಳಿಯುನದು ಬಹು ಮಹತ 
ದಾಗಿದೆ. ಆದಕೆ ಈ ನಿಷಯನಾಗಿ ಯಾನ ಗ್ರಂಥದಲ್ಲಿಯೂ ವಿವರಣೆ 
ಗಳಿರುವದಿಲ್ಲ. ಆದರೂ ಈ ಕಾಲದೆನ್ಲಿ ಸಂಭನಿಸಿದ ಕೆಲವು ಐತಿಹಾಸಿಕ 
ಸಂಗತಿಗಳು ವಿಚಾರಾರ್ಹನಾಗಿರುತ್ತನೆ. ಇವುಗಳನ್ನು ನಾನು ವಾಚಕರ 
ಇದಿರಿಗೆ ಇಡುತ್ತೇವೆ. 


೧೧೩೨. ಈ ವರ್ಷ ಬಸವೇಶ್ವರನ ಜನನನಾಯಿತು. ಅವನ್ನ 
ಮರಣ ಹೊಂದಿದಾಗ ೩೬ವರ್ಷದವನೆಂದು ಭಾವಿಸಿ ಈ ಮಿತಿಯನ್ನು ನಾವು" 
ಇಲ್ಲಿ ಕಾಣಿಸಿದ್ದೇವೆ. 


೧೧೪೦೨ ಬಸನನು ಮೌಂಜೀ ಬಂಧನನನ್ನು ತ್ಯಜಿಸಿ ಸಂಗಮ 
ಕ್ಷೇತ್ರಕ್ಕೆ ನಾಗಲಾಂಬಿಕೆಯೊಡನೆ ಹೋಗಿರಬೇಕು. 


೧೬೩ 


೧೧೪೦ರಿಂದ ೧೯೫೬೪-- ಈ ಕಾಲದಲ್ಲಿ ಅಂದರೆ ಸುಮಾರ ೧೬ ವರ್ಷ 
ನಾಗಲಾಂಬಿಕೆಯು ಕೂಡಲ ಸಂಗಮ ಕ್ಷೇತ್ರದಲ್ಲಿ ವಾಸಿಸಿರಬೇಕು. ಬಸ 
ವೇಶ್ಚರನು ಸಹ ಬಕುಶಃ ಇಲ್ಲಿಯೇ ಹೆಚ್ಚಿಗೆ ಕಾಲ ಕಳೆದಿರಬೇಕೆಂದು ನಮಗೆ 
ತೋರುತ್ತದೆ. 


೧೧೫೬ ರಿಂದ ೧೧೬೧:-- ಈ ಅನಧಿಯಲ್ಲಿ ಬಿಜ್ಜಳನು ಮಂಗಳವಾಡ 
ಬನವಾಸಿ, ಶಿಎಮೊಗ್ಗಾ ಪ್ರುಂತಗಳಲ್ಲಿದ್ದು ರಾಜ್ಯಭಾರ ನಡಿಸುತ್ತಿದ್ದ ನು. 
ಅವನ ಆಳಿಕೆಯಲ್ಲಿ ಬಸವನು ಅವನಲ್ಲಿ ನೌಕಂಗೆ ನಿಂತು ಬೇಕಿ ಬೇರೆ ಭಾಗ 
ಗಳಲ್ಲಿ ಇರುತ್ತಿದ್ದ ನೆಂದು ತೋರುತ್ತದೆ. ಅಥವಾ ಮಂಗಳವಾಡವನ್ನು ಬಿಜ್ಜ 
ಳನು ಬಟ್ಟಿ ಬಳಿಕ ಬಸವನು ಎಲ್ಲಿಯೂ ಹೋಗದೆ ಕೂಡಲ ಸಂಗಮ 
ಕ್ಷೇತ್ರಕ್ಕೆ ಬಂದಿರಬಹುದು. ಇದೂ ಸಂಭವನೀಯವಿದೆ. ಈ ಅವಧಿಯಲ್ಲಿ 
ನಾಗಲಾಂಬಿಕೆಯು ಮಾತ್ರ ನಲ್ಲಿಯೂ ಹೋಗದೆ ಕೂಡಲ ಸಂಗಮ ಶ್ಲೇತ್ರೆಕೈ 
ಬಂದಿರಬಹುದು. ಇದೂ ಸಂಭವನೀಯನಿದೆ- ಈ ಅವಧಿಯಲ್ಲಿ ನಾಗ 
ಲಾಂಬಿಕೆಯು ಮಾತ್ರ ಎಲ್ಲಿಯೂ ಹೋಗದೆ ತನ್ನ ಧಾರ್ಮಿಕ ವೃತ್ತಿಯನ್ನು 
ಮತ್ತು ಯೋಗಭ್ಯಾಸ ಸಾಧನೆಗಳನ್ನು ಬಿಡದೆ ಮಾಡುತ್ತ ಕೂಡಲ ಸಂಗಮ 
ದಲ್ಲಿಯೇ ಇದ್ದಿರಬೇಕು. ಬಹುಶಃ ಅವಳು ಈ ಕ್ಷೇತ್ರಕ್ಕೆ ಬರುತ್ತಿದ್ದ ಶಿವ 
ಶರಣಕೊಡನೆ ಧಾರ್ಮಿಕ ಚರ್ಚೆಗಳಲ್ಲಿ ಆಂಗಿವಹಿಸುತ್ತಿ ರಬಹುದು. "ಮುತ್ತು 
ತನ್ನ ವಂಗ ಚನ್ನಬಸವನಿಗೆ ಧರ್ಮಗ್ರಂಥಗಳನ್ನು ತಿಳಿಸಿ ಹೇಳುತ್ತ ತನ್ನ 
ವೇಳೆಯನ್ನು ಕಳೆಯುತ್ತಿರಬಹುದು. 


೧೧೬೨ರಿಂದ ೧೧೬೮೩-- ಬಿಜ್ಜಳನು ಕಲ್ಯಾಣದಲ್ಲಿ ಆಳುತ್ತಿರುವಾಗ 
ಒಲದೇವ ಮಂತ್ರಿಯು ಬಸವೇಶ್ವರನನ್ನು ತನ್ನಲ್ಲಿ ಬರವತಾಡಿಕೊಂಡು ಕಲ್ಯಾಣ 
ದಲ್ಲಿ ವಿವಾಹೆ ಸಮಾರಂಭವನ್ನು ಜರಿಗಿಸಿದನು. ಆಗ ನಾಗಲಾಂಬಿಕೆ 
ಆವಳ ಗಂಡ ಶಿವಸ್ವಾಮಿ ಇಎರು ಬಂದಿದ್ದರೆಂದು ಸಿಂಗಿರಾಜ ಪುರಾಣದಲ್ಲಿ 
ಹೇಳಿದೆ. ಅವರು ಕಲ್ಯಾಣಕ್ಕೆ ಮೊದಲು ಹೋದಾಗ್ಲೆ ಅವರು ಸೊಡ್ಡಳ 
ಬಾಚರಸನ ಮನೆಯಲ್ಲಿ ಮೊದಲು ಇಳಿದಿದ್ದರೆಂದು ಈ ಗ್ರಂಥದಲ್ಲಿ ಹೇಳಿದೆ. 


೧೧೬೮॥-- ಈ ವರ್ಷ ಬಿಜ್ಜಳನು ಮರಣ ಹೊಂದಿದನು. ಹರಳಯ್ಯ 
ಮಧುವರೆ ಸರಿಗೆ ಎಳಹೊಟಿ ಶಿಕ್ಷೆಯನ್ನು ವಿಧಿಸಲು ಅವರು ಅದರಲ್ಲಿ ಮರಣ 
ಹೊಂದಿದರು. 


೧೬೪ 


೧೧೬೮-೬೯ ಚನ್ನಬಸವೇಶ್ವರ, ಮಡಿವಾಳ ಮಾಚಿದೇವ ಮೊದ 
ಲಾದವರು ಬಿಜ್ಜಳನೊಡನೆ ಯುದ್ಧ ದಲ್ಲಿ ತೊಡಗಿ ಬೇಕೆ ಜೀಕೆ ಸ್ಥಳಗ 


ಳಲ್ಲಿ ವೈರಿಗಳೊಡನೆ ಹೋರಾಡುತ್ತ ಲಿಂಗಡೊಳೆಗಾದರು. 


ಈ ಪ್ರಕಾರ ಈ ಕಾಲದಲ್ಲಿ ಸಂಗತಿಗಳು ಫಟಸಿವೆ. ಹೀಗೆ ಘಟ 
ಸಿದ್ದು ವೀರಶೈವ ಪುರಾಣಗಳಿಂದ ತಿಳಿದು ಬರುತ್ತಿದೆ. ಐತಿಹಾಸಿಕ ದೃಷ್ಟಿ 
ಯಿಂದಲೂ ನಿಚಾರ ಮಾಡಿದಲ್ಲಿ ಇವು ಸಂಭವಫೀಯವಾಗಿ ತೋರುತ್ತವೆ. 


ಚನ್ನಬಸವನ ಶಿಕ್ಷಣ 


ಮೇಲಿನ ಅವಧಿಗಳಲ್ಲಿ ೧೧೪೦ ರಿಂದ ೧೧೫೬ ಈ ಅವಧಿಯು ಬಸವೇ 
ಶ್ವರ, ಚನ್ನ ಬಸವೇಶ್ವರ ಮತ್ತು ನಾಗಲಾಂಬಿಕೆ ಇವರ ಆಯುಷ್ಯದಲ್ಲಿ 
ಅತ್ಯಂತ ಮಹತ್ವದ್ದಾಗಿದೆ. ಈ ಕಾಲಕ್ಕೆ ಅವರು ವೀರಶೈವ ಧರ್ಮ ತತ್ವ 
ಗಳ ಸಂಶೋಧನೆ ಮತ್ತು ಅವುಗಳ ಪ್ರಚಾರದ ಬಗ್ಗೆ ವಿಶೇಷ ಪ್ರಯತ್ನ 
ಮಾಡಿದ್ದಾರೆ. ಈ ಅವಧಿಯಲ್ಲಿ ಬಸವೇಶ್ವರನು ಸಂಚಾರ ಮಾಡಿ ತನ್ನ 
ಪ್ರಭಾವವನ್ನು ಎಲ್ಲ ಕಡೆಗೂ ಬೀರಿರಬಹುದು. ಅಜೀ ಮೇರೆಗೆ ನಾಗ 
ಲಾಂಬಿಕೆಯೂ ಆಚರಿಸುತ್ತ ಚನ್ನಬಸವೇಶ್ವರನ ಅಧ್ಯಾತ್ಮಿಕ ಜ್ಞಾನವನ್ನು 
ಬೆಳಿಸಲು ತೊಡಗಿದ್ದಾ ಳೆ, ಅದರೆ. ಅನಳಾಗಲಿ ಅಥವಾ ಚನ್ನ ಬತಾ 
ಗಲಿ ಸಂಚಾರ ಮಾಡುವಲ್ಲಿ ವೇಳೆಗಳೆಯಡೆ. ಈ ಕಾಲಕ್ಕೆ ಸಂಗಮಕ್ಕೆ 
ಬಂದ ಷಟ್‌ಸ ಹಲ ಜ್ಞಾ ನಿಗಳೊಡನೆ ಶಿವಾನುಭವದ ತತ್ವಗಳನ್ನು ಚರ್ಚಿಸಿ 
ಅವುಗಳ ಆಚರಣೆಗಳ. ರೀತಿಯನ್ನು ಅವರು ದೃಢಸಡಿಸಿರಬಹುದೆಂದು ನಮಗೆ 
ತೋರುತ್ತದೆ. 


ಬಾಗೇವಾಡಿ ಗ್ರಾಮಕ್ಕೆ ಸಮೀನವಾಗಿ ಮುತ್ತಗಿ ಮತ್ತು ಮನಗೂಳಿ 
ಎಂಬ ಗ್ರಾಮಗಳಿವೆ. ಇಲ್ಲಿ ಈಗಲೂ ದೊರೆಯುವ ಶಿಲಾಶಾಸನಗಳಿಂದ 
ಈ ಗ್ರಾಮಗಳು ಪಾಶುಸತ ಮತಸ್ತರ ಮತ್ತು ಕಾಳಾಮುಖ ಶೈವರ ಕೇಂದ್ರ 
ಸ್ಥಾನಗಳಾಗಿದ್ದ ವು. ಈ ಕಾಲದಲ್ಲಿ ಇಲ್ಲಿ ಅನೇಕ ವಿದ್ವಾಂಸರು ವಾಸಿಸು 
ಕ್ರಿದ್ದರು. ಈ ಮತವು ವೀರಶೈವ ಸಿದ್ಧಾಂತಕ್ಕೆ EN EN 
ಸಾಂಖ್ಯ ಶಾಸ್ತ್ರದಲ್ಲಿ ಅಡಕವಾಗಿರುವ ಪಂಚೀಕರಣವೂ ಸಟ್‌ಸ್ಕಲಕ್ಕೆ ಸಂಬಂಧಿ 
ಸಿದುದು. ನಾಗಲಾಂಬಿಕೆ ಚನ್ನಬಸನೇಶ್ವರರು ಸಂಗದಿ ಬಸನೇಶ್ವ 


ರನು ಸ್ವಾಭಾವಿಕವಾಗಿ ಅ£ಯೇ ಇದ್ದಿ ರಬಹುದು. ಅವನು ಹೊರಗೆ 


೧೬೫ 


ಹೋಗುತ್ತಿದ್ದ ಕೆ ಇಲ್ಲಿಗೆ ಆಗಿಂದಾಗ್ಗೆ ಅವನು ತಿರುಗಿ ಬರುತ್ತಿರಬಹುದು. 
ಈ ಕಾಲದಲ್ಲಿ ಚನ್ನಬಸನೇಶ್ವರ ಬಸವೇಶ್ವರರು ವಚನಶಾಸ್ತ್ರದಲ್ಲಿರುವ ಶಿವಾ 
ನುಭವದ ತತ್ವಗಳನ್ನೂ ದೃಢನಡಿಸಿಕೊಂಡಿರಬಹುದು. ಮುಂದೆ ಬಸವೇಶ್ವ 
ರನು ಕಲ್ಯಾಣದಲ್ಲಿ ಮಂತ್ರಿಸದದಲ್ಲಿದ್ದಾಗ್ಗೆ ಅವನು ಅಲ್ಲಿ ಶಿವಾನುಭವ 
ಮಂಟಪವನ್ನು ರಚಿಸಿ ಬಹು ಜನ ಶಿನಕರಣರಿಗೆ ಅಶ್ರಯ ಕೊಟ್ಟು ಅವ 
ಕೊಡನೆ. ಈ ನಿಷಯವನ್ನು ಹೆಚ್ಚಿಗೆ ಚರ್ಚಿಸಿ ಅವುಗಳನ್ನು ವಿಸ್ತರಸಿದ್ದಾನೆ. 
ಈ ಕಾರ್ಯದಲ್ಲಿ ನಾಗಲಾಂಬಿಕೆ ಮತ್ತು ಚನ್ನಬಸವ ಇವರು ಬಹು ಹೆಚ್ಚಾಗಿ 
ಅನನಿಗೆ ಸಹಾಯ ಮಾಡಿದ್ದಾರೆ. ಆದ್ದರಿಂದ ೧೧೪೦ ರಿಂದ ೧೧೫೬ ಈ 
ಮಧ್ಯದಲ್ಲಿರುವ ಕಾಲವು ಈ ಮೂವರ ಆಯುಷ್ಯದಲ್ಲಿ ಬಹು ಮಹತ್ವದ್ದಾ 
ಗಿರುತ್ತದೆ. ಶಿವಾನುಭವ ಶಾಸ್ತ್ರದ ಅಡಿಗಲ್ಲು ಇಲ್ಲಿಯೇ ಮೊದಲು ಹಾಕಿ 
ದ್ವಾಗಿರಬೇಕು. ನಾಗಲಾಂಬಿಕೆ ಮತ್ತು ಬಸವೇಶ್ವರ ಇವರು ಇದಕ್ಕೆ 


ಮೂಲಪುರುಸರಾಗಿದ್ದಾ ರೆ. ಅವರು ಅದ್ಭುತ ಜ್ಞಾ ನಿಗಳಾಗಿದ್ದು ಚನ್ನ 
ಬಸವೇಶ್ವರನು ಅವರು ಮಾಡಿದ ಕೃತಿಗೆ ಕಲಶವನ್ನಿಟ್ಟಿದ್ದಾನೆ. ಈ ಹದಿ 
ನಾರು ವರ್ಷಗಳನ್ನು ಈ ಮೂನರೂ ತತ್ವಾರ್ಥ ಚಿಂತನೆಯಲ್ಲಿ ಕಳೆದಿದ್ದಾರೆ, 
ಹೀಗೆ ಘಟನೆಗಳು ನಡೆದಿರಬೇಕೆಂದು ನಾವು ಊಹಿಸುತ್ತೀನೆ. 


ಕಲ್ಯಾಣನಲ್ಲಿ ಮಾಡಿದ ಕಾರ್ಯಗಳು. 


ಬಿಜ್ಜಳನು ೧೧೬೨ನೇ ಇಸ್ತಿಯಲ್ಲಿ ಚಕ್ರಾಧಿಸತಿಯಾಗಿ ಕಲ್ಯಾಣದಲ್ಲಿ 
ಆಳಹತ್ತಿದನು. ಅವನಿಗೆ ಬಲದೇವನು ಮಂತ್ರಿಯಾಗಿದ್ದನು. ಆಗ ಅವನು 
ಸಂಗನ ಕ್ಷೇತ್ರದಲ್ಲಿ ವಾಸಿಸುತ್ತಿದ್ದ ಬಸವೇಶ್ವರನಿಗೆ ತನ್ನ ಮಗಳು ಗಂಗಾಂಬಿ 
ಕೆಯನ್ನು ಕೊಟ್ಟು ಲಗ್ನಮಾಡಬೇಕೆಂದು ಅಪೇಕ್ಷಿಸಿ ಅವನನ್ನು ಕಲ್ಯಾಣಕ್ಕೆ 
ಬರಮಾಡಿ ಕೊಂಡನು. ಲಗ್ನವಾದ ಬಳಿಕ ಅವರೆಲ್ಲರೂ ಬಸವನ ಮಂದಿರದಲ್ಲಿರ 
ಹೆತ್ತಿದರು. ಇದರ ತರುವಾಯ ನಾಗಲಾಂಬಿಕೆಯು ಯಾವ ರೀತಿ ವರ್ತಿ 
ಸುತ್ತಿ ಬಂದಳೆಂಬುದು ಮಹೆತ್ವದ ನಿಸೆಯವಾಗಿದೆ. 


ನಾಗಲಾಂಬಿಕೆಯು ಚಿಕ್ಕಂದಿನಿಂದಲೂ ಯೋಗಿಣಿ ಎಂಡೆನಿಸಿಕೊಂಡಿ 
ದ್ವಳು. ಅನಳು ಕಲಾ ಣಕ್ಕೆ ಬಂದ ಬಳಿಕ ತನ್ನ ಯೋಗಾಭ್ಯಾಸವನ್ನು 
cA ನಾನು ಊಹಿಸುತ್ತೇವೆ. * ಯಾಕಂದರೆ ಕಲ್ಯಾಣ 


೧೬೬ 


ಪಟ್ಟಣದಲ್ಲಿ ತ್ರಿ ಪುರಾಂತಕೇಶ್ವರ ಸಕೋವರದ ಬಳಿಯಲ್ಲಿ ಆಕೆಯ ಹೆಸರಿನ 
ಗುಹೆಗಳಿವೆ. ಅವಳು ಅವುಗಳಲ್ಲಿದ್ದು ಪಕೆಮಾತ್ಮನ ಚೆಂತಕೆಯಲ್ಲಿರುತ್ತಿದ್ದ 
ಳೆಂದು ತೋರುತ್ತದೆ. 


ಈ ಕಾಲದಲ್ಲಿ ಶಿವಾನುಭವ ಮಂಟಿಸದ ಸ್ಥಾಪನೆಯಾಗಿ ಅದರ ಕಾರ್ಯ 
ಗಳು ಬಲವಾಗಿ ಸಾಗಿದ್ದವು. ಹೊಸ ಹೊಸ ಸಂಶೋಧನೆಗಳು ಉಂಟಾದವು. 
ಅದರ ಮೂಲಕ ಅನೇಕ ವಚನಕಾರರಾದರು. ನಾಗಲಾಂಬಿಕೆಯಾದರೂ 
ವಚನಕಾರಳಾಗಿದ್ದೂ ಳೆ. ಅವಳ ಮುದ್ರಿಕೆಯು “ ಚನ್ನ ಬಸವಣ್ಣ ಪ್ರಿಯ 
ಚನ್ನ ಸಂಗಾ” ಎಂದಿದೆ. ಬಸವೇಶ್ವರನೊಡನೆ ನಾಗಲಾಂಬಿಕೆ ಮೂತ್ರವಲ್ಲ 
ಅವನ ಹೆಂಡಂದಿರಾದ ಗಂಗಾಂಬಿಕೆ ನೀಲಾಂಬಿಕೆ ಇನರೂ ಅವನ ಅರಮನೆ 
ಯಲ್ಲಿ ಸ್ವಾಭಾವಿಕವಾಗಿ ಇರುತ್ತಿದ್ದರು. ಇವರೂ ಕೂಡ ವಚನ ಕಾರ್ತಿಯ 
ರಿದ್ದಾರೆ. ನೀಲಾಂಬಿಕೆಯ ಮುದ್ರಿಕೆಯು “ ಗಂಗಾಪ್ರಿಯ ಕೂಡಲ ಸಂಗನು 
ದೇವಾ” ಎಂದಿದೆ. ಆದಕೆ ಈ ಮೂವರು ಮಹಾದೇವಿಯಕ್ಕ, ಕಾತ್ಮೀರದ 
ರಾಣಿಯಾದ ಮಹಾದೇನಿಯಮ್ಮ, ಕಾಶ್ಮೀರದ ರಾಣಿಯಾದ ನುಹಾಡೀನಿ 


ಯಮ್ಮ , ಹೆಡಸದ ಲಿಂಗಮ್ಮ ಇವರಷ್ಟು ಹೆಸರುಗೊಂಡಿಲ್ಲ. ಇವರು ರಚಿ 
ಸಿದ ವಚನಗಳ ಸಂಖ್ಯೆಯು ಬಹಳ ಹೆಚ್ಚಾಗಿರುವದಿಲ್ಲ. ಆದ್ದರಿಂದ ಈ 
ಮೂವರು ಬಸವೇಶ್ವರನ ಮಂದಿರದಲ್ಲಿ ಹೆಚ್ಚುಕಾಲ ಕಳೆಯುತ್ತ ಬಸ 
ವೇಶ್ವರನನ್ನು ಕಾಣಬಂದ ಅತಿಥಿ ಅಭ್ಯಾಗತರನ್ನು ಆದರಿ ಸುವದರಲ್ಲಿ 
ಹೆಚ್ಚಾಗಿ ತೊಡಗಿರಿಕ್ತಿದ್ದರೆಂದು ತೋರುತ್ತದೆ. ಈ ಮೂವರಲ್ಲಿ ನಾಗ 
ಲಾಂಬಿಕೆಯು ಸ್ವಾಭಾವಿಕವಾಗಿ ಎಲ್ಲರಿಗಿಂತಲೂ ಹೆಚು ವರ್ಚಸ್ಸುಳ್ಳವ 


ಇಗಿದ್ದಳು. ಅವಳು ಬಸವೇಶ್ವರನೊಡನೆ ಸ್ವಗ್ರಾಮದಿಂದ ಹೊರಗೆ ಹಾಕ 


ಲ್ಪಟ್ಟು ಅವನೊಡನೆ ಕಪ್ಪಪನ್ನು ಅನುಭವಿಸಿದವಳಿದ್ದಾಳೆ. ಒಬ್ಬ ಯೋಗಿ 
ಎಂತಲೂ ಹೆಸರಾಗಿದ್ದಾಳೆ. ತತ್ವ ಜ್ಞಾನಿಯಾದ ಅನುಭಾವಿಯಾದ ಚನ್ನ 
ಬಸವೇಶ್ವರನ ತಾಯಿಯೂ ಇದ್ದಾಳೆ. ಹೀಗೆ ಇವಳು ಶಿವಾನುಭನದ ಉಚ್ಚ 
ಸ್ಥಾನದಲ್ಲಿ ವ್ಯವಹರಿಸುತ್ತ ಬಸವೇಶ್ವರನ ಉಭಯ ಹೆಂಡಂದಿರಂಗೆ ಮಾರ್ಗ 
ದರ್ಶಿಯಾಗಿ ಬಸವೇಶ್ವರನ ನೆಕೆಯಲ್ಲಿ ಹೆಚ್ಚಾಗಿ ಕಾಲ ಕಳೆಯುತ್ತಿರ 
ಬಹುದೆ ಈ ಪ್ರಕಾರ ಈಕೆಯು ಆರುನರ್ಷ ಕಲ್ಯಾಣ ನಟ್ಟಿ ಇದಲ್ಲಿ ಉಚ್ಚ 
ಅಧ್ಯಾತ್ಮಿಕ ವಾತಾವರಣದಲ್ಲಿ ಕಾಲ ಕಳೆಯುತ್ತ ಆಗಿನ ಶಿನಶರಣ ಶರಣಿ 
ಯರಿಗೆ ಮಾರ್ಗದರ್ಶಿಯಾಗಿದ್ದಾಳೆ. 


೧೬೭ 
ನಾಗಲಾಂಬಿಕೆಯ ನಚೆನಗಳು 


ನಾಗಲಾಂಬಿಕೆಯು ನಾವು ಹಿಂದೆ ಹೇಳಿದಂತೆ ವಚನಕಾರಳಿದ್ದಾಳೆ. 
ಅವಳು ತನ್ನ ಕೆಲವು ವಚನಗಳಲ್ಲಿ ಶಿವಶರಣರ ಕೂಡ ಹೇಗೆ ನಡೆದು 
ಕೊಂಡಳೆಂಬುದನ್ನು ಕುರಿತು ನಾವು ಊಹಿಸಬಹುದಾಗಿದೆ. ಈ ಕಾಲದಲ್ಲಿ 
ಶಿವಶರಣರಲ್ಲಿ ಬಸವೇಶ್ವರ, ಚನ್ನಬಸವೇಶ್ವರ ಮತ್ತು ಅಲ್ಲಮ ಪ್ರಭು 
ಇವರು ಅತ್ಯಂತ ಉಚ್ಚ ಸ್ಥಾನವನ್ನು ಹೊಂದಿದವರಾಗಿದ್ದರು. ಅನರ 
ವಿಷಯವಾಗಿ ನಾಗಲಾಂಬಿಕೆಯು ಕೆಲವು ಉಲ್ಲೇಖಗಳನ್ನು ತನ್ನ ವಚನ 
ಗಳಲ್ಲಿ ಮಾಡಿದ್ದಾ ಕೆ. ಅವುಗಳನ್ನು ನಾವು ಕೆಳಗೆ ಕೊಡುತ್ತೇವೆ. 


ಕಲ್ಯಾಣದಲ್ಲಿ ಮಧುವರಸ್ಕ ಹೆರಳೆಯ್ಯ ಇವರೆ ಹಿಂಸೆಯಾದ ಬಳಿಕ 
ಬಸವೇಶ್ವ ರನು ಕೂಡಲಸಂಗಮ ಕ್ಷೇತ್ರಕ್ಕೆ ತೆರಳಿದನಷ್ಟೇ. ಆಗ ಕಲ್ಯಾಣ 
ದಲ್ಲಿ ಮತ್ತು ನಾಡಿನಲ್ಲಿ ಅಸ್ವಸ್ಥತೆಯಾಗಿರಲಿಕ್ಕೆ ಬೇಕು. ಅನೈತಿಕಾಚಾ 
ರಗಳು ಹೆಚ್ಚಾಗಿ €ಲಿಕೈೆ ಬೇಕು. ಈ ಸ್ಥಿತಿಯನ್ನು ನಾಗಲಾಂಬಿಕೆಯು 
ಲಕ್ಷಿಸಿ ಮನನೊಂದು ಒಂದು ನಚನದಲ್ಲಿ ದುಃಖಸುತ್ತಿದ್ದಾಳೆ. ಅದು 
ಯಾನದೆಂದರೆ: 


(೧) ಬಸವಣ್ಣ, ನೀವು ಮರ್ತ್ಯಕ್ಕೆ ಬಂದು ನಿಂತರೆ ಭಕ್ತಿಯ 
ಬೆಳವಿಗೆ ಜಿಸೆ ಬೆಸೆಗೆಲ್ಲ ಸಸರಿಸಿತ್ತಲ್ಲಾ. ಅಯ್ಯೋ ಸ್ವರ್ಗ, ಮರ್ತ್ಯ 
ಪಾತಾಳದೊಳಗೆಲ್ಲ ನಿಮ್ಮ ಭಕ್ತಿಯ ಬೆಳವಿಗೆಯ ಘನವನಾರು ಬಲ್ಲರು 
ಅಣ್ಣಾ ? ಶಶಿಧರನಟ್ಟಿದ ಮಣಿಹ ಸೂರೈಸಿತೆಂದು ಫೀನು ಲಿಂಗೈಕ್ಯವಾ 
ದಡೆ ನಮ್ಮೊಡನೆ ಸದಾಚಾರ ಹೋಯಿತ್ತಯ್ಯ. ಅಸಂಖ್ಯಾತ ಮಹಾ 
ಗಣಂಗಳು ಹೋದರಣ್ಣಾ.  ಮತಣಲೋಕದ ಮಹಾಮನೆ ಶೂನ್ಯವಾ 
ಯಿತ್ತಲ್ಲಾ. ಬಸವಣ್ಣ ಎನ್ನನೊಯ್ಯದೆ ಹೋದೆಯಲ್ಲಾ. ಸಂಚ ಪರುಷ 
ಮೂರ್ತಿ ಬಸವಣ್ಣಾ, ಬಸವಣ್ಣ ಪ್ರಿಯ ಚನ್ನ ಸಂಗಯ್ಯಂಗೆ ಪ್ರಾಣಲಿಂಗ 
ವಾಗಿ ಹೋಡೆಯಲ್ಲಾ ಸಂಗನ ಬಸವಣ್ಣ. 


ನಾಗಲಾಂಬಿಕೆಯು ತನ್ನ ತಮ್ಮ ಬಸವಣ್ಣನು ಕಲ್ಯಾಣ ಬಿಟ್ಟಕೂ 
ಡಲೇ ತನಗಾದ ದುಃಖನನ್ನು ಬಹು ಹೈದಯದ್ರಾನಕವಾದ ರೀತಿಯಿಂದ 
ಮೇಲಿನ ವಚನದಲ್ಲಿ ಹೇಳಿದ್ದಾಳೆ. 


೧೬೮ 


ಇನ್ನೊಂದು ವಚನದಲ್ಲಿ ಅವಳು ಬಸವೇಶ್ವರನು ತನ್ನ ಮಗು ಎಂದು 
ಭಾವಿಸಿ ಅವನ ಸಲುವಾಗಿ ಅತ್ಯಂತ ಮಮತೆಯಿಂದ ನುಡಿದಿದ್ದಾಳೆ. ಅದು 
ಯಾವದೆಂದರೆ-- 


(೨) ಬಸನನೇ ಮುಖಸೆಜ್ಞೆ, ಬಸವನೇ ಅಮಳೋಕ್ಯ, ಬಸವನ 
ನಾನೆತ್ತಿ ಮುದ್ದಾ ಡಿಸುವೆನು ಬಸವ, ಸಂಗನಬಸವ ದೇವಾ ಜಯತು. 
ಬಸವಾ ಸಂಗನ ಬಸವ ಲಿಂಗಾ ಜಯತು. ಬಸವಗೂ ಎನಗೂ ಭಾವ 
ಭೇದವಿಲ್ಲ. ಬಸವಗೂ ಎನಗೂ ಉಂಟು. ಬಸವಣ್ಣ ಪ್ರಿಯ ಚನ್ನ ಸಂಗೆ 
ಯ್ಯನಲ್ಲಿ ಬಸವನ ಬೆಸಲಾದ ಬಾಣಿತಿ ನಾನಯ್ಯ. ಬಸವ್ಕಾ ಬಸವಾ, 
ಬಸವಾ. 

ಇದರಲ್ಲಿ ನಾಗಲಾಂಬಿಕೆಯು ಚಿಕ್ಕಂದಿನಲ್ಲಿ ಬಸವನ ವಿಷಯವಾಗಿ 
ಪ್ರೀತಿಯನ್ನು ವಹಿಸಿ ಅವನನ್ನು ತನ್ನ ಮಗುವಿನಂತೆ ಕಂಡು ಅವನ 
ಕೂಡ ಹೆಗೆ ವರ್ತಿಸಿದ್ದಾ ಳೆಂಬುದು ಚೆನ್ನಾಗಿ ವ್ಯಕ್ತವಾಗುತ್ತದೆ. ಬಹು 
ಸುಂದರವಾದ ವಚನವು ಇದಾಗಿದೆ. 


ಕೆಳಗನ ವಚನದಲ್ಲಿ ಬಸವೇಶ್ವರನು ತನ್ನ ಆಧ್ಯಾತ್ಮಿಕ ಜ್ಞಾನದಲ್ಲಿ 
ಉಚ್ಚ ತರಗತಿಯನ್ನು ಕಳಾ ಅವನನ್ನು ಯಾವ ರೀತಿಯಿಂದ 
ಅವಳು ಅದರಿಸಹತ್ತಿ ಎಳೆಂಬುದು ಕೆಳಗಿನ ವಚನದಲ್ಲಿ ತಿಳಿದು ಬರುತ್ತದೆ. 
ಇದರಲ್ಲಿ ಅವಳು ಬಸವನು ಚಿಕ್ಕ ಮಗು ಎಂದು ಭಾವಿಸದೆ ತನ್ನ ಗುರು 
ವೆಂದು ಭಾವಿಸಿ ಅವನನ್ನು ಆದರಿಸಿ ಸಂಬೋಧಿಸಿದ್ದಾಳೆ. 


(೩) ಎನ್ನೆ ಕುಲಸೂತಕವ ಕಳೆದಾತ ಬಸವಣ್ಣ. ಎನ್ನ ಛಲ 
ಸೂತಕವ ಕಳೆದಾತ ಬಸನಣ್ಣ. ಎನ್ನ ತನು ಸೂತಕವ ಕಳೆದಾತ 
ಬಸವಣ್ಣ. ಎನ್ನ ಭಲಸೂತಕವ ಹ ಬಸವಣ್ಣ. ಎನ್ನ ಮನ 
ಸೂತಕವ ಕಳೆದಾತ ಬಸವಣ್ಣ. ಎನ್ನ ನೆನಹು ಸೂತಕ ಕಳೆ 
ದಾತ ಬಸವಣ್ಣ. ಎನ್ನ ಭಾನಸೂತಕವ ಕಳೆದಾತ ಬಸಿವಣ್ಣ. ಎನ್ನ 
ಕುರುಹುಮರಹಿನ ಸಂದು ಸಂಶಯವ ಬಿಡಿಸಿದಾತ ಬಸವಣ್ಣ. ಎನ್ನ ಕನ್ನೊ 
ಳಗೆ ಇಂಬಿಟ್ಟು ಕೊಂಡಾತ ಬಸವಣ್ಣ. ನಿಜದ ನಿರ್ನಯ ಲ ರ ನಿಜನ 
ತೋರಿದಾತೆ ಬಸವಣ್ಣ. ಬಸನಣ್ಣ ಪ್ರಿ ಪ್ರಿಯ ಚನ್ನ ಸಂಗನ ಹೃದಯದಲ್ಲಿ 
ನಿಜ ನಿವಾಸಿಯಾಗಿ ಇರಿಸಿದ ಎಸ್ನೈ ತಂಡಿ ಸಂಗನಬಸವಣ್ಣ. 


